ಪಾರ್ತಿಸುಬ್ಬನ 
ಯಕ್ಷಗಾನಗಳು 


- ಸಂಪಾದಕ 


ಕುಕ್ಕಿಲ ಕೃಷ್ಣ ಭಟ್ಟ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹವೀಕ ಸಂಘ (ರಿಜಿಸ್ಟರ್ ಮೈಸೂರು 
9 ಸಂವಿಧತಿ ೧೯೯೬ 


ಸಂಪಾದಕ 


ಕುಕ್ಕಿಲ ಕೃಷ್ಣ ಭಟ್ಟ 


ಜ್ಞಾನೇನ ಸದ 


Mುವ 76 


M 


ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ 

1975 


PARTISUBBANA YAKSHAGANAGALU ( Yakshagana Texts of 
Partisubba) - - collected and edited by Kukkila Krishna Bhatta ; 
Published by the Institute of Kannada Studies , University of 
Mysore , Manasa Gangotri , Mysore - 570 006 ; First Edition 1975 ; 
pp . xii + 656 . 


All Rights Reserved 


ಬೆಲೆ ರೂ . 25 - 00 
ಮಾರಾಟಗಾರರು : ನಿರ್ದೆಶಕರು, ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರು- 570 012 

ಮುದ್ರಣ : ಶ್ರೀ ಶಕ್ತಿ ಎಲೆಕ್ಟಿರ್ಕ್ ಪ್ರೆಸ್ , ಜಯನಗರ, ಮೈಸೂರು- 570 009 


ಸಮರ್ಪಣೆ 
ಶ್ರೀ ಧರ್ಮಸ್ಥಳ ಕ್ಷೇತ್ರದ 

ಧರ್ಮಾಧಿಕಾರಿಗಳಾದ 
ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ 

ಭಕ್ತಿಪೂರ್ವಕ 


ix 


N 


ಹತ್ತು ಯಕ್ಷಗಾನ ಕೃತಿಗಳ ಜೊತೆಗೆ ' ಸಭಾಲಕ್ಷಣ' ಎಂಬ ಯಕ್ಷಗಾನ ಗ್ರಂಥವನ್ನೂ 
ಸೇರಿಸಿ ಇಲ್ಲಿ ಕೊಡಲಾಗಿದೆ. ಜನಪ್ರಿಯ ' ಆವೃತ್ತಿಗಳಾಗಿ , ಸರಿಯಾಗಿ ಸಂಪಾದಿತವಾಗದೆ 
ಅಚ್ಚಾಗಿ ಮಾರುಕಟ್ಟೆಗಳಲ್ಲಿ ದೊರೆಯುತ್ತಿದ್ದ ಯಕ್ಷಗಾನ ಪ್ರತಿಗಳೇ ಹೆಚ್ಚು . ಈ 
ನಿಟ್ಟಿನಲ್ಲಿ ಪಾರ್ತಿ ಸುಬ್ಬನ ಯಕ್ಷಗಾನಗಳ ಈ ಸಂಪುಟ ಒಂದು ಹೊಸ ಅಧ್ಯಾಯ . 
ಮೊದಲಬಾರಿಗೆ ಹಲವು ಪ್ರತಿಗಳ ಆಧಾರದ ಮೇಲೆ ಯಕ್ಷಗಾನ ನಾಟಕಗಳನ್ನು ಸಂಪಾದಿಸಿ 
ಕೊಡುತ್ತಿರುವುದು ನಾನು ತಿಳಿದಮಟ್ಟಿಗೆ ಇದೇ ಮೊದಲು. ಪಾರ್ತಿಸುಬ್ಬನಂಥ ಪ್ರಮುಖ 
ಯಕ್ಷಗಾನ ಕವಿಯ ಕೃತಿಗಳೆಲ್ಲ ಒಂದೆಡೆ ದೊರೆಯುತ್ತಿರುವುದು ಗಮನಾರ್ಹ ವಿಷಯ 
ವಾಗಿದೆ. ... 

ನಮ್ಮ ಯಕ್ಷಗಾನ ಕ್ಷೇತ್ರದ ಗಣ್ಯ ವಿದ್ವಾಂಸರಲ್ಲೊಬ್ಬರಾದ ಶ್ರೀ ಕುಕ್ಕಿಲ ಕೃಷ್ಣ 
ಭಟ್ಟರು ತಾವು ಅಪಾರ ಶ್ರಮದಿಂದ ಸಂಗ್ರಹಿಸಿದ ಪ್ರತಿಗಳನ್ನು ಆಧರಿಸಿ ಪಾರ್ತಿ ಸುಬ್ಬನ 
ಯಕ್ಷಗಾನ ಕೃತಿಗಳನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ ಇಲ್ಲಿ ಸಂಪಾದಿಸಿಕೊಟ್ಟಿದ್ದಾರೆ. 
ಅನೇಕ ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದೊಡನೆ ನಿಕಟ ಸಂಬಂಧವನ್ನು ಇಟ್ಟು 
ಕೊಂಡಿದ್ದ ಅವರು ಆ ವಿಷಯದ ಮೇಲೆ ಅಧಿಕಾರವಾಣಿಯಿಂದ ಮಾತನಾಡಬಲ್ಲ 
ವಿದ್ವತ್ತು ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಅವರ ಆಳವಾದ ಸಂಶೋಧನೆ, 
ವಿದ್ವದೃಷ್ಟಿಗಳಿಗೆ ಅವರು ' ಪಾರ್ತಿ ಸುಬ್ಬನ ಯಕ್ಷಗಾನ' ಗ್ರಂಥಕ್ಕೆ ಬರೆದ ಪೀಠಿಕೆ ಒಳ್ಳೆಯ 
ನಿದರ್ಶನವಾಗಿದೆ. 

- ಶ್ರೀ ಕುಕ್ಕಿಲ ಕೃಷ್ಣ ಭಟ್ಟರು ಸಂಗೀತ ಶಾಸ್ತ್ರ ಹಾಗೂ ಛಂದಶ್ಯಾಸ್ತ್ರಗಳಲ್ಲಿ ವಿಶೇಷ 
ತಜ್ಞತೆಯನ್ನು ಪಡೆದವರು . ಯಕ್ಷಗಾನವನ್ನು ಶಾಸ್ತ್ರೀಯ ಪರಂಪರೆಯಲ್ಲಿ ಅನೇಕ ವರ್ಷ 
ಕಾಲ ಹಾಡಿಕೊಂಡು ಬಂದವರು . ಸಂಸ್ಕೃತ ವಿದ್ವಾಂಸರೂ ಆದ ಅವರು ಭರತನ ನಾಟ್ಯ 
ಶಾಸ್ತ್ರ ಅಭ್ಯಸಿಸಿ ಸಂಶೋಧನಾತ್ಮಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅವರ ಭಾರತೀಯ 
ಸಂಗೀತ ಶಾಸ್ತ್ರ ' ( ೧೯೭೧) ಎಂಬ ಗ್ರಂಥ ಆ ಕ್ಷೇತ್ರದ ಒಂದು ಗಣ್ಯ ಕೃತಿಯಾಗಿದೆ . 
' ಯಕ್ಷಗಾನ' ವನ್ನು ಕುರಿತ ಅವರ ವಿವೇಚನೆ , ವಿಶ್ಲೇಷಣೆಗಳು ಆ ಕ್ಷೇತ್ರದ ಮೇಲೆ ಹೊಸ 
ಬೆಳಕು ಚೆಲ್ಲುವುದರಲ್ಲಿ ಅನುಮಾನವಿಲ್ಲ. ಪಾರ್ತಿ ಸುಬ್ಬನಂಥ ಶ್ರೇಷ್ಠ ಕವಿಯ ಸಮಗ್ರ 
ಕೃತಿಗಳನ್ನು ಸಂಪಾದಿಸಿಕೊಟ್ಟ ಅವರು ಕನ್ನಡಿಗರ ಆದರಾಭಿಮಾನಗಳಿಗೆ ಪಾತ್ರರಾಗಿ 
ದ್ದಾರೆ. 


ಜೀ . ಶಂ . ಪರಮಶಿವಯ್ಯ 


ವಿಷಯಸೂಚಿಕೆ 


ಮುನ್ನುಡಿ 
ವಿಭಾಗ ಸಂಪಾದಕರ ಮಾತು 

ಪೀಠಿಕೆ 
೧ ಪುತ್ರಕಾಮೇಷ್ಟಿ -ಸೀತಾಕಲ್ಯಾಣ 
೨ ಪಟ್ಟಾಭಿಷೇಕ- ಪಂಚವಟ 
೩ ಪಂಚವಟ- ವಾಲಿಸಂಹಾರ 
೪ ಉಂಗುರಸಂಧಿ 
೫ ಸೇತುಬಂಧನ 

ಅಂಗದಸಂಧಾನ 
೭ . ಕುಂಭಕರ್ಣಾದಿಕಾಳಗ 
೮ ಕುಶಲವರ ಕಾಳಗ 
೯ ಕೃಷ್ಣ ಚರಿತೆ 

ಐರಾವತ 
೧೧ ಸಭಾಲಕ್ಷಣ 

ಕೃಷ್ಟಶಬ್ದಾರ್ಥ 


೧೮೯ 
೨೪೯ 
೨೯೧ 


S 


೩೩೯ 


೩೭೫ 


೪೪೫ 


೫೧೩ 


೬೦೧ 
೬೫೧ 


ಮುನ್ನುಡಿ 
ಕರ್ನಾಟಕದಲ್ಲಿ ಜಾನಪದ ಅಧ್ಯಯನದ ಬಗ್ಗೆ ಹೊಸ ಆಸಕ್ತಿ ಉತ್ಸಾಹಗಳು 
ತೋರಿಬರುತ್ತಿರುವುದು ಗಮನಾರ್ಹವಾದ ವಿಷಯ . ಶಾಸ್ತ್ರೀಯವಾದ ತಳಹದಿಯ 
ಮೇಲೆ ಜಾನಪದ ಸಂಗ್ರಹ, ಸಂಶೋಧನೆಗಳು ನೆಲೆಗೊಳ್ಳಬೇಕಾಗಿದೆ. ಸಂಸ್ಕೃತಿಯ 
ತಾಯಿಬೇರಾದ ಜಾನಪದದ ಬಗೆಗೆ ಭಾರತದಲ್ಲಿ ನಿರ್ಲಕ್ಷವೇ ಹೆಚ್ಚಾಗಿದ್ದು ಈವರೆಗೆ 
ನಡೆದಿರುವ ಸಂಗ್ರಹಕಾರ್ಯ ತುಂಬ ಅಸಮಗ್ರ ಎನಿಸಿದೆ. ಉತ್ತರ ಭಾರತದ 
ಅನೇಕ ರಾಜ್ಯಗಳಲ್ಲಿ ಕೆಲವು ಜಾನಪದ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಗಳು 
ನಡೆದಿದ್ದ ರೂ ಸಮಗ್ರ ಜಾನಪದದ ಬಗೆಗೆ ವ್ಯಾಪಕವಾದ ಕಾರ್ಯ ಇನ್ನೂ ಆಗಬೇಕಾ 
ಗಿದೆ. ಭಾರತ ಜಾನಪದದ ತೌರು' ಎಂಬ ಅಂಶವನ್ನು ಪಾಶ್ಚಾತ್ಯ ಜಾನಪದ ವಿದ್ವಾಂಸರು 
ಒಪ್ಪಿಕೊಂಡರೂ ಸಂಗ್ರಹ, ಅಧ್ಯಯನಗಳು ಇನ್ನೂ ಸಮರ್ಪಕ ರೀತಿಯಲ್ಲಿ ವೈಜ್ಞಾನಿಕ 
ವಾಗಿ ಭಾರತದಲ್ಲಿ ಆಗಬೇಕಾಗಿದೆ ಎಂಬ ವಿಷಯವನ್ನೂ ಸ್ಪಷ್ಟ ಪಡಿಸಿದ್ದಾರೆ. ಜಾನಪದ 
ಕ್ಷೇತ್ರದಲ್ಲಿ ಕೈಯಾಡಿಸಿದ ಯಾವ ವಿದ್ವಾಂಸನಾದರೂ ಈ ಮಾತನ್ನು ಒಪ್ಪಿಕೊಳ್ಳ 
ಬೇಕಾಗಿದೆ. 

ಜಾನಪದದ ಸಾಹಿತ್ಯಕ ಬಗೆ, ಭಾಷಿಕ ಬಗೆ, ವೈಜ್ಞಾನಿಕ ಬಗೆ, ಕ್ರಿಯಾತ್ಮಕ 
ಬಗೆಗಳಿಗೆ ಸಂಬಂಧಿಸಿದಂತೆ ಕತೆ , ಗೀತೆ, ಲಾವಣಿ , ಒಗಟು, ಗಾದೆ, ನಂಬಿಕೆ, ಸಂಪ್ರ 
ದಾಯ , ವೈದ್ಯ , ಅಡುಗೆ, ಉಡುಗೆ, ತೊಡುಗೆ, ವೃತ್ತಿ , ಮಾಟ, ಮಂತ್ರ , ನೃತ್ಯ , 
ನಾಟಕ , ಚಿತ್ರ , ಶಿಲ್ಪ , ಆಟ, ಕೂಟ, ನಡೆ, ನುಡಿ ಮುಂತಾಗಿ ಜನಪದಜೀವನದ ಎಲ್ಲ 
ಸ್ವರಗಳನ್ನೂ ಒಳಗೊಳ್ಳುವ ವಿಸ್ತಾರ, ವೈವಿಧ್ಯದ ಹಿನ್ನೆಲೆಯಲ್ಲಿ ಪರಿಶೋಧನೆ ಸಂರಕ್ಷಣೆ 
ಗಳು ನಡೆಯಬೇಕಾದುದು ಅತ್ಯಂತ ಆವಶ್ಯಕವಾದ ವಿಷಯವಾಗಿದೆ. ವಿಶ್ವವಿದ್ಯಾನಿಲಯ 
ಗಳಂತಹ ಶ್ರೇಷ್ಠ ಅಧ್ಯಯನ ಕೇಂದ್ರಗಳು ಈ ಕಾರ್ಯವನ್ನು ಕೈಗೊಂಡಾಗ ಮಾತ್ರ 
ಅದು ಸಾಕಷ್ಟು ಸಮರ್ಪಕವಾಗಿ, ಶಾಸ್ತ್ರೀಯವಾಗಿ, ಸುವ್ಯವಸ್ಥಿತವಾಗಿ ನಡೆಯಲು 
ಸಾಧ್ಯವಾಗುತ್ತದೆ. ಅನೇಕ ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳು ಜಾನಪದ ವಸ್ತು 
ಸಂಗ್ರಹಾಲಯ , ಸಂಶೋಧನಾಲಯ , ಅಧ್ಯಯನ ಕೇಂದ್ರಗಳ ವ್ಯವಸ್ಥೆಯನ್ನು ಎಷ್ಟೋ 
ವರ್ಷಗಳ ಹಿಂದೆಯೇ ಮಾಡಿವೆ ; ಶಾಲಾಕಾಲೇಜುಗಳಲ್ಲಿ ಜಾನಪದ ಅಧ್ಯಯನ ವಿಷಯ 
ಗಳಲ್ಲಿ ಒಂದಾಗಿ ಸ್ವೀಕೃತವಾಗಿದೆ. 

ಕರ್ನಾಟಕದಲ್ಲಿ ಜಾನಪದ ಸಂಗ್ರಹ ಕಳೆದ ಶತಮಾನದಿಂದಲೇ ಆರಂಭವಾದರೂ 
ಗೀತೆ ಮತ್ತು ಗಾದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆ ಕಾರ್ಯ ತಕ್ಕಮಟ್ಟಿಗೆ ಆಗಿದೆ. 


ಜಾನಪದದ ಉಳಿದ ಪ್ರಕಾರಗಳತ್ತ ಯಾರೂ ವಿಶೇಷವಾದ ಆಸಕ್ತಿಯನ್ನು ಹರಿಸದೆ ಆ 
ಕ್ಷೇತ್ರದಲ್ಲಿ ಆಗಬೇಕಾದ ಕೆಲಸ ಅಪಾರವಾಗಿ ಉಳಿದಿದೆ. ಗೀತೆ, ಗಾದೆಗಳನ್ನೊಳಗೊಂಡಂತೆ 
ಜಾನಪದದ ಉಳಿದ ಎಲ್ಲ ಪ್ರಮುಖ ಪ್ರಕಾರಗಳ ವ್ಯಾಪಕವಾದ ಸಂಗ್ರಹಕಾರ್ಯ ತ್ವರಿತ 
ವಾಗಿ ಆಗಬೇಕಾಗಿದೆ. 

ಕರ್ನಾಟಕದಲ್ಲಿ ಜಾನಪದ ಅಧ್ಯಯನಕ್ಕೆ ಒಂದು ಸ್ಥಿರವಾದ ಬುನಾದಿಯನ್ನು 
ಪ್ರಪ್ರಥಮವಾಗಿ ಹಾಕಿಕೊಟ್ಟ ಕೀರ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ 
ಸಂಸ್ಥೆಗೆ ಸಲ್ಲಬೇಕು. ಜಾನಪದ ಸಂಬಂಧವಾದ ಚಟುವಟಿಕೆಗಳು ಇಲ್ಲಿ ಸಕ್ರಮವಾಗಿ 
ಆರಂಭವಾಗಿ ವ್ಯಾಪಕವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗಿದೆ. ಏಳು ವರ್ಷ 
ಗಳ ಹಿಂದೆಯೇ ಜಾನಪದವನ್ನು ಅಧ್ಯಯನ ವಿಷಯವನ್ನಾಗಿ ಕನ್ನಡ ಎಂ . ಎ . ತರಗತಿಗೆ 
ಅಳವಡಿಸಿದ್ದರ ಜೊತೆಗೆ ಕಳೆದ ನಾಲ್ಕು ವರ್ಷಗಳಿಂದ ಜಾನಪದ ಡಿಪ್ಲೊಮಾ ತರಗತಿ 
ಗಳನ್ನು ಸಹ ನಡೆಸಿಕೊಂಡು ಬದಲಾಗುತ್ತಿದೆ. ಜಾನಪದ ಸಂಶೋಧನೆ, ಜಾನಪದ 
ವಸ್ತುಸಂಗ್ರಹಾಲಯದ ಸ್ಥಾಪನೆಯ ಮೂಲಕ ಕನ್ನಡ ಅಧ್ಯಯನ ಸಂಸ್ಥೆ ಉತ್ತಮ 
ರೀತಿಯಲ್ಲಿ ಜಾನಪದ ಸಂವರ್ಧನ ಕಾರ್ಯವನ್ನು ಕೈಗೊಂಡಿದೆ. ಅಪೂರ್ವ ಜನಪದ ಗೀತೆ 
ಗಳನ್ನು ಧ್ವನಿಮುದ್ರಣ ಮಾಡಿ ಸಂರಕ್ಷಿಸಲಾಗುತ್ತಿದೆ. ಇದರ ಜೊತೆಗೆ ಇತರ ಸಂಗ್ರಹಕರು 
ಕೈಗೊಳ್ಳುವ ಜಾನಪದ ಸಂಬಂಧವಾದ ಸಂಶೋಧನೆಗಳಿಗೂ ವಿಶೇಷ ಪ್ರೋತ್ಸಾಹವನ್ನು 
ನೀಡಲಾಗುತ್ತಿದೆ. ಶಾಸ್ತ್ರೀಯ ಪ್ರಕಟಣೆಗಳಿಗೆ ಆದ್ಯಗಮನ ಕೊಡಲಾಗುತ್ತಿದೆ. 
ಇದೆಲ್ಲಕ್ಕೂ ಕಿರೀಟಪ್ರಾಯವಾಗಿ ಭಾರತದಲ್ಲಿಯೇ ಮೊದಲ ಸಲಕ್ಕೆ ಜಾನಪದ ಎಂ . ಎ . 
ತರಗತಿಗಳನ್ನು ೧೯೭೪ - ೭೫ ರಿಂದ ಪ್ರಾರಂಭಿಸಲಾಗಿದೆ. 
. ' ಪಾರ್ತಿಸುಬ್ಬನ ಯಕ್ಷಗಾನಗಳು' ಜಾನಪದ ಮಾಲೆಯಲ್ಲಿ ಪ್ರಕಟವಾಗುತ್ತಿರುವ 
ಮುವ್ವತ್ತನೆಯ ಕೃತಿಯಾಗಿದೆ ; ಯಕ್ಷಗಾನಗಳಿಗೆ ಸಂಬಂಧಪಟ್ಟ ಮೊದಲನೆಯ ಗ್ರಂಥ 
ವಾಗಿದೆ. ಪಾರ್ತಿಸುಬ್ಬನ ಯಕ್ಷಗಾನಗಳ ಪ್ರತಿಗಳನ್ನು ಕಲೆಹಾಕಿ, ಶಾಸ್ತ್ರೀಯವಾಗಿ 
ಸಂಪಾದಿಸಿಕೊಟ್ಟವರು ಈ ಕ್ಷೇತ್ರದ ಗಣ್ಯ ವಿದ್ವಾಂಸರಾದ ಶ್ರೀ ಕುಕ್ಕಿಲ ಕೃಷ್ಣ ಭಟ್ಟರು. 
ಈ ಬೃಹತ್ ಗ್ರಂಥವನ್ನು ಸಂಪಾದಿಸಿಕೊಟ್ಟ ಶ್ರೀಯುತರಿಗೆ ನನ್ನ ವಂದನೆಗಳು 
ಸಲ್ಲುತ್ತವೆ. 
ಕನ್ನಡ ಅಧ್ಯಯನ ಸಂಸ್ಥೆ 

ಹಾ . ಮಾ . ನಾಯಕ 
ಮಾನಸಗಂಗೋತ್ರಿ, ಮೈಸೂರು- ೬ 

ಪ್ರಧಾನ ಸಂಪಾದಕ 


ವಿಭಾಗ ಸಂಪಾದಕರ ಮಾತು 


' ಯಕ್ಷಗಾನ ಬಯಲಾಟ' ನನ್ನು ಉನ್ನತ ಜನಪದ ನಾಟಕ ಪರಂಪರೆಯನ್ನು 
ಸಾರುವ ಅಪೂರ್ವ ಜನಪದ ಕಲೆಯಾಗಿದೆ. ಸಾಹಿತ್ಯ , ಸಂಗೀತ, ನೃತ್ಯ , ಚಿತ್ರ , ಶಿಲ್ಪ 
ಈ ಎಲ್ಲ ದೃಷ್ಟಿಗಳಿಂದಲೂ ಅಧ್ಯಯನ ಮಾಡಬಹುದಾದ ಈ ಸಂಕೀರ್ಣಕಲೆ ಕರ್ನಾಟಕದ 
ಕರಾವಳಿಯ ಭಾಗದಲ್ಲಿ ಸಾಕಷ್ಟು ಪರಿಷ್ಕಾರಗೊಂಡು ಬೆಳೆದಿದೆ. ಮಾತುಗಾರಿಕೆಯ 
ನೋಡಿ, ವೇಷಭೂಷಣಗಳ ವಿಜೃಂಭಣೆ, ನೃತ್ಯ , ಗೀತಗಳ ಆಕರ್ಷಣೆ ಇವುಗಳಿಂದಾಗಿ 
ಈ ಭಾಗದ ಯಕ್ಷಗಾನ ಕಲೆ ತನ್ನದೇ ಆದ ವೈಶಿಷ್ಟ್ಯವನ್ನು ಸಾಧಿಸಿಕೊಳ್ಳಲು ಸಮರ್ಥ 
ವಾಗಿದೆ . ಕರ್ನಾಟಕದ ಈ ಕಲೆಯನ್ನು ಬಯಲು ಸೀಮೆಯಲ್ಲಿ ಮೂಡಲಪಾಯ 
ವೆಂದೂ , ಮಲೆನಾಡಿನ ಸೆರಗಿನಲ್ಲಿ ಘಟ್ಟದ ಕೋರೆ ಎಂದೂ , ಘಟ್ಟದ ಕೆಳಗೆ ಪಡುವಲ 
ಪಾಯವೆಂದೂ ಗುರುತಿಸಲಾಗುತ್ತದೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಗಳೆರಡರ 
ರಲ್ಲಿಯೂ ಈ ಸಂಪ್ರದಾಯ ಒಂದೇ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲಿನ ಸಣ್ಣಾಟ 
ಗಳ ಪ್ರಾಚುರ್ಯದಿಂದ ಈ ಕಲೆಯನ್ನು ಮೂಡಲಪಾಯ ದೊಡ್ಡಾಟ' ಎನ್ನಲಾಗಿದೆ. 

ಮೂಡಲಪಾಯ ಪಡುವಲಪಾಯಗಳ ಅಂತರ ಪ್ರಮುಖವಾಗಿ ಸಂಭಾಷಣೆಗೆ 
ಸಂಬಂಧಿಸಿದುದು. ಪಡುವಲಪಾಯದಲ್ಲಿ ಭಾಗವತರ ಹಾಡುಗಾರಿಕೆಗೆ ಪಾತ್ರಧಾರಿಯ 
- ಮಾತು ವ್ಯಾಖ್ಯಾನರೂಪದಲ್ಲಿರುತ್ತದೆ. ಅಲ್ಲಿನ ಸಂಭಾಷಣೆ ಕವಿಕೃತವಾದುದಲ್ಲ ; 

ವಿದನ ಪ್ರತಿಭೆ, ಅನುಭವ , ವಾಕ್ಚಾತುರ್ಯಗಳನ್ನವಲಂಬಿಸಿ ಕಲಾವಿದ ತಾನೇ ಮಾತಾಡು 
* ತ್ತಾನೆ. ಈ ಮಾತುಗಾರಿಕೆಗೂ ಒಂದು ಪರಂಪರೆ ಇಲ್ಲದಿಲ್ಲ. ಪೂರ್ವ ಕಲಾವಿದರ ಮಾತಿನ 
- ಸರಣಿ, ಗತ್ತು , ರೀತಿ, ನೀತಿಗಳನ್ನು ಮುಂದಿನ ಪೀಳಿಗೆ ಅನುಕರಿಸಿಕೊಂಡುಬರಲು ಸಾಧ್ಯ . 
* ನಟನಿಗೆ ಮಾತುಗಾರಿಕೆಯ ಸ್ವಾತಂತ್ರ್ಯವಿರುವುದರಿಂದ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ 
ಔಚಿತ್ಯದ ಎಲ್ಲೆ ಮಾರಿದರೂ ಆಶ್ಚರ್ಯವಿಲ್ಲ. 

ಮೂಡಲಪಾಯದ ಸಂಭಾಷಣೆ ಕಲಾವಿದನಿಗೆ ಕಡಿವಾಣ ಹಾಕುತ್ತದೆ. ಇಲ್ಲಿ 
ಪೂರ್ವಸಿದ್ಧವಾದ ಸಂಭಾಷಣೆ ಪ್ರತಿಗಳಲ್ಲೇ ಲಭ್ಯವಾಗುತ್ತದೆ. ಕಲಾವಿದ ಅದನ್ನು ಕಂಠ 
ಪಾಠ ಮಾಡಿಕೊಂಡು ರಂಗದ ಮೇಲೆ ಒಪ್ಪಿಸಬೇಕು, ಅಷ್ಟೆ . ಇಲ್ಲಿನ ಸಂಭಾಷಣೆಯಲ್ಲಿ 
ಕಾಣಬರುವ ಅಂತ್ಯಪ್ರಾಸಮೋಹ ಅನೇಕ ಸಂದರ್ಭಗಳಲ್ಲಿ ಕೃತಕವಾಗಿ ತೋರುತ್ತದೆ, 
ಅರ್ಥಹೀನವಾಗುತ್ತದೆ. ಪಡುವಲಪಾಯ - ಮೂಡಲಪಾಯಗಳ ಸಾಹಿತ್ಯದ ಈ 
ಪ್ರಮುಖ ವ್ಯತ್ಯಾಸವನ್ನು ಬಿಟ್ಟರೆ ಯಕ್ಷಗಾನ ಸಂಪ್ರದಾಯವೆಂಬುದು ಒಂದೇ 
ಎಂಬುದನ್ನು ಮರೆಯುವಂತಿಲ್ಲ. ಮೂಡಲಪಾಯದವರು ಬಾರಿಸುವ ' ಮುಖವೀಣೆ', 


viii 


ಪಡುವಲಪಾಯದ ಚಂಡೆ, ತೆಂಕತಿಟ್ಟಿನ ಜಾಗಟೆ , ಬಡಗತಿಟ್ಟಿನ ' ತಾಳಗಳ ಆಧಾರದ 
ಮೇಲೆ ಇವುಗಳು ವಿಭಿನ್ನ ಕಲೆಗಳೆನ್ನಲಾಗುವುದಿಲ್ಲ. ಈ ವಾದ್ಯ ವಿಶೇಷಗಳು ಬಾಹ್ಯ 
ಪರಿಕರಗಳಷ್ಟೆ , ಯಕ್ಷಗಾನದ ಜೀವಸೂತ್ರ “ ಮದ್ದಲೆ', ಎಲ್ಲ ಸಂಪ್ರದಾಯದಲ್ಲಿಯೂ 
ಸಾಮಾನ್ಯವಾದುದು ಎಂಬುದು ಇಲ್ಲಿ ಗಮನಾರ್ಹ. 

ಯಕ್ಷಗಾನ ವೇಷಭೂಷಣಗಳಲ್ಲಿ ಬಡಗತಿಟ್ಟಿನ ಪಗಡಿ' ಯನ್ನು ಬಿಟ್ಟರೆ ಎದ್ದು 
ತೋರುವ ವ್ಯತ್ಯಾಸಗಳೇನೂ ಇಲ್ಲ. ಬೇರೆ ಬೇರೆಯ ವೈವಿಧ್ಯ ಆಕಾರಗಳಲ್ಲಿ ಕಿರೀಟ, 
ಭುಜಕೀರ್ತಿ, ಎದೆಹಾರ , ವೀರಗಾಸೆ, ನಡುಪಟ್ಟಿ , ಕೈಪಟ್ಟಿಗಳು ಎಲ್ಲ ಕಡೆಯೂ ಇವೆ. 
“ ಹನುಮನಾಯಕ' ಎಲ್ಲ ಸಂಪ್ರದಾಯಗಳಲ್ಲೂ ಕಂಡುಬರುತ್ತಾನೆ. ಭಾಗವತರು ಎಲ್ಲೆ 
ಡೆಯೂ ಅನಿವಾರ್ಯ. ಮೂಡಲಪಾಯದಲ್ಲಿ ಭಾಗವತರ ಜೊತೆಗೆ ಹಿಮ್ಮೇಳದವರು 
ಸೇರಿಕೊಳ್ಳುತ್ತಾರೆ, ಪಡುವಲಪಾಯದಲ್ಲಿ ಭಾಗವತರೊಬ್ಬರೇ ಹಾಡುತ್ತಾರೆ. ಮೂಡಲ 
ಪಾಯದಲ್ಲಿ ಭಾಗವತರು ಇತರರು ರಂಗದ ಎಡಬದಿಯಲ್ಲಿ ನಿಲ್ಲುತ್ತಾರೆ ; ಪಡುವಲಪಾಯ 
ದಲ್ಲಿ ರಂಗದ ಹಿಂಬದಿಯಲ್ಲಿ ಕೂರುತ್ತಾರೆ. ಇವೆಲ್ಲ ಪ್ರಾದೇಶಿಕ ವ್ಯತ್ಯಾಸಗಳಷ್ಟೇ ಎಂದು 
ಇಟ್ಟುಕೊಳ್ಳಬೇಕು. 

ಕರ್ನಾಟಕ ಯಕ್ಷಗಾನ ಸಂಪ್ರದಾಯಗಳಲ್ಲಿ ಕಾಣಬರುವ ಮೇಲಿನ ಸ್ಕೂಲ 
ವ್ಯತ್ಯಾಸಗಳ ಜೊತೆಗೆ , ಯಕ್ಷಗಾನದ ಪ್ರತಿರೂಪವೇ ಆದ ಆಂಧ್ರದ ವೀಧಿನಾಟಕ, 
ತಮಿಳುನಾಡಿನ ತಿರುಕೊತ್ತುಗಳ ಜೊತೆಗೆ ಕೇರಳದ ಕಥಕ್ಕಳಿಯನ್ನೂ ತೌಲನಿಕ 
ಅಧ್ಯಯನಕ್ಕೆ ಒಳಪಡಿಸಬೇಕಾದ ಅಗತ್ಯವಿದೆ. ಏಕೆಂದರೆ ಇವೆಲ್ಲ ಯಾವುದೋ ಮೂಲ 
ದ್ರಾವಿಡ ಕಲೆಯಿಂದ ಕವಲೊಡೆದ ಭಿನ್ನ ಭಿನ್ನ ರೂಪಗಳಷ್ಟೆ . ' ಸಾಹಿತ್ಯ ' ದ ಭಾಗ 
ವೊಂದನ್ನು ಹೊರತು ಉಳಿದ ಅಂಶಗಳಲ್ಲಿ ಒಂದು ದ್ರಾವಿಡ ಕಲೆ' ಯಾಗಿ ಇವುಗಳನ್ನು 
ನೋಡುವುದು ಅನಿವಾರ್ಯವಾಗಿದೆ. 
- ಯಕ್ಷಗಾನ ಬಯಲಾಟ ಒಂದು ನೃತ್ಯ ನಾಟಕ. ' ನಾಟಕ' ದ ಅಂಶ ಬಂದಾಗ, 
ಅದರ ಸಾಹಿತ್ಯ ' ದ ಭಾಗ ಮುಖ್ಯವೆನಿಸುತ್ತದೆ. ಕರ್ನಾಟಕದಾದ್ಯಂತ ಯಕ್ಷಗಾನ 
ಪ್ರತಿಗಳು ದೊರೆಯುತ್ತವೆ. ಕೆಲವು ಕೃತಿಗಳಲ್ಲಿ ಕವಿ ಅಜ್ಞಾತನಾಗಿ ಉಳಿಯುತ್ತಾನೆ. 
ಕೆಲವರ ಕರ್ತೃ ಯಾರು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಕರಾವಳಿಯ 
ಯಕ್ಷಗಾನ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಕವಿಗಳ ಹೆಸರು ಬಹುಮಟ್ಟಿಗೆ ಲಭ್ಯ 
ವಾಗುತ್ತಿರುವುದು ಒಂದು ಅಭಿಮಾನದ ವಿಷಯ . .. 
- ನನ್ನು ಯಕ್ಷಗಾನ ಚರಿತ್ರೆಯಲ್ಲಿ ಪಾರ್ತಿಸುಬ್ಬನ ಹೆಸರು ಅತ್ಯಂತ ಗಣ್ಯವಾದುದು . 
ಕರ್ನಾಟಕದ ಯಕ್ಷಗಾನ ಕಲೆಗೆ ಹೊಸ ಜೀವವನ್ನು ತುಂಬಿ ಬೆಳಸಿದ ಕೀರ್ತಿ ಅವನದು. 
ಶ್ರೇಷ್ಠ ಕವಿಯೂ ಆಗಿದ್ದ ಪಾರ್ತಿ ಸುಬ್ಬ ಅನೇಕ ಯಕ್ಷಗಾನ ಕೃತಿಗಳ ಕರ್ತೃವೂ ಆಗಿದ್ದಾನೆ. 
( ಸಭಾಲಕ್ಷಣ'ವೆಂಬ ಯಕ್ಷಗಾನ ಲಕ್ಷಣಗ್ರಂಥದ ಕರ್ತೃವೂ ಆಗಿದ್ದಾನೆ. ಅವನು ರಚಿಸಿದ 


ಪೀಠಿಕೆ 


ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತ, ನಾಟ್ಯ ಇವೆರಡೂ ದೇವರ ಕಲೆಗಳು 
ಎಂದೇ ಪರಿಗಣಿಸಲ್ಪಟ್ಟಿವೆ. ಹಾಡದ, ಕುಣಿಯದ ದೇವರೇ ನನ್ನಲ್ಲಿಲ್ಲವೆನ್ನಬಹುದು. 
ದೇವರೇ ಆ ಕಲೆಗಳ ಆರಾಧಕನು. ಆದುದರಿಂದ ದೇವರನ್ನು ಆ ಕಲೆಗಳ ಮೂಲಕ 
ಆರಾಧಿಸುವ ಸಂಪ್ರದಾಯವು ಬಹಳ ಹಿಂದಿನಿಂದಲೇ ನಡೆದುಬಂದಿದೆ. ಭರತಮುನಿಯು 
ತನ್ನ ಮೊದಲ ನಾಟ್ಯ ಪ್ರಯೋಗವನ್ನು ಪರಶಿವನ ಸೇವಾರ್ಥವಾಗಿ ಅವನ ಮುಂದೆ ಆಡಿ 
ತೋರಿಸಿದನಂತೆ. ಶೈವ ವೈದಿಕ ಧರ್ಮಗಳ ಪ್ರಾಬಲ್ಯವಿದ್ದ ಆ ಪೂರ್ವಕಾಲದಲ್ಲಿ ದೇವ 
ಸ್ಥಾನಗಳ ನಾಟ್ಯಾರಾಧನೆ ಸಂಸ್ಕೃತ ನಾಟಕಗಳ ಮೂಲಕ ನಡೆಯುತ್ತಿದ್ದರೆ, ಗೀತಾ 
- ರಾಧನೆಗಾಗಿ 'ದೇಶಿಕಾರ' ಪ್ರಬಂಧ ಮತ್ತು 'ದೇವಾರ' ಪ್ರಬಂಧಗಳೆಂಬ ಗೀತವಿಶೇಷ 
ಗಳು ಪ್ರಸಿದ್ದವಾಗಿದ್ದವು. ಇವು ದೇವಸ್ಥಾನಗಳ ಆರಾಧನಾರ್ಥವಾಗಿಯೇ ಇದ್ದಂಥವು 
ಎಂಬುದನ್ನು ಆ ಹೆಸರುಗಳೇ ಸೂಚಿಸುತ್ತವೆ. ದೇವಾಗಾರಪ್ರಬಂಧವೇ ' ದೇವಾರ ' 
ಪ್ರಬಂಧ; ದೇಶಿಕಾಗಾರವೇ ' ದೇಶಿಕಾರ ' ಧವಳಾಗಾರ ಶಬ್ದ ವು ' ಧವಳಾರ' ಎಂದಾ 
ದಂತೆ. ಈ ಆರಾಧನಾ ಸಂಪ್ರದಾಯವು ಕ್ರಿ .ಶ. ಆರಂಭಕಾಲದಲ್ಲೇ ಕಾಶ್ಮೀರದಿಂದ 
ಕನ್ಯಾಕುಮಾರಿವರೆಗೆ ಸಮಗ್ರ ಭಾರತದಲ್ಲಿ ನಡೆದುಬಂದಿತ್ತು . ದ್ರಾವಿಡದೇಶದ ಶಿವಾ 
ಲಯಗಳಲ್ಲಿ ಹಾಡತಕ್ಕ 'ತೇವಾರಂ ' ಶೈವಪ್ರಬಂಧಗಳು ಚಿರಪ್ರಸಿದ್ದವಾದುವಷ್ಟೆ . ಹೀಗೆ 
ದೇವಾಲಯಗಳಲ್ಲಿ ಸಂಗೀತನಾಟ್ಯಾರಾಧನೆಗಾಗಿ ನಿಯೋಗಿಸಲ್ಪಟ್ಟವರೇ ' ಭಾಗವತರು.' 
ನಾಟ್ಯಶಾಸ್ತ್ರದ ವ್ಯಾಖ್ಯಾನದಲ್ಲಿ ಅಭಿನವಗುಪ್ತಾಚಾರ್ಯನು , ' ಭಾಗವತರು ' ಎಂದರೆ 
'ದೇವಕರು ' ಎನ್ನುತ್ತಾನೆ; ದೇವಾಲಯಕ್ಕೆ ಅಂಟಿಕೊಂಡಿರುವವರು ಅಥವಾ ದೇವಾಲಯ 
ದಲ್ಲಿಯೇ ವಾಸಿಸಿಕೊಂಡಿರುವವರು ಎಂದು ಅರ್ಥ. ಈ ಭಾಗವತರುಗಳಲ್ಲಿ ವಿಶೇಷ ಪರಿ 
ನಿಷ್ಠೆ ತರಾದ ಒಂದು ವರ್ಗದವರು "ಚೋಕರು' ಎಂದು ಕರೆಯಲ್ಪಡುತ್ತಾರೆ ಎನ್ನುತ್ತಾನೆ. 
[ ಭಾಗವತಾಃ = ದೇವಲಕಾಃ, ಯೇ ಏಕಾಂತಿಕಾ ( ಏಕಾಯನಾ) ಇತಿ ಪ್ರಸಿದ್ದಾಃ ; 
ಚೋಕಾಃ= ಭಾಗವತವಿಶೇಷಾಭ, ನಾ . ಅ. ೧೭ - ೩೭, ೩೮ ] ಏಕಾಂತಿಕರು ಅಥವಾ 
ಏಕಾಯನರು ಎಂದರೆ ಏಕಾಂತಸೇವಕರು , ಅನನ್ಯ ಭಕ್ತಿಯಿಂದ ಅನವರತವೂ ಸೇವೆಯಲ್ಲಿ 
ನಿರತರಾಗಿರುವವರು. ಜೋಕ್ಷರೆಂಬುವರು ಪ್ರಾಯಶಃ ಸಂಸ್ಕೃತ ನಾಟ್ಯ ಪ್ರಯೋಗಪ್ರವೀಣ 
ರೆಂದು ತಿಳಿಯಬಹುದಾಗಿದೆ. ಈ ಶಬ್ದವೇ ದ್ರಾವಿಡ ( ತಮಿಳು), ಮಲೆಯಾಳ ಭಾಷೆಗಳಲ್ಲಿ 
“ಜೋಕ್ಯರು' ಎಂಬ ತದ್ಬವ ರೂಪವನ್ನು ಪಡೆದಿದೆ. ಅಲ್ಲಿಯ ದೇವಾಲಯಗಳಲ್ಲಿ 
ಸಂಸ್ಕೃತನಾಟಕಗಳನ್ನು ಪ್ರಯೋಗಿಸುತ್ತಿದ್ದ ಅಂಬಲವಾಸಿ' ಗಳೇ ( ದೇವಕರು) 


00 


8 


(ಚೋಕ್ಯರು'. ಅವರು ದೇವಸ್ಥಾನಗಳಲ್ಲಿ ನಿಯತವಾಗಿ ನಡೆಸುತ್ತಿದ್ದ ಸಂಸ್ಕೃತ ನಾಟಕ 
ಪ್ರಯೋಗಕ್ಕೆ 'ಜೋಕ್ಯಾರ್‌ಕೋತ್ತು' ಎಂಬ ಹೆಸರು ದ್ರಾವಿಡ, ಕೇರಳಗಳಲ್ಲಿ ಪ್ರಸಿದ್ದ 
ವಾಗಿದೆ. ಈ ಚೋಕ್ಯಾ‌ಕೂತ್ತಿ'ನ ವಿಚಾರವನ್ನು ತಮಿಳರ `ಶಿಲಪ್ಪದಿಕಾರಂ ' 
ಕಾವ್ಯದಲ್ಲಿಯೇ ಕಾಣುತ್ತೇವೆ. 
- ಅಂದಿಗೆ ದೇವತಾವಿಷಯಕವಾದ ಸಂಸ್ಕೃತ ನಾಟಕಗಳನ್ನು ರಚಿಸುವುದೆಂದರೆ 
ದೇವಸ್ಥಾನಗಳನ್ನು ಕಟ್ಟಿದಷ್ಟೇ ಶ್ರೇಯಸ್ಕರ ಹಾಗೂ ಕೀರ್ತಿಕರವಾದ ಪುಣ್ಯ ಕಾರ್ಯ 
ಎಂಬ ನಂಬಿಕೆ ಇತ್ತು . ಆದ್ದರಿಂದಲೇ ಭಾಸಕವಿಯ ಕೀರ್ತಿಯನ್ನು ಬಾಣನು ತನ್ನ 
“ ಹರ್ಷಚರಿತೆ ' ಯಲ್ಲಿ ಹೀಗೆ ಹೊಗಳಿದ್ದಾನೆ: 

“ ಸೂತ್ರಧಾರಕೃತಾರಂಭೈಃ ನಾಟಕ್ಕೆ ರ್ಬಹುಭೂಮಿಕೈಃ | 

ಸಪತಾಕೈರ್ಯಶೋ ಲೇಭೇ ಭಾಸೋ ದೇವಕುಲೈರಿವ || 
ಉತ್ತರ ಕಾಲದಲ್ಲಿ ಕ್ರಮೇಣ ನಾಟ್ಯ - ಸಂಗೀತ ಇವೆರಡು ಆರಾಧನೆಗಳಿಗೂ ಅನುಕೂಲ 
ವಾಗುವಂತಹ 'ರಾಮಾಕ್ರೀಡ, ಹಬೀಸ, ಶಿದ್ದ ಕ, ರಾಸಕ , ಶಿಂಗಕ' ಇತ್ಯಾದಿ 'ಗೇಯ 
ಕಾವ್ಯ ' ಗಳು ಅಥವಾ ಗೀತನಾಟಕಗಳು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟು ಈ ವಿನಿಯೋಗಕ್ಕೆ 
ಸಂದುವು. ಪದಾರ್ಥಾಭಿನಯಾತ್ಮಕವಾದ ನಾಟ್ಯಕ್ಕೆ ಸಲ್ಲುತ್ತಿದ್ದ ಇವು ಉಪರೂಪಕ' 
ಗಳೆಂದೂ ಪ್ರಸಿದ್ದವಾಗಿದ್ದವು. ಅನಂತರಕಾಲದಲ್ಲಿ ನಮ್ಮಲ್ಲಿ ಸರ್ವತ್ರ ವೈಷ್ಣವ ಧರ್ಮವು 
ಪ್ರಬಲವಾಗುತ್ತಾ ದೇವಸ್ಥಾನಗಳಲ್ಲಿ ಆರಾಧನಾರ್ಥವಾಗಿ ವಿಷ್ಣು ವಿನ ದಶಾವತಾರ 
ಮಾಹಾತ್ಮಗಳನ್ನು ವರ್ಣಿಸುವ ಗೀತಪ್ರಬಂಧಗಳು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟವು. 
ಕ್ರಿ .ಶ. ೧೧ನೇ ಶತಮಾನದ ಪೂರ್ವಾರ್ಧದವನಾಗಿದ್ದ ಕಾಶ್ಮೀರದ ಸುಪ್ರಸಿದ್ದ ಕವಿ 
ಕ್ಷೇಮೇಂದ್ರನು ' ದಶಾವತಾರಚರಿತ' ವೆಂಬ ಗೀತಪ್ರಬಂಧವನ್ನು ರಚಿಸಿ ಅದನ್ನು ಪೂಜಾ 
ಪ್ರಬಂಧ'ವೆಂದೇ ಕರೆದಿರುತ್ತಾನೆ : 

“ ನಿಷ್ಠೆ ಸ್ವಲ್ಪ ನಿಲೋಕಿತಾಕೃತಿಸುಧಾಸಂವರ್ಧಿತೋತ್ಕಂಠಯಾ || 
ಭಕ್ತಿ ವ್ಯಕ್ತ ದಶಾವತಾರಸರಸಃ ಪೂಜಾಪ್ರಬಂಧಃ ಕೃತಃ||” ( ೧೦ - ೪೪ ). 


ಈ ಪೂಜಾಪ್ರಬಂಧದಲ್ಲಿ ಕೃಷ್ಣಾವತಾರದ ಮಾಹಾತ್ಮವುಮಿಕ್ಕೆಲ್ಲವುಗಳಿಗಿಂತ ವಿಸ್ತಾರ 
ವಾಗಿಯೂ ಬಹಳ ರಸವತ್ತಾಗಿಯೂ ವರ್ಣಿಸಲ್ಪಟ್ಟಿದೆ. ಕೃಷ್ಣ ಬಲರಾಮರ ಬಾಲಕೀಡಾ 
ವಿನೋದ, ಯಮುನಾತೀರದ ಕುಂಜವನದಲ್ಲಿ ಶ್ರೀಕೃಷ್ಣಗೋಪಸ್ತ್ರೀಯರ, ವಿಶೇಷವಾಗಿ 
ವಿದಗ್ಗೆಯಾದ ರಾಧೆಯ ಪ್ರಣಯಕೇಲೀವಿಲಾಸಗಳನ್ನು ಅತ್ಯಂತ ಹೃದಯಂಗಮ 
ವಾಗಿ ನೃತ್ಯ ಯೋಗ್ಯವಾದ ಛಂದೋಗೀತವಿಧಾನಗಳಿಂದ ರಚಿಸಲ್ಪಟ್ಟ ಪ್ರಬಂಧವಿದು. 
ಅನಂತರ ಸ್ವಲ್ಪ ಕಾಲದಲ್ಲಿಯೇ ಜಯದೇವ ಕವಿಯು ಇದೇ ಶೈಲಿಯಲ್ಲಿ ರಾಧಾಮಾಧವರ 
ಪ್ರಣಯಕೇಲಿಗಳನ್ನೇ ಪ್ರಧಾನವಸ್ತುವನ್ನಾಗಿಸಿ 'ಗೀತಗೋವಿಂದ' ಅಷ್ಟ ಪದೀಪ್ರಬಂಧ 


xiii 


ಗಳನ್ನು ದೇವಸ್ಥಾನದ ನಾಟ್ಯಸೇವೆಗಾಗಿಯೇ ರಚಿಸಿದನು. ದಶಾವತಾರಸ್ತುತಿಯಿಂದಲೇ 
ಪ್ರಾರಂಭವಾಗುವ ಈ ಪೂಜಾಪ್ರಬಂಧವು ಶಿವದೇವಾಲಯಗಳಲ್ಲಿಯೂ ಶ್ರೀಕೃಷ್ಣನ 
ವಿಗ್ರಹ ಪ್ರತಿಷ್ಠೆಗೆ ಕಾರಣವಾಗಿದ್ದು ಸರ್ವತ್ರ ದೇವಸ್ಥಾನಗಳ ನಾಟ್ಯಾರಾಧನಕ್ಕೆ ಏಕೈಕ 
ಪ್ರಸಿದ್ದ ಪ್ರಬಂಧವಾಗಿ ನಿಂತಿತು. ಅಂದಿನಿಂದ ನನ್ನ ಯಾವತ್ತೂ ನೃತ್ಯ ಪದ್ದತಿ 
ಗಳು 'ಗೀತಗೋವಿಂದ' ದಲ್ಲಿರುವ ದಶಾವತಾರಸ್ತುತಿಪೂರ್ವಕವಾಗಿಯೇ ನಡೆಯುವ 
ಸಂಪ್ರದಾಯ ರೂಢಿಯಲ್ಲಿ ಬಂದಿದೆ. ಆಂಧ್ರದ 'ಕೂಚಿಪುಡಿ', ಕೇರಳದ 'ಕಥಕಳಿ? 
ಪ್ರಯೋಗಗಳು ಗೀತಗೋವಿಂದದ ಆ ಸ್ತುತಿಪದ್ಯಗಳಿಂದ ಪ್ರಾರಂಭವಾಗುತ್ತವೆ. 

ಯಕ್ಷಗಾನಗಳಲ್ಲಿಯೂ ದಶಾವತಾರಸ್ತುತಿಗೆ ವಿಶೇಷ ಪ್ರಾಧಾನ್ಯವಿರುವುದನ್ನು ಕಾಣ 
ಬಹುದು. ಸಭಾಲಕ್ಷಣವೆಂಬ ಪೂರ್ವರಂಗವಿಧಿಯು ಕ್ಷೇಮೇಂದ್ರನ ದಶಾವತಾರ ಸ್ತುತಿ 
ಶ್ಲೋಕಗಳಿಂದಲೇ ಪ್ರಾರಂಭವಾಗುವುದು. ಆಮೇಲೆ ದಶಾವತಾರಸ್ತುತಿ ನೃತ್ಯ ನಡೆಯ 
ಬೇಕು, ಬಾಲಗೋಪಾಲರ' ನರ್ತನಕ್ಕೆ ದಶಾವತಾರಕೀರ್ತನೆ ಹಾಡಬೇಕು, ಕೋರೆಂಗಿ 
ಗಳು “ ಹತ್ತನತಾರ ಗೋವಿಂದ ” ಎಂದು ಘೋಷಿಸುತ್ತಿರಬೇಕು. ಸ್ತ್ರೀವೇಷಗಳ ವೃಂದ 
ವನ್ನು ಕುಣಿಸಲಿಕ್ಕಿರುವ ಅವತಾರಸಂವಾದ' ವೆಂಬ ಪದ್ಯಗಳು ಬೇರೆ ಇವೆ . ಯಕ್ಷಗಾನ 
ಕವಿಗಳೂ ತಮ್ಮ ಗ್ರಂಥಗಳ ಆದಿ - ಅಂತ್ಯಗಳಲ್ಲಿ ದಶಾವತಾರ ಸ್ತುತಿಕೀರ್ತನೆಗಳನ್ನು ರಚಿ 
ಸಿರುವುದು ಸಾಮಾನ್ಯವಾಗಿದೆ. ಆದುದರಿಂದಲೇ ಇದಕ್ಕೆ ನಮ್ಮಲ್ಲಿ ' ದಶಾವತಾರ 
ಆಟ' ವೆಂದೂ ಹೆಸರಾಗಿರುವುದು, 

ಭಾಗವತರ ಆಟ'ವೆಂದೂ ಕರೆಯಲ್ಪಡುವ ಈ ಯಕ್ಷಗಾನಸಂಪ್ರದಾಯವಾದರೂ 
ದೇವಸ್ಥಾನಗಳಿಗೆ ಸಂಬದ್ದವಾಗಿದ್ದು ದು ಎಂಬುದನ್ನು ಊಹಿಸಿಕೊಳ್ಳಬಹುದಾಗಿದೆ. ಆಟ, 
' ತಾಳಮದ್ದಳೆ' ಎಂಬ ಅದರ ಎರಡು ರೂಪಗಳೂ ದೇವಸ್ಥಾನಗಳಲ್ಲಿ ಪೂಜಾವಿಧಿಯಾಗಿ 
ನಡೆಯುತ್ತಿದ್ದ ನಾಟ್ಯಸೇವೆ ಮತ್ತು ಸಂಗೀತಸೇವೆಗಳಿಗೆ ಸಲ್ಲುತ್ತಿದ್ದವು. ಅದು ಕಾರಣವೇ 
ನಮ್ಮಲ್ಲಿ ಹಾಗೂ ಆಂಧ್ರದಲ್ಲಿ ಹುಟ್ಟಿಕೊಂಡಿದ್ದ ಯಕ್ಷಗಾನ ಆಟದ ಮೇಳಗಳೆಲ್ಲ 
ಮೊದಲಿನಿಂದಲೂ ಒಂದೊಂದು ದೇವಸ್ಥಾನಗಳದೇ ಸೊತ್ತಾಗಿ ನಡೆದು ಬಂದಿವೆ . ' ತಾಳ 
ಮದ್ದಳೆಸೇವೆ' ಗಾಗಿ ಉಂಬಳಿ ಉತಾರಗಳನ್ನು ಕೊಟ್ಟಿದ್ದ ಪುರಾತನ ದಾಖಲೆಗಳು ನನ್ನ 
ದೇವಸ್ಥಾನಗಳಲ್ಲಿ ದೊರೆಯುತ್ತವೆ. ಬಳ್ಳಾರಿ ತಾಲೂಕಿನ ಸೋಮಸಮುದ್ರ ಎಂಬಲ್ಲಿ 
ರುವ ಲಕ್ಷ್ಮಿನಾರಾಯಣ ದೇವಾಲಯದಲ್ಲಿ ದೊರೆತ ಅಂಥ ಒಂದು ಶಾಸನವನ್ನು ಡಾ . 
ಶಿವರಾಮ ಕಾರಂತರು ತಮ್ಮ ' ಯಕ್ಷಗಾನ ಬಯಲಾಟ' ದ್ವಿತೀಯ ಮುದ್ರಣದ ಪರಿಶಿಷ್ಟ 
ದಲ್ಲಿ ಕೊಟ್ಟಿರುವುದನ್ನು ಕಾಣಬಹುದು - ಲಕ್ಷ್ಮಿನಾರಾಯಣ ದೇವರಿಗೆ ಏಕಾದಶೀ 
ಜಾಗರ ಪಲ್ಲಕ್ಕಿಸೇವೆ ತಾಳಮದ್ದಲೆಯ ಸೇವೆಗಾಗಿ ಸಮರ್ಪಿಸಿದ ಕಾಡಾರಂಭ ಹೊಲ 
. . . .” ಎಂದು ಆ ಶಾಸನದ ವಾಕ್ಯವಿರುತ್ತದೆ. ಆಂಧ್ರದಲ್ಲಿಯ ಇಂತಹ ಪುರಾವೆಗಳು 
ದೊರೆತಿರುವುದನ್ನು ಕೇಳುತ್ತೇವೆ. ಯಕ್ಷಗಾನ ಕವಿಗಳು ಗ್ರಂಥಾರಂಭದಲ್ಲಿ ಬಹುವಿಧವಾಗಿ 


xiv 


ದೇವತಾಸ್ತುತಿಕೀರ್ತನೆಗಳನ್ನೂ , ಗ್ರಂಥಾಂತ್ಯದಲ್ಲಿ ತಪ್ಪದೆ ಮಂಗಳಾರತಿ ' ಧವಳಾರ' 
(ಸೋಬಾನೆ) ವನ್ನೂ ರಚಿಸಿರುವುದು ಪೂಜಾಪ್ರಬಂಧವೆಂಬುದಕ್ಕೆ ನಿದರ್ಶನವಾಗಿದೆ. 
ಪ್ರತಿಯೊಬ್ಬ ಕವಿಯೂ ತನ್ನ ಕೃತಿಗಳನ್ನು ಅಂಥ ಒಂದೊಂದು ದೇವಸ್ಥಾನಗಳ ದೇವರ 
ಅಂಕಿತದಲ್ಲಿ ರಚಿಸಿ ಆ ದೇವರಿಗೇ ಸಮರ್ಪಿಸಿರುವಂತೆ ಹೇಳಿಕೊಂಡಿರುತ್ತಾನೆ. 

ದೇವಸ್ಥಾನಗಳ ನಿತ್ಯ ಪೂಜೆಯಲ್ಲಿ ಈ ಸೇವೆಗಳು ಸಂಕ್ಷಿಪ್ತವಾಗಿಯೂ , ಉತ್ಸವಾದಿ 
ಗಳು ನಡೆಯುವ ವಿಶೇಷದಿನಗಳಲ್ಲಿ ಪೂರ್ಣರೂಪದಿಂದಲೂ ನಡೆಯುತ್ತಿದ್ದನೆಂದು 
ಊಹಿಸಬಹುದು. ಆದುದರಿಂದಲೇ ರಾತ್ರಿ ಬೆಳಗನಕ ನಡೆಯುವ ಆಟವು ದೊಡ್ಡಾಟ 
ವೆಂದೂ , ರಂಗಸ್ಥಳದ ಆಟವೆಂದೂ , ಪ್ರಸಂಗದಾಟವೆಂದೂ ಕರೆಯಲ್ಪಡುವುದಾಗಿದೆ . 
ನಿತ್ಯಸೇವೆಯದು ಸಣ್ಣಾಟವಾಗಿದ್ದು ದರಿಂದ, ಎಂದರೆ ಪ್ರಾಯಶಃ ಸ್ತುತಿಪದ್ಯಗಳಿಗಷ್ಟೇ 
ಕುಣಿಯಲ್ಪಡುವುದಾಗಿದ್ದು ದರಿಂದ ಅದು ಪ್ರಸಂಗದಾಟವಲ್ಲ. ದೇವಸ್ಥಾನದ ಒಳಗೆ 
ನಡೆಯುವುದಾಗಿದ್ದು ರಂಗಸ್ಥಳದ ಆಟವಲ್ಲವೆಂಬುದೂ ಸರಿ . ಉತ್ಸವಾದಿ ಸಂದರ್ಭ 
ಗಳಲ್ಲಿ ದೇವಸ್ಥಾನದ ಹೊರ ಬಯಲಲ್ಲಿ (ಹೊಲ, ಗದ್ದೆ) ರಂಗಸ್ಥಳ ಹಾಕಿ ಇಡೀ ರಾತ್ರಿ 
ಆಡುವುದಾದ್ದರಿಂದ ಬೈಲಾಟ' ಅಥವಾ ' ಬಯಲಾಟ' ವೆಂಬ ಹೆಸರು ಬಂದಿರುವುದೂ 
ಸಹಜವಾಗಿದೆ. ಕ್ರಮೇಣ ಈ ನಿತ್ಯಸೇವೆಯು ದೇವಸ್ಥಾನಗಳಲ್ಲಿ ಲುಪ್ತವಾಗಿರುವುದಾದರೂ 
ಮೇಳದಾಟಗಳಲ್ಲಿ ಆ ಆಚಾರ ಉಳಿದಿರುವುದನ್ನು ಇಂದೂ ಕಾಣಬಹುದು. ಮೇಳವು ದೇವ 
ಸ್ಥಾನದಿಂದ ಹೊರಟು ಹೊರಸಂಚಾರಕ್ಕೆ ಹೋಗುವಾಗ ಆ ದೇವರ ಒಂದು ಪ್ರತಿಮೆ 
ಯನ್ನು ಜೊತೆಯಲ್ಲಿಯೇ ಕೊಂಡು ಹೋಗುವುದಲ್ಲದೆ ಆಟ ಸುರುವಾಗುವುದಕ್ಕೆ ಮೊದ 
ಲಾಗಿ , ಚೌಕಿಯಲ್ಲಿ ಆ ದೇವರನ್ನು ಪೂಜೆಗೆ ಇಡುವುದು ಸಂಪ್ರದಾಯವಾಗಿ ನಡೆದು 
ಬಂದಿದೆ. ಆ ದೇವರಿಗೆ ನಮಸ್ಕರಿಸಿಯೇ ಪಾತ್ರಗಳು ಬಣ್ಣ ಹಚ್ಚುವುದಕ್ಕೆ ಪ್ರಾರಂಭ 
ಮಾಡಬೇಕು. ವೇಷಗಳು ರಂಗಸ್ಥಳಕ್ಕೆ ಕಾಲಿಡುವ ಮೊದಲು ರಂಗದ್ವಾರದಲ್ಲಿ ಆ 
ದೇವರಿಗೆ ಮುಖ ಮಾಡಿ ( ರಂಗಸ್ಥಳಕ್ಕೆ ಬೆನ್ನು ಹಾಕಿ ಸ್ವಲ್ಪ ಹೊತ್ತು ನಾಟ್ಯ ಮಾಡು 
ವುದೂ ಆ ನಿತ್ಯಸೇವೆಯ ಅಂಶವೆಂಬುದನ್ನುಊಹಿಸಬಹುದು. ಭಾಗವತರು ರಂಗಸ್ಥಳಕ್ಕೆ 
ಬರುವ ಮೊದಲು ಚೌಕಿಯಲ್ಲಿ ಆ ದೇವರಿಗೆ ಹೂ ಹಾಕಿ ನಮಸ್ಕಾರ ಮಾಡಿ ಹೊರಡ 
ಬೇಕು ; ಆಟ ಮುಗಿದಮೇಲೆಯೂ ವೇಷಧಾರಿಗಳ ಸಮೇತ ಹೋಗಿ ಆ ದೇವರಿಗೆ ಮಂಗ 
ಳಾರತಿ ಮಾಡಿ ಮೇಳದವರೆಲ್ಲ ಪ್ರಸಾದಸ್ವೀಕರಿಸುವುದೂ ನಿಯಮವಾಗಿ ನಡೆದು ಬಂದಿದೆ. 
- ಹೀಗಿರುವುದರಿಂದ ಇದು ಪೂರ್ವಪರಂಪರೆಯಂತೆ ನಡೆದುಬಂದಿರುವ ಆರಾಧನಾ 
ಸಂಪ್ರದಾಯವೆಂಬುದರಲ್ಲಿ ಸಂದೇಹ ಕಾಣುವುದಿಲ್ಲ. ಯಕ್ಷಗಾನವೆಂಬ ಹೆಸರು ಬಂದಿರು 
ವುದಾದರೂ ಅದೇ ಅರ್ಥದಲ್ಲಿ ಎಂದು ನ್ಯಾಯವಾಗಿ ತಿಳಿಯಬಹುದು. ' ಯಕ್ಷ' ಶಬ್ದಕ್ಕೆ 
ಪೂಜೆ ಅಥವಾ ಆರಾಧನೆ ಎಂಬುದೇ ನಿಜವಾದ ಅರ್ಥ ( ಯಕ್ಷ- ಪೂಜಾಯಾಂಪಾಣಿನಿ; 
ಯಕ್ಸ್ - To honour, Worship : Apte ). ' ಗಾನ'ಶಬ್ದಕ್ಕೆ ಹಾಡತಕ್ಕ ಪ್ರಬಂಧವೆಂಬ 


XV 


ಅರ್ಥ - ಭಾವಾರ್ಥದಲ್ಲಿ ಈ ಶಬ್ದ ಕ್ಕೆ ' ಹಾಡುವಿಕೆ' ಎಂಬ ಅರ್ಥವಾದರೆ ಕರ್ನಾರ್ಥ 
ದಲ್ಲಿ ' ಹಾಡಲಿಕ್ಕಿರುವ ಪ್ರಬಂಧ' ಎಂಬ ಅರ್ಥ , ಸಂಗೀತಶಾಸ್ತ್ರಗ್ರಂಥಗಳಲ್ಲಿ ಗೇಯ 
ಪ್ರಬಂಧಗಳನ್ನು ಗಾನವೆಂದೇ ಕರೆದಿರುವುದಾಗಿದೆ . ' ಸಂಗೀತರತ್ನಾಕರ ' ಗ್ರಂಥದಲ್ಲಿ 
ಶಾರ್ಜಾದೇವನ ಈ ಲಕ್ಷಣಶ್ಲೋಕದಿಂದ ಅದು ಸ್ಪಷ್ಟವಾಗುವುದು : 

( ಯತ್ತು ವಾಗ್ಗೇಯಕಾರೇಣ ರಚಿತಂ ಲಕ್ಷಣಾನ್ವಿತಂ | 
ದೇಶೀರಾಗಾದಿಷು ಪ್ರೊಕ್ಕಂತದ್ ಗಾನಂ ಜನರಂಜನಂ || 

- ( ಪ್ರಬಂಧಾಧ್ಯಾಯ - ೩) 
ವಾಗ್ಗೇಯಕಾರರೆಂದರೆ ಸಂಗೀತಸಾಹಿತ್ಯಗಳೆಂಬ ಉಭಯವಿದ್ಯೆಗಳಲ್ಲಿ ರಚನಾ ಸಾಮರ್ಥ 
ವುಳ್ಳವರು - ವಾಕ್ಕು ಕಾರರು ಮತ್ತು ಗೇಯಕಾರರು. ಅವರೇ ಉಭಯಕಾರರೆಂದೂ 
ಅದೇ ತದ್ಬವವಾಗಿ ರೂಢಿಯಲ್ಲಿ ಬಯಕಾರ'ರೆಂದೂ ಕರೆಯಲ್ಪಡುತ್ತಾರೆ. ಅಂಥವ 
ರಿಂದ ದೇಶಭಾಷೆಯಲ್ಲಿ ಸಂಗೀತಶಾಸ್ಪೋಕ್ತ ದೇಶೀ ರಾಗ ತಾಳಗಳಲ್ಲಿ ರಚಿಸಲ್ಪಟ್ಟ 
ಪ್ರಬಂಧವು' ಗಾನ' ಎಂದು ಕರೆಯಲ್ಪಡುತ್ತದೆ, ಎಂಬುದು ಮೇಲಿನ ಲಕ್ಷಣಶ್ಲೋಕದ 
ಅರ್ಥವಾಗಿದೆ. ಆದುದರಿಂದ ' ಯಕ್ಷಗಾನ' ವೆಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡತಕ್ಕ 
“ ಪೂಜಾಪ್ರಬಂಧ' ವೇ ಸರಿ . ದೇವರ ಪೂಜೆಗೆ ಉದ್ದಿಷ್ಟವಾದ್ದು ಎಂಬ ಅರ್ಥದಲ್ಲಿ 
' ಯಕ್ಷ' ಶಬ್ದ ವು ಪೂರ್ವಪದವಾಗಿ ಸೇರಿದ ಇನ್ನೂ ಹೆಸರುಗಳನ್ನು ಸಂಸ್ಕೃತದಲ್ಲಿ ಕಾಣ 
ಬಹುದು - ಯಕ್ಷಗಂಧ, ಯಕ್ಷಕರ್ದಮ , ಯಕ್ಷಧೂಪ, ಯಕ್ಷಾಂದೋಲ ಇತ್ಯಾದಿ. 
“ ಯಕ್ಷಾಂದೋಲ' ವೆಂದರೆ ಇಂದ್ರೋತ್ಸವಕ್ಕೆ ವಿಶಿಷ್ಟವಾದ ಒಂದು ಸೇವಾನೃತ್ಯವೆಂದು 
ಕಾವ್ಯಗಳಲ್ಲಿ ವರ್ಣಿಸಲ್ಪಟ್ಟಿದೆ. ದೀಪಾವಳಿ ಹಬ್ಬಕ್ಕೆ ಯಕ್ಷರಾತ್ರಿ ' ಎಂಬ ಹೆಸರಾಗಿರು 
ವುದೂ ಬಹುಶಃ ಈ ಪೂಜಾರ್ಥದಲ್ಲೇ ಎಂದು ತೋರುವುದು . ಇಡೀ ರಾತ್ರಿ ಆಚರಿಸುವ 
ದೀಪಾರಾಧನೆ ಅದು. ಗೋಪೂಜೆ, ಲಕ್ಷ್ಮಿ ಪೂಜೆ, ಬಲಿಪೂಜೆ ಇವೆಲ್ಲ ಆರಾಧನೆಗಳು ನಡೆ 
ಯುವ ರಾತ್ರಿ - ಯಕ್ಷರಾತ್ರಿ '. ಇನ್ನೂ ವಿಚಾರಿಸಿ ನೋಡಿದರೆ , ದೇವಾಂಶಸಂಭೂತರಾದ 
ಯಕ್ಷರಿಗೂ ಆ ಹೆಸರು ದೇವತೆಗಳ ಆರಾಧನೆಯಲ್ಲಿ ನಿರತರಾದವರು ಎಂಬುದರಿಂದಲೇ 
ಬಂದಿರುವುದು ಸಹಜವಾಗಿ ಕಾಣುವುದು. ಆದುದರಿಂದ ' ಯಕ್ಷಗಾನ' ವೆಂದರೆ ಪೂಜಾ 
ಪ್ರಬಂಧ, ಪ್ರಬಂಧವಾಚಕವಾಗಿಯೇ ಈ ಹೆಸರು ರೂಢಿಯಲ್ಲಿರುವುದೂ - ಪಂಚವಟ 
ಯಕ್ಷಗಾನ, ಕರ್ಣಾರ್ಜುನ ಯಕ್ಷಗಾನ, ಬಾಲಲೀಲೆ ಯಕ್ಷಗಾನ ಇತ್ಯಾದಿ. ಕವಿಗಳು 
ಯಕ್ಷಗಾನವೆಂದು ಕರೆದಿರುವುದು ಈ ಪ್ರಬಂಧಗಳನ್ನೇ . ಉದಾಹರಣೆಗಾಗಿ, ದೇವೀದಾಸ 
ನೆಂಬ ಕವಿ ಕನ್ನಡ (ದೇವೀಮಹಾತ್ಮ ' ಎಂಬ ಯಕ್ಷಗಾನದಲ್ಲಿ ಗ್ರಹಿಸಿಕೊಂಡನುಲ 
ದೇವೀಮಹಾತ್ಮಗಳ | ವಿಹಿತಮನನಾಗಿ ವರಯಕ್ಷಗಾನಗಳ | ಕೂಡಿ ತಿಳಿದಂತೊರೆ 
ವೆನತಿಭಕ್ತಿಯಿಂದ ||” ಎಂದಿರುತ್ತಾನೆ. ಇನ್ನೊಬ್ಬ ಕವಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ 
ಎಂಬುವನು ' ಸಿಂಧುಶಯನನ ದಯದಿ ಯಕ್ಷಗಾನವ ಗೈದೆ' ಎಂದು ತನ್ನ ರುಕ್ಕಾಂಗದ 


xvi 
ಚರಿತ್ರೆಯಲ್ಲಿಯೂ , ಚೆನ್ನಪ್ಪನೆಂಬ ವೀರಶೈವಕವಿ ತನ್ನ ಕೃತಿಯನ್ನು 'ಶರಣಲೀಲಾ ಯಕ್ಷ 
ಗಾನವ ವಿರಚಿಸಿದೆನು' ಎಂದೂ ಹೇಳಿಕೊಂಡಿರುತ್ತಾರೆ. ಯಕ್ಷಗಾನದಲ್ಲಿ ರಚಿಸಿದೆನು' 
ಎಂದರೂ ಯಕ್ಷಗಾನ ಪ್ರಬಂಧವಾಗಿ ರಚಿಸಿದೆನು' ಎಂಬರ್ಥವೇ ಸಹಜವಾದುದು. ರಚನೆ 
ಎಂಬುದು ಕೃತಿಗೆ ಅನ್ವಯಿಸುವುದು ಹೊರತು ಹಾಡುವಿಕೆಗಲ್ಲವಷ್ಟೆ ? ಸಂಗೀತಶಾಸ್ತ್ರ 
ಕರ್ತರೂ ಈ ಹೆಸರನ್ನು ಪ್ರಬಂಧವಿಶೇಷವೆಂಬ ಅರ್ಥದಲ್ಲಿಯೇ ಬಳಸಿದ್ದಾರೆ, ಹೊರತು 
ಈಗ ಕೆಲವರು ಭಾವಿಸುತ್ತಿರುವಂತೆ ಗಾನವಿಶೇಷವೆಂಬ ಅರ್ಥದಲ್ಲಿ ಅಲ್ಲ. ಉದಾಹರಣೆ 
ಗಾಗಿ, ಕ್ರಿ . ಶ. ೧೬ - ೧೭ನೆಯ ಶತಮಾನದಲ್ಲಿ ತಂಜಾವೂರನ್ನಾಳಿದ ರಘುನಾಥ 
ನಾಯಕನ ಆಸ್ಥಾನ ವಿದ್ವಾಂಸನಾಗಿದ್ದ ಗೋವಿಂದ ದೀಕ್ಷಿತನು 'ಸಂಗೀತಸುಧಾ' ಎಂಬ 
ಶಾಸ್ತ್ರಗ್ರಂಥದಲ್ಲಿ ಆ ರಘುನಾಥನಾಯಕನ ಗ್ರಂಥರಚನೆಗಳನ್ನು ಹೊಗಳುತ್ತಾ 

(ಶ್ರೀರುಕ್ಕಿಣೀಕೃಷ್ಣ ವಿವಾಹಯಕ್ಷಗಾನಂ, ಪ್ರಬಂಧಾನಪಿ ನೈಕಭೇದಾನ್ | 
ನಿರ್ಮಾಯ ವಾಗ್ನಿಃ ಪ್ರಣತಾರ್ಥಭಾಗ್ನಿರ್ವಿದ್ವತ್ಕವೀನಾಂ ವಿದಧಾಸಿ ಹರ್ಷಂ ||” 

(೧ - ೬೩) 
ಎಂದಿರುತ್ತಾನೆ. ಪ್ರಬಂಧವಿಶೇಷವೆಂಬ ಅರ್ಥ ಇಲ್ಲಿ ಸ್ಪಷ್ಟ ತಾನೆ ? 
- ಈ ' ಯಕ್ಷಗಾನ' ವು ಶಾಸ್ತ್ರೀಯ ಸಂಗೀತದಲ್ಲೇ ಹಾಡಲ್ಪಡತಕ್ಕದೆಂಬುದು ಸದ್ಯ 
ಗಳ ರಾಗತಾಳ ನಿರ್ದೆಶದಿಂದಲೇ ವ್ಯಕ್ತವಾಗುವುದು. ಸಂಪ್ರದಾಯವೂ ಅದೇ ಇದ್ದಿ 
ತೆಂಬುದಕ್ಕೆ ಆಧಾರವೂ ದೊರೆಯುವುದು. ಈಗ ೩೦೦ ವರ್ಷಕ್ಕೆ ಹಿಂದಿನವನಾದ 
ಆಂಧ್ರದ ಪ್ರಸಿದ್ದ ಯಕ್ಷಗಾನಕವಿ ಆದಿಭಟನಾರಾಯಣದಾಸನೆಂಬುವನು ಆ ಕುರಿತು 
ಹೀಗೆ ಹೇಳಿದ್ದಾನೆ 

“ ಯಕ್ಷಗಾನವುಗೂಡ ವಾಗ್ಗೇಯಕಾರಪ್ರಣೀತವುಲೇ , ಶ್ರುತಿಲಯಾತ್ಮಕ 
ಮೈ ರಾಗವೈವಿಧ್ಯವು ಜಾತಿಮೂರ್ಛನಾಯುತಮೈನ ಸ್ವರಾಲಾಪಯುಗಲಿಗಿನ ಗೇಯ 
ರಚನ' 

ಅಂತೆಯೇ ಇದು ವೀಣಾದಿ ವಾದ್ಯದೊಂದಿಗೆ ಹಾಡಲ್ಪಡುತ್ತಿತ್ತು ಎಂಬುದನ್ನೂ 
ತಂಜಾವೂರಿನ ವಿಜಯರಾಘವನಾಯಕನ ಆಸ್ಥಾನಕವಿಯಾಗಿದ್ದ ಚೆಂಗಲ್ವ ಕಾಳಕವಿ 
ಎಂಬುವನು ' ರಾಧಾವಿಲಾಸ' ವೆಂಬ ತನ್ನ ಕಾವ್ಯದಲ್ಲಿ ವರ್ಣಿಸಿರುವುದನ್ನು ನೋಡ 
ಬಹುದು 

“ ಯಕ್ಷಗಾನಂಬುನು ರಾವಣಹಸ್ತ್ರ , ಮುಡುಕು, ದಂಡೆಮೀಟಲು, ( ಜೆಂಗುಲು) 
ಜೇಕಟ, ತಾಳಮುಲನು, ಜೋಲ, ಸುವಾಲ, ಧನಳಂಬುಲೇಲಲವುರ, ಕೊಂದು ತಿನ್ನಲು 
ವಿನಿಪಿಂಚಿರಂದುಗನು' 

[ ರಾವಣಹಸ್ತ = ಇಪ್ಪತ್ತು ತಂತಿಗಳ ವೀಣೆ; ಮುಡುಕು = ಉಡುಕ್ಕೆ ಎಂಬ ಚರ್ಮ 
ವಾದ್ಯ ; ದಂಡೆಮೀಟಲು = ವೀಣೆ ; ಜೇಕಟ = ಜಾಕಟೆ.] 

ಈ ರಚನೆಗಳು ಎಂದಿನಿಂದ ಪ್ರಾರಂಭವಾಗಿರಬೇಕು ಎಂದರೆ, ಅನಂತರ ವಿಜಯ 


xvii 


ನಗರ ಸಾಮ್ರಾಜ್ಯದ ಅಭ್ಯುದಯ ಕಾಲದಲ್ಲಿ, ನನ್ನ ವ್ಯಾಸಕೂಟ- ದಾಸಕೂಟಗಳ 
ಹಾಗೂ ವೀರಶೈವ ಹರದಾಸಕೂಟಗಳ ಪ್ರಭಾವದಿಂದ ಆಂಧ್ರಕರ್ಣಾಟಕಗಳ ದೇವಾಲಯ 
ಗಳಲ್ಲಿ ನಡೆಯುತ್ತಿದ್ದ ಸಂಗೀತ ನಾಟ್ಯ ಸೇವೆಗಳು ಸಂಸ್ಕೃತ ಪೂಜಾಪ್ರಬಂಧಗಳ ಬದಲು 
ದೇಶಭಾಷಾರಚನೆಗಳಲ್ಲಿ ನಡೆಯುವ ಸಂಪ್ರದಾಯ ಉಂಟಾಗಿತ್ತು . ಹಾಗೆ ದೇವರ ಕಥೆ 
ಗಳಲ್ಲಿ ನೂತನವಾಗಿ ರಚನೆಗೆ ಬಂದ 'ಪೂಜಾಪ್ರಬಂಧಗಳೇ ? ಯಕ್ಷಗಾನಗಳು , ಈ ನಾನು 
ಕರಣವಾದರೂ ಪ್ರಾಯಶಃ ಆಂಧ್ರದಲ್ಲೇ ಆದದ್ದಿರಬೇಕೆಂದು ತೋರುತ್ತದೆ ; ಏಕೆಂದರೆ 
ಈಗ ತಿಳಿದಿರುವಂತೆ, ನಮ್ಮಲ್ಲಿ ಯಕ್ಷಗಾನಗಳು ರಚನೆಗೊಳ್ಳುವುದಕ್ಕೆ ಮೊದಲೇ ಆಂಧ್ರದ 
ಕಾವ್ಯಗಳಲ್ಲಿಯೂ ಲಕ್ಷಣಗ್ರಂಥಗಳಲ್ಲಿಯೂ ಇದರ ಉಲ್ಲೇಖ ಕಂಡುಬರುತ್ತದೆ. ಕ್ರಿ .ಶ . 
೧೫ನೇ ಶತಮಾನದ ಮೊದಲ ಭಾಗದಲ್ಲಿದ್ದ ವನಾದ ಆಂಧ್ರದ ಮಹಾಕವಿ ಶ್ರೀನಾಥನು 
ತನ್ನ ' ಭೀಮೇಶ್ವರಪುರಾಣ ' ಎಂಬ ಕಾವ್ಯದಲ್ಲಿ ದ್ರಾಕ್ಷಾರಾಮ ' ಶಿವಕ್ಷೇತ್ರದ ಭೀಮೇ 
ಶ್ವರ ದೇವರ ಮುಂದೆ ಯಕ್ಷಗಾನ ಸಂಗೀತಾರಾಧನೆ ನಡೆಯುತ್ತಿತ್ತೆಂದು ವರ್ಣಿಸಿದ್ದಾನೆ 
( ಆ. ೩.೬೨ ) 
- ಆಂಧ್ರದ ಪದಕವಿತಾಪಿತಾಮಹನೆಂದು ಪ್ರಖ್ಯಾತನಾದ ತಿರುಪತಿ ಅಣ್ಣ ಮಾ 
ಚಾರ್ಯನು ( ಕ್ರಿ . ಶ. ೧೪೦೮- ೫೦೦) ತನ್ನ ಸಂಕೀರ್ತನ ಲಕ್ಷಣ' ವೆಂಬ ಗ್ರಂಥದಲ್ಲಿ ' ಯಕ್ಷ 
ಗಾನ'ವೆಂಬುದು ಅನೇಕ ವಿಧದ ತಾಳದ ಪದ್ಯಗಳು ಹಾಗೂ ಕಂದ, ವೃತ್ತ , ದ್ವಿಪದಿ ಮೊದ 
ಲಾದ ಛಂದಸ್ಸುಗಳುಳ್ಳ ವಿಶಿಷ್ಟ ಗೇಯಪ್ರಬಂಧವೆಂಬ ವಿವರಣೆಯನ್ನು ಆ ಮೊದಲಿನ 
ಸಂಕೀರ್ತನಾಚಾರ್ಯರು ಕೊಟ್ಟಿರುವುದಾಗಿ ಹೇಳಿರುತ್ತಾನೆ. ( ಈ ಗ್ರಂಥದ ತೆಲುಗು 
ಪ್ರತಿ ತಿರುಪತಿ ದೇವಸ್ಥಾನದಿಂದ ಪ್ರಕಾಶಿಸಲ್ಪಟ್ಟಿದೆ.) 
- ಆಂಧ್ರದ ಪ್ರಾಚೀನತಮ ಕಾವ್ಯಲಕ್ಷಣಗ್ರಂಥವೆನ್ನಲಾದ ( ಕ್ರಿ . ಶ.೧೩೦೦ - ೧೪೦೦) 
( ಲಕ್ಷಣ ದೀಪಿಕಾ' ಗ್ರಂಥದಲ್ಲಿ ಯಕ್ಷಗಾನಲಕ್ಷಣ' ವನ್ನು ಹೀಗೆಕೊಡಲಾಗಿದೆ - ' ಯಕ್ಷ 
ಗಾನಂಬುನನ್ನೆಲಯು, ಪದಂಬುಲು, ದರುವುಲು, ಏಲಲು, ಧವಳಂಬುಲು, ಮಂಗಲ 
ಹಾರತುಲು,ಶೋಭನಂಬುಲು, ನುಯಾಲಜೋಲಲು , ಜಕ್ಕುಲರೇಕುಬದಮುಲು , ಚಂದ 
ಮಾಮಸುದ್ದು ಲು , ಅಷ್ಟಕಂಬುಲು, ಏಕಪದ, ದ್ವಿಪದ, ತ್ರಿಪದ, ಚತುಷ್ಪದಾಷ್ಟ ಪದುಲು , 
ನಿವಿಯಾದಿಗಾ ಗಲ್ಲು ನನ್ನಿಯು ಲಯಪ್ರಮಾಣಂಬುಲುನೊಪ್ಪಿ , ಮೃದುಮಧುರ ರಚನಲ 
ಪ್ರಸಿದ್ದ೦ಬೈನ ಯವಿ ಮಧುರಗವಿತ್ವಂಬುಲು' - ಇಷ್ಟೂ ವಿಧದ ಲಯಬದ್ಧವಾಗಿ ಹಾಡತಕ್ಕ 
ಪದ್ಯಜಾತಿಗಳುಳ್ಳ ಪ್ರಬಂಧವಿಶೇಷವೇ ಯಕ್ಷಗಾನವೆಂಬ ತಾತ್ಪರ್ಯ, ಪ್ರಬಂಧ 
ರಚನೆಯು ಅಲ್ಲಿಂದ ಮೊದಲಾದ್ದೆಂಬುದಕ್ಕೆ ನಮ್ಮ ಯಕ್ಷಗಾನಗಳಲ್ಲೆಲ್ಲ ಕಂಡುಬರುವ 
'ದ್ವಿಪದೀ 'ಬಂಧವು ನ್ಯಾಯವಾದ ಕಾರಣವಾಗಿ ಕಾಣುವುದು. ದ್ವಿಪದಿಯು ಮೂಲತಃ 
ಆಂಧ್ರಛಂದಸ್ಸು ಹೊರತು ಕನ್ನಡದ್ದಲ್ಲ. ನಮ್ಮಲ್ಲಿ ಯಕ್ಷಗಾನಗಳಲ್ಲಷ್ಟೆ ಅದರ 
ಪ್ರಯೋಗವಿರುವುದು ವಿನಾ ಅನ್ಯತ್ರ ಅಪರೂಪವಾಗಿದೆ. ಇರಲಿ. 


xviii 


ತುಳುನಾಡಾಗಿದ್ದ ನನ್ನು ದಕ್ಷಿಣಕನ್ನಡದ ದೇವಸ್ಥಾನಗಳಲ್ಲಿ ಈ ನಾಟ್ಯಗೀತಾ 
ರಾಧನೆಗಳಲ್ಲಿ ನಿಯಕರಾಗಿದ್ದವರೆಂದರೆ 'ಸ್ಥಾನಿಕ' ರೆಂಬ (ಶಿವಬ್ರಾಹ್ಮಣರು) ಒಂದು 
ಬ್ರಾಹ್ಮಣವರ್ಗ , ಪ್ರಾಯಶಃ ಅವರಿಗೆ ಈ ಹೆಸರು ದೇವಸ್ಥಾನಗಳಲ್ಲೇ ವಾಸವಾಗಿರು 
ನವರು ( ಅಂಬಲವಾಸಿಗಳು) ಎಂಬುದರಿಂದ ಬಂದುದಿರಬೇಕು. ಇವರ ಮೂಲಸ್ಥಾನ 
ಒಂದು ಕಾಸರಗೋಡು ತಾಲೂಕಿನ ಕುಂಬಳೆ, ಇನ್ನೊಂದು ಘಾಟಿ ( ಕುಕ್ಕೆ ) 
ಸುಬ್ರಹ್ಮಣ್ಯ ಕ್ಷೇತ್ರ. ಈ ಎರಡು ಮೂಲದ ಪೀಳಿಗೆಯವರೇ ಆ ಸಮಾಜದಲ್ಲಿ ಕಾಣು 
ತ್ತಾರೆ. ಇವರಲ್ಲಿ, ದೇವಸ್ಥಾನಗಳಲ್ಲಿ ಹಾಡುವುದಕ್ಕೆ ನಿಯುಕ್ತರಾಗಿದ್ದವರು ' ಪಾಟಾಳಿ ' 
ಗಳೆಂದೂ , ಹಾಡುಗಳ ಅರ್ಥ ಹೇಳಲಿಕ್ಕಿದ್ದವರು ' ಪದಾರ್ಥಿ' ಗಳೆಂದೂ ಕರೆಯಲ್ಪಟ್ಟಿರು 
ತ್ತಾರೆ. ಈ ಎರಡು ವರ್ಗದವರು ಮೊದಲಿನಿಂದಲೂ ಯಕ್ಷಗಾನಕ್ಕೆ ಹೆಸರಾದವರು; ಭಾಗ 
ವತರಾಗಿಯೂ , ವೇಷಧಾರಿ ಅರ್ಥಧಾರಿಗಳಾಗಿಯೂ , ಕವಿಗಳಾಗಿಯೂ ಖ್ಯಾತಿಗೆ ಬಂದ 
ನರು ಈಗಲೂ ಅನೇಕರಿದ್ದಾರೆ. 

ಕಾಸರಗೋಡು ತಾಲೂಕಿನ ಕುಂಬಳೆ ಎಂಬುದು ತುಳುನಾಡಿನ ಅರಸರ ರಾಜಧಾನಿ 
ಯಾಗಿದ್ದ ಊರು. ಆ ಅರಸುಮನೆತನದ ಕುಲದೇವರು ಕಣಿಪುರದ ಗೋಪಾಲಕೃಷ್ಣ , 
ಇಷ್ಟ ದೇವರು ಮದವೂರವಿಶ್ವರ . ಆ ರಾಜರಿಗೆ ಪಟ್ಟಾಭಿಷೇಕವಾಗುತ್ತಿದ್ದು ದೂ ಆ 
ದೇವಸ್ಥಾನಗಳಲ್ಲಿ ಎಂದು ಚರಿತ್ರೆಯಿಂದ ತಿಳಿದುಬರುತ್ತದೆ ( ದಕ್ಷಿಣಕನ್ನಡದ ಚರಿತ್ರೆ ' 
ಗಣಪತಿರಾವ್ ಐಗಳು , ಅಧ್ಯಾಯ ೩೩): ಸ್ಥಳಪುರಾಣದ ಪ್ರಕಾರ, ಅಲ್ಲಿ ಕಣ್ಣ 
ಋಷಿಯು ತಪಸ್ಸು ಮಾಡಿಕೊಂಡಿದ್ದು ದರಿಂದ ಕಣ್ಣಪುರ'ವೆಂಬ ಹೆಸರು ಬಂತೆಂದೂ ಅದೇ 
ರೂಢಿಯಲ್ಲಿ ಕಣಿಪುರ' ವೆಂದಾಯಿತೆಂದೂ ಸಾಮಾನ್ಯವಾಗಿ ಊಹಿಸುತ್ತಾರೆ. ಆದರೆ 
ಮಲೆಯಾಳದಲ್ಲಿ 'ಕಣಿಪುರ ' ಎಂದರೆ ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ನಾಟ್ಯಶಾಲೆ ಎಂಬ 
ಅರ್ಥವಿದೆ ( ಕಣಿಪುರ – A theatre erected on Vishnu , ಮಲೆಯಾಳ- ಇಂಗ್ಲಿಷ್ 
ನಿಘಂಟು: ಡಾ . ಗುಂಡರ್ಮ್) ಹಿಂದಕ್ಕೆ ಆ ದೇವಸ್ಥಾನದ ಮುಂಭಾಗ ಅರ್ಧಾಂಶವು 
ನಾಟ್ಯ ಮಂಟಪ (ಕೊತ್ತಂಬಲ) ಆಗಿತ್ತೆಂದು ಅಲ್ಲಿಯ ಸ್ಥಳವಂದಿಗರೂ ಹೇಳುತ್ತಾರೆ ; 
ಆ ಮಂಟಪಕ್ಕಿದ್ದನೆನ್ನಲಾದ ಶಿಲಾಸ್ತಂಭಗಳು ಅಲ್ಲೇ ಆಚೀಚೆ ಬಿದ್ದು ಕೊಂಡಿರುವುದನ್ನು 
ನಾವೂ ಕಾಣಬಹುದಾಗಿದೆ. ಆ ನಾಟ್ಯ ಮಂಟಪದ ಸುತ್ತಲೂ ಇದ್ದಂಥವು ಎನ್ನಲಾದ 
ಬೇರೆ ಬೇರೆ ನಾಟ್ಯ ಭಂಗಿಯಲ್ಲಿರುವ ಆಳೆತ್ತರದ ವಿಗ್ರಹಗಳು ದೇವಸ್ಥಾನದ ಅಟ್ಟ, 
ದಲ್ಲಿರುವುದನ್ನು ನೋಡಬಹುದು. ಆದುದರಿಂದ ಕಣಿಪುರ'ವೆಂಬ ಹೆಸರು ಮೂಲತಃ 
ಶ್ರೀಕೃಷ್ಣನ ನಾಟ್ಯಶಾಲೆ ಎಂಬ ನಿಜಾರ್ಥದಲ್ಲಿ ಆ ದೇವಸ್ಥಾನಕ್ಕೆ ಬಂದುದಿರಬೇಕೆಂದು 
ತೋರುವುದು. ಸ್ಥಳಪುರಾಣಕರ್ತರು ಅದನ್ನು ಕಣ್ಣಪುರ 'ವೆಂದು ಸಂಸ್ಕೃತೀಕರಿಸಿ 
ಹೊಸ ಅರ್ಥ ಕಲ್ಪಿಸಿದ್ದರೆ ಅದು ವಿಶೇಷವಲ್ಲ. 


xix 

ಕವಿ - ಕಾವ್ಯ ವಿಚಾರ 
ಕುಂಬಳೆಯ ಕವಿ ಪಾರ್ತಿಸುಬ್ಬನು ಈ ಕಣಿಪುರ ಕೃಷ್ಣ ದೇವಸ್ಥಾನದಲ್ಲಿ 
ಪಾಟಾಳಿಯಾಗಿದ್ದ ನನೆಂದೂ ರಾಮಾಯಣಾದಿ ಅನೇಕ ಯಕ್ಷಗಾನಗಳನ್ನೂ ಸಭಾಲಕ್ಷಣ 
ಶಾಸ್ತ್ರಗ್ರಂಥವನ್ನೂ ರಚಿಸಿ , ಕೇರಳದ ಕಥಕ್ಕಳಿಯ ಆದರ್ಶದಿಂದ ತುಳುನಾಡಿನಲ್ಲಿ ಯಕ್ಷ 
ಗಾನದ ಶಾಸ್ತ್ರೀಯ ಸಂಪ್ರದಾಯವನ್ನು ರೂಢಿಗೆ ತಂದವನೆಂದೂ ಪ್ರತೀತಿಯಿದೆ. ಆ 
ಕುರಿತು ಪರಂಪರೆಯಿಂದ ಬಂದ ತಿಳಿವಳಿಕೆ ಏನಿತ್ತೆಂಬುದನ್ನು ದಕ್ಷಿಣಕನ್ನಡದ ಗಣ್ಯ 
ವಿದ್ವಾಂಸರನೇಕರು ಲೇಖನ ಭಾಷಣಗಳ ಮೂಲಕವೂ ಗ್ರಂಥರೂಪದಲ್ಲಿಯೂ ಈ 
ಶತಕಾರಂಭದಿಂದಲೇ ಪ್ರಕಾಶಕ್ಕೆ ತಂದಿರುತ್ತಾರೆ. ಕೀರ್ತಿಶೇಷರಾದ ಅಂಥ ಕೆಲವರ 
ಉಲ್ಲೇಖಗಳ ಸಾರಾಂಶ ಹೀಗಿದೆ 
- ಶ್ರೀ ಗೋವಿಂದಪೈ , ಮಂಜೇಶ್ವರ ಯಕ್ಷಗಾನದ ಗುರುವೂ ಆಚಾರ್ಯನೂ 
ಆದ ಪಾರ್ತಿಸುಬ್ಬನೆಂದರೆ ಪಾರ್ವತಿಯ ಮಗ ಸುಬ್ಬನೇ ವಿನಾ ಅನ್ಯನಲ್ಲವೆಂದು 
ಬೇಕಾದಷ್ಟು ನಿಷ್ಠ ಸ್ವವಿರುತ್ತದೆ. ಆತನು ಕುಂಬಳೆಯ ಪಾಟಾಳಿಗಳ ಮನೆತನದವನು . 
ಕುಂಬಳೆಯ ಬಯಲಾಟದ ಮೇಳದಲ್ಲಿ ಭಾಗವತನಾಗಿದ್ದನು. ತಿರುವಾಂಕೊಡು 
ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ಅಲ್ಲಿಯ ಕೂತುಕ್ಕಳಿಗಳ ಬಗೆಯವೇ ವೇಷ 
ಗಳನ್ನು ನಮ್ಮ ತುಳುನಾಡಿನ ಯಕ್ಷಗಾನದಲ್ಲಿ ರೂಪಿಸಿದವನು . ರಾಮಾಯಣದಲ್ಲಿ 
ಪಟ್ಟಾಭಿಷೇಕದಿಂದ ಇಂದ್ರಜಿತು ಕಾಳಗದವರೆಗಿನ ಯಕ್ಷಗಾನ ಪ್ರಸಂಗಗಳನ್ನಾದರೂ 
ಅವನು ರಚಿಸಿದ್ದೆಂಬ ನಿರ್ಣಯವಿದೆ. ಕೃಷ್ಣ ಬಾಲಲೀಲೆ' ಯೂ ಇವನ ರಚನೆಯೆಂದ್ರ 
ಪ್ರತೀತಿಯಿದೆ. ಯಕ್ಷಗಾನ ಆಟಗಳಿಗೆ ಮೂಲಾಧಾರವಾಗಿರುವ ' ಸಭಾಲಕ್ಷಣ' ವೆಂಬ 
ಉತ್ತಮ ಗ್ರಂಥವನ್ನು ಅವನೇ ರಚಿಸಿದವನೆಂದೂ ಹೇಳುತ್ತಾರೆ. ಅವನ ' ವಾಲಿಸುಗ್ರೀವ 
ಕಾಳಗ', ' ಕುಂಭಕರ್ಣ ಇಂದ್ರಜಿತು ಕಾಳಗ' ಗಳಂತೂ ಬಲು ಚಿಕ್ಕವು. ಮುದನೂರು 
ಗಣಪತಿ ದೇವಸ್ಥಾನದಲ್ಲಿ ಈಗ ಸುಮಾರು ೧೬೫ ವರ್ಷಗಳ ಹಿಂದೆ ನಡೆದಿದ್ದ ಮೂಡಪ್ಪ 
ಸೇವೆಯಲ್ಲಿ ಭಾಗವಹಿಸಿದ್ದನೆಂಬುದಕ್ಕೆ ಅಲ್ಲಿಯ ಓಲೆಯಗರಿಯದೇನೋ ಪ್ರತಿಯಲ್ಲಿ 
ಇದ್ದು ದನ್ನು ಕೇಳಿದ್ದೇನೆ” - ( ಮದ್ರಾಸು ಆಕಾಶವಾಣಿಯ ಭಾಷಣ, ೧೯೪೯ , ಲೇಖನ : 
' ನವಭಾರತ', ಮಂಗಳೂರು, ೧೯೫೬; ' ಮಧುಪುರ '- ಗ್ರಂಥ, ಗೀತಾ ಪ್ರಕಾಶನ, ಕಾಸರ 
ಗೋಡು, ೧೯೬೨) . 

ಶ್ರೀ ಮುಳಿಯ ತಿಮ್ಮಪ್ಪಯ್ಯ , ಮಂಗಳೂರು – “ ಪಾರ್ತಿಸುಬ್ಬನು ಪಾಟಾಳಿ 
ಗಳ ವಂಶಜನು. ಕುಂಬಳೆ ಅರಸರ ಆಶ್ರಯದಿಂದ ಕೇರಳದ ಕಥಕಳಿಯಲ್ಲಿ ಅಭ್ಯಾಸ 
ಅನುಭವಗಳನ್ನು ಪಡೆದು ಬಂದವನು. ಯಕ್ಷಗಾನದ ಮೇಳದಲ್ಲಿ ಭಾಗವತನಾಗಿ 
ಕುಂದಾಪುರ ತಾಲೂಕಿನವರೆಗೂ ಸಂಚಾರ ಕೈಕೊಂಡಿದ್ದನು. ಅಲ್ಲಿಯ ಅಣೆಯ 
ಗುಡ್ಡೆಯ ವಿಶ್ವರನ ಮುಂದೆ ಒಂದು ಸ್ತುತಿಕೀರ್ತನೆಯನ್ನು ರಚಿಸಿ ಹಾಡಿದ್ದನು. ” 


ಎಂದು ' ದಯಮಾಡೊ ವಿಘ್ನರಾಜ ಸುಬ್ಬನ ಮೇಲೆ . . .' ಎಂಬ ಆ ಕೀರ್ತನೆಯನ್ನು 
ತಮ್ಮ ಗ್ರಂಥದಲ್ಲಿ ಉದ್ದರಿಸಿ ಕೊಟ್ಟಿದ್ದಾರೆ ( ಪಾರ್ತಿಸುಬ್ಬ - ಗ್ರಂಥ, ಮುದ್ರಿತ ೧೯೪೫) . 

ದಿ! ಬಡಕಬೈಲು ಪರಮೇಶ್ವರಯ್ಯ , ಉಡುಪಿ ತಾಲೂಕು ಪೊಳಲಿ- ಪಾರ್ವತಿಯ 
ಮಗ ಸುಬ್ಬನೇ ಪಾರ್ತಿಸುಬ್ಬ , ಕಣಿಪುರದ ಕೃಷ್ಣ ದೇವಾಲಯದ ಪಾಟಾಳಿಯಾಗಿದ್ದ 
ಅವನಿಂದಲೇ ತುಳುನಾಡಿನಲ್ಲಿ ಯಕ್ಷಗಾನವೆಂಬುದು ಉದಯಕ್ಕೆ ಬಂದುದಾಗಿದೆ. ಆತನು 
ತುಳುವಿನಲ್ಲಿಯೂ ಅನೇಕ ಕವಿತೆಗಳನ್ನು ರಚಿಸಿದ್ದನು. ಕಣಿಪುರದ ಕೃಷ್ಣನ ಅಂಕಿತ 
ವಿರುವ ಆ ಕೀತ್ರನೆಗಳನ್ನು ತುಳುಜನರ ಬಾಯಿಂದ ಇಂದೂ ಕೇಳಬಹುದು ' ಎಂದು ತಾವು 
೧೯೦೫ನೆಯ ಇಸವಿಯಲ್ಲಿ ಕಾರ್ಕಳದಲ್ಲಿ ಒಬ್ಬ ಭಿಕ್ಷುಕನು ಹಾಡುವುದನ್ನು ಕೇಳಿದ ತುಳು 
ಪದ್ಯವೊಂದನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ( ತುಳು ಕೃಷ್ಣ ಸಂಧಾನ'- ಗ್ರಂಥ, 
ಮುನ್ನುಡಿ, ಮುದ್ರಿತ ೧೯೨೫ ). 
- ದಿ ಕವಿಭೂಷಣ ಕೆ. ಸಿ. ವೆಂಕಪ್ಪಶೆಟ್ಟಿ , ಬೆಳ್ತಂಗಡಿ - “ಕಣಿಪುರದ ಪಾರ್ತಿ 
ಸುಬ್ಬ ಕವಿಯೇ ತುಳುನಾಡಿನಲ್ಲಿ ಯಕ್ಷಗಾನವನ್ನು ಪ್ರಯೋಗಕ್ಕೆ ತಂದ ಮೂಲ 
ಪುರುಷನು. ಅದಕ್ಕೆ ಸೂತ್ರರೂಪದಂತಿರುವ ಸಭಾಲಕ್ಷಣವೆಂಬ ಕೈಪಿಡಿಯನ್ನೂ ರಾಮಾ 
ಯಣ ಯಕ್ಷಗಾನಗಳನ್ನೂ ರಚಿಸಿ ಯಕ್ಷಗಾನ ವಾಲ್ಮೀಕಿ' ಎಂದು ಬಿರುದಾಂಕಿತನಾಗಿ 
ದ್ದನು. ಮಲಬಾರಿನ ಕಥಕಳಿ ಪ್ರಯೋಗವನ್ನೇ ದಕ್ಷಿಣಕನ್ನಡದಲ್ಲಿ ಯಕ್ಷಗಾನವಾಗಿ 
ಪರಿವರ್ತಿಸಿದವನು. ಅವನ ' ಸಭಾಲಕ್ಷಣ ' ಗ್ರಂಥದಲ್ಲಿ ಕಥಕ್ಕಳಿಯ ಮೂಲಮಾತೃಕೆ 
ಗಳಿರುತ್ತವೆ. ಕೀರ್ತಿಶೇಷರಾದ ಅನೇಕ ಮಂದಿ ದಕ್ಷಿಣಕನ್ನಡದ ಯಕ್ಷಗಾನಕವಿಗಳು 
ಅವನ ಕೃತಿಗಳನ್ನು ಮೇಲ್ಪಂಕ್ತಿಯಾಗಿಟ್ಟುಕೊಂಡು ಗ್ರಂಥರಚನೆ ಮಾಡಿದವರು ” 
( ರಾಣಾ ರಾಜಸಿಂಹ' ಯಕ್ಷಗಾನಗ್ರಂಥ, ಮುದ್ರಿತ, ೧೯೩೧). 

ದಿ ಕವಿ ಪುಂಡೂರು ದಾಮೋದರಪುಣಿಂಚತ್ತಾಯ , ಕಾರಸಗೋಡು- “ಕನ್ನಡಲ್ಲಿ 
ಯಕ್ಷಗಾನವನ್ನುಂಟುಮಾಡಿದ ಮತ್ತು ಅದರ ತಾಳ ಮೇಳ ನಿರ್ಣಯವಿರುವ 'ಸಭಾ 
ಲಕ್ಷಣ' ಗ್ರಂಥವನ್ನೂ ರಚಿಸಿದ ಪಾರ್ತಿಸುಬ್ಬನ ಜನ್ಮಸ್ಥಾನವು ಕುಂಬಳೆಯಲ್ಲಿ ಕೃಷ್ಣ 
ದೇವಸ್ಥಾನವಿರುವ ಕಣಿಪುರವಾಗಿರುತ್ತದೆ” - ( ತುಳು ' ಕುಂಬಳಸೀಮೆಯ ಚರಿತ್ರೆ ', ಪದ್ಯ 
ಗ್ರಂಥ, ಮುದ್ರಿತ, ೧೯೨೯ ) , 

ದಿ| ಬಿ . ರಂಗಪ್ಪಯ್ಯ , ಪುತ್ತೂರು- ಕುಂಬಳೆಯಲ್ಲಿ ಹುಟ್ಟಿದವನಾದ ಯಕ್ಷ 
ಗಾನಕವಿ ಪಾರ್ತಿಸುಬ್ಬನೇ ರಾಮಾಯಣ ಕೃತಿಗಳನ್ನೂ ಶಾಸ್ತ್ರಗ್ರಂಥವಾದ ' ಸಭಾ 
ಲಕ್ಷಣ' ವನ್ನೂ ರಚಿಸಿ ಯಕ್ಷಗಾನವನ್ನು ಉದ್ಧರಿಸಿದವನು” - ( ಯಕ್ಷಗಾನ ಪರಿಸ್ಥಿತಿ' 
ಪದ್ಯಗ್ರಂಥ, ಮುದ್ರಿತ, ೧೯೨೯ ) : 

“ ಕರ್ನಾಟಕ ಕವಿಚರಿತ್ರೆ ' ಯಲ್ಲಿಯೂ ( ಸಂಪುಟ ೩) ಈತನ ವಿಚಾರವಾಗಿ ಪಾರ್ತಿ 
( ಪಾರ್ವತಿಯ ) ಸುಬ್ಬಯ್ಯ , ಇವನು ಶಿವಬ್ರಾಹ್ಮಣ, ರಾಮಾಯಣಕ್ಕೆ ಸಂಬಂಧಪಟ್ಟ 


* xi 


ಹಲವು ಯಕ್ಷಗಾನಗಳನ್ನು ರಚಿಸಿದ್ದಾನೆ - ' ಪುತ್ರಕಾಮೇಷ್ಟಿ', ' ಪಂಚವಟಿ', ' ವಾಲಿ 
ಸುಗ್ರೀವರ ಕಾಳಗ', ' ಉಂಗುರ ಸಂಧಿ', 'ಸೇತು ಬಂಧನ', ಅಂಗದಸಂಧಾನ', ' ಸಭಾ 
ಲಕ್ಷಣ'. ಇವನ ಸ್ಥಳ ಕುಂಭಕಣಿ ( ಕುಂಬೈಕಣಿಪುರ ) : ಈತನು ಉಪಯೋಗಿಸಿರುವ 
ಅಂಕಿತ ' ಕಣಿಪುರ ಗೋಪಾಲಕೃಷ್ಣ ' ಎಂದು ಕೊಡಲಾಗಿದೆ. 

ವಿದ್ವಾನ್ ಕವಿ ಕೈಯಾರ ಕಿಞ್ಞಣ್ಣ ರೈಗಳವರು ಮೇಲೆ ಹೇಳಿದ ' ಮಧುಪುರ ' 
ಗ್ರಂಥದಲ್ಲಿ ( ಪುಟ ೨೩೧) - ಕುಂಬಳೆ ಪಾರ್ತಿಸುಬ್ಬ ಕವಿಯು ತನ್ನ ಯಕ್ಷಗಾನ 
ಪ್ರಸಂಗಗಳ ಮೂಲಕವೂ ಪ್ರದರ್ಶನಗಳ ಮೂಲಕವೂ ಇಂತಹ ಒಂದು ಕಲಾಸಾಹಿತ್ಯ 
ವೈಖರಿಯನ್ನು ಪ್ರಚಾರ ಪಡಿಸಿದ್ದು ಮಾತ್ರವಲ್ಲ, ಆತನ ನಂತರ ಅದೇ ಹಾದಿ ಹಿಡಿದು 
ಅನೇಕ ಪ್ರತಿಭಾನ್ವಿತ ಯಕ್ಷಗಾನ ಪಟುಗಳು ಇಲ್ಲಿ ಕಲಾಸೇವೆ ಮಾಡಿದರು .' ಎಂದಿದ್ದಾರೆ 

ಈಗ ಹದಿನಾಲ್ಕು ವರ್ಷಗಳ ಹಿಂದೆ ( ತಾ . ೧೧ - ೧೨ - ೧೯೬೦) ಕುಂಬಳೆ ಊರಿನ 
ನಾರಂಪಾಡಿ (ನೀಲಂಗಳ) ಎಂಬಲ್ಲಿರುವ ಪಾಟಾಳಿ ಸುಬ್ಬರಾಯರ ಮಗ ಯಕ್ಷಗಾನ 
ನಿವೃತವೇಷಧಾರಿಗಳಾಗಿದ್ದ ರಾಮಯ್ಯ (ಪ್ರಾಯ ೬೫ )ಎಂಬವರು ನಮ್ಮೊಡನೆ ಮುಖತಃ 
ಹೇಳಿದ ವಿಚಾರ ಹೀಗಿದೆ - “ ಪಾರ್ತಿಸುಬ್ಬನು ನಮ್ಮ ವಂಶದ ಹಿರಿಯನು. ಅವನ ಪೀಳಿಗೆ 
ಯಲ್ಲಿ ಈಗ ನನ್ನದು ಒಂದೇ ಮನೆಯಿರುವುದು. ಕಣಿಪುರ ಕೃಷ್ಣ ದೇವಸ್ಥಾನದ ಒತ್ತಿನಲ್ಲಿ 
ನಮ್ಮ ಮೂಲದ ತರವಾಡು( ಕುಟುಂಬದ ಮನೆ ಇದ್ದದ್ದು . ಆ ಹಿತ್ತಲಿಗೆ ' ಪಾರ್ತಿಸುಬ್ಬನ 
ಹಿತ್ತಲು' ಎಂದೇ ಕರೆಯುವರೂಢಿಯಾಗಿತ್ತು . ಎಂದರೆ ಅದು ಅವನ ಹೆಸರ ವರ್ಗದ್ದು . 
ಸುಮಾರು ಎಂಬತ್ತು - ತೊಂಬತ್ತು ವರ್ಷಗಳ ಹಿಂದೆ ಇರಬಹುದು, ಆ ಹಿತ್ತಲು ಕೂಡಲು 
ಶಾನುಭಾಗರ ಮನೆಯವರಿಗೆ ಹೋಗಿದೆ. ಪಾರ್ತಿಸುಬ್ಬನು ಕಥಕಳಿಯಲ್ಲಿ ಭಾಗವತ 
ನಾಗಿದ್ದನಂತೆ. ಅವನ ತಮ್ಮನು ಹನುಮಂತನ ವೇಷದಲ್ಲಿ ಪ್ರಸಿದ್ಧನಾಗಿದ್ದು ಅನಂತ 
ಶಯನ ಅರಸರಿಂದ ಮನ್ನಣೆ ಪಡೆದಿದ್ದನಂತೆ. ಸುಬ್ಬನು ರಾಮಾಯಣ ಪ್ರಸಂಗಗಳನ್ನಲ್ಲದೆ 
“ಕೃಷ್ಣ ಚರಿತೆ' ಯನ್ನೂ ` ಐರಾವತ' ವನ್ನೂ ರಚಿಸಿದ್ದನು. ಕುಂಬೈಯಲ್ಲಿ ದಶಾವತಾರ 
ಮೇಳ ಅವನಿಂದ ಸುರುವಾದದ್ದಂತೆ. ” 

ಉಡುಪಿಯ ಮಧ್ಯಸಿದ್ದಾಂತ ಗ್ರಂಥಾಲಯದವರು ಮುದ್ರಿಸಿ ಪ್ರಕಟಪಡಿಸಿರುವ 
ರಾಮಾಯಣ ಪ್ರಸಂಗಗಳಲ್ಲಿ ' ಕುಂಬಳೆಯ ಪಾರ್ತಿಸುಬ್ಬ ಕವಿಯಿಂದ ರಚಿತವಾದ್ದು ? 
ಎಂದು ಕಾಣಿಸಿರುತ್ತಾರೆ- ( ಪಂಚವಟ ವಾಲಿಸುಗ್ರೀವರ ಕಾಳಗ, ಐದನೆಯ ಮುದ್ರಣ, 
೧೯೩೪) : 

ಕಾಸರಗೋಡು,ಕುಂಬಳೆ, ಮದವೂರು ಈ ಸ್ಥಳವಂದಿಗರನ್ನು ಕೇಳಿದಲ್ಲಿ ಎಲ್ಲರೂ 
ಇವೇ ಸಮಾಚಾರಗಳನ್ನು ಹೇಳುತ್ತಾರೆ. ಪಾರ್ತಿಸುಬ್ಬನ ಹಿತ್ತಿಲು ಅಲ್ಲಿ ಇರುವುದನ್ನು 
ತೋರಿಸುತ್ತಾರೆ. ಅದು ಕೂಡಲು ಮನೆತನದವರಿಗೆ ಹೋಗಿರುವ ಸಂಗತಿಯೂ ಅಲ್ಲಿ 
ಜನಜನಿತವಾಗಿದೆ. ಮದವೂರು ವಿಷ್ಟೇಶ್ವರ ದೇವಸ್ಥಾನದ ಒಂದು ಜಲದೋಣಿಯಲ್ಲಿ 
' ಪಾರ್ತಿಸುಬ್ಬನು ಕೊಟ್ಟ ಕಾಣಿಕೆ' ಎಂದು ಕೊರೆದ ಬರೆಹವಿರುತ್ತದೆ. 


xxii 
ಮೇಲಿನ ಹೇಳಿಕೆಗಳಲ್ಲಿ ಕಂಡುಬರುವ ವಿಚಾರಗಳಲ್ಲಿ ಕಲ್ಪಿತ ಅಥವಾ ಅತಿಶಯೋಕ್ತಿ 
ಇರುವುದಿಲ್ಲವೆಂಬುದು ಆತನ ಗ್ರಂಥಗಳನ್ನು ಪರಿಶೀಲಿಸಿದಲ್ಲಿ ವ್ಯಕ್ತವಾಗುವದು. ' ಸಭಾ 
ಲಕ್ಷಣ' ಎಂಬುದು ಯಕ್ಷಗಾನ ಆಟದಲ್ಲಿ ಮೊದಲಾಗಿ ನಡೆಯಲಿರುವ ಪೂರ್ವರಂಗ ವಿಧಿ 
ಯಾಗಿರುತ್ತದೆ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳ ಯಾವತ್ತೂ ದಶಾವತಾರ ಆಟಗಳು ಸಭಾ 
ಲಕ್ಷಣಪೂರ್ವಕವಾಗಿಯೇ ನಡೆಯುವಂಥವು. ಆ ಸಭಾಲಕ್ಷಣದಲ್ಲಿ ಮೊದಲು ಸ್ತುತಿಸಲ್ಪ 
ಡುವವನು ಈ ಮುದನೂರವಿಶ. ತಾಳಮದ್ದಳೆಯಲ್ಲಿಯಾದರೂ ' ಮುದದಿಂದ ನಿನ್ನ 
ಕೊಂಡಾಡುವೆನು ಅನವರತ ಮುದನೂರ ವಿಚ್ಛೇಶ ದೇವ ಜಗದೀಶ' ಎಂಬ ಆ ಸ್ತುತಿಪದ್ಯ 
ವನ್ನು ಹಾಡದೆ ಪ್ರಸಂಗ ಹೇಳುವ ಸಂಪ್ರದಾಯವಿಲ್ಲ. ಕೊನೆಯಲ್ಲಿಯೂ ಆ ವಿಚ್ಛೇಶ್ವರನ 
ಸ್ತುತಿಯಿಂದಲೇ ಮಂಗಳವಾಗುವುದು . ಆದುದರಿಂದ ಈ ' ಸಭಾಲಕ್ಷಣ' ಗ್ರಂಥವು ಅಲ್ಲಿ 
ಯಕ್ಷಗಾನವನ್ನು ರಂಗಕ್ಕೆ ತಂದ ಮೊದಲ ಕೃತಿಯಾಗಿರುವುದರಲ್ಲಿ ಸಂದೇಹ ಕಾಣುವುದಿಲ್ಲ. 
ಆ ಸಭಾಲಕ್ಷಣ ಪ್ರಯೋಗದಲ್ಲಿ ರಾಮದೇವರ ಸ್ತುತಿಯೂ ಬಂದಿರುವುದಲ್ಲದೆ 
ರಾಮನ ವೇಷದ ಒಡೋಲಗವೂ ಸಾಂಪ್ರದಾಯಿಕವಾಗಿ ನಡೆಯುವುದಿದೆ. ಆಡುವ 
ಪ್ರಸಂಗ ರಾಮಾಯಣದಲ್ಲವಾದರೂ ಸಭಾಲಕ್ಷಣದಲ್ಲಿ ಒಮ್ಮೆ ರಾಮನವೇಷಒಡೊಲಗ 
ವಾಗಲೇಬೇಕು. ಆಗ ಹಾಡುವ ಪದ್ಯವೂ ಪಾರ್ತಿಸುಬ್ಬನ “ ಪುತ್ರಕಾಮೇಷ್ಟಿ' ಪ್ರಸಂಗ 
ದಲ್ಲಿ ದಶರಥನ ಒಡೋಲಗಕ್ಕಿರುವ ಪದ್ಯವೇ ಆಗಿರುತ್ತದೆ. ಆ ರಾಮನ ವೇಷವನ್ನು 
ಕುಣಿಸುವಲ್ಲಿ ಪಂಚವಟಿ ಪ್ರಸಂಗ' ದ ಒಂದೆರಡು ಪದ್ಯಗಳು ಸಾಂಪ್ರದಾಯಿಕವಾಗಿ 
ಹಾಡಲ್ಪಡುತ್ತವೆ. ಆದುದರಿಂದ ಆ 'ರಾಮಾಯಣ' ವು ಸಭಾಲಕ್ಷಣದೊಂದಿಗೇ ರಂಗಕ್ಕೆ 
ಬಂದ ಮೂಲಕೃತಿಯಾಗಿರುವುದು ಸಂಭಾವ್ಯವೆಂದೇ ಹೇಳಬೇಕು. ಸಭಾಲಕ್ಷಣದ 
ಆ ರಾಮನ ಸ್ತುತಿಪದ್ಯಗಳಲ್ಲಿ, ( ಕಥಕಳಿ ರಾಮಾಯಣದ ಕರ್ತೃ) ಬಾಲಕೇರಳವರ್ಮ 
ನೆಂಬ ರಾಜನಿಂದ ಸ್ತುತಿಸಲ್ಪಟ್ಟವನು ಎಂಬ ಮಾತು ಬರುತ್ತದೆ. ವರದ ರಘುಕುಲ 
ಕಾಲವಾರಣಧ್ವಂಸಿ ವರ ವಂಚಬಾಲಕ ವೀರ ಕೇರಳವಿಭುಸ್ತುತ'. ಇದಲ್ಲದೆ ಇನ್ನೂ ಕೆಲವು 
ಮಲೆಯಾಳ ಪದ್ಯಗಳೂ ವಾಕ್ಯಗಳೂ ' ಸಭಾಲಕ್ಷಣ' ದಲ್ಲಿರುವುದನ್ನು ಮುಂದೆ ನೋಡ 
ಬಹುದು. ಅವುಗಳಲ್ಲಿ, ' ಮದಗಜವದನಂ ತಂ ವಿಘ್ನ ವಿಚ್ಛೇದದಕಂ . . .' ಎಂಬ 
ವಿಷ್ಟೇಶಸ್ತುತಿಶ್ಲೋಕವೂ ' ಪ್ರಾಪ್ತಾನಂತ ಘನಶ್ರಿಯಃ ಪ್ರಿಯತಮ ಶ್ರೀರೋಹಿಣೀಜನ್ನ 
ನೋ 1 ವಂಚಿವರ ವೀರಕೇರಳವಿಭೋ . . . ' ಎಂಬ ವೃತವೂ ಕಥಕಳಿ ರಾಮಾ 
ಯಣ ಪ್ರಬಂಧಗಳ ಆರಂಭದಲ್ಲಿ ಇರುವುವೇ ಆಗಿರುತ್ತವೆ . ಇವೆರಡೂ ವೃತ್ತಗಳು ಪಾರ್ತಿ 
ಸುಬ್ಬನ ರಾಮಾಯಣ ಪ್ರಸಂಗಗಳ ಓಲೆ ಪ್ರತಿಗಳಲ್ಲಿ ಸೇರಿಕೊಂಡಿರುವುದು ಕಂಡು 
ಬರುತ್ತದೆ, ಪ್ರಸ್ತುತ ಸಂಪಾದನೆಯ ಆಕರಗ್ರಂಥಗಳ ಯಾದಿಯಲ್ಲಿ ಅಂಥವನ್ನು ಕಾಣ 
ಬಹುದು. ಸಭಾಲಕ್ಷಣದಲ್ಲಿರುವ ' ಹರಿಹರ ವಿಧಿನುತ ಅನುರಪೂಜಿತ . . .' ಎಂಬ 
ವಿಶ್ಲೇಶಸ್ತುತಿಪದ್ಯವು ಕಥಕಳಿಯ (ತೋಡಯಮಂಗಲ' ದಲ್ಲಿ ಇಂದಿಗೂ ತಪ್ಪದೆ 


xxiii 


ಹಾಡಲ್ಪಡುವಂಥಾದ್ದಾಗಿದೆ. ಅಷ್ಟೇ ಅಲ್ಲ, ಕಥಕಳಿಯ ಮೂಲಪ್ರವರ್ತಕನಾದ ಬಾಲ 
ಕೇರಳವರ್ಮನೆಂಬ ಕೊಟ್ಟಾರಕ?ರದ ರಾಜನಿಂದ ರಚಿಸಲ್ಪಟ್ಟ ಆ ಮಲೆಯಾಳ ರಾಮಾ 
ಯಣ ಕೃತಿಗಳನ್ನು ಪರಿಶೀಲಿಸಿದಲ್ಲಿ , ಸುಬ್ಬನು ತನ್ನ ರಾಮಾಯಣ ಕೃತಿಗಳ ರಚನೆಯಲ್ಲಿ 
ಆ ಪ್ರಬಂಧಗಳನ್ನು ನೆರಳಂತೆ ಅನುಸರಿಸಿರುವುದು ವ್ಯಕ್ತವಾಗುವುದು . ಅದರ ಎಷ್ಟೋ 
ಪದ್ಯಗಳು ಇವನ ಕೃತಿಗಳಲ್ಲಿ ಯಥಾರೂಪದ ಅನುವಾದವಾಗಿಯೂ ಬಂದಿವೆ. ಕನ್ನಡಕ್ಕೆ 
ಅಪೂರ್ವವಾದ ಕೆಲವೊಂದು ಪದ್ಯರೂಪಗಳೂ ನೃತ್ಯಬಂಧಗಳೂ ಅದರಲ್ಲಿದ್ದಂಥವನ್ನೇ 
ಈತನು ಬಳಸಿಕೊಂಡಿರುತ್ತಾನೆ. ಹೀಗೆ ಅವೆರಡು ರಾಮಾಯಣಗಳಲ್ಲಿರುವ ಸಮಾನ 
ಸಂದರ್ಭಗಳ ಒಂದೊಂದು ಪದ್ಯಗಳನ್ನು ಪ್ರಕೃತ ದಿಜಾತ ಉದಾಹರಣೆಗಾಗಿ ಕೆಳಗೆ 
ಕೊಡಲಾಗಿದೆ. ಆಟ್ಟ ಕಥಕ್ಕಳ್ ' ಸಂ . ಕೆ.ಗೋಪಾಲಸಿಳ್ಳೆ ಬಿ. ಎ . ಶ್ರೀರಾಮುವಿಲಾಸಂ 
ಪ್ರೆಸ್ , ಕೊಲ್ಲಂ, ೧೯೫೩): 

- ಪುತ್ರಕಾಮೇಷ್ಟಿಯಲ್ಲಿ 
ಕಥಕಳಿ - 

ನೃಪತೇ ಮಹಾಭಾಗ ದಶರಥ ಸುಮತೇ | 
ಪುತ್ರಕಾಮೇಷ್ಟಿ ಚೆಯ್ದು ಕೊಂಡಿದಾನೀಂ | 
ಅತ್ರ ನಿನ್ನನೋರಥಂ ಸಾಧಿಕ್ಕು ಮಲ್ಗೊ 1 
ಪುತ್ರರ್‌ ನಾಲುಪೇರುಂಡಾವುಂ ನಿನಕ್ಕುಡನೇ || 
ಚಿತ್ತಪೀಡಯಿನ್ನಿ ಯೆ ಸೈರನಾಯ‌ವಾಳಾಂ | 

- ( ಪು. ೧೦೩, ಪಂಕ್ತಿ ೫ - ೯) 
ಯಕ್ಷಗಾನ 

ನೃಪತೇ ಮಹಾರಾಜ ದಶರಥಸುನುತೇ | 
ಪುತ್ರಕಾಮೇಷ್ಟಿ ಯ ಮಾಡಿದ್ದರಿಂದಲೆ | 
ಅತ್ತ ನಿನ್ನ ಮನೋರಥ ಸಿದ್ದಿಯಾಯ್ತು || 
ಪುತ್ರರು ನಾಲ್ವರುದಿಪರೀಗ ನೀ ಕೇಳು | 
- ಚಿತ್ತಚಂಚಲ ಬಿಟ್ಟು ಸ್ಥಿರವಾಗಿ ಬಾಳಯ್ಯ || ( ಪು. ೧೬ - ಪದ್ಯ ೬೫) 

ಸೀತಾಸ್ವಯಂವರದಲ್ಲಿ 
ಕಥಕಳಿ 

ತನ್ನಿ ಡಾಮಿದೆನ್ನು ರಚ್ಚು ಪಿನ್ನೆ ಇಲ್ಲ ಎನ್ನು ಚೋಲ್| 

ಧನ್ಯಶೀಲ ಧರ್ಮದ್ರೋಹ ವನ್ನುಪೋಮಹೋ || (೧೦೭ - ೩೦, ೩೧) 
ಯಕ್ಷಗಾನ 

ಮುನ್ನ ಕೊಡುವೆನೆಂದು ಹೇಳಿ ಇನ್ನು ಇಲ್ಲವೆಂದೆನ್ನಲು| 
ಧನ್ಯಶೀಲ ಧರ್ಮದ್ರೋಹ ಬರುವುದಲ್ಲಯ್ಯಾ || (೨೯ - ೧೨೬ ) 


xxiv 


ಕಥಕಳಿ 


ಯಕ್ಷಗಾನ 


ಮಿತ್ರವಂಶಜಾತನಾಯ ದಶರಥನ ನೀ || 
ಸತ್ಯವಾದಿಯೆನ್ನು ತೋರ್ತು ಇಂಜು ವನ್ನೇ || (೧೦೭ ೧೩ ,೧೪ ) 
ಮಿತ್ರವಂಶಜಾತನಾದ ಭೂಮಿಪಾಲ ನೀನು | 
ಸತ್ಯವಂತನೆಂದು ನಂಬಿ ಬಂದೆನಲ್ಲ || 

(೨೮- ೧೨೦ ) 


ಕಥಕಳಿ 


ತನಯನೇಷ ರಾಮಚಂದ್ರನತಿಕಿಶೋರಮನುಜನಲ್ಲ | | 
ಮನಸಿ ಕಾಣ್ಯ ತನಯನೇನಮುರಗಶಾಯಿನಂ || 


( ೧೦೭ -೨೮, ೨೯ ) . 


ಯಕ್ಷಗಾನ 


ಕಥಕಳಿ 


ತನಯನಾದ ರಾಮಚಂದ್ರನತಿಕಿಶೋರಮನುಜನಲ್ಲ | 
ಮನದಿ ತಿಳಿಯೊ ಈತನೀಗ ಗರುಡವಾಹನ || ( ೨೯ -೧೨೭ ) 

( ವು ) ವಿಚ್ಛಿನ್ನಾಭಿಷೇಕ- ಪಟ್ಟಾಭಿಷೇಕದಲ್ಲಿ 
ಸಖಿ ನೀ ಚೊನ್ನದು ಕೆಟ್ಟು ಸಕಲವುಮರಿಂಆ ಇಾನ್ | 
ಸಹಿಯಾಯಿ ತೊಟ್ಟು ತನ್ನೆ ಸಂತತಂ ಚಿಂತಿಕ್ಕುಂತೋರುಂ| | 

(೧೨೨ -೨೪, ೨೫) 


ಯಕ್ಷಗಾನ 


ಕಥಕಳಿ 


ಸಖಿ ನೀ ಹೇಳಿದ ಮಾತು ಸಕಲವೂ ಲೇಸಾಯು | 
ಯುಕುತಿಯೇನಿದಕಿನ್ನು ಎನ್ನೊಆ ಪೇಳು ಕಂಡುದನ್ನು || (೭೦ -೪೦ ) 
ಕಿಂತು ಕಾಂತನ್ ಮುನ್ನಂ ತನ ತನುವಿ ರಂಡುವರಂ | 
ಎಂದಿನಿನ್ನು ಖೇದಿಕ್ಕುನ್ನು ಇನ್ನ ದಿನೇ ಚೋದಿಚ್ಚಾಲುಂ || ( ೧೨೨ - ೩೦ , ೩೧ ) 


ಯಕ್ಷಗಾನ 


ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡೆ | 
ಇಂದು ಕೇಳು ಕೊಟ್ಟಮೇಲೆ ಮುಂದೆ ಹೇಳು ಕಾರ್ಯ ಬಾಲೆ || | 

( ೭೦ -೪೨) 
( ನು ) ಖರವಧಂ- ಪಂಚವಟಿಯಲ್ಲಿ 


ಕಥಕಳಿ 


ರಾತ್ರಿಂಚರನಾಥನಾಯೊರುತ್ತನುಂಡವನ್ನು ತನ್ನೆ | 
ಹಸ್ತಂಗಳಿರುಪತ್ತುಂಡು ಪೋಲ್ - ಅತ್ರಯುಮಲ್ಲ | 
ಮಸ್ತಕಂಗಳುಂ ಸತ್ತುಂಡುಪೋಲ್ - ಅವನ್ ಸ್ವೀಕ್ಕಳೆ | 


XXV 


ಅತ್ತಲ್ ವರುತ್ತುನ್ನು ಪೋಲ್ ಸದಾ - ಈ ವಿಪಿನೇ | 
ಆವಾಸಂ ದುಷ್ಕರಂ ಪರಂ || 

(೧೩೫ -೨೮,೩೧) 
ಯಕ್ಷಗಾನ 

ರಾತ್ರಿಂಚರನಾಥನಾಗಿ ಮತ್ತೊಬ್ಬ ಖಳನಿರುವನಂತೆ | 
ಮಸ್ತಕಂಗಳು ಹತ್ತುಂಟಂತೆ. ಅಷ್ಟಲ್ಲದವಗೆ || 
ಹಸ್ಕಂಗಳಿಪ್ಪತ್ತು ಉಂಟಂತೆ - ಹೆಣ್ಣು ಗಳೆಂಬ | 
ಸಿ ತಲೆಗೇರಿಹುದಂತೆ - ಈ ವಿಪಿನದೊ | 
ಳಿರುವುದು ಕಷ್ಟ ರಾಘವ || 

( ೧೧೫ - ೨೯೫) 
ಸೀತೆಯ ವಿರಹದಲ್ಲಿರುವ ಶ್ರೀರಾಮನ ಸಂತಾಪದ ಮಾತು 
ಕಥಕಳಿ 

ಸಹಜಸೌಮಿತ್ರೆ | ಮಿಹಿರನಂಜಸಾ || 
ದಹನರಶ್ನಿಯಾಲ್ | ಗಗನೇ ಕಾಣುನ್ನು || 
ಉಡಲಿಲೇರೆಯುಂ ! ಚೂಡುತೋನುನ್ನು | 

ವಿಟಪಿಮೂಲತ್ರಿಲ್ 1 ರಡಿತಿ ಪೋಕ ನಾಂ || ( ೧೫೪ = ೧೧೧೨) 
ಯಕ್ಷಗಾನ 

ಕಡು ಕಮಲಸಖಕಿರಣ | ಸುಡುತಿದೆ ಮೈ ಯಾವರಣ | | 

ಗಿಡಮರನ ತಂಪಿನೊಳು | ಇಡು ಎನ್ನ ಮನ ಸಹಜ || ( ೧೬೬-೧೭೫). 
ಕಥಕಳಿ 

ರಘುಪತೇ ವಿಭೋ ! ರಜನಿಯಿಲಹೋ | 
ರವಿಯುದಿಕ್ಕುಟೋ | ರುಚಿರಭಾಷಣ || 

( ೧೫೪ - ೧೩ ) 
ಯಕ್ಷಗಾನ 

ಇರುಳು ಮೂಡುವನೇ | ಸೂರ್ಯ, ಚಂದ್ರನ | | 
ಕಿರಣವಲ್ಲವೇ ! ನೋಡುಅಣ್ಣಯ್ಯ || 

( ೧೬೭ - ೧೭೬) 
(ಮೇಲಿನ ಎರಡು ಪದ್ಯಗಳನ್ನು ಕಥಕಳಿ ರಾಮಾಯಣಕಾರನು ಜಯದೇವ ಕವಿಯ 
ಸಂಸ್ಕೃತ ( ಪ್ರಸನ್ನ ರಾಘವ ನಾಟಕ' ದಿಂದ ಅನುವಾದಿಸಿದ್ದೆಂದು ತಿಳಿಯಬಹುದು. ಪ್ರಸನ್ನ 
ರಾಘವದಲ್ಲಿ ಆ ಶ್ಲೋಕಹೀಗಿದೆ _ ಸೌಮಿತೇ ನನುಸೇವ್ಯತಾಂ ತರುರಯಂ ಚಂಡಾಂಶುರು 
ಜೃಂಭತೇ | ಚಂಡಾ೦ಶೋರ್ನಿಶಿ ಕಾ ಕಥಾ ರಘುಪತೇ ಚಂದ್ರೋದಯವುಲತಿ | ). 

( ನು ) ವಾಲಿವಧ - ವಾಲಿಸಂಹಾರ 
ಕಥಕಳಿ 

ವಿಶ್ವನಾಯಕ - ನಿಂಡೆ ವಾಕ್ಕಿನೆ, 
ವಿಶ್ವಸಿಚ್ಚು ಇಾನ್ - ಪೋರಿನೆಯ ಯಾಲ್ || 

(೧೫೯ - ೨೭ ) 


XXvi 


( ೧೫೯- ೩೦ ) 


ಯಕ್ಷಗಾನ 

ವಿಶ್ವನಾಯಕ - ನಿನ್ನ ವಾಕ್ಯವ | 
ವಿಶ್ವಾಸವೆಂದು ನಂಬಿದೆನಿಂದು || 

( ೧೭೭ - ೨೩೩ ಪಲ್ಲವಿ) . 
ಕಥಕಳಿ 

ಎನ್ನೆ ವೈರಿತನ್ - ಮುನ್ನಿ ಲಾಕ್ಕಿ ನೀ | | 

ನಿನ್ನು ಸೈರನಾಯ್ಚೆ ನ್ನು ನನ್ನ ಹೋ || 
ಯಕ್ಷಗಾನ 

ಎನ್ನ ವೈರಿಯ ಮುಂದೆ ಮಾಡಿ ನೀ | 
ನಿಂದೆ ಸುಮ್ಮನೆ ಕಂಡೆ ಚೆನ್ನನೆ|| 

(೧೭೭ - ೨೩೩) 
ಕಥಕಳಿ _ 

ವಾಲಿತನ್ನೆಯುಂ - ನಿನ್ನೆಯುಂ ಕಂಡಾಲ್ | 

ಆಳುಭೇದಮಾಯಮ್ - ತೊನ್ನುನಿಲ್ಲ ಹೋ || (೧೫೯ - ೩೪ ) 
ಯಕ್ಷಗಾನ 

ವಾಲಿಯ ನಿನ್ನ ಕಾಣಲಿರ್ವರ | 
ಆಳುಭೇದವ - ಅರಿಯದಾದೆನು || 

( ೧೭೮- ೨೩೫ ) 
( ಮು ) ತೋರಣಯುದ್ಧಂ - ಉಂಗುರಸಂಧಿಯಲ್ಲಿ 
ಕಥಕಳಿ 

ಈರೇಳುವಾರು ಕರಾಲ್ ಆರಾನ್ಸಿನ್ನೆ ಪೂಣಾನ್ | 

ಪಾರಂ ಕೊದಿ ಇಂಜುಂಡಲ್ಲೊ ನಾರೀರತ್ನ ಮೇ | | (೧೭೦ - ೧೭ ) 
ಯಕ್ಷಗಾನ 

ಇಪ್ಪತ್ತೂ ತೋಳಲ್ಲಿ ತೆಗೆದಪ್ಪಿಕೊಂಬುದಕ್ಕೆ || 
ಅಲ್ಪ ಮನಸಲ್ಲ ಕೇಳೆ ಕರ್ಪೂರಸುಗಂಧಿ || 

( ೨೨೪ -೧೬೭) 
[ ಇನ್ನೂ ನೂರಾರು ಪದ್ಯಗಳಲ್ಲಿ ಇಂತಹ ಸಮಾನಸಂವಾದವಿರುವುದನ್ನು ಹೋಲಿಸಿ ನೋಡಿ 
ಕೊಳ್ಳುವುದು .] 

ಕನ್ನಡಕ್ಕೆ ಸಹಜವಲ್ಲದ ವೃತ್ತಗಳಿಗೆ ಉದಾಹರಣೆ - ಪುತ್ರಕಾಮೇಷ್ಟಿ ' ಯಿಂದ 
ಕಥಕಳಿ 

ದಶರಥನರಪಾಲನ್ ತಾನ್ ಚೊನ್ನದು ಕೆಟ್ಟ ಶೇಷಂ | 
ವಿಚಲಿತ ತರುಶೈಲಾಂತಂ ಲೋಲಭೂಮಂಡಲಂ ತಂ | 
ಅರುಣವದನರಯುತಂ ಪ್ರೋಜ್ವಲದ್ವ ಸ್ವರೂಪಂ | 
ಕುಶಿಕಸುತಮುನೀಶನೇವಂಕೋಪನುಂ ಪೂಂಡು ಚೆನ್ನಾನ್ | | 

( ೧೦೭-೯ - ೧೨ ) 


xxvii 


ಯಕ್ಷಗಾನ 

ದಶರಥನರಪಾಲ ಪೇಳು ದಂ ಕೇಳುತಾಗ | 
ಎಸೆವರುಣಮುಖಾಕ್ರಾಂತಂ ತತ್ಸಭಾಮಧ್ಯದೊಳಗೆ | 
ಉಸಿರಿಡುತಂ ಭುಗಿಭುಗಿಲೆನುತಾಚಾರ್ಯನ ಸುತ್ತ | 

ಕುಶಿಕಜನತಿಕೋಪಾರೂಢಂ ತಾನಾಗಿರ್ದು ಪೇಳ್ತಂ || ( ೨೭ - ೧೧೯ ) 
ಇಂಥ ವೃತ್ತವಿಶೇಷಗಳು ಮೂಲತಃ ದ್ರಾವಿಡ ಛಂದಸ್ಸಿನಲ್ಲಿ ಇದ್ದಂಥವು. ಅಲ್ಲಿ 
ಅವಕ್ಕೆ ( ಅರುಶೀರಡಿಯ ಆಶಿರಿಯ ವಿರುತ್ತ 'ಗಳೆಂದು ಹೆಸರು. ತಮಿಳು ' ಕಂಬರಾಮಾ 
ಯಣ' ದಲ್ಲಿದ್ದಂಥ ಈ ವೃತ್ತಗಳನ್ನು , ಅದನ್ನು ಅನುಸರಿಸಿದ ಕಥಕ್ಕಳಿಕಾರನು ಆ ಗಣ 
ನಿಯಮವನ್ನು ಒಂದಿಷ್ಟು ಶಿಥಿಲಗೊಳಿಸಿ ತನ್ನ ಕೃತಿಗಳಲ್ಲಿ ಪ್ರಯೋಗಿಸಿದ್ದಾಗಿದೆ ಎಂದು 
Bodffos 923JI, OUD. 83, doza 8. (“ Attakkatha" by P . Krishnan 
Nayar ) ಮತ್ತು ಇವು ಮಲೆಯಾಳ ಛಂದಸ್ಸಿನಲ್ಲಿ ಪ್ರಸಿದ್ದವಾದ ಕೇಕಯ ' ಎಂಬ 
ವೃತ್ತಕ್ಕೆ ಸಾಧಾರಣ ಸಮೀಪವಾಗುವುದೆನ್ನುತ್ತಾರೆ. ಪಾರ್ತಿಸುಬ್ಬನ ( ಸಭಾಲಕ್ಷಣ ? 
ದಲ್ಲಿಯೂ ಇಂಥ ವೃತ್ತಗಳನ್ನು ಕಾಣಬಹುದು . ಅದರಲ್ಲಿ ಬರುವ ತಮಿಳು" ಅರೆಪ್ಪಾವಿ 
ನಾಟ' ದ ಪದ್ಯಗಳಲ್ಲಿ ಅದೇ ಆಶಿಗಿಯ ' ವೃತ್ತಗಳಿರುತ್ತವೆ. 

ಕಳೆದ ೧೯೬೧ನೇ ಇಸವಿಯಲ್ಲಿ ನಾನು ಕಂಡುಕೊಂಡಿದ್ದ ಮೇಲಿನ ವಿಚಾರಗಳನ್ನು 
ಅಂದೇ ನಾನು ಭಾಷಣಗಳಲ್ಲಿಯೂ ಲೇಖನ, ಗ್ರಂಥರೂಪದಲ್ಲಿಯೂ ಪ್ರಕಾಶಪಡಿಸಿದ್ದೆ . 
ಆ ಸಂದರ್ಭದಲ್ಲಿ ದಿ! ಮಂಜೇಶ್ವರಗೋವಿಂದಪೈಗಳವರು ಬರೆದು ಕಳುಹಿಸಿದ ಪತ್ರದ 
ಯಥಾಪ್ರತಿ ಕೆಳಗೆ ಕೊಟ್ಟಿದೆ: 

ಮಂಜೇಶ್ವರ. 

29 - 7 - 61 
From 
M . Govind Pai 
Manjeshwar (South Kanara Dist.) 

ಗೋವಿಂದಪೈ ಮಾಡುವ ನಮಸ್ಕಾರ. 

ಹಲವು ದಿನಗಳಿಂದ ತೊಡಗಿರುವ ಗಾಳಿ ಮಳೆಯಿಂದಾಗಿ ಯಾವ ಕೆಲಸವನ್ನೂ 
ಕೆಯ್ಯೋಳ್ಳದೆ ಸುಮ್ಮನಿರಬೇಕಾಗಿ, ಕೊಂಚ ಅಶಕ್ತಿಯಿಂದ ವಿಶ್ರಮಿಸುತ್ತಿದ್ದ 
ನಾನು ನಿಮ್ಮ ಕುಂಬಳೆಯ ಪಾರ್ತಿಸುಬ್ಬ ಕವಿಯ ಕಾಲ ಮತ್ತು ಕರ್ತೃತ್ವದ 
ನಿರ್ಣಯ ' ಎಂಬ ನಿಮ್ಮ ಪುಸ್ತಕವನ್ನು ಓದಿದ್ದರೂ ನಿಮಗೆ ಪತ್ರ ಬರೆಯಲಾರ 
ದಿದ್ದೆ . ದಯೆಮಾಡಿ ಕ್ಷಮಿಸುವುದು. 
' ಪಾರ್ತಿಸುಬ್ಬನು ಕುಂಬಳೆ ಸೀಮೆಯವನೇ ಎಂದೂ , ಆತನೇ ಯಕ್ಷಗಾನ ಕಲೆ 
ಯನ್ನು ಕೇರಳದಿಂದ ನಮ್ಮ ದಕ್ಷಿಣಕನ್ನಡ ಜಿಲ್ಲೆಯ ತುಳುನಾಡಿನಲ್ಲಿ ತಂದನೆಂದೂ 
ಸಿದ್ದಪಡಿಸತಕ್ಕಂತೆ ನೀವು ಮುಂದಿರಿಸಿರುವ ದಾಖಲೆಗಳು ಒಪ್ಪತಕ್ಕವಾಗಿವೆ , 
ಗ್ರಹಣೀಯವಾಗಿವೆ . ಆ ವಿಷಯಗಳಲ್ಲಿ ಇನ್ನು ಸಂಶಯಪಡತಕ್ಕಂತೆ ವಿವೇಕಿ 


xxviii 
ಗಳಿಗಾದರೂ ಎಡದೊರೆಯಲಾರದೆಂದು ನಾನು ನಂಬುತ್ತೇನೆ, ಹಾಗೂ ನಿಮ್ಮನ್ನು 
ಮನವಾರೆ ಅಭಿನಂದಿಸುತ್ತೇನೆ. ಶ್ರೀ ದೇವರು ನಿಮಗೆ ಒಳ್ಳೇದು ಮಾಡಲಿ ಎಂದು 
ಪ್ರಾರ್ಥಿಸುತ್ತೇನೆ. 
( ಯಥಾಪ್ರತಿ) 

- ಇತಿ ನಮಸ್ಕಾರ 

(Sd .) M . Govind Pai 
ಇನ್ನು ಸುಬ್ಬನ ರಚನೆಗಳ ಸಂಸ್ಕೃತವೃತ್ತಗಳಲ್ಲಿ ಛಂದಸ್ಸಿನ ಶೈಥಿಲ್ಯವನ್ನು , 
- ಎಂದರೆ ಗುರುಲಘುದೋಷಗಳನ್ನು ಕಾಣುತ್ತೇವೆ 

' ಧಾತ್ರಿ ) ಗುತ್ತಮ ಕನಾಮಪುರದಿ( ನಿಂತಿರ್ದ ಶ್ರೀಕೃಷ್ಣನ' 
ಎಂದಾರಾಯನ ಮಾತ ಕೇಳು ನೃಪತಿ( ) ಸಂದೇಹಮಂ ಮಾಡುತ' 
( ತಾರಾದೇವಿ ವಿವೇಕದಿಂದ ತಡೆದು ( ದೂ ) ತತ್ಕಾಂತಗಿಂತೆಂದಳು' 

- ಇತ್ಯಾದಿ. 
ಇಂಥ ಛಂದೋಭಂಗವು ಕಥಕಳಿ ರಾಮಾಯಣ ಪ್ರಬಂಧಗಳಲ್ಲಿ ಸಾಮಾನ್ಯ 
ವಾಗಿ ಇರುವಂಥದ್ದೇ 

( ಇತ್ತಂ ತತ್ಕಾಂತ ಜೊಲ್ಲುಂ ಮೊಳಕಳದರಿಕೆ (೦) ಕೇಟ್ಟುಡನ್ ಪಂಕ್ತಿಕಂಠನ್ 
ನಕ್ತಂ ತಾಳಿಟ್ಟು ಪೋಯಿ( ) ನಿಜಭವನವತಿ( ) ಚಿತ್ರಜಾರ್ತ್ಯಾ 

ಸಮೇತಃ? 
'ಭೂಮಿಪಾಲಾಧಿಸಂಡೆ( ) ದೇವಿಮಾರ್‌ ಪೀಡಯೆಲ್ಲಾಂ | 
ಮಾಮುನಿ( ) ವಾಕ್ಕಿನಾಲೆ ) ಶಾಂತವಾಕಿ( ) ತದಾನೀಂ ||' 

- ಇತ್ಯಾದಿ 
ಮೇಲಿನ ಸಾಲುಗಳಲ್ಲಿ ಕಂಸಗಳ ಹಿಂದಿನ ಪ್ರಸ್ವಾಕರಗಳನ್ನು ಕಂಸದೆ 
ಳಗೆ ಸೂಚಿಸಿದಂತೆ ದೀರ್ಘವಾಗಿ ಉಚ್ಚರಿಸದೆ ಹೋದಲ್ಲಿ ಛಂದೋಭಂಗವಾಗುವುದನ್ನು 
ಲಕ್ಷಿಸಬೇಕು. 

ಇನ್ನು , ಸುಬ್ಬನು ತಿರುವಾಂಕೂರಿನಲ್ಲಿ ವಿದ್ಯಾಭ್ಯಾಸಗಳನ್ನು ಪಡೆದಿದ್ದನು ಎಂಬು 
ದಕ್ಕೆ , ಆತನ ' ಸಭಾಲಕ್ಷಣ' ದಲ್ಲಿ ಬರುವ 'ಶರಣು ತಿರುವಗ್ರಶಾಲಿವಾಹಿನಿ . . . . ಶರಣು 
ಶಂಕರಿ . . . ದೇವರಡಿ ಪಣಿಕಾರಿಣಿ' ಎಂಬ ಅನ್ನಪೂರ್ಣೇಶ್ವರಿಯ ಸ್ತುತಿಯಲ್ಲಿ ತಿರು 
ವಗ್ರ ' ಎಂದು ಆತನು ತಿರುವಾಂಕೋಡನ್ನೇ ಹೇಳಿದ್ದಿರಬೇಕು ( ಅಗ್ರ = ಕೋಡುಎಂಬಂತೆ 
ಹಿಂದೆ ಹೇಳಿದ ದಿ| ಕವಿಭೂಷಣ ವೆಂಕಪ್ಪ ಶೆಟ್ಟರು ಒಂದು ಲೇಖನದಲ್ಲಿ ತರ್ಕಿಸಿರುತ್ತಾರೆ 
(“ ಸಮರ್ಪಣೆ'- ಗ್ರಂಥ). ಇದೂ ಸಂಭಾವ್ಯವಾಗಿ ತೋರುವುದು. ದ್ರಾವಿಡ- ಕೇರಳ 
ಗಳಲ್ಲಿ ಅಯ್ಯ ' ಎಂದು ಪೂಜಿಸಲ್ಪಡುವ ದುರ್ಗೆಯು ( ಶಾಲಿವಾಹಿನಿ' ಅಥವಾ ಶಾತ 


OD 


xxix 
ವಾಹಿನಿ ಎಂದೂ ' ಅಯ್ಯನ್ ಅಥವಾ ಅಯ್ಯನಾರ್ ' ಎಂಬ ( ಹರಿಹರಾತ್ಮಜನೆನ್ನಲಾ 
ಗುವ) ದೇವರು ( ಅಯ್ಕೆಯ ಮಗ ?) ಶಾತವಾಹನ ಅಥವಾ ಶಾಲಿವಾಹನನೆಂದೂ 
ಕರೆಯಲ್ಪಡುತ್ತಾರೆ ಎಂದು ತಿಳಿಯುವುದು. * 

- ಸುಬ್ಬನು ದೇವಸ್ಥಾನದ ಪಾಟಾಳಿಯಾಗಿದ್ದನು ಎಂಬುದಕ್ಕೆ , ಆತನ ' ಐರಾವತ' 
ಪ್ರಸಂಗದ ಕೆ. ೨೯೫) ಓಲೆ ಪ್ರತಿಯಲ್ಲಿ ( ಪು. ೫೯೦ , ಟಿಪ್ಪಣಿ) ಅರ್ಜುನನು ಶ್ರೀಕೃಷ್ಣ 
ನನ್ನು ಸ್ತುತಿಸುವ ವಾಕ್ಯಗಳು ಸಾಧಕವಾಗಿ ಕಾಣುತ್ತವೆ. ಕುಂಬಳೆ ಕೃಷ್ಣ ದೇವಸ್ಥಾನದ 
ಪಾಟಾಳಿಗಳ ಸ್ತುತಿಪಾಠಗಳಲ್ಲಿ ಅವೇ ವಾಕ್ಯಗಳಿರುತ್ತವೆಯೆಂದು ಗೊತ್ತಾಗಿದೆ. ಅದ 
ಲ್ಲದೆ, ಅವನ ಪ್ರಸಂಗಗಳಲ್ಲಿ ಅಲ್ಲಲ್ಲಿ ಬರುವ ಸ್ತುತಿಪದ್ಯಗಳಲ್ಲಿ ವೈಷ್ಣವ ಆಳ್ವಾರುಗಳ 
' ದಿವ್ಯ ಪ್ರಬಂಧ'ಗಳ ಭಾವವು ಪ್ರಾಯಿಕವಾಗಿ ಕಂಡುಬರುತ್ತದೆ. 'ದ್ರಾವಿಡವೇದ' ಗಳೆಂದು 
ಪ್ರಸಿದ್ಧವಾದ ಆ ಪ್ರಬಂಧಗಳು ವೈಷ್ಣವ ದೇವಾಲಯಗಳಲ್ಲಿ ನಿಯತವಾಗಿ ಹಾಡಲ್ಪಡು 
ತಿದ್ದಂಥವು. ಸುಬ್ಬನ ' ಪಂಚವಟಿಪ್ರಸಂಗ' ದ ಕೊನೆಯಲ್ಲಿ ಖರದೂಷಣರ ವಧೆ 
ಯಾದನಂತರ ಶ್ರೀರಾಮನಿಗೆ ಮಂಗಳಾರತಿ ಮಾಡುವ ಈ ಒಂದು ಪದ್ಯವನ್ನು ಪರಿ 
ಶೀಲಿಸಿರಿ : 

“ ಹೃದಯಕಮಲವೆಂಬ ಹರಿವಾಣದೊಳು ದಿವ್ಯ 
ಸದಮಲ ಭಕ್ತಿರಸದ ತೈಲದಿ | 
ಪದುಮನಾಭನ ನಾಮವೆಂಬ ಜ್ಯೋತಿಯ ತಂದು 

ಮುದದಿಂದ ಜ್ಞಾನದಾರತಿಯೆತ್ತಿರೆ | ” ( ಪು. ೧೨೬ -೩೬೬ ). 
ಇದು, ಮುದಲಾಳ್ವಾರ್‌ಗಳೆಂದು ಪ್ರಸಿದ್ಧರಾದ ಮೂವರಲ್ಲಿ (ಪ್ರೊಗೈಯಾಳ್ವಾರ್ , 
ಬೂತಾಳ್ವಾರ್ , ಪೇಯಾಳ್ವಾರ್ ) ಬೂತತ್ತಾಳ್ವಾರ್ ಹಾಡಿದ ' ಇರಂಡಾಂ ತಿರುವಂ 
ದಾದಿ' ಎಂಬ ಪ್ರಬಂಧದ ಭಾವಾನುವಾದವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ . ಆ 
ತಮಿಳು ಪ್ರಬಂಧ ಹೀಗಿದೆ 

ಅಷ್ಟೇ ತಕಳಿಯಾಹ ಆರ್ನಮೇ ನೈಯಾಕ 
ಇನ್ಪುರುಗು ಚಿಂತೆ ಇಡುತಿರಿಯಾ 
ನನ್ಪುರುಗಿ, ಇಾನಚ್ಚು ಡರ್‌ ವಿಳಕ್ಕಟ್ಟಿನೇನ್ ನಾರಣರ್ಕು 
ಇಾನತ್ತಮಿಳ್ ಪುರಿಂದ ನಾನ್ ||”( ಭಕ್ತಿ ಪುಂಗಾ' ಯತಿ ರಾಜುಲುನಾಯ್ತು 

- ಬಿ. ಎ. ಪು. ೧೬) 
( ಅಣ್ಣು = ಹೃದಯ , ಪ್ರೀತಿ; ತಕಳಿ = ಹರಿವಾಣ ; ಆರ್ನಮ್ - ಭಕ್ತಿ ; ಚಿಂತೆ 
= ಧ್ಯಾನ ; ಇಾನಚ್ಚು ಡರ್‌ = ಜ್ಞಾನದಾರತಿ ). 


* (ಶಿಲಪ್ಪದಿಕಾರಂ' ವಾಖ್ಯಾನ ಪುಲಿಯೂರು ಕೇಶಿಕನ್ 


XXX 


ಸುಬ್ಬನು ರಾಮಾಯಣ ಪ್ರಸಂಗಗಳಲ್ಲಿ , ಕಥಕಳಿ ರಾಮಾಯಣದಿಂದ ಹೇಗೋ 
ಹಾಗೆ ಕನ್ನಡ 'ತೊರವೆಯ ರಾಮಾಯಣ' ದಿಂದಲೂ ತೆಗೆದುಕೊಂಡ ಅಂಶಗಳು ಅಲ್ಲಲ್ಲಿ 
ಕಂಡುಬರುತ್ತವೆ. ಕಥಕಳಿ ರಾಮಾಯಣದಲ್ಲಿ ಇಲ್ಲದಿರುವ ಹಾಗೂ ಸಂಕ್ಷೇಪವಾಗಿರುವ 
ಭಾಗಗಳನ್ನು ವಿಸ್ತರಿಸುವಲ್ಲಿ ಆತನು 'ತೊರವೆಯನ್ನು ಅನುಸರಿಸಿದ್ದು ಕಾಣುವುದು. 
'ಸೇತುಬಂಧನ' ಮತ್ತು ಅಂಗದಸಂಧಾನ ' ಕಥಾಭಾಗಗಳು ಕಥಕಳಿಯಲ್ಲಿ ಬಹಳ 
ಸಂಕ್ಷೇಪವಾಗಿರುವಂಥವು. ಇದರಂತೆ ಸೀತಾಸ್ವಯಂವರ ಸಂದರ್ಭವೂ ಒಂದೆರಡೇ ಪದ್ಯ 
ವೃತ್ತಗಳಲ್ಲಿ ನಿವೃತ್ತಿಯಾಗುತ್ತವೆ. ಈ ಭಾಗಗಳಲ್ಲಿ ಸುಬ್ಬನ ಆಕರಗ್ರಂಥವು 'ತೊರವೆ 
ರಾಮಾಯಣ' ವೇ ಆಗಿದೆ. ಉದಾಹರಣೆಗಾಗಿ, ಕೆಳಗೆ ಕೊಟ್ಟಿರುವ ಸಂವಾದಿಸದ್ಯ 
ಗಳನ್ನು ಪರಿಶೀಲಿಸಬಹುದು 

ಸೇತುಬಂಧನ ಸಂದರ್ಭದಲ್ಲಿ ವಿಭೀಷಣನು ರಾವಣನಿಗೆ ನೀತಿಹೇಳುವ ಪದ್ಯವು 
'ತೊರವೆರಾಮಾಯಣ' ದಲ್ಲಿ 

“ ಅಣ್ಣ ಕೇಳೀತಗಳ ಮಾತಿನ 
ಬಣ್ಣನೆಗಳಂತಿರಲಿ ಭೂಮಿಯ 
ತಿಣ್ಣವನು ತಿದ್ದಲಿಕೆ ಹರಿ ನರನಾಗಿ ರೂಹಿಸಿದ | 
ಹೆಣ್ಣ ನೆವದಲಿ ನಮ್ಮ ನೆಲ್ಲರ 
ಮಣ್ಣಿಗಿಕ್ಕುವ ಬಡಿದು ನಾವಿ 

ನುಣ್ಣ ದುರಿಯಲು ಬೇಡ ಸೀತೆಯನಿತ್ತು ಬದುಕೆಂದ || ೨ ( ೬೨ - ೨೧) 
ಎಂದಿದ್ದರೆ, ಪಾರ್ತಿಸುಬ್ಬನ 'ಸೇತುಬಂಧನ' ದಲ್ಲಿ ಅದು ಅಷ್ಟ ತಾಳದ ಪದ್ಯವಾಗಿ ಹೀಗೆ 
ಬಂದಿದೆ - 

( ಅಣ್ಣ ಕೇಳೀ ರಾಮಚಂದ್ರನೀ ಭೂಮಿಯ || 
ತಿಣ್ಣ ನಿಳುಹಲಾಗಿ ಅವತರಿಸಿದನೆಂದು | 
ಹೆಣ್ಣ ನೆವನ ಹಿಡಿದು ನಮ್ಮೆಲ್ಲರ | 
ಮಣ್ಣಿಗಿಕ್ಕುವ ಬಡಿದು ಈ ಕಾರ್ಯದೊ | 
ತುಣ್ಣದುರಿವುದುಚಿತಗಳಲ್ಲವರಿದು || 

(೨೫೫ - ೨೧ ) 
ಅದೇ ಮುಂದಿನ ಇನ್ನೊಂದು ಪದ್ಯ ತೊರವೆಯಲ್ಲಿ 

“ ನಿನಗೆ ನಾಚಿಕೆಯಾದಡದಕೇ 
ನೆನಗೆ ನೇಮಿಸು ಭುವನಮಾತೆಯ 

ಇನಕುಲೇಂದ್ರಂಗಿತ್ತು ಮನ್ನಿಸಿಕೊಂಡು ಬಹೆ ಬಳಿಕ || | ( ೬೨ - ೩೪) 
ಎಂದಿರುವುದೇ ಸುಬ್ಬನ 'ಸೇತುಬಂಧನ'ದಲ್ಲಿ 

“ ನಿನಗೆ ನಾಚಿಕೆಯಾದಡೆನಗಾದರರುಹಯ್ಯ ! 
ನನದೊಳಿದ್ದವಳ ಕೊಂಡೊಯ್ದು | 


XXXi 


ಇನಕುಲಾಧಿಪಗಿತ್ತು ಈಗ ನಿನ್ನೊಳು ಮನ || 
ಮುನಿಸಿಲ್ಲದಂತೆ ಮಾಡುವೆನು ||' 

( ೨೬೦ -೪೯) 
ಎಂದು ಸಾಂಗತ್ಯದಲ್ಲಿ ಬಂದಿದೆ. 

ಸೇತುಬಂಧನಕ್ಕಾಗಿ ಕಪಿಗಳು ಪರ್ವತಗಳನ್ನು ಕಿತ್ತು ತರುವ ಸಾಹಸದಲ್ಲಿ 
ಜಾಂಬವನು ಹಿಮವತ್ಪರ್ವತಕ್ಕೆ ಕೈಯಿಕ್ಕಿದ ವರ್ಣನೆ ' ತೊರವೆ ರಾಮಾಯಣ' ದ 


ಸದ್ಯ 


(೫- ೪೧) 


( ೨೮೩- ೧೭೨) 


“ ನೆಗಹಿ ಜೋಲುವ ಜಲುಗೂದಲ 
ನಗಲಿಸುತ ನೋಡಿದನು ಕಂಡನು 
ನಗಕುಲೇಂದ್ರನ ಶಿಶಿರಸಾಂದ್ರನ ಸಾರ್ವತೀಪಿತನ | 
ಹೊಗುವಡುತ್ತರಪಥಕೆ ಚೈತ 
ನ್ಯಗಳು ನನಗಿಲ್ಲವು ಸುವೃದ್ದರು 

ನಗುವವರು ನಗಲೆನುಗಿದೇ ಸಾಕೆಂದು ಮಂಡಿಸಿದ 
ಸುಬ್ಬನ ಸೇತುಬಂಧನದ ಪದ್ಯ 

“ ನೆಗಹಿ ಜೋಲುವ ಜೂಲುಗೂದಲನಗಲಿಸಿ 
ಮಿಗೆ ತುದಿಮೊದಲ ನೋಡಿದರೆ ಅಜ್ಜಯ್ಯ ! 
ನೆಗಹಲು ಚೈತನ್ಯವಿಲ್ಲ ವೃದ್ದರು ನಾವು 

ನಗುವವರ್ನಕ್ಕರೆ ನಗಲೆನಗಿದೇ ಸಾಕು || 
ಅಂಗದನು ಸಂಧಾನಕ್ಕೆ ಹೋಗುವ ವರ್ಣನೆ ತೊರನೆ' ಯಲ್ಲಿ 

( ತಡೆದ ಬಾಗಿಲು ಬಾಗಿಲುಗಳು 
ಗಡದ ಖಳರನು ಹೆಮ್ಮರದ ಹೆ 

ಬುಡದಲೆರಗುತ ಹೊಕ್ಕ 
ಆದೇ ಸುಬ್ಬನ ಅಂಗದಸಂಧಾನ ' ದಲ್ಲಿ 

“ ತಡೆದ ಬಾಗಿಲ ಭಟರ ಮಂಡೆಯ 
ಹೊಡೆದನಾ ನಂಕುಳಿನ ನರನಲಿ 

ಸಡಗರದೊಳೊಳಹೊಕ್ಕ ' 
ತೊರವೆಯ ಪದ್ಯ 

“ ಬಲ್ಲೆನವ ನಿನ್ನಿಂದ ಬಾಯಲಿ 
ಬಲ್ಲಿದನು ಬಾಯ್ಸ ಡಿಕತನದಲಿ ಬಗುಳಿ ಬಾಲವನು | 
ಕೊಳ್ಳಿಗಿಡಿಯಲಿ ಸುಡಿಸಿಕೊಂಡ 


( ೧೦ - ೨೮) 


( ೩೧೨ - ೯೪) 


( ೧೦ - ೩೮) 


Xxxii 


ಸುಬ್ಬನ ಪದ್ಯ 

( ಬಾಲಮರ್ಕಟ ಕೇಳು ಬಾಯ್ದೆ ಬಂದಂಥಾದ್ದ 
ಹೇಳಿ ಹಿಂದೊಂದು ಮಂಗ | 
ಬಾಲ ಸುಡಿಸಿಕೊಂಡು _ ' 

(೩೧೫- ೧೦೭ ) 
ತೊರವೆಯ ಪದ್ಯ 

' ಹೇಳಲೇನದನವನ ವಿಧಿಯನು 
ಕೇಳಿತಿಲ್ಲವಲಾ ಕಪೀಂದ್ರನ 
ಪಾಳೆಯನ ಹೊಗಗೊಡದೆ ಕಪಿಪೋತಗಳು ಬೊಬ್ಬಿರಿದು ! 
ಬಾಲಸುಡುಕನ ತೆರಪಲಾ ಕಪಿ 
ಯಳಿಗವು ತನಗಾಯ್ತು ನಮ್ಮಾ 

ಬಾಲವನು ನೀವ್ ಕೆಣಕಿ ನೋಡಿದಡರಿಯಬಹುದೆಂದ !! ( ೧೦ - ೩೯ ) 
ಸುಬ್ಬನ ಅಂಗದಸಂಧಾನ'ದಲ್ಲಿ 

“ಕೇಳಲಿಲ್ಲವೆ ಬಂದ ಕಪಿಯ ಪೋತಗಳೆಲ್ಲ 
ಬಾಲಸುಡುಕ ಛೀಯೆಂದು | 
ಆಲಿಬೊಬ್ಬಿರಿದಟ್ಟಿ ಬದಲು ಬಂದವನೆನ್ನ 
ಬಾಲವ ಕೆಣಕಿನೋಡಿ|| 

( ೩೧೫ - ೧೦೮). 
ತೊರವೆಯ ಪದ್ಯ 

“ ನಿಳಯನಿಳಯದೊಳಿಕ್ಕಿದವು ಮು 
ಚಳ ನಿಶಾಚರಸತಿಯರಟ್ಟು 

ಬೊಲೆಗಳನ್ನು ನಂದಿಸಿದರಡಗಿಸಿದರುಡುವ ಸೀರೆಗಳ |' ( ೧೦ - ೨೭ ) 
ಸುಬ್ಬನ ಪದ್ಯ 

“ಸೀರೆಗಳನಡಗಿಸಿದರೆಣ್ಣೆಯ 
ದೂರದಲಿ ಬಚ್ಚಿಟ್ಟು ಬಂದರು 

ನೀರ ಚಿಮ್ಮಿದರೊಲೆಗೆ ಹಿಂದಣ ಮಾರಿಗಂಜಿ |' (೩೧೧- ೯೦ ) 
ಹೀಗೆ ತೊರವೆ ರಾಮಾಯಣ' ದ ಇನ್ನಿತರ ಪದ್ಯಗಳಿಗೂ ಸಂವಾದಿಯಾಗಿ ದೊರೆ 
ಯುವ ಪಾರ್ತಿಸುಬ್ಬನ ಪದ್ಯಗಳಿಗಾದರೆ (ಕಥಕಳಿ ರಾಮಾಯಣ' ದಲ್ಲಿ ಸಂವಾದವಿರುವು 
ದಿಲ್ಲ. ಕೆಲವೊಂದು ಕಥಾಸಂದರ್ಭಗಳಲ್ಲಿಯೂ ಸುಬ್ಬನು ಪ್ರತ್ಯೇಕವಾಗಿ ಅವೆರಡೂ 
ಆಕರಗ್ರಂಥಗಳನ್ನು ಆಶ್ರಯಿಸಿರುತ್ತಾನೆ. ಅಲ್ಲಿಯೂ , ಯಾವ ಭಾಗವನ್ನು 'ತೊರವೆ' 
ಯಿಂದ ಸ್ವೀಕರಿಸುತ್ತಾನೋ ಅದು ಕಥಕಳಿ ಕೃತಿಯಲ್ಲಿ ಇರುವುದಿಲ್ಲ. ಉದಾಹರಣೆಗಾಗಿ 


xxxii 


ಉಂಗುರಸಂಧಿ' ಯಲ್ಲಿ ಹನುಮಂತನು ಲಂಕೆಗೆಂದು ಸಮುದ್ರವನ್ನು ಹಾರಿದವನು ಗುರಿ 
ಮೀರಿ ಲಂಕಾಪಟ್ಟಣದಿಂದ ಏಳುನೂರು ಯೋಜನ ಮುಂದೆ ತೃಣಬಿಂದುಮುನಿಸನ 
ಆಶ್ರಮಕ್ಕೆ ಬಂದಿಳಿದನೆಂದು 'ತೊರವೆ ರಾಮಾಯಣ' ದಲ್ಲಿರುವಂತೆಯೇ ಸುಬ್ಬನು ಗ್ರಹಿಸಿ 
ಕೊಂಡಿದ್ದಾನೆ. ' ಕಥಕಳಿ ರಾಮಾಯಣ' ದಲ್ಲಿ ಈ ವಿಚಾರವಿರುವುದಿಲ್ಲ. ಸುಬ್ಬನ ಪಂಚವಟಿ 
ಯಲ್ಲಿ ಕಾಣುವ ಶೂರ್ಪನಖಿಯ ಕುಚಚ್ಛೇದನದ ವಿಚಾರವನ್ನು ಆತನು 'ಕಥಕಳಿ 
ರಾಮಾಯಣ' ದಿಂದಲೇ ಸ್ವೀಕರಿಸಿದ್ದು ಹೊರತು 'ತೊರವೆ ರಾಮಾಯಣ' ದಲ್ಲಿ ಆ ಸಂಗತಿ 
ಇರುವುದಿಲ್ಲ. ಇನ್ನೂ ಇಂತಹ ಅನೇಕ ಕಥಾಸಂದರ್ಭಗಳಲ್ಲಿ ಇದು ನಿದರ್ಶನಕ್ಕೆ ಬರು 
ವುದು. ಮೇಲೆ ಉದಾಹರಿಸಿದ 'ಗಿಡಮರನ ತಂಪಿನೊಳು ಇಡು ಎನ್ನ ಮನ ಸಹಜ' 
ಎಂಬ ಪದ್ಯದಲ್ಲಿ ತೋರುವಂತೆ, ರಾಮನು ವಿರಹವ್ಯಥೆಯಿಂದ ಭ್ರಮಿಸುವ ಮಾತು 
ಗಳು 'ತೊರವೆ ರಾಮಾಯಣ' ದಲ್ಲಿ ಹಾಗೂ ವಾಲ್ಮೀಕಿ ರಾಮಾಯಣ' ದಲ್ಲಿ ಸಹ ಇರುವು 
ದಿಲ್ಲ. ಈ ಸಂದರ್ಭವನ್ನು ಸುಬ್ಬನು ' ಕಥಕಳಿ ರಾಮಾಯಣ' ದಿಂದ ಆರಿಸಿಕೊಂಡದ್ದೇ 
ಸಂಭಾವ್ಯವಾಗಿ ತೋರುವುದು . ಇದರಂತೆ ಪಟ್ಟಾಭಿಷೇಕಸಂದರ್ಭದಲ್ಲಿ ಹೊಕ್ಕಳು 
ಮಾಯದ ಹೃದಯವ ರಕ್ಕಸಿ ಕದಡಿದಳು ಕೈ ಕೆಯಂತಃಕರಣಂ' ಎಂಬ ವಿಚಾರವೂ 
ತೊರವೆ, ವಾಲ್ಮೀಕಿ ರಾಮಾಯಣಗಳಲ್ಲಿ ಕಂಡುಬರುವುದಿಲ್ಲವಾದ್ದರಿಂದ ಸುಬ್ಬನು 
ಅದನ್ನು ಕಥಕಳಿ ರಾಮಾಯಣದಿಂದಲೇ ತೆಗೆದುಕೊಂಡನೆಂದು ನಂಬಬೇಕಾಗುವುದು. 
ಅದರಲ್ಲಿ ಆ ವಾಕ್ಯ ಮಾನಸಂ ಮಂಥರಾ ಸಾ | ಸಾಕನಕೋಪನೋಡೇ ನಿರ್ಮ 
ಮಂಥಾನುಕೂಲ್ಯಾತ್ ” ಎಂದಿರುತ್ತದೆ. 
- 'ಪೂರ್ವಕಾಂಡ ರಾಮಾಯಣದಲ್ಲಿ ಸುಬ್ಬನ ಪ್ರಸಂಗಗಳಿರುವುದು ಇಂದ್ರಜಿತು 
ವಿನ ವಧೆಯವರೆಗೆ ಮಾತ್ರ . ರಾವಣನ ವಧೆಯ ವಿಚಾರವು ಅಲ್ಲಿ ಬಂದಿರುವುದಿಲ್ಲ . 
( ಕಥಕಳಿ ರಾಮಾಯಣ' ದಲ್ಲಿಯೂ ರಾಮರಾವಣರ ಯುದ್ಧದ ವರ್ಣನೆ ಇರುವುದೇ 
ಹೊರತು ರಾವಣನನ್ನು ವಧಿಸುವಕೊನೆಯ ಸಂದರ್ಭವಿರುವುದಿಲ್ಲವೆಂಬುದು ಗಮನಾರ್ಹ 
ವಾಗಿದೆ . 
- ರಾಮಾಯಣ ಉತ್ತರಕಾಂಡದ ಕುಶಲವರ ಕಾಳಗ' ಮತ್ತು ಭಾಗವತ ದಶನು 
ಸೈಂಧದ ' ಬಾಲಲೀಲೆ ಪ್ರಸಂಗಗಳು' ಇನ್ನಿಬ್ಬರು ಕವಿಗಳಿಂದ ರಚಿಸಲ್ಪಟ್ಟವೂ ನನ್ನಲ್ಲಿ 
ರೂಢಿಯಲ್ಲಿವೆ. ಈ ಕೃತಿಗಳೊಳಗೆ ಸುಬ್ಬನ ರಚನೆ ಯಾವುದೆಂಬ ವಿಷಯದಲ್ಲಿ ಅನೇಕರಿಗೆ 
ನಿರ್ಣಯವಿರುವುದಿಲ್ಲ. ವಿಚಾರ ಮಾಡಿ ನೋಡಿದಲ್ಲಿ ಕುಶಲವರ ಕಾಳಗದಲ್ಲಿ ಸುಬ್ಬನು 
ಲಕ್ಷ್ಮೀಶನ ' ಜೈಮಿನಿ ಭಾರತ' ದ ಪದ್ಯಗಳಿಂದ ಧಾರಾಳ ಸ್ವೀಕರಿಸಿದ್ದು ಕಂಡುಬರು 
ತದೆ. ಅನ್ಯ ಕರ್ತೃಕವಾದ ಕುಶಲವರ ಕಾಳಗ' ಹಾಗಿರುವುದಿಲ್ಲ . ಇದರಂತೆ ಶ್ರೀಕೃಷ್ಣ 
ಬಾಲಲೀಲೆ ಪ್ರಸಂಗಕ್ಕೆ ಸುಬ್ಬನು 'ಕೃಷ್ಣ ಚರಿತೆ' ಎಂದು ಹೆಸರಿಸಿರುವುದಲ್ಲದೆ ಅದರ ಸದ್ಯ 
ರಚನೆಯಲ್ಲಿ ಕನ್ನಡ ಭಾಗವತ ದಶಮಸ್ಕಂಧದ ಪದ್ಯಗಳನ್ನು ನೆರಳಂತೆ ಅನುಸರಿಸಿ 


xxxiv 
ಕೊಂಡು ಬಂದಿದ್ದಾನೆ. ಈ ಆಕರಗ್ರಂಥಗಳ ತುಲನಾತ್ಮಕ ಪರಿಶೀಲನದಿಂದ ಸುಬ್ಬನ ಈ 
ಕೃತಿಗಳು ಇಂಥವೇ ಎಂದು ನಿರ್ಣಯಿಸಲು ಸಾಧ್ಯವಿದೆ. ಉದಾಹರಣೆಗೆ ಈ ಕೆಳಗಿನ 
ಪದ್ಯಗಳನ್ನು ಪರಿಶೀಲಿಸಬಹುದು : 

' ಜೈಮಿನಿ ಭಾರತ' ದಲ್ಲಿ , ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಲಕ್ಷ್ಮಣನೊಡನೆ 
ಸೀತೆ ಹೇಳುವ ಮಾತಿನ ಪದ್ಯ 

ಕಯ್ಯಾರೆ ಖಡ್ಗ ಮಂ ಕೊಟ್ಟು ತನ್ನರಸಿಯಂ 
ಹೊಯ್ಯ೦ದು ಹೇಳದಡವಿಗೆ ಕಳುಹಿಬಾರೆಂದ 
ನಯ್ಯಯ್ಯೋ ರಾಘವಂ ಕಾರುಣ್ಯನಿಧಿಯೆಂದಳಲ್ಲ ಇಂಭೋಜನೇತ್ರೆ | 

( ೧೯ - ೧೭ ) 
ಅದೇ ಕುಶಲವರ ಕಾಳಗ' ದಲ್ಲಿ ( ಸಾಂಗತ್ಯ 

“ ಕಯ್ಯಾರೆ ಖಡ್ಗವ ಕೊಟ್ಟು ತನ್ನರಸಿಯ 
ಹೊಯ್ಕೆಂದು ಪೇಳದೆ ಬರಿದೆ | 
ಒಯ್ಯನೆ ಕಾಡೊಳು ಬಿಟ್ಟು ಬಾರೆಂದನೆ 
ಅಯ್ಯಯ್ಯೋ ರಾಮ ಕರುಣಾಳು' 

(೩೯೪ - ೯೭ ) 
ಕುಶನ ಬಾಣದಿಂದ ರಾಮನು ಗಾಯವಡೆದ ವರ್ಣನೆ- ಜೈಮಿನಿ ಭಾರತ' ದಲ್ಲಿ 

' ಪೊಕ್ಕನಂಬುಗಳೊಡಲೊಳಾತ್ಮಜರ ಮೇಲೆ ತನ 

ಗಕ್ಕರುಂಟಿಲ್ಲೆಂಬುದಂ ನೋಟ್ಟೆನೆಂಬವೋಲ್'' ( ೧೯ - ೩೫) 
ಸುಬ್ಬನ ಪದ್ಯ 

“ ಮಕ್ಕಳೊಡನೆ ರಾಮಚಂದ್ರದೇವಗೆ ಮನ | 
ದಕ್ಕರುಂಟೆಂಬುದನು | 
ಲೆಕ್ಕಿಸ ಬಗೆಯಂತೆ ಕುಶಟ್ಟ ಶರ ಬಂದು ಹೊಕ್ಕಿ ತಂದೊಡಲೊಳಗೆ ? 

( ೪೩೦ - ೩೦೭) 
ಇನ್ನೂ ಇಂಥ ಪದ್ಯಗಳನ್ನು ವಾಚಕರು ಹೋಲಿಸಿ ನೋಡಿಕೊಳ್ಳುವುದು . 
ಭಾಗವತ ದಶಮಸ್ಕಂಧದಲ್ಲಿ ಕಂಸನು ವಸುದೇವನಿಗೆ ಹೇಳುವ ಪದ್ಯ 

( ಕಂಡೆನಾನೀ ನಿನ್ನ ಸತ್ಯದ 
ಗಂಡುಗಲಿತನದಿರನನೇತಕೆ 

ಕೊಂಡುಹೋಗೀ ಶಿಶುವನಳಲಿಸಲೇಕೆ . . .? ( ಸಂ . ೨ - ೧೨ ) 
ಸುಬ್ಬನ ಕೃಷ್ಣ ಚರಿತೆ' ಯ ಪದ್ಯ 

ಕಂಡನಾ ಖಳತಿಲಕ ಗಂಡುಗಲಿತನದಿರನ 
ಕೊ೦ಡುಪೋಗೀ ಶಿಶುವ ದಂಡಿಸಲದೇಕೆ? 

( ೪೫೮- ೬೩ ) 


XXXV 


(೪- ೪೪) 


ಗಗನವಾಕ್ಯವನ್ನು ಕೇಳಿ ಭೀತನಾದ ಕಂಸನ ಮಾತು -- ಭಾಗವತದಲ್ಲಿ 

ಸಾಲವನು ಶತ್ರುವನು ವಹಿ 
ಜ್ವಾಲೆಯನುರೋಗವನು ತತ್ತ 

ತ್ಕಾಲದಲಿ ಕಡೆಗಳೆಯದಿರ್ದಡೆ ಬಳಿಕಸಾಧ್ಯವಲ' 
(ಕೃಷ್ಣ ಚರಿತೆ' ಯಲ್ಲಿ ಅದೇ ಮಾತು ಬಂದಿದೆ 

“ ಸಾಲ ರೋಗಗಳು ಶತ್ರು ಮೀರಿದ ವಹಿ 
ಜ್ವಾಲೆ ನಾಲ್ಕವಕೆ ಹೆಚ್ಚು 
ಕಾಲದೊಳಗೆ ಪರಿಹರಿಸದಿರ್ದಡೆ ಮುಂದೆ 
ಕೀಳುವಡರಿದು ಚಾತುರ್ಯವುಳ್ಳವರಿಗೂ | 


9 


(೪೫೫ - ೪೭) 


ಚಂಡಿಕೆಯು ಕಂಸನಿಗೆ ಹೇಳುವ ಮಾತು - ಭಾಗವತದಲ್ಲಿ 

“ ಎಲವಲವೊ ಖಳ ಕೇಳು ತನ್ನನು 
ಮುಳಿದುಕೊಡೆನಿನ್ನ ಗಂಟಲೊ 
ಆಳಿನ ತುತೇ ನಿನಗೆ ತಾನೆಲೆ ಪಾಪಿ ನಿನ್ನ ಸುನ | 
ಕಳೆವ ಕಾಲಾತ್ಮಕನು ಧರೆಯಲಿ 
ಬೆಳೆವುತೈದನೆ ಕೊಲ್ಲದಿರ . . .? 


(೪ - ೨೫) 


(೪೭೮- ೧೭೭) 


( ಕೃಷ್ಣ ಚರಿತೆ' ಯಲ್ಲಿ ಅದೇ ಮಾತು 

“ ಎಲೆ ಪಾಪಿ ಕೇಳು ನೀನೆನ್ನ ಕೊಲುವುದಕೆ ಗಂ 
ಟಲೊಳಿಳಿನ ತುತ್ತಲ್ಲ ನಿನ್ನ ರಿಪು ಧಾತ್ರಿಯಲಿ 

ಬೆಳೆವುತೈದನೆ ಕೊಲ್ಲದಿರ? 
ಪೂತನಿಯು ಬಾಲಕೃಷ್ಣನಿಗೆ ವಿಷದ ಮೊಲೆಯುಣಿಸುವುದು - ಭಾಗವತದಲ್ಲಿ 

(ಲೋಕಶಿಶುಗಳ ಕೊಂದ ಮೊಲೆಗೆ 
ದಾ ಕಠೋರ ಕರಾಳ ವಿಷವನು 
ಲೋಕನಾಥಂಗಿತ್ತಡಸುಸಹಿತುಣಲು ಬಸವಳಿದು | 
ಸಾಕು ಸಾಕೆಲೆ ಚಿಣ್ಣ ಬಿಡು ಬಿಡು 

ಸಾಕು ಮಾಣೆಂದೆನುತ ರಕ್ಕಸಿ ನೂಕಿದಳು ? 
ಕೃಷ್ಣ ಚರಿತೆ'ಯಲ್ಲಿ 

(ಲೋಕಶಿಶುಗಳ ಕೊಂದ ಮೊಲೆಯನು 
ತಾ ಕರಾಗ್ರದಿ ಪಿಡಿದು ಬಾಯಿ 
ಟೈಕಿ ಪಲ್ಲ ಜೊಳೆಯುತುಂಡನು ಲೋಕನಾಥ | 


(೫- ೩೯ ) 


0 


XXXVI 


ಈ 


ಸಾಕು ಬಿಡು ಬಿಡು ಚಿಣ್ಣ ಎಂದೆರಡು ಕೈಯಿಂದ 
ನೂಕಿದರೆ ಬಿಡದಡರುತುಣಲು | 

( ೪೮೧ -೧೯೧,೩) 
ಗೊಲ್ಲಹಂಗಳು ಕೃಷ್ಣನ ಲೂಟಿಯನ್ನು ಗೋಪಿಗೆ ದೂರುವ ಮಾತು - ಭಾಗವತದಲ್ಲಿ 

ಉಂಡದಕಾರಳಲುವರು ನೆಲ 
ನುಂಡು ಕೆಟ್ಟ ತು ಹಾಲುಮೊಸರನು 
ಕಂಡ ದೆಸೆಗೀಡಾಡುವರು ನೀಡುವರು ಕಪಿಗಳಿಗೆ | | 

( ೮- ೨೫) | 
ಕೃಷ್ಣ ಚರಿತೆ ' ಯಲ್ಲಿ 

( ಉಂಡದಕಳಲುವರಾರುನೆಲ 
ನುಂಡು ಕೆಟ್ಟಿತು ಎಲ್ಲ ಪಾಲೊಣ್ಣೆಮೊಸರು | 
ಕಂಡಕಡೆಯಲಿ ಚೆಲ್ಲುವರು - ಕಪಿ 

ವಿಂಡುಗಳಿಗೆ ಮತ್ತೆ ಕರೆದು ಕೊಡುವರು ? ( ೪೯೪ - ೨೫೭ ) 
ಇನ್ನೂ ಇಂಥ ಪದ್ಯಗಳನ್ನು ಕಂಡುಕೊಳ್ಳುವುದು. 

- ಸುಬ್ಬನ ಐರಾವತ ಪ್ರಸಂಗದ ಪದ್ಯಗಳಿಗೆ ಇಂಥದೇ ಸಂವಾದವಿರುವುದನ್ನು ಕನ್ನಡ 
ಭಾರತ ಐರಾವತ ಸಂಧಿಗಳಲ್ಲಿ ಕಾಣಬಹುದು - ಕುಂತಿಯು ಸಂತಾಪದಿಂದ ಮಕ್ಕಳೊ 
ಡನೆ ಹೇಳಿಕೊಳ್ಳುವ ಮಾತು - ಭಾರತದ ಐರಾವತ ಸಂಧಿಯಲ್ಲಿ 

“ ಬಡತನಗಳಡಸಿದರೆ ಬಂಧುಗ 
ಳೆಡಹಿ ಕಾಣರು ಮಗನೆ ಹೊಲೆಯಂ 
ಗೊಡವೆಯಿರಲತಿ ಮನ್ನಿ ಸುವರೈ ಮನುಜನೀತಿಯಿದು | 
ಬಡವರಾಗಿರಲು ಹಂಗಿನ 
ಲೊಡಲ ಹೊರೆವದರಿಂದ ಪ್ರಾಣವ 
ಬಿಡುವದೇ ಲೇಸೆಂದು ಕಂಬನಿದುಂಬಿದಳು ಕುಂತಿ ||' (೧ -೩೦). 


ಸುಬ್ಬನ ' ಐರಾವತ' ದಲ್ಲಿ ಅದೇ ಮಾತು. 

( ತನ್ನವರು ದಾರಿದ್ರರಾದರೆನೋಡರಯ್ಯ ಗುಣದಲಿ 
ಹೊನ್ನನುಳೊಡೆಹೊಲೆಯನಾದರು ಮನ್ನಿಸುವರು | 
ಬಡವರಾಗಿರಲು ಬಾರದು ಪೊಡವಿಯೊಳಗೆ ಕೂಳಿಗೆ 

ಒಡಲ ಹೊರುವುದರಿಂದ ಪ್ರಾಣವ ಬಿಡಲು ಲೇಸು ||' (೫೩೦ - ೮೫ ,೮೬) 
ಭಾರತ - ಐರಾವತದಲ್ಲಿ.. 

“ ನಾರದ ಮುನೀಶ್ವರನೆದ್ದು ನುಡಿದನು 
ನರನು ಕಂಭವನೆಚ್ಚು ಸಲಹಿದ ನಿನ್ನ ಜೀವನವ |' 


xxxvii 
' ಸುರಪತಿಗೆ ನೆಡಲೆಂದು ಎಚ್ಚರೆ. 

ಸರಳು ನಿನಗಂಜುವುದೆ ?' 
- ಸುಬ್ಬನ ' ಐರಾವತ' ದಲ್ಲಿ 

“ನಿನ್ನ ಮೇಲೆ ಅಂಬೆಸೆದರೆ ಮಾಳ್ವುದೇನು ಆತ 
ಪುಣ್ಯಕ್ಕೆ ಕಂಭಕ್ಕೆ ಬಾಣವೆಸೆದ ತಾನು | 
ಅಂಬು ಬಲ್ಲುದೇ ದೇವೇಂದ್ರನೆಂಬುದನ್ನ ?” 

( ೫೪೦ - ೧೫೨ ) 
ಇನ್ನು ಈ ರಾಮಾಯಣಾದಿ ಪ್ರಸಂಗಗಳೆಲ್ಲವೂ ಆತನವೇ ಕೃತಿಗಳೆನ್ನು ವುದಕ್ಕೆ 
ಒಂದೇ ವಿಧದ ಪದರಚನೆಯುಳ್ಳ ಪದ್ಯಗಳು ಇವುಗಳೊಳಗೆ ಪರಸ್ಪರವಾಗಿ ಬಂದಿರುವು 
ದನ್ನು ಕಾಣಬಹುದು. 
ಕೃಷ್ಣ ಚರಿತೆ 

' ಚಾರು ಚರಿತ್ರೆ ಸದ್ದು ಣವಂತೆ ಶರಧಿಗಂ 
ಭೀರೆ ಲಾವಣ್ಯ ಪಾರಾನಾರೆ | 
ವಾರಿಜವದನೆ ವಿರಾಜಿತೆ ಕೊರವಿ ಶೃಂ . 
ಗಾರವಾದಳು ಮುದ್ದು ಲಲಿತಾಂಗಿ | 
ಮುಕುರ ಕಪೋಲೆ ಮಂದಸ್ಮಿತೆ ಮೃದುಹಸ್ತೆ 
ಮಕರಧ್ವಜನ ಚಿನ್ನದ ಬೊಂಬೆ || 

( ೪೬೨ - ೮೪ , ೮೫ ) 
ಕುಶಲವರ ಕಾಳಗ 

' ಚಾರುಚರಿತ್ರೆ ಚಂದ್ರಮುಖಿ ಚಂದನಗಂಧಿ 
ವಾರಿಜನೇತ್ರೆ ವಾಸವಸ್ತೋತ್ರೆ | 
ಮೀರಿದ ಗುರುನಿತಂಬಿನಿ ಸೊಬಗಿನ ಸೋನೆ 
ಮಾರನ ಮುಂಗೈ ಯರಗಿಣಿಯೆ | 
ಕನ್ನಡಿ ಕದಪು ಕಂಗಳನೋಟ ನರಳಣ್ಣ 
ಬಿನ್ನಾಣದಬಲೆ ಬಿಂಕದ ನಾರಿ | 
ಮನ್ಮಥನೆರಕದಚ್ಚಿನ ಬೊಂಬೆ ... .? 

( ೩೮ - ೫೩೫೫ ) 
- ಐರಾವತ 

( ಮುಕುರ ಕಪೋಲೆ ಚಂಪಕಮಾಲೆ | 
ಪನ್ನಂಗನಿಭವೇಣಿಸೊಬಗಿನ ಸಾಂಬ್ರಾಣಿ 
ತನ್ನರಮನೆಯಿಂದ ಹೊರಟಳು | 
ಅಂಗಜಾತನ ಮದದಾನೆ ಶೃಂಗಾರ ಸೊಬಗಿನ ಸೋನೆ||' 

( ೫೮೧ - ೪೦೯ - ೪೧೩) 


xxxviii 


(ಮೇಲಿನ ಎಲ್ಲ ಪದ್ಯಗಳೂ 'ಸೊಬಗಿನ ಸೋನೆ' ಎಂಬ ಸಾಂಗತ್ಯಭೇದದಲ್ಲೇ ರಚಿಸ 
ಲ್ಪಟ್ಟಿವೆ ಎಂಬುದನ್ನು ಗಮನಿಸಿರಿ). 
ಪಂಚವಟ . 

( ತರಬೇಕು ತರುಣಿಯಳ - ಕಾಮನ ಮುಂಗೈ 
ಯರಗಿಣಿಯಂತಿಹಳ | 
ಪನ್ನಂಗನಿಭನೇಣಿಯ ಪಂಕಜದೆಸಳ್ 
ಗಣ್ಣ ಕನ್ನಡಜಾಣೆಯ || 
ಹೊನ್ನ ಪುತ್ಥಳಿಬೊಂಬೆಯಂತೆ ರಾಮನ ಕಯ್ಯ 
ಕನ್ನ ಡಿಕದಪಿನ ಕಡುಸುಪ್ರವೀಣೆಯ ||' 

(೧೩೬ -೧೬,೧೭) : 


ಕುಶಲವರ ಕಾಳಗ 

“ ನಂಬಿಕೊಳ್ಳಿ ನಂಬಿಕೊಳ್ಳೆ ನಾರಿ ಕೇಳವ್ವ 
ಹಂಬಲಿಸದಿರು ಮರಿದುಂಬಿಗುರುಳವ್ವ | 
ಠಕ್ಕಿನ ಮಾತಲ್ಲ ಕೇಳೆ ಚಿಕ್ಕ ಪ್ರಾಯದವ್ವ 

ಅಕ್ಕ ರಿಂದಿಬ್ಬರು ಚಿಣ್ಣ ಮಕ್ಕಳಾಹರವ್ವ || ( ೪೦೦- ೧೨೮, ೯) 
ಕೃಷ್ಣ ಚರಿತೆ 

'ಸೊಲ್ಲ ಕೇಳೆ ಸೊಲ್ಲ ಕೇಳೆ ಸೊಗಸುಗಾರನ್ನ 
ಬಲ್ಲಿದ ಸುಜಾಣೆ ಮರಿಹುಲ್ಲೆ ಗಣ್ಣ ವೈ | 
ಏಳುಲೋಕದಪ್ಪ ನಿನ್ನ ಬಾಲನು ಕೇಳವ್ವ 
ವೇಳೆಯೊಳವತರಿಸಿ ಖಳರ ಕೊಲ್ವನುನೋಡವ್ವ ||' ( ೪೭೨ - ೧೪೯, ೧೫೦ ) 


® 


ಪಟ್ಟಾಭಿಷೇಕ 

ಬಣ್ಣ ಗಾರರು ಬಂದು ನೆರೆದರು ಆಮೇಲೆ 
ಮಣ್ಣಿನೊಡ್ಡರ ಕರೆಸಿದರು | 
ಚಿನ್ನದ ಕೆಲಸ ಕೆತ್ತಿಗೆಯ ಪಾಂಚಾಲರು 
ಹನ್ನೊಂದು ನೂರು ಕೂಡಿದರು || 


( ೭೨ - ೫೦ ) 


ಐರಾವತ 


“ಮಣ್ಣಿನೊಡ್ಡರು ಗೈವ ಮತ್ತೊಂದು ಕಡೆಯ 
ಬಣ್ಣಗಾರರು ಬರೆವ ಚಿತ್ರಗಳ ಎಡೆಯ | 
ಪಾಂಚಾಲರಮರಿಸುವ ಬೊಂಬೆಗಳ ನಡುವೆ 
ಕಾಂಚನದ ರೂಹುಗಳ ನಿಡುವದಕೆ ತಡವೆ || - 


( ೫೪೭ -೧೯೩ , ೪). 


xxxix 


( ೪೬೦ - ೭೪ ) 


ಕೃಷ್ಣ ಚರಿತೆ 

(ಕೋಪದೊಳಿಹನೆಂಬ ಮಾತಿಗೆ ಮನದ ಸಂ 
ತಾಪವು ಒಡಲೊಳುಪ್ಪಿರಿದು | 
ಆ ಪುಣ್ಯ ವಂತೆಯ ಕಂಡು ಏಕಾಂತದಿ 

ತಾ ಪೇಳಿದನು ವೃತ್ತಾಂತಗಳ ||” 
- ಸೇತುಬಂಧನ 

ಇಂತೆಂಬ ಮಗನ ಮಾತನು ಕೇಳಿ ಕೈ ಕಸೆ 
ಸಂತಾಪ ಒಡಲೊಳುಪ್ಪಿರಿದು | | 
ಅಂತರಂಗದಿ ಬಂದು ದಶಕಂಠನಿದಿರಲಿ 
ನಿಂತುಕೊಂಡಬಲೆ ಹೇಳಿದಳು ||' 


( ೨೬೧ - ೫೫ ) 


ಕೃಷ್ಣ ಚರಿತೆ 


(೪೮೦ -೧೮೬) 


“ಒಸಗೆ ಮಿಗೆ ರಂಜಿಸುತ ಬೇಗದಿ ಬಂದಳಾಗ 

ಪೂತನಿ ಬಂದಳಾಗ |' 
ಕುಂಭಕರ್ಣಾದಿ ಕಾಳಗ 
“ಮೂರುಲೋಕದೊಳಗೆ ರಂಜಿಸೆ ಬಂದನಾಗ 

ಸಮರಕೆ ನಿಂದನಾಗ |' 


( ೩೫೯ - ೧೦೨) 


ಐರಾವತ 


' ಒಸಗೆ ರಂಜಿಸಿತು ರಾಜ್ಯ ದೊಳೆ . ಭೇರಿ 
ಒಸರೆ ಗಾಂಧಾರಿ ಪೂಜಿಸುವಳು ಗಜವೆಂಬ | 


(೫೨೧ -೩೪) 


4 


… 


ಕೃಷ್ಣ ಚರಿತ 

“ ಬೇರು ಬಲ್ಲರಿಗೆಲೆಯ | ತೋರುವುದುಚಿತನೆ ಸಾರತ್ತ - 1 
ಅಂಗದಸಂಧಾನ 
“ ಬೇರು ಬಲ್ಲವರಿಗೆ ಮರದೆಲೆಯನು ತಂದು. 

ತೋರುವರೆಲೆ ಮರುಳೆ | 
ಕೃಷ್ಣ ಚರಿತೆ 

“ ಬೇರು ಕಡಿದಮೇಲೆ ಬೆಳೆವುದೆ ಗಿಡ | 
ಪಂಚವಟಿ - 

“ ಬೇರು ಕಡಿದಮೇಲೆವೃಕ್ಷ ಜಾರದೆ ನಿಲ್ಲುವುದುಂಟಿ |' 


( ೩೦೮- ೭೭ ) 


( ೪೫೪ - ೪೬ ) 


( ೧೩೯ - ೩೪ ) 


ಕೃಷ್ಣ ಚರಿತೆ 


( ೪೫ - ೫೨ ) 


ಒಡಲು ಶಾಶ್ವತವಲ್ಲ ಕಂಸರಾಯಾ ಮಳೆ 

ಹೊಡೆದ ನೀರ ನೆರೆಗಳಂತೆ | 
ಪಟ್ಟಾಭಿಷೇಕ 

“ ನೆಲೆಯಿಲ್ಲ ತನುವಿದು ಮಳೆಕಾಲದಲ್ಲಿ ತುಂಬಿ 

ದೊಳೆಯಲ್ಲಿ ನೆರೆ ಪುಟ್ಟುವಂತೆ | 
ಪಟ್ಟಾಭಿಷೇಕ 

' ಛಪ್ಪನ್ನ ದೇಶದ ಭೂಮಿಪಾಲರು ನಡೆ 
ತಪ್ಪ ಸಂಭ್ರಮವೇನನೆಂಬೆ | 


(೧೦೦ - ೧೯೭) 


ಎಸೆನ ಬಿಡಾರವಿತ್ತವರವರಿಗೆ ಸತ್ಯ 
ರಿಸುತುಪಚಾರ ಮಾಡಿಸಿದ || 


( ೭೨ - ೫೫ , ೫೬ ) 


ಐರಾವತ 


' ಛಪ್ಪನ್ನ ದೇಶದ ದೊರೆಗಳು ನಡೆ 
ತಪ್ಪ ಸಂದಣಿಯೇನನೆಂಬೆ | 
ಒಪ್ಪುವ ಕುದುರೆದಂಡಿಗೆಯೊಳು 


ಬಂದಬಂದರಸುಗಳಿದಿರ್ಗೊಂಡು ಕರೆ | 

ತಂದು ಬಿಡಾರಗಳಿತ್ತು ಮನ್ನಣೆಗೊಂಡು |' ( ೫೨೧ - ೩೪ , ೩೫ ) 
ಐರಾವತ 

( ಛಪ್ಪನ್ನ ದೇಶದೊಳಿರುವ ಭೂಕಾಂತರು ಬಂದಿರೇನೈ 
ಬಂದರಸುಗಳ ಮನ್ನಿಸುತವರಿಗೆ ಬೇರೆ ಬೇರೆ ಬಿಡಾರಗಳನಿತ್ತು | ? 

( ೫೫೮ - ೨೬೭ ) 
ಇವಲ್ಲದೆ , ಈತನ ಕೃತಿಗಳಲ್ಲೆಲ್ಲ ಸಾಮಾನ್ಯವಾಗಿ ಬಂದಿರುವ ಕೆಲವೊಂದು 
ನಾಣ್ಣುಡಿಗಳು ಈ ಕೆಳಗಿನಂತಿವೆ 

“ ಗಾಳಿ ಸಿಡಿಲು ಮಳೆ ಹೊಡೆಯಬೇಡೆಂದು ತಾ ತೋಳನೆತ್ತಿದರೆ ನಿಲ್ಲುವುದೆ ? ” 
“ ನೆಲೆಯಲ್ಲಿ ತನುವಿದು ಮಳೆಗಾಲದಲ್ಲಿ ತುಂಬಿದೊಳೆಯಲ್ಲಿ ನೆರೆ ಪುಟ್ಟುವಂತೆ.” 
“ ಎಂದಿಗಾದರೊಂದು ದಿವಸ ಈ ದೇಹ ನಾಶಹೊಂದುವುದಿದು ಸಿದ್ದ . ” 
“ ಬೇರು ಕಡಿದಮೇಲೆ ವೃಕ್ಷ ಜಾರದೆ ನಿಲ್ಲುವುದುಂಟಿ ? ” 


“ ನೆಚ್ಚಿ ಪರರ ಹೆಣ್ಣಿಗೆ ಮನಮೆಚ್ಚಿದಾತಗನ್ನು ತ ವಿಷವು. ” 
( ಅಳಿವ ಕಾಯವಿದೆಂದು ಹಾಳು ಕೇಳಿದರೆ ಉಳಿವುದೆ ಕುಲಕೀರ್ತಿ ? ” 
“ ಸ್ವಾಮಿಕಾರ್ಯದ ಮೇಲೆ ಸತ್ತರೆ ಕಾಮಿತ ಕೈಗೂಡುವುದು. ” 
“ ಕಂಡದ್ದು ನುಡಿದರೆ ಕೋಪ ನೆಗ್ಗಳಿಸುವುದು. ” 
“ ಮಂಡೆ ಘಟ್ಯಾದರೆ ಮರಕೆ ಜೆಪುವುದುಂಟಿ ? ” 
“ ಹರಿಹರರ ತನ್ನೊಳಗೆ ಭೇದವಿಕ್ಕಿದರೆ ಧರೆಯ ಮನುಜರು ನರಕಗತಿ 

ಹೊಂದದಿಹರೆ ? ” 
“ ಮರೆಹೊಕ್ಕು ಬಂದವರ ಕಾಯ್ದುದೇ ಬಿರುದು. ” 
( ಅರಸುಗಳೊಳನ್ಯಾಯವಾದರೆ ಪರಿಹರಿಪರಿಲ್ಲ . ” 
“ಕಳವೂ ಹಾದರವೂ ಮುದ್ದಲ್ಲ.” 
“ಕೂಳಿಗೆ ಒಡಲ ಹೊರುವುದಕಿಂತ ಬಾಳದಿರುವುದು ಲೇಸು. ” 
“ ಹೊನ್ನನುಡೆಹೊಲೆಯನಾದರು ಮನ್ನಿಸುವರು . ” 
“ಹಣವನುಳ್ಳವರಕುಲರಾದರೂ ಕುಲಜರವರು. ” 
“ ಹಾಳುಭಾವಿಗೆಕೋಪಿಸಿ ಹಾರಿದರೆ ದಡ ಹತ್ಯಲರಿದು. ” 
( ಉಂಬದಕೆ ಗತಿಯಿಲ್ಲದವರಿಗೆ ಡಂಭಕದ ಮಾತೇಕೆ ? ” 
“ ಮರುಳೊಬ್ಬ ಬತ್ತಲೆ ಕುಣಿದಾಡಿದರೆ ಮಿಕ್ಕವರು ಕುಣಿದಾಡುವರೆ ? ” 
“ ಊಳಿಗವ ಮಾಡುವರಿಗೂರ ಮಾತುಗಳೇಕೆ ? ” 
“ ಹೇಳಬಂದವನೊಡನೆ ಹೆಣಗಾಟವೇಕೆ ? ” 
“ ಹೆಮ್ಮಕ್ಕಳಿರ ನೀವುಕೂಗಿಯಾಡಿದರಿಂದ ಬ್ರಹ್ಮನ ಲಿಖಿತ ತಪ್ಪುವುದೆ ? ” 
“ ಕರ್ಮಬಂಧಗಳು ಕಳೆವಾಗ ಧರ್ಮದೈವಗಳು ರಕ್ಷಿಪನೆ ? ” 
( ಬೇರು ಬಲ್ಲವರಿಗೆ ಮರದೆಲೆಯನು ತಂದು ತೋರುವರೆ ? ” 
“ ಸಾರಿ ಕೊಂದರೆ ಪಾಪವಿಲ್ಲ. ” 
“ ಎಂದಿಗಾದರೀ ಶರೀರ ಎರವಿನ ಹಾರ. ” 
“ ಕಾಡಿನೊಳಗೆ ಹುಲಿಯಿರುವ ಸುದ್ದಿ ಯ ಕೇಳಿ ನಾಡಿಂದೊಕ್ಕಲು ತೆಗೆಯುವರೆ? ” 
“ ಪಟ್ಟಿ ಪ್ರಮಾಣ ತಾರ್ಕಣೆ ಸಾಕ್ಷಿ ಇವು ನಾಲ್ಕು ದೃಷ್ಟ ಧರ್ಮಗಳು 

ರಾಜ್ಯದೊಳು.” 
“ ಹುಲಿಯ ಮಕ್ಕಳು ಹೊಲಹುಲ್ಲ ಮೇಯುವವೇ ? ” 
“ ಹಗೆಯವರ ಕೂಡೆ ನಿಜವನು ಹೇಳದಿರು ಮಗನೆ. ” 
“ ಹಿತಶತ್ರುಗಳ ಕೂಡೆ ಅತಿಸ್ನೇಹ ಮಾಡದಿರು . ” 
(“ ಅತ್ತು ಸಾವವರುಂಟೆ ಸತ್ತವರಕೂಡೆ.” 


xlii 


“ಮೃಗವು ಹುಲಿಗಂಜಿ ಸಿಂಹದ ಬಾಯ ಹೊಗುವಂತೆ . ” 
“ ಸಾಲ ರೋಗ ಶತ್ರು ವಕ್ಕಿಜ್ವಾಲೆಗಳ ಕಾಲದೊಳಗೆ ಪರಿಹರಿಸದಿರ್ದೊಡೆ 

ಮತ್ತೆ ಕೀಳುವೊಡರಿದು. ” 
ಕೊಂದವರಿಗೆ ಕೊಲೆ ತಪ್ಪದು. ” 
“ ಹುಟ್ಟಿಸಿದಾಗಲೆ ಮರಣವ ಕಟ್ರ ಹುದಾ ವಿಧಿ ಫಣೆಯಲಿ. ” 
“ಕೆಟ್ಟಾ ಮೇಲಲ್ಲದೆ ಮತಿ ಪುಟ್ಟದು ಜೀವರಿಗೆ .” 
“ಮುನೆಕಾಲಿಗೆ ನೆಟ್ಟರೆ ಸಲೊನೆ ಚುಚ್ಚುವುದೇತಕೆ ? ” 
“ ಬೀಸಿದ ಕೈ ತಪ್ಪಿ ನಡೆದರೆ ಮುಂದೆ ಸಾಸಿರ ಕಾಲವೆಂಬರು ಗಾದೆ ಹಿಂದೆ. ” 
“ ಕೊಂಡದ ನೆಲೆನೀರ ತಿಳಿದು ತಾ ಮೊದಲೇ , ಗುಂಡಿಯೊಳಗೆ ಬಿದ್ದು ಸಾವರೆ 

- ಮರುಳೆ ? ” 
“ ಮೊಳೆಯಲ್ಲಿ ಕಿಚ್ಚ ನಂದಿಸದಿರ್ದಡದು ಮತ್ತೆ ಬೆಳೆದಡೊಬ್ಬರನಿದಿರ್ಗೊಳದು. ” 
(ಶ್ವಾನನ ಬಾಲದ ತ್ರಾಣ ತಗ್ಗಿ ಸಲೆಂದು ಕೋಣನ ಬಲಿಯ ಕೊಟ್ಟಂತೆ .” 
“ ತನು ನಿತ್ಯವೆಂಬೆನೇ ತನು ನಿತ್ಯವಲ್ಲ, ಕನಸಿಲೊಡ್ಡಿದ ನೆಂಟತನದ ಸುಖವೆಲ್ಲ . ” 
“ ನಿತ್ಯವಲ್ಲದ ತನುವ ನೆರೆನಂಬಿ ಜಗದ ಸತ್ಯವನ್ನು ಕೆಡಿಸುವರು ಸಾಮಾನ್ಯ 

ಜನರು . ” 
“ ಬೆಟ್ಟದ ಮೊಸಳೆಯ ಜಲದಲಿ ತಂದು ಬಿಟ್ಟವನುಪಕಾರನರಿವುದೆ ಮುಂದು ? ” 
“ನೀತಿತಪ್ಪಿದ ಜನರೆ ನುಡಿವ ( ನಡೆವ) ಭೂತಗಳು . ” 
“ ಬಲ್ಲಿ ದವರ ಕೂಡೆ ಬಡವರ್ಗೆ ಇಾಯ ಸಲ್ಲದು.” 
“ ಆಪತ್ತು ಬಂದಾಗ ಅತಿಧೈರ್ಯವಿರಬೇಕು. ” 
“ ಪ್ರಾರಬ್ದ ಶೇಷ ಮುತಿಸೇರಿದಂತೊದಗುವುದು ಧಾರಿಣಿಯೊಳಿಹ ಜೀವರಿಗೆ 

ನಿದಾನಿಸಲು . ” 
“ತಂಡೆತಾಯಿಗಳೆಂಬುದೊಂದು ಸ್ವಪ್ನ ವಿಚಾರ ” 
“ಭೂತಪಂಚಕದೇಹ, ಏತಕಿಷ್ಟರ ಮೋಹ. ” 
“ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ. ” 

ಇಂತಹ ಎಷ್ಟೋ ನಾಣ್ಣುಡಿಗಳು ಸುಬ್ಬನ ಪ್ರಸಂಗಗಳಲ್ಲೆಲ್ಲಾ ' ಛಂದಕ್ಕೆ 
ಹೊಂದಿ' ಹಾಸುಹೊಕ್ಕಾಗಿ ಬಂದಿರುವುದನ್ನು ಕಾಣಬಹುದು. ಇವನ ಪ್ರತಿಯೊಂದು 
ಪ್ರಸಂಗವೂ ಕಣ್ವಪುರಿ ಕೃಷ್ಣನ ಅಂಕಿತವಿರುವ ಒಂದೊಂದು ವಾರ್ಧಿಕಷಟ್ನದಿಯಲ್ಲಿ 
ಕೊನೆಗೊಳ್ಳುವುದೆಂಬುದನ್ನು ಲಕ್ಷಿಸಬೇಕು. ಅಂಗದಸಂಧಾನ' ದ ಕೊನೆಯ ಎರಡು 
ನಾರ್ಧಿಕಷಟ್ಟದಿಗಳಲ್ಲಿ , “ ಐರಾವತ' ದ ಕೊನೆಯ ನಾಲ್ಕು ಪದ್ಯಗಳಲ್ಲಿ ಮತ್ತು ಕೃಷ್ಣ 
ಚರಿತೆ ' ಯ ಕೊನೆಯ ಎರಡು ಪದ್ಯಗಳಲ್ಲಿ ಈ ಅಂಕಿತವನ್ನಿಟ್ಟಿದ್ದಾನೆ. ಅಲ್ಲದೆ ಐರಾವತ, 


22 ก 


อ 

จ้าง 
ಚಿತ್ರ ೧ : ಓಲೆಯ ಒಂದು ಭಾಗ 


82 


7 

- 
1 0 0 0 
ในว ] 23 


อ 


-0 
0 


บ บ 
2 พ ย 2 
0 

4 ดาว 


ಚಿತ್ರ ೨ : ಓಲೆಯ ಒಂದು ಭಾಗ 


เหรา ( 1) 1 2 4 9 
403 27- - - - - 
1 ปี ! . 1 1 0 7 


$ 


อาคาร ) 8 1 0 % - 
soetachenongwrzeskoce 
Shenghotel and horoht on 
20. นายก็สะดๆ 
( ) 1 2 0 4 % 
เบ16x * 20 วรรับชม 
( ) 1244954ะ ( 100) 


บริศ - - 


233 2 : 


cvg cl50 ( ษณ์ 
8oxx , ) 
4662 ) 0 % es co.989e99ษา 

* ราะรู ก ๆ 99 **0 5นาท 
52 26 13. 5 * 1 - 0 82 ( ป 
* *ช่ ชาว 
ร ) xt4 ราคารธนะ 
2 1 - g h 4 n ge! 
- : 1182 18329s mะ " 
, 620 1 . 0 15 รฯ100 ••! ษา 
ยาว40 49กก 
1 . ! ชา 150T2 


23 , 8 ( 0) 


- วรนวดตอกตรา 86 
) 

24 พ๐ - ออย 4 
5ะวAGE 

0 5 5 7 98 
. 59 อ? 99 รหงษาราช * * * 
ราชสระทษ9 252 


09 


มี 


233 ( 9) 


xliii 
ಕೃಷ್ಣ ಚರಿತೆ , ಸಭಾಲಕ್ಷಣಗಳ ಮಧ್ಯ ಮಧ್ಯ ಅನೇಕ ಪದ್ಯಗಳಲ್ಲಿ ಕಣ್ಯಪುರಿ ಕೃಷ್ಣನ 
ಸ್ತುತಿಯಿರುವುದನ್ನು ಕಾಣಬಹುದು. ( ಪುಟ ೪೪೮, ಪದ್ಯ ೪ ; ೪೪೮ - ೫ ; ೪೮೩ 
೨೦೧ ; ೪೯೭ - ೨೭೬ ; ೪೯೭- ೨೮೦ ; ೫೦೮ -೩೩೩ ; ೫೦೯ - ೩೩೮ : ೫೧೧ -೩೪೮ ; 
೫೧೨ - ೩೫೮, ೩೫೯ ; ೫೧೭ . ೫ ; ೫೨೭ - ೩೪೨ ; ೫೯೯ - ೨೧೬ ; ೬೦೦ - ೫೧೭ , ೧೮ 
೧೯ ; ೬೦೪ - ೭ ; ೬೩೨ - ನ ; ೬೩೩ - ೧೪೪ ; ೬೩ - ೧೬೨, ೫ ; ೬೩೭ - ೧೬೭ ; 
೬೪೩ - ೨೦೨ ಇತ್ಯಾದಿ), ರಾಮಾಯಣವನ್ನಾದರೂ ತಾನು ಕಣಪುರದಲ್ಲಿ ನೆಲೆ ನಿಂತಿ 
ರುವ ಕೃಷ್ಣನ ವರಪ್ರಸಾದದಿಂದಲೇ ರಚಿಸುವುದಾಗಿ ಪಟ್ಟಾಭಿಷೇಕದ ಆರಂಭಕ್ಕೆ ಹೇಳಿ 
ಕೊಂಡಿದ್ದಾನೆ. ಇದರಿಂದ ಆತನು ಆ ಶ್ರೀಕೃಷ್ಣನ ಪರಮಭಕ್ತನೆಂದು ವ್ಯಕ್ತವಾಗುವುದು . 

ಮದವೂರ ವಿಶ್ಲೇಶನನ್ನು ತನ್ನ ಇಷ್ಟದೇವತೆಯೆಂದು ಕೊಂಡಾಡಿದ್ದಾನೆ 
(ಐರಾವತ, ಪುಟ ೫೧೭- ೫), ರಾಮಾಯಣ ಪುತ್ರಕಾಮೇಷ್ಟಿ ಆರಂಭಕ್ಕೂ ಕೊನೆಯ 
ಕುಶಲವರ ಕಾಳಗದ ಆರಂಭಕ್ಕೂ ವಿಷ್ಟೇಶನ ಸ್ತುತಿಯಿದೆ. ಈ ಮಧುಪುರ ದೇವಸ್ಥಾನದ 
ಒಳಗಡೆ ಮುಖಮಂಟಪದ ಮುಚ್ಚಿಗೆಯಲ್ಲಿ ಪುತ್ರಕಾಮೇಷ್ಟಿ ಪ್ರಸಂಗದ ಪ್ರತಿಯೊಂದು 
ಕಥಾಸನ್ನಿವೇಶಗಳನ್ನು ಯಕ್ಷಗಾನ ವೇಷಗಳಲ್ಲಿ ರೂಪಿಸಿದ ಪುರಾತನ ಮರದ ಕೆತ್ತನೆ 
ಗಳನ್ನು ಕಾಣಬಹುದು (ಲೇಖನ - ಮಧುರಸ್ಕೃತಿ', ಪುಟ ೧೪). ಆತನು ರಾಮಾ 
ಯಣದ ಮೊದಲ ಪ್ರಸಂಗವನ್ನು ರಚಿಸಿ ಈ ಮದವೂರುವಿಶ್ವರನ ಮುಂದೆ ಮೊದಲ 
ಸೇವೆಯಾಟವಾಗಿ ಪ್ರಯೋಗಕ್ಕೆ ತಂದನೆಂದು ಪ್ರವಾದವಿದೆ . ಅಲ್ಲಿರುವ ಈ ಕೆತ್ತನೆಗಳನ್ನು 
ನೋಡಿದರೆ ಈ ಹೇಳಿಕೆಯು ಯಥಾರ್ಥವೆಂದು ತೋರುವುದು. ಇದೇ ದೇವಾಲಯದಲ್ಲಿ 
ರುವ ಜಲದೋಣಿಯೊಂದರಲ್ಲಿ ' ಪಾರ್ತಿಸುಬ್ಬನು ಕೊಟ್ಟ ಕಾಣಿಕೆ' ಎಂದು ಕೆತ್ತಿದ ಬರಹ 
ವಿರುವುದೂ ಆ ವಿಚ್ಚೇಶ್ವರನು ಈತನ ಇಷ್ಟದೈವವೆಂಬುದನ್ನು ಸಮರ್ಥಿಸುತ್ತದೆ.( ಲೇಖನ 
' ಮಧುರಸ್ಕೃತಿ' ಗ್ರಂಥ, ಪುಟ ೫೧) : 

- ಇವನಿಗೆ ಪಾರ್ತಿಸುಬ್ಬನೆಂಬ ಹೆಸರಾಗಲು ಕಾರಣವೇನು, ಬಾಲ್ಯದಲ್ಲಿ ವಿದ್ಯಾ 
ಭ್ಯಾಸಕ್ಕೆ ಇವನಿಗೆ ಕೇರಳದ ಸಂಪರ್ಕ ಹೇಗುಂಟಾಯಿತು ಎಂಬ ಕುರಿತು ಹಿಂದಿನಿಂದ 
ಕೇಳಿಬಂದ ಐತಿಹ್ಯದಂತೆ - ಕಣಿಪುರ ಕೃಷ್ಣ ದೇವಸ್ಥಾನದ ಸೇವೆಯಲ್ಲಿ ನಿಯುಕ್ತಳಾಗಿದ್ದ 
ಪಾರ್ವತಿ ಎಂಬ ಒಬ್ಬ ಅವಿವಾಹಿತೆ ಹೆಂಗುಸು, ಕೇರಳದ ಯಾವುದೋ ದೇವಸ್ಥಾನದಲ್ಲಿ 
ಅರ್ಚಕನಾಗಿದ್ದ ಉಡುಪಿಯ ಬ್ರಾಹ್ಮಣನೊಬ್ಬನಲ್ಲಿ ಸಂಬಂಧವಿಟ್ಟು ಕೊಂಡಿದ್ದವಳಿಗೆ ಆತ 
ನಿಂದ ಹುಟ್ಟಿದ ಮಗನೇ ಪಾರ್ತಿಸುಬ್ಬನು ; ಆ ಬ್ರಾಹ್ಮಣನೇ ಇವನನ್ನು ತನ್ನೊಂದಿಗೆ 
ಕರೆದುಕೊಂಡು ಹೋಗಿ ತಿರುವಾಂಕೋಡಿನಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಿದನು . ಈ 
ಐತಿಹ್ಯವು ೧೯೪೮ನೇ ಇಸವಿಯಲ್ಲಿ ಮಂಗಳೂರಿನ ಕಲಾ' ಎಂಬ ಮಾಸಪತ್ರಿಕೆ ಸಂ . ೧ , 
ಸಂಚಿಕೆ ೨, ಪುಟ ೩೨ - ೩೫ರಲ್ಲಿ ಪ್ರಕಟವಾಗಿತ್ತು . 

ಅವಿವಾಹಿತ ಸ್ತ್ರೀಯರು ಈ ರೀತಿ ಉತ್ತಮ ಕುಲದ ಬ್ರಾಹ್ಮಣರ ' ಸಂಬಂಧ' ದಲ್ಲಿ 


xliv 


ಸಂತಾನವನ್ನು ಪಡೆಯುವುದು, ಕೇರಳೀಯ ಸಂಸ್ಕೃತಿಗೆ ಹೊಂದಿಕೊಂಡಿದ್ದ ಆ ಊರಲ್ಲಿ 
ಹಿಂದಕ್ಕೆ ರೂಢಿಯಲ್ಲಿದ್ದ ಸಾಮಾಜಿಕ ಸಂಪ್ರದಾಯವಾಗಿದೆ . ಅದರಿಂದ ಜಾತಿಗೆ ಕಳಂಕ 
ವುಂಟಾಗುತ್ತಿದ್ದಿಲ್ಲ. ಈತನು ರಾಮಾಯಣ ಪಟ್ಟಾಭಿಷೇಕ ಆರಂಭದ ಒಂದು ಪದ್ಯದಲ್ಲಿ 
ತಂದೆಯ ಹೆಸರೆತ್ತದೆ, ತಾನು ಪಾರ್ವತೀನಂದನ'ನೆಂದು ಮಾತ್ರ ಹೇಳಿಕೊಂಡಿರುವುದ 
ರಿಂದ ಮೇಲಿನ ಐತಿಹ್ಯದಲ್ಲಿ ಸತ್ಯಾಂಶವಿದೆಯೆಂದು ಊಹಿಸಬಹುದಾಗಿದೆ. ಪಟ್ಟಾಭಿಷೇಕ 
ದಲ್ಲಿರುವ ಆ ಪದ್ಯ ಹೀಗಿದೆ....ಪಡಿಯಚ್ಚು ಚಿತ್ರ ೨ ನೋಡಿ. (ಮೈಸೂರು ವಿ. ವಿ. ಕ. ಅ. 
ಸಂಸ್ಥೆಯ ಲಿಖಿತ ಗ್ರಂಥಭಂಡಾರದಲ್ಲಿರುವ ಕೆ . ೧೪೬ನೇ ಓಲೆಗ್ರಂಥ, ಪಂಚವಟ 
ರಾಮಾಯಣ') . 

ದಾಶ್ರೀಗುತ್ತ ಮ ಕನಾಮಪುರದಿ ನಿಂತಿರ್ದ ಶ್ರೀಕೃಷ್ಣನ 
ತತ್ಪಾದಾಂಬುಜ ದಿವ್ಯ ನಾಮವರದಿಂ ಯಾ ಪಾರ್ವತೀನಂದನಂ 
ಬತ್ತೀಸಾಕ್ಷತಿ ತಾಳರಾಗವಿಧದಿಂ ರಾಮಾಯಣಂ ಪೇಳುದ 

ಭಕ್ತಿ ಧ್ಯಾನದಿ ಕೇಳು ಪುಣ್ಯ ಕಥೆಯಂ ಸಂತೋಷವುಂ ವಾಳ್ಳು ದು || 
' ಬತ್ತೀಸಾಕೃತಿ ರಾಗತಾಳವಿಧದಿಂ ರಾಮಾಯಣಂ ಪೇಳ್ವುದ' ಎಂಬ ಮಾತು 
ಮುಖ್ಯವಾದ್ದು . ಈ ಪ್ರತಿಜ್ಞೆಯನ್ನು ಆತನು ರಾಮಾಯಣದಲ್ಲಿ ಎರಡನೆಯದಾದ 
ಪಟ್ಟಾಭಿಷೇಕದ ಆರಂಭಕ್ಕೆ ಮಾಡಿರುವುದಾದ್ದರಿಂದ, ಮೊದಲನೆಯ ಪುತ್ರಕಾಮೇಷ್ಟಿ 
ಯನ್ನು ಪ್ರಾರಂಭಿಸುವಾಗ ಆತನಿಗೆ ಸಮಗ್ರರಾಮಾಯಣವನ್ನು ರಚಿಸುವ ಸಂಕಲ್ಪ 
ಇದ್ದಿರಲಿಲ್ಲವೆಂದೂ ಊಹಿಸಬಹುದು. ಇದು ಸಂಭವನೀಯವಾಗಿಯೂ ಕಾಣುವುದು. 
ಎಂದರೆ , ಪುತ್ರಕಾಮೇಷ್ಟಿಯು ಪ್ರಾಯಶಃ ಆತನ ಪ್ರಥಮ ಪ್ರಯತ್ನದ ಮೊದಲ ಯಕ್ಷ 
ಗಾನ. ಆದ್ದರಿಂದಲೇ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಪದ್ಯಗಳು ಕಥಕಳಿ 'ರಾಮಾ 
ಯಣಂ, ಪುತ್ರಕಾಮೇಷ್ಟಿ' ಪದ್ಯಗಳ ಯಥಾತಥಾ ಅನುವಾದಗಳಾಗಿ ಬಂದಿವೆ. 
ಅದೇ ರಾಗ, ಅದೇ ತಾಳದ ಸಮಾನಬಂಧಗಳಲ್ಲಿ ಈ ಪ್ರಸಂಗವನ್ನು ರಚಿಸಿದ್ದಾನೆ. 
ಪಟ್ಟಾಭಿಷೇಕದಿಂದ ಮುಂದೆ ಮುಂದೆ ಈ ಪ್ರಮಾಣವುಕಡಿಮೆಯಾಗುತ್ತ ಬಂದಿದೆಯಲ್ಲದೆ 
ಆತನ ಸ್ವಂತ ಪ್ರತಿಭೆಯು ಕ್ರಮಶಃ ವಿಕಾಸಗೊಂಡಿರುವುದನ್ನೂ ಮುಂದಿನ ಪ್ರಸಂಗಗಳಲ್ಲಿ 
ಕಾಣಬಹುದಾಗಿದೆ. ಉಂಗುರಸಂಧಿಯಲ್ಲಿ ಅಂಥ ಪದ್ಯಗಳು ಭಾವಾನುವಾದವಾಗಿ 
ಬಂದಿರುವುದಾದರೆ ಸೇತುಬಂಧನ, ಅಂಗದ ಸಂಧಾನಗಳಲ್ಲಿ ಕಥಕಳಿಯ ಅಂಶವಿರುವುದು 
ತೀರ ಕಡಿಮೆ . 

ಆತನು ಹೇಳುವಂತೆ ಬತ್ತೀಸ ರಾಗತಾಳವಿಧಾನವೆಂಬುದು ನಮ್ಮ ಕರ್ನಾಟಕ 
ಸಂಗೀತದ ಪೂರ್ವಸಂಪ್ರದಾಯದಲ್ಲಿ ಪ್ರಸಿದ್ದವಾಗಿದ್ದು ದು . “ ದ್ವಾತ್ರಿಂಶದ್ರಾಗಸಂಮಿಶ್ರಂ 
ದ್ವಾತ್ರಿಂಶತ್ತಾಲಲಾಲಿತಂ | ಶುದ್ಧ ಸಾಲಗ ಸಂಕೀರ್ಣೆವಿಧಂ ಚಾಪಿ ಕಥ್ಯತೇ||” ಎಂದು 
ಪುರಾತನ ಸಂಗೀತಶಾಸ್ತ್ರಗ್ರಂಥಗಳಲ್ಲಿ ಕಾಣುವ ೩೨ ರಾಗಗಳ ವರ್ಗಿಕರಣವೂ 


xlv 
ದ್ವಾತ್ರಿಂಶತ್ತಾಲಗಳ ಪ್ರಬಂಧರಚನೆಯ , ಲಕ್ಷದಲ್ಲಿ ಅವುಗಳಿಗಿದ್ದ ಪ್ರಾಶಸ್ತ್ರವೂ 
ವೆಂಕಟಮುಖಿಯ ( ಕಾಲ ೧೬೫೦) ೭೨ ಮೇಳಕರ್ತ ರಾಗಸದ್ದತಿ ಉಂಟಾಗುವ ಹೊತ್ತಿಗೇ 
ಕ್ಷೀಣವಾಗುತ್ತ ಬಂದಿದ್ದು ಆಮೇಲಂತೂ ಸಂಪೂರ್ಣ ನಿರ್ನಾಮವಾಗಿದೆ. ಇದರಿಂದ 
ಸುಬ್ಬನ ಕಾಲವು ಏನಿದ್ದರೂ ೧೮ನೇ ಶತಕದ ಆರಂಭಕ್ಕಿಂತ ಹಿಂದೆಯೇ ಇದ್ದಿರಬೇಕೆಂಬುದ 
ರಲ್ಲಿ ಸಂದೇಹವಿಲ್ಲ. ಆತನ ಪ್ರಸಂಗಗಳಲ್ಲಿ ಮೇಳಕರ್ತ ಜನಕ ರಾಗಗಳಾಗಲಿ , ಆ ಪದ್ದತಿ 
ಯಲ್ಲಿ ಅನಂತರ ರೂಢಿಗೆ ಬಂದಿರುವ ಜನ್ಯರಾಗಗಳಾಗಲಿ ಇಲ್ಲದಿರುವುದೂ ಇದನ್ನು 
ಸಮರ್ಥಿಸುತ್ತದೆ. ರಾಮಾಯಣ ಪ್ರಸಂಗಗಳ ಹಳೆಯ ಓಲೆಯ ಪ್ರತಿಗಳಲ್ಲಿರುವ ಪ್ರಕಾರ 
ಆ೩೨ ರಾಗಗಳು ಹೀಗಿವೆ : 
೧ . ನಾಟ 

೧೨. ಕಾಸಿ ೨೩ . ಆನಂದಭೈರವಿ 
೨ . ಭೈರವಿ 

೧೩ . ವರಾಳಿ ೨೪ . ನೀಲಾಂಬರಿ 
೩ . ಘಂಟಾರನ ೧೪, ಪುನ್ನಾಗವರಾಳಿ ೨೫ , ಮಾರವಿ 
೪ , ಕಾಂಭೋಜಿ ೧೫ . ಕೇದಾರಗೌಳ ೨೬, ಆಹರಿ ( ಆಹೇರಿ) 
೫ . ಶಂಕರಾಭರಣ ೧೬ , ರೇಗುಪ್ತಿ ೨೭ . ಮಧ್ಯಮಾವತಿ 
೬ . ತೋಡಿ ೧೭. ಮೋಹನ ೨೮, ವೃಂದಾವನ ಸಾರಂಗ 
೭ . ಎರುಕಲ ಕಾಂಭೋಜಿ ೧೮, ಆಂದೋಳಿ ೨೯ . ದ್ವಿಜಾವಂತಿ 
೮. ನಾದನಾಮಕ್ರಿಯೆ ೧೯ . ನವರೋಜು ೩೦, ಫರಜು 
೯ . ಕಲ್ಯಾಣಿ ೨೦ , ಗೌಳನಲಹರಿ ೩೧ . ಬೇಗಡೆ 
೧೦ . ಪಂತುವರಾಳಿ - ೨೧ , ಸಾವೇರಿ ೩೨ . ಸೌರಾಷ್ಟ್ರ 
೧೧. ಗೌಳಿಪಂತು ೨೨ . ಕುರಂಜಿ 

- ಇವುಗಳಲ್ಲಿ ' ಕಾಸಿ' ರಾಗಕ್ಕೆ ದೇಶಿ' ಹಾಗೂ 'ದೇಶಕಾಪಿ ' ಎಂದೂ ಕರೆಯುವ 
ರೂಢಿ ಇತ್ತು . ಆನಂದಭೈರವಿಯನ್ನು ಆನಂದ ನೀಲಾಂಬರಿಯೆಂದೂ ಕರೆಯಲಾಗಿದೆ. 
ಹಾಗೂ ಮಧ್ಯಮಾವತಿ ರಾಗಕ್ಕೇ ' ಮಧುಮಾಧವಿ' ಎಂಬ ಹೆಸರೂ ಶಾಸ್ತ್ರದಲ್ಲಿರುತ್ತದೆ. 
ಈ ರಾಗಗಳು ಮಧ್ಯಕಾಲದ ಸಂಗೀತಶಾಸ್ತ್ರಕರ್ತರಾದ, ಎಂದರೆ ವೆಂಕಟಮಖಿಯಿಂದ 
ಪೂರ್ವದ ಪುಂಡರೀಕ ವಿಠಲ , ರಾಮಾಮಾತ್ಯ ದಾಮೋದರ ಪಂಡಿತ ಮೊದಲಾದವರ 
ಗ್ರಂಥಗಳಲ್ಲಿ ತೋರುವಂತೆ ಪೂರ್ವಪ್ರಸಿದ್ದ ಮೇಳರಾಗ ಹಾಗೂ ಅವುಗಳ ಜನ್ಯ ವರ್ಗಗಳಲ್ಲಿ 
ಸೇರಿರುವಂಥವು. ಮೇಳಕರ್ತ' ಗಳ ಅನಂತರ ಈ ರಾಗಗಳ ಸ್ವರವಿಧಾನಗಳು ಸ್ವಲ್ಪ 
ಮಟ್ಟಿಗೆ ವ್ಯತ್ಯಾಸಗೊಂಡಿವೆ ಎಂಬುದನ್ನು ಲಕ್ಷಿಸಬೇಕು. ಅಲ್ಲದೆ, ಸುಬ್ಬನ ಕೃತಿಗಳಲ್ಲಿ 
ಕಾಣುವ ರಸಾನುಗುಣವಾದ ರಾಗನಿರ್ದೆಶನನ್ನು ಪರಿಶೀಲಿಸಿದಲ್ಲಿ ಅದು ಪುಂಡರೀಕ 
ವಿಠಲನ ರಾಗಲಕ್ಷಣಗಳನ್ನು ಅನುಸರಿಸಿದ್ದಂತೆ ಕಾಣುವುದು , 


xlvi 
ಪ್ರಚಲಿತ ಸಂಗೀತದ ಸಪ್ತತಾಳಗಳೂ , ಅವುಗಳೊಳಗಿನ ಜಾತಿಭೆ ದಗಳೂ ಪೂರ್ವ 
ದಲ್ಲಿದ್ದು ದಕ್ಕಿಂತ ಭಿನ್ನ ವ್ಯವಸ್ಥೆಯನ್ನು ಹೊಂದಿಕೊಂಡಿವೆ. ಸುಬ್ಬನ ಯಕ್ಷಗಾನದ ತಾಳ 
ಗಳಾದರೆ ಪೂರ್ವಸಂಪ್ರದಾಯದಲ್ಲಿರುವಂಥವು. ಆ ೩೨ ತಾಳಭೇದಗಳು ಮಾತ್ರಾಗಣನೆ 
ಯಲ್ಲಿ ಈಗಿನ ಸಪ್ತತಾಳಗಳೊಳಗೆ ಅಡಕಗೊಳ್ಳುವುವಾದರೂ ಗುರುಲಘುವಿನ್ಯಾಸಗಳಲ್ಲಿ 
ಭಿನ್ನ ಸ್ವರೂಪಗಳನ್ನು ಪಡೆದಿರುತ್ತವೆ. ಎಂದರೆ , ಆ ತಾಳಗಳ ಪ್ರತಿಯೊಂದು ಗುರು, ಲಘು, 
ದ್ರುತಗಳೂ ಸಶಬ್ದ ಕ್ರಿಯೆಗಳಿಂದಲೇ ( ಪೆಟ್ಟುಗಳಿಂದ ನಿರೂಪಿಸಲ್ಪಡುವಂಥವು ; ಆದ್ದರಿಂದ 
ಮಾತ್ರಾ ಸಂಖ್ಯೆ ಒಂದೇ ಆಗಿದ್ದರೂ ಗುರು - ಲಘು ವಿನ್ಯಾಸಗಳನ್ನು ಹೊಂದಿಕೊಂಡು 
ಪೆಟ್ಟುಗಳು ಭಿನ್ನ ಕ್ರಮದಲ್ಲಿ ಬೀಳುವುದರಿಂದ ತಾಳದ ಸ್ವರೂಪಗಳು ಬೇರೇ ಆಗುತ್ತವೆ. 
ಸಂಗೀತರತ್ನಾಕರಾದಿ ಶಾಸ್ತ್ರಗ್ರಂಥಗಳಲ್ಲಿ ಆ ಒಂದೊಂದು ಸ್ವರೂಪಗಳೂ ಬೇರೆ ಬೇರೆ 
ಹೆಸರಿನ ತಾಳಭೇದಗಳಾಗಿ ಪರಿಗಣಿಸಲ್ಪಟ್ಟಿರುವುದನ್ನು ಕಾಣಬಹುದು. ಪಾರ್ತಿಸುಬ್ಬನು 
ಹೇಳುವ ' ಬತ್ತೀಸ ರಾಗ' ಗಳೆಂದರೆ ಅಂಥ ೩೨ ದೇಶೀ ತಾಲಭೇದಗಳಾಗಿವೆ. ಕುಂಬಳೆ 
ಸಂಪ್ರದಾಯದ ಯಕ್ಷಗಾನದಲ್ಲಿ ಅವು ಇಂದಿಗೂ ಉಳಿದು ಬಂದಿರುವುದನ್ನು ಲಕ್ಷಿಸ 
ಬಹುದು. ಆ ಪ್ರಕಾರ ಚತುರಸ್ರ ಏಕತಾಳದಲ್ಲಿ ಅಡಕವಾಗುವ, ಹಾಗೂ ಏಕತಾಳವೆಂದೇ 
ಕರೆಯಲ್ಪಟ್ಟಿರುವ ಭೇದಗಳು ೮ , ತ್ರಿವುಡೆಯಲ್ಲಿ ೪ , ಜಂಪೆಯಲ್ಲಿ ೫ , ಅಷ್ಟ ತಾಳದಲ್ಲಿ ೪, 
ರೂಪಕದಲ್ಲಿ ೩, ತಟ್ಟೆಯಲ್ಲಿ ೫ ರಂತಿರುವುವಲ್ಲದೆ ಆದಿತಾಳ , ಚೌತಾಳ ( ಇವು ೧೬ 
ಅಕ್ಷರಕಾಲದವು), ತ್ರಿತಾಳ ( ಮೂರೂವರೆ ಮಾತ್ರಾ ಕಾಲ) ಎಂಬ ಮೂರು 
ವಿಶಿಷ್ಟ ರೂಪಗಳು ಸೇರಿಒಟ್ಟು ೩೨ ತಾಳಗಳಾಗುವುವು. ಆ ಒಂದೊಂದಕ್ಕೂ ಬೇರೆ ಬೇರೆ 
ಸಂಗೀತಶಾಸ್ತ್ರಗಳಲ್ಲಿ ಕೊಟ್ಟಿರುವ ಪರ್ಯಾಯನಾಮಗಳ ಸಮೇತ ಈ ಕೆಳಗೆ ಪಟ್ಟಿ 
ಮಾಡಿಕೊಡಲಾಗಿದೆ. 


ಸುಬ್ಬನ ಬತ್ತೀಸ ತಾಳಗಳು 


ಏಕತಾಳ 


೩ (ಉಡಾಫಿ) . 


ತಿಲಕ, ನಂದನ, ರಾಸ, ಆದಿತಾಲ , ಕಂದರ್ಪ 
_ ೦೦ ಪಂಚಮುತಾಲ 
loo (Ool ) ಇಡಾವಾನ್ , ತೃತೀಯತಾಲ , ಪ್ರತಿ ತಾಲ, 

ಶಂಖತಾಲ 
S || (ll S) ಉತ್ಸಾಹ , ಭಗಣಮಟ್ಟೆ 
10 ( 1) : ಶೇಖರತಾಲ 
loos (Sool) ಪರಿಕ್ರಮ , ವೀರವಿಕ್ರಮ 


* 


* 


* 


xlvii 


ಕ 


೩| 


i loo cooli) ಉತ್ಪನತಾಲ 
es S 

ಅಮರಪ್ರತಿಮಠ 
ತ್ರಿವುಡೆ ತಾಳ 
೧ (ನಿಧಾನ) loooooooo 

ಮುಕ್ತಮಣಿದಾನ 
೨ ( ತುರಿತ) loo (ool1 

ಮಂಠಿಕಾ 
loool 

ಸಿಂಹಲೀಲ, ಚಂಡತಾಲ 
S೦೦ ( ೦೦ 5) 

ದರ್ಪಣತಾಲ, ಮಕರಂದ 
ಜಂಪೆತಾಳ 
೧ ( ನಿಧಾನ ) loo | ೦೦೦೦ ( ೧೦೦೦loot ; 

೦೦ ೦೦೦೦l ) ವರ್ಣಮಂಠ 
೨ ( ತುರಿತ ) 101 

ತುರಗಲೀಲ, ಬದ್ಧಾ ಪಣ 
lo೦೦ (ooo!). 

ಸಾರಸತಾಲ, ಗೌರೀತಾಲ , 

ಚತುಸ್ತಾಲ 
llo (old ) 

ಚತುರ್ಥ ತಾಲ 
11 ( 1) 

ಚಾರುತಾಲ , ಹಂಸಲೀಲ, 

ಶೇಖರ 
ಅಷ್ಟ ತಾಳ 
is (si) 

ಶಿವತಾಲ, ಶಿವನಂದನ 
11 ( 11) 

ನಿಸ್ಸಾರು, ವಿಚಾರಪ್ರತಿಮಂಠ 
SS II ( ILSS) ರತಿಲೀಲ, ಕೋಕಿಲಪ್ರಿಯ 

s ! S S ( SSIS ) ( ತ್ರಿವುಡೆ ಅಷ್ಟ ತಾಳ) 
ರೂಪಕತಾಳ 

loo೦೦ ( ೨೦೦೦ ). ವರ್ಣತಾಲ, ಪ್ರಬಂಧತಾಲ 


೩ 


- 


೨ 


xlviii 


lloo 
| S 


(ooll) 
( S !) 


ವರ್ಣತಾಲ , ಯತಿತಾಲ 
ರತಿತಾಲ 


ಮಟ್ಟೆ ತಾಳ 


- 
೨ 


ದ 
೧ 


Tool 

ತಾರಪ್ರತಿಮಠ, 

ವಿಶಾಲನಿಸ್ಸಾರು 
೦೦೦೦l ( Ooolo) ಪಂಚಘಾತ ಮಟ್ಟೆ 
lolo's (lol llo) 

ವರ್ಧನತಾಲ 
ol (10 ) 

ಆನಂದನಿಸ್ಸಾರು, ಯತಿಲಗ್ನ 

ಲಘುಶೇಖರ, ಕುಂತಲ 
looooool ool oo ( ooloolooooool) 
loooloolooo 

ಮರ್ಮತಾಳ, ಬ್ರಹ್ಮತಾಳ 


ಆದಿತಾಳ 


ಚೌತಾಳ 


ತಿ ೦೦೦ ( ೦೦೦). ನರ್ತನತಾಲ , ಅಂತರಕ್ರೀಡ 

(1 = ಲಘು, ೨ ಅಕ್ಷರಕಾಲ; S = ಗುರು , ೪ ಅಕ್ಷರಕಾಲ: ೦ = ದ್ರುತ, ಒಂದಕ್ಷರ 
ಕಾಲ ; ( ) = ವಿರಾಮಚಿಹ್ನೆ . ಈ ಚಿಹ್ನೆ ಯಾವುದಕ್ಕೆ ಇದೆಯೋ ಅದರ ಅರ್ಧಕಾಲ, 
ಮತ್ತು ಕೆಲವು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಒಂದಕ್ಷರಕಾಲವೆಂದೂ ಪರಿ 
ಗಣಿಸಲ್ಪಡುತ್ತದೆ) 

ಹೀಗೆ ಶಾಸ್ತ್ರಸಿದ್ದವಾದ ' ಬತ್ತೀಸಾಕೃತಿ' -ಮೂವತ್ತೆರಡು ಸ್ವರೂಪಗಳುಳ್ಳ ರಾಗ 
ಮತ್ತು ತಾಳಗಳಲ್ಲಿ ತಾನು ರಚಿಸಿದ ' ಕನ್ನಡ ಯಕ್ಷಗಾನಗಳನ್ನು ', 'ಭೂಮಿಯೊಳು ರಾಗ 
ತಾಳವನರಿತು ಪಾಡಿದರೆ ' ( ಪು.೩೩೭- ೨೨೭) ಆ ಮಹಾ ಕಪುರ ಕೃಷ್ಣ ಸಲಹುವ 
ನೆಂದೆನ್ನುವ ಈತನು ಬರಿಯ ಪಾಟಾಳಿಯಲ್ಲ, ಗಾಂಧರ್ವಶಾಸ್ತ್ರದ ಲಕ್ಷಲಕ್ಷಣಗಳನ್ನು 
ಬಲ್ಲವನಾಗಿದ್ದ ಹಿರಿಯ ವಾಗ್ಗೇಯಕಾರನೇ ಸರಿ . ಆತನಿಂದುಳಿದುಬಂದ ಈ ವಿಶುದ್ಧ 
ಕರ್ಣಾಟ ಸಂಗೀತದ ಉನ್ನತ ಶಾಸ್ತ್ರೀಯ ಸಂಪ್ರದಾಯವನ್ನು ಇಂದು ' ಜಾನಪದ'ಕ್ಕೆ 
ತಳ್ಳುತ್ತಿರುವುದು ವ್ಯಸನಾಸ್ಪದ 

ಕಾಲದ ವಿಚಾರ 
ಮೊದಲೇ ಹೇಳಿದಂತೆ ರಾಗ ತಾಳಗಳ ದೃಷ್ಟಿಯಿಂದ ಈತನು ೧೮ನೇ ಶತಮಾನಕ್ಕೆ 
ಹಿಂದಿನವನಿರಬೇಕು. ಹಾಗೂ ಕಥಕಳಿ ರಾಮಾಯಣಕ್ಕಿಂತ ಈಚಿನವನಿರಬೇಕೆಂಬುದರಲ್ಲಿ 


xlix 
ಸಂಶಯವಿಲ್ಲ. ಈಗ ನಮಗೆ ದೊರೆತಿರುವ ಎರಡು ಗ್ರಂಥಪ್ರತಿಗಳೂ ಇವನನ್ನು ಆ ಮಧ್ಯ 
ದವನೆಂದೇ ತೋರಿಸುತ್ತವೆ. ( ೧) ಮೈಸೂರು ವಿ. ವಿ .ಕ. ಅಧ್ಯಯನ ಸಂಸ್ಥೆಯ ಲಿಖಿತ 
- ಗ್ರಂಥಭಂಡಾರದಲ್ಲಿರುವ K - ೨೦೧ ನೇ ಕುಶಲವರ ಕಾಳಗ', ಇದು ಪ್ರತಿಯಾದ ಕಾಲ 
೨ ನಿರಿಧಾವಿ ಸಂ ! ಚೈತ್ರ ಬಹುಳ ೧೨ ಭಾರ್ಗವ ವಾರ , ಸ್ವಾಮಿ ಕಣ್ಣು ಪಿಳ್ಳೆಯವರ ' ಎಫ 
ಮರಿ' ಯಲ್ಲಿ ತಾ . ೧೭ - ೪ - ೧೬೧೨ ಕ್ಕೆ ಸರಿಯಾದುದು.( ೨) ಅದೇ ಸಂಸ್ಥೆಯ K - ೨೯೫ 
ನೇ ' ಐರಾವತ', ಪ್ರತಿಯಾದ ಕಾಲ ಪರಿಧಾವಿ ಸಂ। ಮಾರ್ಗಶಿರ ಬ. ೭ ಭಾನುವಾರ, 
ಎಫಮರಿ' ಯಲ್ಲಿ ತಾ . ೧ - ೧೨ - ೧೬೭೨ಕ್ಕೆ ಸರಿಯಾದ್ದು . ಇದರ ಒಂದು ಗರಿಯಲ್ಲಿ ಬರೆ 
ದಿರುವ ' ಗಜಗೌರೀಸಂಕಲ್ಪ ' ದ ಕಾಲ ( ಪು.೫೯೦ ಟಿ.) ಪಿಂಗಳ ಸಂ ! ಭಾದ್ರಪದ ಶು . ೩ 
ಭಾನುವಾರ, ಇದು ತಾ . ೨೪ - ೮ - ೧೬೧೭ ನೇ ಭಾನುವಾರ ಆಗುವುದು. ಈ ಸಂಕಲ್ಪ 
ಮಂತ್ರವನ್ನು ನ್ಯಾಯವಾಗಿ ಕವಿಯೇ ಬರೆದಿರಬೇಕಾದ್ದು ಸಹಜವಾದುದರಿಂದ, ಅದು , ಆ 
ಪ್ರಸಂಗ ರಚನೆಯ ಕಾಲವೆಂದೆಣಿಸಿದರೆ ತಪ್ಪಾಗದು . ಹಾಗೂ ಸಂಭವತ : ಇದು ಆತನ 
ಕೊನೆಯ ಕೃತಿಯೆಂದೆಣಿಸಿದಲ್ಲಿ , ಅವನ ಯಕ್ಷಗಾನ ಕವಿತೆಗಳು ಕ್ರಿಸ್ತ ವರ್ಷ ೧೫೯೦ ರಿಂದ 
೧೬೨೦ ರ ವರೆಗೆ ನಡೆದಿದೆ ಎಂದು ಸ್ಕೂಲವಾಗಿ ನಿರ್ಣೈಸಬಹುದು. 

ಕಥಕಳಿ ರಾಮಾಯಣ ಪ್ರಬಂಧಗಳ ರಚನೆ ಕೊಲ್ಲಂ ವರ್ಷ ೬೩೮ - ೭೪೨ ( ಕ್ರಿ .ಶ. 
೧೫೬೩ -೬೭ರ ಅವಧಿಯಲ್ಲಿ ನಡೆದಿರಬೇಕೆಂದು ಮಲೆಯಾಳ ಭಾಷಾಚರಿತ್ರ ' (By 
P . Govinda Pillai, Revised Edition , National Bookstall , Kottayam , 
೧೯೬೫) ಪು. ೧೯೬ - ೧೯೭ ರಲ್ಲಿ ಸಾಧಾರವಾಗಿ ಪ್ರತಿಪಾದಿಸಲಾಗಿದೆ - ಅದರ ಕರ್ತೃ 
ಕೊಟ್ಟಾರಕರದ ರಾಜನು ಗ್ರಂಥಾರಂಭಕ್ಕೆ , ತಾನುರೋಹಿಣಿ ನಕ್ಷತ್ರ ಜನ್ನನಾದ ವಂಚಿ 
ರಾಜ ಕೇರಳವರ್ಮನ ಅಳಿಯನೆಂದೂ ಶಂಕರಕವಿಯ ಶಿಷ್ಯನೆಂದೂ ಹೇಳಿಕೊಂಡಿರುವ 
ಆಧಾರದ ಮೇಲೆ: 

“ ಪ್ರಾಪ್ತಾನಂತ ಘನಶ್ರಿಯಃಪ್ರಿಯತಮ ಶ್ರೀ ರೋಹಿಣೀ ಜನ್ಮನೋ 
ವಂಚಿವರ ವೀರಕೇರಳವಿಭೋ ರಾಜಃ ಸ್ವಸೋಃ ಸೂನುನಾ 

ಶಿಷ್ಯಣಪ್ರವರೇಣ ಶಂಕರಕವೇ ರಾಮಾಯಣಂ ತನ್ಯತೇ ” ( ಪು ೩ ನೋಡು ಓ 
- ಮದ್ರಾಸು ಪ್ರಾಚ್ಯವಿದ್ಯಾ ಸಂಶೋಧನಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದ 
- ವ್ಯಾಕರಣ ಸಾಹಿತ್ಯ ಶಿರೋಮಣಿ ಪಿ. ಕೃಷ್ಣನ್ ನಾಯರ್‌ ಇವರು ತಮ್ಮ ಆಟ್ಟ ಕಥಾ 
ಅಥವಾ ಕಥಕಳಿ ' ಎಂಬ ಗ್ರಂಥದಲ್ಲಿ , ಕೊಲ್ಲಂ ಗಣಪತಿ ದೇವಸ್ಥಾನದಲ್ಲಿರುವ ಶಿಲಾಶಾಸ 
ನದ ಪ್ರಕಾರ ಆ ರಾಜನು ರಾಮಾಯಣ ಪ್ರಬಂಧಗಳನ್ನು ರಚಿಸಿ , ಕೊಲ್ಲಂ ವರ್ಷ ೬೭೨ 
( ಕ್ರಿ . ೧೪೯೭) ರಲ್ಲಿ ಆ ದೇವಸ್ಥಾನದಲ್ಲಿ ಮೊದಲಾಗಿ ಪ್ರಯೋಗಕ್ಕೆ ತಂದಿರುವುದಾಗಿ 
ತಿಳಿಸಿದ್ದಾರೆ. ಇದು ಸಪ್ರಮಾಣವಾಗಿದೆಯೆಂದು ಕಥಕಳಿಪ್ರಕಾರಂ' ( Kathakali 
Prakaram by Panniseril Nanu Pillai, Kottayam , 1965 ) Now Box 
ದಲ್ಲಿ ಸವಿಮರ್ಶವಾಗಿ ಸಮರ್ಥಿಸಲಾಗಿದೆ. 


ಮೊದಲು ಪಾರ್ತಿಸುಬ್ಬನ ಕಾಲನಿರ್ಣಯಕ್ಕೆ ಪ್ರಾಮಾಣಿಕ ಆಧಾರ ದೊರೆಯದಿದ್ದು ದ 
ರಿಂದ, ಈಗ ಸು . ೧೫೦ ವರ್ಷಕ್ಕೆ ಹಿಂದೆ ಆ ಕಣಿಪುರದಲ್ಲಿದ್ದ ಅದೇ ಹೆಸರಿನ ಇನ್ನೊಬ್ಬ 
ವ್ಯಕ್ತಿಯೇ ಈತನೆಂಬ ತಪ್ಪು ತಿಳಿವಳಿಕೆ ಸಾಕಷ್ಟು ಹಿಂದಿನಿಂದಲೇ ರೂಢಮೂಲವಾಗಿತ್ತು . 
ಇದಕ್ಕೆ ಕಾರಣವೆಂದರೆ, ಮಧೂರು (ಮದವೂರು) ಗಣಪತಿ ದೇವಸ್ಥಾನದಲ್ಲಿ ೧೭೯೭ ನೇ 
ಇಸವಿಯ ಪಿಂಗಳ ಸಂವತ್ಸರದಲ್ಲಿ ನಡೆದಿದ್ದ ಮೂಡಪ್ಪ ಸೇವೆ ಎಂಬ ಉತ್ಸವಕ್ಕೆ ಸಂಬಂಧ 
ಪಟ್ಟ ಒಂದು ಲೆಕ್ಕದ ದಾಖಲೆ. ಅದರಲ್ಲಿ , ಉತ್ಸವದ ಬೇರೆ ಬೇರೆ ವಿನಿಯೋಗಕ್ಕೆ ಹಾಗೂ 
ಬ್ರಾಹ್ಮಣ ಭೋಜನಕ್ಕೆ ಬೇಕಾಗುವ ದವಸಧಾನ್ಯಾದಿಗಳ ವಿವರ ಮತ್ತು ಬೇರೆ ಬೇರೆ 
ಕ್ರಿಯಾಭಾಗಗಳನ್ನು ನಡೆಸುವ ಬಗ್ಗೆ ಸೀಮೆಯೊಳಗಿನ ಯಾವ ಯಾವ ಗ್ರಾಮಗಳಿಂದ 
ಎಷ್ಟೆಷ್ಟು ಜನರು ಬರತಕ್ಕದ್ದು ಎಂಬ ವಿವರಗಳನ್ನು ಪ್ರತ್ಯೇಕ ಕಲಮುಗಳಲ್ಲಿ ಬರೆಯ 
ಲಾಗಿದೆ. ವಿನಿಯೋಗಗಳ ವಿವರ ಬರೆದಿರುವ ಮೊದಲ ಕಲಮಿನ ಶಿರೋಲೇಖನ ಸಮೇತ, 
ಕೆಲಸಕಾರ್ಯಗಳಿಗೆ ಬರತಕ್ಕವರ ಪೈಕಿ ಕಣಿಪುರ ಪಾರ್ತಿಸುಬ್ಬನ ಹೆಸರಿರುವ ನಾಲ್ಕ 
ನೆಯ ಕಲಮಿನ ಮೊದಲ ಭಾಗವನ್ನು ಕೆಳಗೆ ಪಡಿಯಚ್ಚಿನಲ್ಲಿ ಕೊಡಲಾಗಿದೆ. ( ಒದಗಿಸಿ 
ಕೊಟ್ಟವರು ದಿ| ಕೂಡಲು ಈಶ್ವರ ಶ್ಯಾನುಭೋಗರು ) . 

ಚಿತ್ರ ೪ -೨ ( ಒಂದನೇ ಕಲಮು) 
ಯದಾಸ್ತು ಮದ ಊರ ಶ್ರೀ ಮಹಾ 
ಗಣಪತಿ ದೇವರ ಸನ್ನಿದಿಯಲ್ಲು 
ಆಗುವಂತ್ತ ಮೂಡಪ್ಪದ ಲೆಖ್ಯ - 
ಪ್ರಾಕು ಲೆಖ್ಯ ದಾಖಲೆ ಪ್ರಕಾರ ಪಿಂಗಳ ಸಂ 
ವತ್ಸರದಾ ನಯಿಶಾಖ ಬ ಳಿಯು ಆದಿತ್ಯ 
ವಾರ ದಿನ್ನ ನಡವ ಬಗೆ ಬರದ ಲೆಖ್ಯ ದ 
ನಖಲು 
ಗಣಪತಿಯಿಡುವದು 
ಮೆಲಾಗ್ರ ಹಚ್ಚುವಲ್ಲಿ ಬಡಗ ಅಂಬಲದಲು 
ಯಿಡುವ ಗಣಪತಿ ೧ರ ವಿವರ 

ಚಿತ್ರ ೪ -೧ ( ನಾಲ್ಕನೆಯ ಕಲಮು) 
ಸ್ಥಾನಿಕರು ಮೆಲಾಗ್ರಕೆ ಹಚ್ಚುವ ಬಗ್ಗೆ - 
ಬ್ರಾಂಹರ ಯೆಂಜಿಲುಗನ ಬಗ್ಗೆ - 
ಬಂಟರಿಗೆ ಯಿಕ್ಕುವ ಬಗೆ ಸಹಾ 
ಪೆರಡಾಲ ಅಪ್ಪಯನ ( ಅಪಯ್ಯನ?) ಮುಖಾಂತ್ರ 
ಜನ ೬೦ರ ವಿವರ 


ವಿವರ 

ಕುಂಬಳೆ ಮಾಗಣೆಯಿಂದ 
ಕಣಿಪುರದಿಂದಾ ಪಾರ್ತಿಸುಬ್ಬ ಜನಂ 
ಬಡಗಕ್ರುಪಾ ( ಷ್ಣಾ ?) ಜ೧ ಬಂಡಾರಿಕುಂನ್ಯಂಣಜ ೧ 
ಕೆಡಿಕಾವಿನ ಕ್ರುಷ್ಕಾ ಜ೧ ಕೊಡಿಯಂ ಲಿಂಗ ೧ 
ಇಚಿಲಂಪಾಡಿ ರಗುವ ಜ೧ ಶಡಂಬಾರಿಯಾಶ್ರ ೧ 
ಕಿದೂರ ಯಾಶ್ರ ಅಂ ! ಜ ೮ 
ಅಂಗಡಿಮೊಗರು 
ಪುತ್ತಿಗೆಯಾಶ್ರ ೧ ದೇಲಂಪಾಡಿ ಸುಬ್ಬ ಜ ೧ 
ಮುಗುವಿನ ಕ್ರುಷ್ಕಾ ೧ ಬಜಕೂಡಲ ಸುಬ್ಬ ಜ೧ 
ಕಾಟುಕುಕ್ಕೆ ವಿಷ್ಣು ಜ ೧ ಅಂ | ಜ೫ 
ಮೊಗ್ರಾಲಿಂದಾ 
ಕಾಂಗುಳಿ ಕಾರುಮಾರ ಸುಬ್ಬ ಜ ೧ 
ಯಾಶ್ರ ಭಂಡಾರಿ ಜ೧ ಅಂ | ಜ ೨ 
ಅನಂತಪುರ ಜ ೩ ರ ವಿವರ ಸಂಕ್ಯ ಭಾಗೋತ್ರಜ ೧ 
ಪಾ | ಸುಬ್ಬನ ಯಾಶ್ರ ೧ ಬಡಗನ್ನು ಷ್ಣಜ ೧ ಅಂ | ಜ ೩ 
ಶಿರುವಾಗಿಲು ಜ ೧ . 
ಕುದ್ರೆಪ್ಪಾಡಿ ಯಾಶ್ರಭಂಡಾರಿ ಜ ೧ 

ಅಂ | ಜ ೭ 
ಇಲ್ಲಿ ಕಾಣುವ ಪಿಂಗಳ ಸಂವತ್ಸರದ ಆ ದಿನವು ೧೭೯೭ನೆಯ ಇಸವಿ ಮೇ ತಿಂಗಳ 
ತಾ , ೧೪ನೇ ಭಾನುವಾರಕ್ಕೆ ಸರಿಯಾದದ್ದು . ಪ್ರಾಕು ದಾಖಲೆಯ ಪ್ರಕಾರ ಬರೆದ ಲೆಕ್ಕದ 
ನಕಲು ಎಂದಿದ್ದರೂ ಪಿಂಗಳ ಸಂವತ್ಸರದಲ್ಲಿ ನಡೆವ ಬಗ್ಗೆ ಬರೆದ ಲೆಕ್ಕವೆಂದಿರುವುದರಿಂದ, 
ಉತ್ಸವದ ವಿನಿಯೋಗದ ವಿವರಗಳ ಮಟ್ಟಿಗೆ ಪ್ರಾಕು ದಾಖಲೆಯಲ್ಲಿದ್ದದ್ದನ್ನೆ ಬರೆದುದಿರ 
ಬೇಕು ಹೊರತು ಕೆಲಸಕ್ಕೆ ಬರಬೇಕಾದ ಜನರ ಹೆಸರು ಉತ್ಸವ ನಡೆದ ಆ ಪಿಂಗಳ 
ಸಂವತ್ಸರದಲ್ಲಿ ಇದ್ದ ವರದೇ ಆಗಿರಬೇಕಲ್ಲದೆ ಪೂರ್ವಕಾಲದವರ ಹೆಸರನ್ನು ಬರೆದಿಡಲು 
ನ್ಯಾಯವಿಲ್ಲ . ಆದ್ದರಿಂದ ಇಲ್ಲಿ ಕಾಣುವ ಕಣಿಪುರ ಪಾರ್ತಿಸುಬ್ಬನು ಆ ಕಾಲದಲ್ಲಿದ್ದವ 
ನೆಂಬ ನಂಬಿಕೆಯುಂಟಾದುದು ಸಹಜವೇ ಆಗಿದೆ. 

ಇದಕ್ಕೆ ಶಾಮೀಲಾಗಿ ಕಾಣುವ, ೧೮೨೭ನೆಯ ಇಸವಿಯ ಒಂದು ಕೋರ್ಟು 
ದಾಖಲೆಯನ್ನು ಅದೇ ಕೂಡಲು ಈಶ್ವರ ಶಾನುಭಾಗರು ಪ್ರಕಟಪಡಿಸಿದ್ದರು. ಅದರ 
ಪ್ರಕಾರ ಕಣಿಪುರ ಪೇಟೆಯಲಿದ್ದ ಮಾನುದಾಸನೆಂಬವನ ತಮ್ಮ ಪಾರ್ತಿಸುಬ್ಬಣ್ಣನೆಂಬ 


ವನು ತನ್ನ ಭಾಬ್ದು ' ನಾನುದಾಸ ಎಂಬ ವರ್ಗದ' ಒಂದು ಹಿತ್ತಿಲನ್ನು ಆ ಕೂಡಲು 
ಮನೆಯ ಪೂರ್ವಿಕರಾದ ಪಾಡಿ ವೆಂಕಟೇಶ ಶ್ಯಾನುಭಾಗನ ಮಗ ಲಿಂಗಪ್ಪ ಎಂಬವನಿಗೆ 
೧೮೨೬ನೆಯ ಇಸವಿ ವ್ಯಯ ಸಂವತ್ಸರದಲ್ಲಿ ಇಳಿದಾರ್ವಾರ (ಭೋಗ್ಯ) ಮಾಡಿಕೊಟ್ಟರು 
ತಿದ್ದ. ಆ ಸಂಬಂಧ ನಡೆದಕೋರ್ಟು ವ್ಯವಹರಣೆಯಲ್ಲಿ ಆ ಹಿತ್ತಿಲು, ವಾದಿಯಾಗಿದ್ದ 
ಲಿಂಗಪ್ಪನ ಸ್ವಾಧೀನ ಹೋಗಿತ್ತು . ಇದರಿಂದ, ಮೇಲೆ ಕಾಣಿಸಿದ ಮೂಡಪ್ಪದ ಲೆಕ್ಕ 
ದಲ್ಲಿರುವ ಪಾರ್ತಿಸುಬ್ಬನೇ ಈ ಪಾರ್ತಿಸುಬ್ಬಣ್ಣ ಹಾಗೂ ಅವನೇ ಕವಿಪಾರ್ತಿಸುಬ್ಬನೆಂಬ 
ನಂಬಿಕೆ ಮತ್ತೆ ಬಲಪಟ್ಟಿತು - ಕವಿ ಪಾರ್ತಿಸುಬ್ಬನದೆಂದೇ ಪ್ರಸಿದ್ದವಾಗಿದ್ದ ಒಂದು 
ಹಿತ್ತಿಲು ಕೂಡಲು ಮನೆಯವರಿಗೆ ಹೋಗಿದ್ದಿತೆಂಬುದರಿಂದ... 
* ಆದರೆ , ಆಮೇಲೆ ಸ್ವಲ್ಪ ಸಮಯ ದಾಟಿ ಅದೇ ಕೂಡಲು ಈಶ್ವರ ಶ್ಯಾನುಭಾಗರು , 
ತನ್ನಲ್ಲಿದ್ದ ಹಳೆಯ ದಾಖಲೆಗಳನ್ನೆಲ್ಲ ಶೋಧಿಸಿ ನೋಡಿದ್ದಲ್ಲಿ ಮೇಲಿನ ಕೋರ್ಟು 
ದಾಖಲೆಯ ಮೂಲಕ ಲಿಂಗಪ್ಪನಿಗೆ ಬಂದ ಹಿತ್ತಿಲಿಗೆ ' ಮಾನುದಾಸನ ಹಿತ್ತಿಲು' ಎಂಬ 
ಹೆಸರಿದ್ದು ದೆಂದೂ ' ಪಾರ್ತಿಸುಬ್ಬನ ಹಿತ್ತಿಲು' ಬೇರೇ ಇದೆಯೆಂದೂ , ಅದನ್ನು ಪಾಟಾಳಿ 
ಸುಬ್ಬಯ್ಯನೆಂಬವನು ಆ ಲಿಂಗಪ್ಪಯ್ಯನ ತನ್ನ ಪಾಡಿ ಸುಬ್ರಾಯ ಶ್ಯಾನುಭಾಗನಿಗೆ 
ಆರ್ವಾರ ಮಾಡಿಕೊಟ್ಟಿದ್ದನೆಂದೂ ಕಾಣುವ ಇನ್ನೆರಡು ದಾಖಲೆಗಳು ದೊರಕಿರುವುದನ್ನು 
ತಿಳಿಸಿದರು. ಪಾರ್ತಿಸುಬ್ಬನ ಹಿತ್ತಿಲಿನ ಕುರಿತ ದಾಖಲೆ ಇದು. 

ಚಿತ್ರ ೩ 
. . . ಕುತ್ತು ಸಂ 1 ರ ನಾಗಶುಶೀಲ್ಲು ಮತ್ತೂ 
. . . ಸುಬ್ಬಯ ಶ್ಯಾನುಭವರಿಗೆ – ಕಣಿಪು 

. . ಟಾಳಿ ಸುಬ್ಬಯನು ಬರಸಿಗೊಟ್ಟ ರಸಿದಿ | 
. . . ನೆಂದ್ರೆ ನಿಂಮಿಂದ ಯಾ ಸಂ 1 ಕ್ಕೆ ನಿಮಗೆ ನಾ 
. . . ನು ಆರು ವಾರಕ್ಕೆ ಕೊಟ್ಟ ಪಾರ್ತಿಸುಬ್ಬನ 
4 . . ತಿಲ ಕಟ್ಟು ಕಡಿಬಾಬು ಬರತಕ್ಕ olls 
ಅಡೋಬೆಳೆಯ್ಯು ಯಾತ್ರಿಯಲ್ಲು ನಗದು 
ನಿಉ ಕೊಟ್ಟಪ್ರಕಾರ ನನಗೆ ಬಂತ್ತು ಯಂತ 
ಬಕ್ಷಿ ಕೊಟ್ಟಿದಿಬಗ್ಗೆ - ಪ ಸುಬಯನ ರುಜು 
ಯಾ ಬಗ್ಗೆ ಸಾಕ್ಷಿ - ಕಾಗ್ರಗೊಡ ವೆಂಕಟಶ್ವಾನ 
ನ | ಸುಬ್ರಾಯನ ಸಾಕ್ಷಿ ಕಿದೂರ ಅ | ನ | ಯಾ 

ಶ್ವರನ ಸಾಕ್ಷಿ 
( ಕಟ್ಟು ಕಡಿ ಎಂದರೆ ಆರ್ವಾರಕ್ಕೆ ಕೊಟ್ಟ ಆಸ್ತಿಯ ಉತ್ಪತ್ತಿಯಲ್ಲಿ ಬಡ್ಡಿಯ ಅಂಶ 
ಕಳೆದು ಉಳಿಕೆ ಬರತಕ್ಕ ಹಣ). 


ಇದರಲ್ಲಿ ಕಾಣುವ ಸುಬ್ಬಯ ಶ್ಯಾನುಭೋಗನೆಂದರೆ, ಹಿಂದಿನ ಕೋರ್ಟು ದಾಖಲೆ 
ಯಲ್ಲಿ ಕಾಣುವ ಪಾಡಿ ವೆಂಕಟೇಶ ಶ್ಯಾನುಭಾಗನ ಮಗ, ಹಾಗೂ ಆ ಲಿಂಗಪ್ಪಯ್ಯನ 
ತನ್ನು , ಈ ಸುಬ್ಬಯ್ಯ ಶಾನುಭಾಗನು ೧೮೬೦ನೆಯ ಇಸವಿಯವರೆಗೆ ಜೀವಿಸಿದ್ದನೆಂದು 
ತಿಳಿಯುವುದು. ಮೊದಲ ಒಂದೆರಡಕ್ಷರಗಳ ಭಾಗ ತುಂಡು ಹೋಗಿರುವ ಮೇಲಿನ 
ರಶೀದಿಯಲ್ಲಿ ಕಾಣುವ 'ಕ್ರುತು' ಸಂವತ್ಸರವೆಂಬುದು ಶುಭಕೃತು ಅಥವಾ ಶೋಭಕೃತು. 
ಇಲ್ಲವೆ ವಿರೋಧಿಕೃತು ಸಂವತ್ಸರವಾಗಿರಬೇಕೆಂಬುದರಲ್ಲಿ ಸಂದೇಹವಿಲ್ಲ. ಹಾಗೂ ಅದು 
ಕಳೆದ ಇಸವಿ ೧೮೪೨ನೇ ಶುಭಕೃತು, ೧೮೪೩ನೇ ಶೋಭಕೃತು ಅಥವಾ ೧೮೫೧ನೇ 
ವಿರೋಧಿಕೃತು ಸಂವತ್ಸರಗಳಲ್ಲಿ ಒಂದಾಗಿರಬೇಕೆಂದೂ ನಿರ್ಣಯ ವಾಗುವುದು . ಆದ್ದ 
ರಿಂದ ಆರ್ವಾರ ಮಾಡಿಕೊಟ್ಟ ಪಾಟಾಳಿ ಸುಬ್ಬಯ್ಯನೆಂಬುವನು, ಹಿಂದೆ ಹೇಳಿದಂತೆ 
ಪಾರ್ತಿಸುಬ್ಬನ ವಂಶೀಯನಾದ ನಾರಂಪಾಡಿ ರಾಮಯ್ಯನವರ ತಂದೆ ಪಾಟಾಳಿ 
ಸುಬ್ಬಯ್ಯನೇ ಆಗಿರುವುದು ಸಂಭವನೀಯವಾಗಿ ಕಾಣುವುದು. ಪಾರ್ತಿಸುಬ್ಬನ ವಂಶೀಯ 
ನಾಗಿದ್ದು ದರಿಂದ ತಾನೇ ಅವನಿಗೆ ಆ ಹಿತ್ತಲಿನ ಅಧಿಕಾರ ಬಂದಿರಬೇಕು. 
- ಮಾನುದಾಸನ ಹಿತ್ತಿಲಿಗೆ ಸಂಬಂಧಪಟ್ಟ ದಾಖಲೆ ಎಂಬುದು ಆ ಹಿತ್ತಿಲಿನ ಬಗ್ಗೆ 
ಬರಕೊಟ್ಟ ಒಂದು ಗೇಣಿಚೀಟು. ಅದರಲ್ಲಿ ಕಾಣುವ ವಿಚಾರ ಹೀಗಿದೆ 

“ ಪರಿಧಾವಿ ಸಂವತ್ಸರದ ಆಷಾಢ ಶು . ೯ರಲ್ಲು ಶ್ರೀಮತು ಪಾಡಿ ಸುಬ್ಬಯ್ಯ 
ಶಾನುಭಾಗರ ಅಣ್ಣನ ಚಿ. (ಮಗ) ಸುಬ್ರಾಯಶಾನುಭಾಗರಿಗೆ ಕಣಿಪುರ ಅಣ್ಣು ಮಗ 
ವೆಂಕಟೇಶನು ಬರೆಸಿಕೊಟ್ಟ ಗೇಣಿಚೀಟಿನ ಕ್ರಮವೆಂತೆಂದ್ರೆ ನಿನ್ನ ಚಿಕ್ಕ ತಂದೆ 
ಸುಬ್ಬಯ್ಯ ಶಾನುಭಾಗರಿಗೆ ಗ ೨lloಕ್ಕೆ ಬರಕೊಟ್ಟ ಪತ್ರಲೆಕ್ಕದ ಹೊರ್ತು ಬೇರೆ ಈ 
ವರ್ಷಕ್ಕೆ ನಿಮ್ಮಿಂದ ಚಾಲುಗೇಣಿಗೆ ಗೆಯ್ಯುವರೆ ಮಾಡಿಕೊಂಡ ಕಣಿಪುರ ದೇವಸ್ಥಾನದ 
* ತೆಂಕಪಾರ್ಶ್ವದಲ್ಲು ಇರುವ ಮಾನುದಾಸನಹಿತ್ತಿಲನ್ನು ಗೇಣಿಗೆ ಗೆಯ್ಯುವರೆ ಮಾಡಿ 
ಕೊಂಡು ಕೊಡುವರೆ ಮಾಡಿದ ಗೇಣಿ ರೂ . ಗ, lolo ಆರ ಣ ಹಾಗವು . . . . . 
(ಮಲೆಯಾಳ ಬರಹದಲ್ಲಿ) ವೆಂಕಟೇಶನ ರುಜು , ಕಿದೂರು ಈಶ್ವರಯ್ಯನಸಾಕ್ಷಿ .” 

- ಹೀಗಿರುವುದರಿಂದ ಕೋರ್ಟು ದಾಖಲೆಯ ಪಾರ್ತಿಸುಬ್ಬಣ್ಣನೆಂಬುವನು ಕವಿ 
ಪಾರ್ತಿಸುಬ್ಬನಲ್ಲವೆಂಬುದು ಮತ್ತೆ ದೃಢವಾಯಿತು. ಮೂಡಪ್ಪದ ಲೆಕ್ಕದ ಪಟ್ಟಿಯಲ್ಲಿ 
ಕಾಣುವ ಜನರ ಹೆಸರುಗಳೂ ಪ್ರಾಕು ದಾಖಲೆಯಲ್ಲಿ ಇದ್ದುದನ್ನೇ ಬರೆದಿಟ್ಟದ್ದೆಂದಾದ 
ಪಕ್ಷದಲ್ಲಿ ಅಲ್ಲಿ ಕಾಣುವ ಕಣಿಪುರದ ಪಾರ್ತಿಸುಬ್ಬನು ನಿಜವಾದ ಕವಿಪಾರ್ತಿಸುಬ್ಬನಾ 
ಗಿರಬಹುದು. ಅದಲ್ಲದೆ ಹೋದಲ್ಲಿ ಆತನು ಇನ್ನೂರು ವರ್ಷಗಳ ನಂತರ ಆ ಕಣಿಪುರದ 
ಲ್ಲಿದ್ದ ಸ್ಥಾನಿಕ ವರ್ಗದ ಇನ್ನೊಬ್ಬ ಪಾರ್ತಿಸುಬ್ಬನೇ ಸರಿ. ಹೀಗೆ ಒಂದೇ ಹೆಸರಿರುವವರು 
ಕಾಲಾಂತರದಲ್ಲಿ ಒಂದೇ ಸ್ಥಳದಲ್ಲಿ ಇರಲಾರರೆಂದೇನೂ ಇಲ್ಲ. ಹಾಗೂ ಪಾರ್ತಿಸುಬ್ಬ 
ನೆಂಬ ಹೆಸರಾಗಬೇಕಿದ್ದರೆ ಆ ವ್ಯಕ್ತಿಯು ಸಾರ್ತಿ ಎಂಬುವಳ ಮಗನೇ ಆಗಬೇಕೆಂದೂ 


ರಾದವರುಜನ ಮಾಲಿಕ, ಕೈ ಇಟ್ಟು ಕೊ . 


ಇಲ್ಲ; ' ಪಾರ್ತಿ' ಯನ್ನು 'ಸಂಬಂಧ'ಕ್ಕೆ ಇಟ್ಟು ಕೊಂಡವನಿಗೂ ಆ ಹೆಸರು ಬೀಳಬಹುದು. 
ಹಾಗೆ ಅಚ್ಚಮ್ಮನ ಮಾಲಿಂಗ, ಅಮ್ಮಣ್ಣಿ ರಾಮ , ಬಾಲಕ್ಕನಗೋವಿಂದ ಇತ್ಯಾದಿ ಹೆಸ 
ರಾದವರು ಆ ಊರಿನಲ್ಲಿ ಬೇರೆ ಎಷ್ಟೋ ಮಂದಿ ಇದ್ದರು, ಇದ್ದಾರೆ. ಅದೇನಿದ್ದರೂ 
ಪಾರ್ತಿಸುಬ್ಬನ ಹೆಸರಿನ ಒಂದು ಹಿತ್ತಿಲು ಇದ್ದಿ ತೆಂಬುದೂ ಅದು ಕೂಡಲು ಮನೆಯವ 
ರಿಗೆ ಹೋಗಿತ್ತೆಂಬುದೂ ಆತನು ಸ್ಥಾನಿಕ ಹಾಗೂ ಪಾಟಾಳಿಯಾಗಿದ್ದನೆಂಬುದೂ 
ಮೇಲಿನ ಕಟ್ಟು ಕಡಿರಶೀದಿಯಿಂದ ನಿರ್ಣಯವಾಗುವುದು . ಹಿಂದೆ ಕೊಟ್ಟ ಮೂಡಪ್ಪದ 
ದಾಖಲೆಯು, ದಿ| ಗೋವಿಂದಪೈಗಳ ಹೇಳಿಕೆಯಲ್ಲಿ 'ಓಲೆಗರಿಯದೇನೋ ' ಎಂದಿರುವುದಾ 
ದರೆ, ( ನಾಯಿಪಾಡಿ) ಸಿರಿಬಾಗಿಲು ವೆಂಕಪ್ಪಯ್ಯನೆಂಬವರು ಪಾರ್ತಿಸುಬ್ಬನ ಹೆಸರಿರುವ 
ಆ ಲೆಕ್ಕವು ಕಡತದಲ್ಲಿ ಬರೆದಿದ್ದು ದನ್ನು ತಾವುನೋಡಿರುವುದಾಗಿ ಹೇಳಿದ್ದಿ ದೆ - ( ಲೇಖನ 
“ಮಧುರಸ್ಕೃತಿ', ಗ್ರಂಥ, ಪು . ೫೧ -೫೨, ಗೀತಾ ಪ್ರಕಾಶನ, ಕಾಸರಗೋಡು, ೧೯೬೫ ) 
ಮೇಲೆ ಪಡಿಯಚ್ಚಿನಲ್ಲಿ ಕೊಟ್ಟಿರುವುದು ( ಚಿತ್ರ ೪- ೧ ; ೪ - ೨) ಆ ಓಲೆಯದೋ 
ಕಡತದ್ರೂ ಪಟ್ಟಿಯಿಂದ ಕೂಡಲು ಶ್ಯಾನುಭಾಗರು ಕಾಗದದಲ್ಲಿ ತೆಗೆದು ಬರೆದಿಟ್ಟ 
ಪ್ರತಿಯಾಗಿರಬೇಕು. 

ಗ್ರಂಥ ಸಂಪಾದನೆಯ ಕುರಿತು 
ಪಾರ್ತಿಸುಬ್ಬನ 'ಕೃಷ್ಣ ಚರಿತೆ' ಎಂಬುದು ಇದುವರೆಗೆ ಸಮಗ್ರವಾಗಿ ಅಚ್ಚಾಗದೆ 
ಇರುವ ಯಕ್ಷಗಾನ, ಉಡುಪಿ ಮಧ್ಯಸಿದ್ದಾಂತ ಗ್ರಂಥಾಲಯದವರು ಕಳೆದ ೧೯೩೦ನೇ 
ಇಸವಿಯಲ್ಲಿ ಇದರ ಪೂರ್ವಾರ್ಧ ಸ್ವಲ್ಪಾಂಶವನ್ನು ( ಪೂತನಾಮೋಕ್ಷದವರೆಗೆ ಶ್ರೀಕೃಷ್ಣ 
ಬಾಲಲೀಲೆ' ಎಂಬ ಹೆಸರಿನಿಂದ ಮುದ್ರಿಸಿದ್ದರು. ಅದರಲ್ಲಿ ಅನ್ಯ ಕರ್ತೃತವಾದ ಇನ್ನೆರಡು 
ಬಾಲಲೀಲೆಗಳ ಪದ್ಯಗಳು ಮಧ್ಯ ಮಧ್ಯ ಸೇರಿಕೊಂಡಿವೆಯಲ್ಲದೆಕೊನೆಯಲ್ಲಿ ಉಡುಪಿಕೃಷ್ಣ 
ನಿಗೆ ಒಂದು ಮಂಗಳಪದ್ಯವೂ ಪ್ರಕ್ಷಿಪ್ತವಾಗಿ ಬಂದಿದೆ. ಇದರಿಂದಾಗಿ ಆ ಪ್ರಸಂಗವೇ 
ಅನ್ಯಕರ್ತೃಕವೆಂಬ ಭ್ರಾಂತಿಯು ತಿಳಿದೋ ತಿಳಿಯದೆಯೋ ಕೆಲವರಲ್ಲಿ ಹುಟ್ಟಿಕೊಂಡಿದೆ . 
ಸುಬ್ಬನ ಈ ಪ್ರಸಂಗಕ್ಕಾದರೆ 'ಕೃಷ್ಣ ಚರಿತೆ' ಎಂಬ ಹೆಸರಿರುವುದನ್ನು ಈ ಓಲೆಪ್ರತಿಯಿಂದ 
ತಿಳಿಯಬಹುದು. 

ಚಿತ್ರ ೧ 
( ದಿ! ಬಲಿಪ ನಾರಾಯಣ ಭಾಗವತರು ಒದಗಿಸಿಕೊಟ್ಟ ಓಲೆಗ್ರಂಥದ ಮೊದಲಗರಿ.) 
ಶ್ರೀ ಗೋಪಾಲಕೃಷ್ಣಾಯನಮಃ | ಕೃಷ್ಣ ಚರಿತೆ ಬರೆಯುವುದಕ್ಕೆ ಶುಭಮಸ್ತು || 
ಶ್ರೀ ಗೋಪಾಲವಶೇಷ ಭಕ್ತ ವರದಂ ಶಾಂತಂ ಯಶೋದಾರ್ಭಕಂ | 
ನಾಗಾರಾತಿಸುವಾಹನಂ ನಗಧರಂ ಕ್ಷೀರಾಬ್ಲಿ ಜಾತಾಧವಂ | 
ವಾಗೀಶಾದ್ಯಮ ರೌಘಸನ್ನು ತಪದ ಗೋಪಾಂಗನಾ ವೇಷ್ಟಿತಂ| - 
ಯೋಗೀಂದ್ರಾರ್ಚಿತ ಪಾದಪದ್ಮಯುಗಳಂ ವಂದೇ ಸರೋಜಾಂಬಕಂ || 


lv 


ಜಯ ಗೋಪಿಕಾನಂದ ಜಯಗೋಪ ಜನನ್ನಂದ ಜಯಸಚ್ಚಿದಾನಂದ| 

ಜಯತು ಗೋವಿಂದ || 
ನಂದಗೋಪಕುಮಾರ ನವನೀತವರಚೋರ! 

ಸಿಂಧುಕನ್ಯಾ ರಮಣ ಸರಸಿರುಹಚರಣ || 
ಇಂದ್ರಾದಿ ಸುರನಮಿತ ಈಶಸಖ ಮಹಿಮಯುತ ಸುಂದರಾತ್ಮಕ ವರ್ಣ 

ಸಕಲ ಗುಣಪೂರ್ಣ|| 
ಕಂಸದೈತ್ಯ ವಿನಾಶ ಕಮಲನೇತ್ರ ವಿಲಾಸ ನೀಂ ಸಕಲ ಸುರಸೇವ್ಯ 

* ನತಜನೋದ್ಧಾವ್ಯ || 
ಅದಲ್ಲದೆ, ಇದರ ೫ ನೇ ಪದ್ಯ ( ಪು . ೪೮೮) ದಲ್ಲಿ ಕವಿಯೇ ' ಪರಮವೈಷ್ಣವ ಶುಕಾ 
ಚಾರ್ಯಮುನಿ ವದನಸರಸಿರುಹದಿಂದೊಗೆದ ಶ್ರೀಕೃಷ್ಣ ಚರಿತವನು ನಾ ವಿರಚಿಸುವೆ' 
ಎಂದಿರುತ್ತಾನೆ. 

ಸಮಗ್ರವಾದ ಈ ಕೃಷ್ಣ ಚರಿತೆ' ಯನ್ನೂ ರಾಮಾಯಣದಲ್ಲಿ ಪಟ್ಟಾಭಿಷೇಕದಿಂದ 
ಅಂಗದಸಂಧಾನವರೆಗಿನ ಐದು ಪ್ರಸಂಗಗಳನ್ನೂ ಈಗ ನಲುವತ್ತು ವರ್ಷಗಳಷ್ಟು ಹಿಂದೆಯೇ 
ನಾನು ಕಂಠಪಾಠ ಮಾಡುವುದಕ್ಕಾಗಿ ಶುದ್ಧ ಪಾಠ ಶೋಧಿಸಿ ಸಂಪಾದಿಸಿಕೊಂಡಿದ್ದೆ . 
ಅದಕ್ಕಾಗಿ ಅಂದು ಸಂಗ್ರಹಿಸಿದ್ದ ಓಲೆ ಗ್ರಂಥಗಳು ಮತ್ತೆ ಕೈ ತಪ್ಪಿ ಹೋದವು. ಹಾಗೆ 
ನಾನು ಬರೆದಿಟ್ಟಿದ್ದ ಹಸ್ತಪ್ರತಿಯಲ್ಲದೆ, ಪ್ರಸ್ತುತ ಸಂಪಾದನೆಗಾಗಿ ಮತ್ತೆ ಸಂಗ್ರಹಿಸಿದ 
ಮುಖ್ಯ ಆಕರ ಗ್ರಂಥ ಪ್ರತಿಗಳವಿವರ ಹೀಗಿದೆ. 

ಓಲೆ ಗ್ರಂಥಗಳು 
೧ , ಐರಾವತ , ಗಜಗೌರೀವ್ರತಸಂಕಲ್ಪ ಮಂತ್ರವಿರುವುದು ( ಪಿಂಗಳ ಸಂ । ಭಾ . 
ಶು . ೩ ಭಾನುವಾರ), ಸಮಗ್ರ, ಸಭಾಲಕ್ಷಣ ಪದ್ಯಗಳ ಸಮೇತ, ಪರಿಧಾವಿಸಂ ಮಾರ್ಗ 
ಶಿರ ಬ . ೭ ಭಾನುವಾರ ಬರೆದು ಮುಗಿದಂಥಾದ್ದು - ಮೈ ವಿ. ವಿ . ಕ. ಅ. ಸಂ . K - ೨೯೫ , 

೨. ಐರಾವತ, ಸಂಕ್ಷಿಪ್ತ , ಮೊದಲ ೪೬ ಗರಿಗಳಲ್ಲಿ ಅನ್ಯ ಕರ್ತೃಕವಾದ ಕುಶ 
- ಲವರ ಕಥೆ' ಇರುತ್ತದೆ. ಈಶ್ವರ ಸಂ ಮಾಘ ಬ . ೭ರಲ್ಲು ಬರೆದು ಮುಗಿದದ್ದು - ಮೈ . 
ವಿ. ವಿ . ಕ. ಅ. ಸಂ . K - ೧೦೩ , 

೩ . ಕುಶಲವರ ಕಾಳಗ, ಸಮಗ್ರ, ಪರಿಧಾವಿ ಸಂ ! ಚೈತ್ರ ಬ . ೧೨ ಭಾರ್ಗವವಾರ 
ದಲ್ಲು ಬರೆದು ಮುಗಿಸಿದ ಪ್ರತಿ - ಮೈ . ವಿ . ವಿ. ಕ. ಅ. ಸಂ . K - ೨೦೧ . 

೪. ರಾಮಾಯಣ ಪಟ್ಟಾಭಿಷೇಕದಿಂದ ಉಂಗುರಸಂಧಿ ಕೊನೆಯವರೆಗೆ ಸಮಗ್ರ 
ವಾಗಿರುವ ಗ್ರಂಥ. ಮಲಯಾಳ ಕಥಕಳಿ ರಾಮಾಯಣದ ಮೊದಲ ಸ್ತುತಿಪದ್ಯಗಳಿಂದ 
ಆರಂಭವಾಗುವುದು, ಸ್ವಲ್ಪಾಂಶ ಸಭಾಲಕ್ಷಣ ಸಮೇತ ಮೈ . ವಿ . ವಿ . ಕ . ಅ . ಸಂ . 
K - ೧೪೬ , 


lvi 


೫ . ಪಂಚವಟಿ ವಾಲಿಸಂಹಾರ, ಸಮಗ್ರ, ಮೈ . ವಿ. ವಿ. ಕ. ಅ. ಸಂ . K - ೫೫೫ , 

೬ . ಪುತ್ರಕಾಮೇಷ್ಟಿ - ಸೀತಾಕಲ್ಯಾಣ, ಸಮಗ್ರ , ಕುಂಬಳೆ ರಾಯಪ್ಪ ನಾಯ್ಕ 
ರಿಗೆ ಬರೆದುಕೊಟ್ಟದ್ದು ' ಎಂದಿದೆ , ಸ್ವಲ್ಪಾಂಶ ಸಭಾಲಕ್ಷಣ ಸೇರಿದೆ, ಒದಗಿಸಿಕೊಟ್ಟವರು 
ಸಿರಿಬಾಗಿಲು ವೆಂಕಪ್ಪಯ್ಯ , ಕಾಸರಗೋಡು. 
- ೭ . ಪಟ್ಟಾಭಿಷೇಕ - ಪಂಚವಟಿ , ಸಮಗ್ರ , ಪದ್ಯಸಂಖ್ಯೆ ೩೮೦ - ಸಿರಿಬಾಗಿಲು 
ವೆಂಕಪ್ಪಯ್ಯ ಕಾಸರಗೋಡು. 
- ೮ , ಪಂಚವಟ - ವಾಲಿಸಂಹಾರ, ಉಂಗುರಸಂಧಿ , ಸೇತುಬಂಧನ , ಅಂಗದ 
ಸಂಧಾನ ಮತ್ತು ಕುಂಭಕರ್ಣಾದಿಕಾಳಗ ಸಮಗ್ರವಾಗಿರುವ ಸಂಪುಟ - ಸಿರಿಬಾಗಿಲು 
ವೆಂಕಪ್ಪಯ್ಯ ಕಾಸರಗೋಡು, 

೯ . ಪಂಚವಟಿಪ್ರಸಂಗ, ಸುಗ್ರೀವ ಸಖ್ಯದವರೆಗೆ ಮಾತ್ರ - ಸಿರಿಬಾಗಿಲು 
ವೆಂಕಪ್ಪಯ್ಯ , ಕಾಸರಗೋಡು. 
- ೧೦ , ಐರಾವತ , ಸಮಗ್ರ , ಮೊದಲ ಒಂದು ಗರಿಯಲ್ಲಿ ಪಾರ್ತಿಸುಬ್ಬನ ಐರಾವತ 
ಎಂದು ಬರೆದಿದೆ. ಕೊಟ್ಟವರು ದಿ| ಬಲಿಪನಾರಾಯಣ ಭಾಗವತ 

೧೧ . ಕೃಷ್ಣ ಚರಿತೆ, ಸಮಗ್ರ , ಪದ್ಯಸಂಖ್ಯೆ ೧೪೩ , ಅಂಗೀರಸ ಸಂ ! ಭಾದ್ರಪದ 
ಶು , ೬ರಲ್ಲು ಬರೆದದ್ದು - ದಿ! ಬಲಿಪನಾರಾಯಣ ಭಾಗವತ. 

೧೨. ಪಟ್ಟಾಭಿಷೇಕ - ಪಂಚವಟ, ಸಮುದ್ರ , ಪದ್ಯಸಂಖ್ಯೆ ೩೭೭, ವಿಳಂಬಿ ಸಂ | 
ಪುಷ್ಯ ಶು . ೨ರಲ್ಲು ಬರೆದು ಮುಗಿಸಿದ್ದು ನಾರಂಪಾಡಿ ವೆಂಕಟೇಶಯ್ಯನವರಲ್ಲಿ ದೊರೆತ 
ಪ್ರತಿ, ಕಾಸರಗೋಡು ತಾಲೂಕು. 
- ೧೩ , ಪಟ್ಟಾಭಿಷೇಕ - ಪಂಚವಟಿ, ಸಮಗ್ರ, ಕಾಸರಗೋಡು ತಾಲೂಕು ಪೆರ್ಲ 
ಮಾಗಣೆ , ಚೇರ್ಕೆಪ್ಪ ದೇವಸ್ಥಾನದಲ್ಲಿ ದೊರೆತ ಪ್ರತಿ. 
* ೧೪ . ಸಭಾಲಕ್ಷಣ , ಸಮಗ್ರ , ಕಟ್ಟುಹಾಸ್ಯಗಳ ಮಾತುಕತೆ ಸಮೇತ, ಮಲೆಯಾಳ 
ಕಥಕಳಿ ರಾಮಾಯಣದ ' ವಂದನಶ್ಲೋಕಗಳಿರುವಂಥಾದ್ದು , ೨೦೨ ಗರಿಗಳ ಗ್ರಂಥ 
ದಿ! ಕೂಡಲು ಈಶ್ವರ ಶ್ಯಾನುಭೋಗ. 

೧೫ . ಸಭಾಲಕ್ಷಣ , ಅಸಮಗ್ರ , ಕಾಸರಗೋಡು ತಾಲೂಕು ಕಾಟುಕುಕ್ಕೆ 
ದೇವಸ್ಥಾನದ ಪ್ರತಿದಿ ಬಲಿಪನಾರಾಯಣ ಭಾಗವತ . 

ಕಾಗದದ ಹಸ್ತಪ್ರತಿಗಳು 
೧ . ಪುತ್ರಕಾಮೇಷ್ಟಿ - ಸೀತಾ ಕಲ್ಯಾಣ, 
೨. ಉಂಗುರಸಂಧಿ. 
೩ . ಸೇತುಬಂಧನ. 


lvii 


೪ , ಅಂಗದಸಂಧಾನ. 
೫ . ಕುಂಭಕರ್ಣಾದಿಕಾಳಗ. 
೬ . ಕುಶಲವರ ಕಾಳಗ, 
೭. ಕೃಷ್ಣ ಚರಿತೆಯ ಪೂರ್ವಾರ್ಧ 'ಕೃಷ್ಣಾವತಾರ', ಪೂತನಾಮೋಕ್ಷದವರೆಗೆ. 
೮. ಐರಾವತ, ಅಸಮಗ್ರ . 

೯ . ( ಸಭಾಲಕ್ಷಣ ಸಂಗೀತದ ಬೂಕು,' ಅಸಮಗ್ರ, ೧೮೯೯ನೇ ವಿಕಾರಿ ಸಂ | 
ಮಾರ್ಗಶಿರ ಬ. ೩೦ರಲ್ಲು ವಿಷ್ಣು ಮಂಗಲದ ಈಶ್ವರ ಬರೆದದ್ದು . ನಂ .೧ರಿಂದ ೮ರ ವರೆಗಿನ 
ಪ್ರತಿಗಳನ್ನು ಕೂಡಲು ಗ್ರಾಮದ ವಿಷ್ಣು ಮಂಗಲ ವೆಂಕಟೇಶಯ್ಯ ಬರೆದದ್ದು , ೧೮೯೯ 
೧೯೦೧ . 

೧೦ . ಪಂಚವಟ - ವಾಲಿಸಂಹಾರ, ಉಂಗುರಸಂಧಿ, ಸಮಗ್ರ, ಮೈ . ವಿ. ವಿ. ಕ. ಅ. 
- ಸಂ . KB- ೩೬೭ . 

೧೧. ಪುತ್ರಕಾಮೇಷ್ಠಿ - ಸೀತಾಕಲ್ಯಾಣ, ವಾಲಿಸುಗ್ರೀವರ ಕಾಳಗ, ಚೂಡಾಮಣಿ, 
ಸೇತುಬಂಧನ , ಕುಂಭಕರ್ಣ ಇತ್ಯಾದಿ ಕಾಳಗಗಳಿರುವ ಸಂಪುಟ . ಮೊದಲ ೭೬ ಪುಟ 
ಗಳಲ್ಲಿ “ ನಗರಾಖ್ಯ ಪಟ್ಟಣದ ವಿಠಲನ ಮಗ ಸುಬ್ಬಯ್ಯನು”ರಚಿಸಿದ ರಾವಣೋದ್ಭವ 
ಪ್ರಸಂಗವಿರುವುದು - ಕ. ಅ. ಸಂ . KB- ೩೫೩ , 
- ೧೨ ವಾಲಿಸುಗ್ರೀವರ ಕಾಳಗ , ಸಮಗ್ರ - KB - ೩೯೧ . 

- ೧೩ , ಪಟ್ಟಾಭಿಷೇಕ - ಪಂಚವಟಿ, ವಾಲಿಸಂಹಾರ, ಚೂಡಾಮಣಿ, ಸಮಗ್ರ 
KB - ೩೬೦ . 

೧೪ . ಐರಾವತ , ಸಮಗ್ರ , ಪದ್ಯಸಂಖ್ಯೆ ೫೨೨, ಹಾಳೆಗಳಲ್ಲಿ ೧೮೮೩ನೇ ಇಸವಿಯ 
ಮೊಹರುಗಳಿವೆ - KB - ೪೦೧ , 

೧೫ . ಐರಾವತ, ಅಸಮಗ್ರ - KA - ೧೦೭ . 

೧೬ . ಉಂಗುರಸಂಧಿ, ಸೇತುಬಂಧನ, ಅಂಗದಸಂಧಾನ, ಸಮಗ್ರ , ೧೮೮೭ - ೮ರಲ್ಲಿ 
ಬರೆಯಲ್ಪಟ್ಟಿತ್ತು - ದ. ಕ. ಪುತ್ತೂರು ತಾಲೂಕು ಕೆದಿಲಗ್ರಾಮದ ಬಡೆಕಿಲ 
ವೆಂಕಟರಮಣಭಟ್ಟರ ಪುಸ್ತಕ . 
- ೧೭. ಸೇತುಬಂಧನ, ಅಂಗದಸಂಧಾನ, ಸಮಗ್ರ , ಗಿರಿಮನೆ ಭಾಗವತ ರಾಮಭಟ್ಟರ 
ಪುಸ್ತಕ, ಒದಗಿಸಿಕೊಟ್ಟವರು - ದಿ! ಬಡೆಕಿಲ ಭೀಮಭಟ್ಟ . 
- ೧೮ , ಕುಶಲವರ ಕಾಳಗ, ಸಮಗ್ರ , ವಿಟ್ಲ ಸೀಮೆ ಗುರಿಕಾರ ದಿ! ಭಾಗವತ ನೆತ್ತೆ 
ಕೇಶವಭಟ್ಟರ ಪುಸ್ತಕ, ೧೯೦೦ನೇ ಇಸವಿಯಲ್ಲಿ ಬರೆದದ್ದು . ಕೊಟ್ಟವರು - ಚೆಂಡೆ 
ಮದ್ದಳೆಗಾರ ನೆಡ್ಡೆ ಗುರಿಕಾರ ನರಸಿಂಹಭಟ್ಟ , ವಿಟ್ಲ ದ . ಕ. 


lviii 


ಅಚ್ಚಿನ ಪ್ರತಿಗಳು 
೧. ಅಯೋಧ್ಯಾಕಾಂಡ ಅರಣ್ಯ ಕಾಂಡ (ಪಟ್ಟಾಭಿಷೇಕ- ಪಂಚವಟು 
ವಾಜಪೇಯಂ ಗೋವಿಂದಯ್ಯ , ವಿಚಾರದರ್ಸಣ ಮದ್ಯಾಕರ ಶಾಲೆ, ಬೆಂಗಳೂರು, 
೧೮೯೫ , 

೨. ಆದೇ , ೧೯೨೯ . 

೩ . ಕಂಸಾಸುರನ ಕಥೆ - ಇದರ ಮೊದಲ ಸಂಧಿ ಪಾರ್ತಿಸುಬ್ಬನ ಕೃಷ್ಣ ಚರಿತೆ' ಯ 
ಪೂರ್ವಾರ್ಧವಾಗಿದೆ , ಅದೇ , ೧೮೯೫ . 

೪ , ಸುಂದರಕಾಂಡ ವಾಜಪೇಯಂ ಕೃಷ್ಣಯ್ಯ , ಬೆಂಗಳೂರು, ೧೮೯೪. 
೫ . ಸೇತುಬಂಧನ, ಅದೇ . 
೬ . ಐರಾವತ - ಪ್ರ . ಬಿ. ಆದಿನಾರಾಯಣಶೆಟ್ಟಿ , ಮೈಸೂರು. 

೭. ಪಂಚವಟ - ವಾಲಿಸುಗ್ರೀವರ ಕಾಳಗ - ಮಧ್ವಸಿದ್ಧಾಂತ ಗ್ರಂಥಾಲಯ , 
ಉಡುಪಿ , ಪ್ರಥಮ ಮುದ್ರಣ, ೧೯೨೮( ?) . 

೮ . ಪಂಚವಟ- ವಾಲಿಸುಗ್ರೀವರ ಕಾಳಗ ' ಕುಂಬಳೆ ಪಾರ್ತಿಸುಬ್ಬ ಕವಿಯಿಂದ 
ವಿರಚಿತವಾದ' ಎಂದಿದೆ. ಅದೇ , ೫ ನೆಯ ಮುದ್ರಣ, ೧೯೩೧ . 

೯ . ಪುತ್ರಕಾಮೇಷ್ಟಿ - ಸೀತಾಕಲ್ಯಾಣ, ಅದೇ , ಪ್ರಥಮ ಮುದ್ರಣ, ೧೯೩೧. 
೧೦ . ಅದೇ , ನಾಲ್ಕನೆಯ ಅಚ್ಚು , ೧೯೫೮ 
೧೧. ಶ್ರೀರಾಮಪಟ್ಟಾಭಿಷೇಕ, ಅದೇ , ಆರನೇ ಅಚ್ಚು , ೧೯೫೬ . 
೧೨. ಸೇತುಬಂಧನ , ಅದೇ , ಪ್ರಥಮ ಮುದ್ರಣ, ೧೯೩೦ . 
೧೩ . ಸೇತುಬಂಧನ, ಅದೇ , ನಾಲ್ಕನೆಯ ಅಚ್ಚು , ೧೯೫೨. 
೧೫, ಅಂಗದಸಂಧಾನ, ಅದೇ , ಆರನೆಯ ಅಚ್ಚು , ೧೯೫೨. 
೧೫, ಕುಂಭಕರ್ಣನ ಕಾಳಗ , ಅದೇ , ಪ್ರಥಮ ಮುದ್ರಣ, ೧೯೩೦. - 
೧೬ . ಶ್ರೀಕೃಷ್ಣ ಬಾಲಲೀಲೆ ( ಅಸಮಗ್ರ) , ಪ್ರಥಮ ಮುದ್ರಣ , ೧೯೩೦ . 
೧೭ . ಐರಾವತ ಪ್ರಸಂಗ , ನಾಲ್ಕನೆಯ ಅಚ್ಚು , ೧೯೫೧ 
೧೮ . ಕುಶಲವರ ಕಾಳಗ , ದ್ವಿತೀಯ ಮುದ್ರಣ, ೧೯೫೦ . 
೧೪ . ಚೂಡಾಮಣಿ. ಪ್ರ . ಆರ್ . ವಿಟ್ಟಪ್ಪ ಶೆಣೈ , ಕಾರ್ಕಳ, ದ. ಕ. 

ಇವುಗಳಲ್ಲಿರುವ ಪ್ರತಿಯೊಂದೂ ಪಾಠಭೇದಗಳನ್ನು ಗ್ರಂಥಕ್ರಮವಾಗಿ ಕೊಡಲಿಲ್ಲ. 
ಪ್ರಾರಂಭದಲ್ಲಿ ಆ ಪ್ರಯತ್ನ ಮಾಡಿನೋಡಿದಲ್ಲಿ ಮೂಲಕ್ಕಿಂತ ಟಿಪ್ಪಣಿ ಉದ್ದ ಬೆಳೆಯುವ 
ಸ್ಥಿತಿ ಬಂದುದರಿಂದ ಅದನ್ನು ಕೈಬಿಡುವುದು ಅನಿವಾರ್ಯವಾಯಿತು. ಹಾಗೂ ತಜ್ಞ 
ವಿದ್ವಾಂಸರ ಸಲಹೆಯಂತೆ ಈ ಹಾಡುಗಬ್ಬದಲ್ಲಿ ಅಂಥ ಪರಿಶೋಧನೆ ಅನವಶ್ಯ ಪ್ರಯಾಸ 
ವೆಂದೂ ಭಾವಿಸಲಾಯಿತು. ಆದುದರಿಂದ ಅರ್ಥವ್ಯತ್ಯಾಸ ಕಂಡುಬರುವ ಭಿನ್ನ ಪಾಠಗಳ 


lix 
ಇಷ್ಟೇ ಪ್ರಕೃತ ಟಿಪ್ಪಣಿಯಲ್ಲಿಕೊಟ್ಟದ್ದಾಗಿದೆ. ಓಲೆ ಗ್ರಂಥಗಳಲ್ಲಿರುವ ಪಾಠಾಂತರವನ್ನು 
( ಓ) , ಕಾಗದ ಹಸ್ತಪ್ರತಿಗಳಲ್ಲಿರುವುದನ್ನು ( ಕಾ ) , ಅಚ್ಚಿನ ಪ್ರತಿಗಳಲ್ಲಿರುವುದನ್ನು ( ಅ) 
ಎಂಬ ಸಂಕೇತಾಕ್ಷರಗಳಿಂದ ಸೂಚಿಸಲಾಗಿದೆ. ಪ್ರಕ್ಷಿಪ್ತ ಹಾಗೂ ಇತರ ಗ್ರಂಥಗಳ ಪದ್ಯ 
ಗಳೆಂದು ಖಚಿತವಾದುವುಗಳನ್ನು ಕಳೆದುಬಿಡಲಾಗಿದೆ. ಸಂದೇಹಾಸ್ಪದವಾದವುಗಳನ್ನು 
ಗ್ರಂಥಪಾಠದಲ್ಲಿ [ ] ಕಂಸಗಳೊಳಗೂ ಅಡಿಟಿಪ್ಪಣಿಯಲ್ಲಿಯೂ ಕೊಟ್ಟಿದೆ. ಗ್ರಂಥ 
ಪಾಠವು ಓಲೆಪ್ರತಿಗಳದ್ದೇ ಆಗಿದೆ. ಅಪೂರ್ವ, ಕ್ಲಿಷ್ಟ , ಹಾಗೂ ಇತರಭಾಷಾಪದಗಳ 
ಮಟ್ಟಿಗೆ ಶಬ್ದ ಕೋಶವನ್ನು ಪರಿಶಿಷ್ಟ ದಲ್ಲಿ ಕೊಡಲಾಗಿದೆ. 

ತಾಳದ ಹೆಸರುಗಳ ಮುಂದೆ ಕೊಟ್ಟಿರುವ ಸಂಖ್ಯೆಗಳು ಆಯಾ ತಾಳನಿರೂಪಣೆ 
ಯಲ್ಲಿರುವ ಭಿನ್ನ ಪ್ರಕಾರಗಳನ್ನು (ಪೂರ್ವಪ್ರಸಿದ್ದ ತಾಳಭೇದಗಳನ್ನು ಸೂಚಿಸುತ್ತವೆ ; 
ಅವುಗಳ ಗುರುಲಘು ವಿನ್ಯಾಸಗಳನ್ನು ಹಿಂದೆ ಕೊಟ್ಟಿರುವ ಪಟ್ಟಿಯಲ್ಲಿ ನೋಡಿ 
ಕೊಳ್ಳುವುದು. 

ಪದ್ಯ ಪಾದಗಳಲ್ಲಿ ವಿಂಗಡವಾಗಿ ಹಾಕಿರುವ (1) ಈ ನೇರ ಗೆರೆಗಳು ತಾಳದ 
ಆವರ್ತನೆಗಳನ್ನು ಸೂಚಿಸುತ್ತವೆ. ಆವರ್ತನೆಯ ಮೊದಲ ಘಾತವು ( ಪೆಟ್ಟು ) ಗೆರೆಯ 
ಮುಂದಿನ ಅಕ್ಷರಕ್ಕೆ ಬೀಳತಕ್ಕದ್ದು. ಪಾದದಲ್ಲಿ ಅಲ್ಲಲ್ಲಿ ಕೊಟ್ಟಿರುವ (೨) ಈ ವಿರಾಮ 
ಸಂಜ್ಞೆ ಸಾಮಾನ್ಯವಾಗಿ ಒಂದು ಪ್ರಸ್ವಾಕ್ಷರಕಾಲವನ್ನು ಸೂಚಿಸುತ್ತದೆ. ಗೆರೆಯ 
ಮುಂದೆ ಈ ಸಂಜ್ಞೆ ಇದ್ದಲ್ಲಿ ಸೆಟ್ಟಿನ ನಂತರ ಅಕ್ಷರ ಉಚ್ಚರಿಸಬೇಕೆಂದು ತಿಳಿಯತಕ್ಕದ್ದು . 
ಅಕ್ಷರಗಳ ಮುಂದೆ ಈ ಸಂಜ್ಞೆ ಇರುವಲ್ಲಿ ಆ ಅಕ್ಷರವನ್ನು ಮಾತ್ರಾಕಾಲದಷ್ಟು ದೀರ್ಘ 
ಉಚ್ಚರಿಸಬೇಕೆಂದು ಅರ್ಥ . 

* ತಾಳದ ಗೆರೆಗಳ ಮಧ್ಯ ( - ) ಈ ಅಡ್ಡ ಗೆರೆ ಇರುವಲ್ಲಿ ಆಯಾ ತಾಳದ ಆವರ್ತನೆಗೆ 
ಬೇಕಾಗುವಷ್ಟು ಉದ್ದ ಎಳೆಯಬೇಕು ಅಥವಾ ಕಾಲಯಾಪನೆ ಮಾಡಬೇಕೆಂದರ್ಥ. 

ಕೆಲವು ಪದ್ಯಗಳಲ್ಲಿ ತಾಳದ ಗೆರೆಯಿಂದ ಗೆರೆಗೆ ಎರಡು ಆವರ್ತನಗಳೂ ಬರುವು 
ದುಂಟು. ಅಂಥ ಸಂದರ್ಭಗಳನ್ನು ಊಹಿಸಿಕೊಳ್ಳಬೇಕಷ್ಟೆ , ಅಥವಾ ಸಂಪ್ರದಾಯಜ್ಞ 
ರಿಂದ ತಿಳಿದುಕೊಳ್ಳಬೇಕು. ಒಂದೇ ಪದ್ಯದ ಚರಣಗಳಲ್ಲಿಯಾದರೂ ಸಂದರ್ಭಾನುಸಾರ 
ತಾಳದ ಗತಿ ಭಿನ್ನವಾಗಬಹುದು. ಅಂಥವನ್ನು ಸಂಪ್ರದಾಯದಿಂದಲೇ ತಿಳಿದುಕೊಳ್ಳ 
ಬೇಕಾಗುವುದು. ಅಷ್ಟ ತಾಳ , ರೂಪಕತಾಳಗಳ ಪದ್ಯಗಳಲ್ಲಿ ಗುರು - ಲಘು ಅಕ್ಷರಗಳನ್ನು 
ಉಚ್ಚರಿಸುವ ಕಾಲವು ನಿಯತಮಾತ್ರಾಪ್ರಮಾಣದಲ್ಲಿರುವುದಿಲ್ಲ, ಎಂದರೆ ಲಘುವಿನ 
ಎರಡರಷ್ಟು ಗುರು ಎಂಬಂತೆ ಸಾಪೇಕ್ಷವಾಗಿರುವುದಿಲ್ಲ ಎಂದರ್ಥ. ಅಕ್ಷರಗಳನ್ನು ತಾಳಕ್ಕೆ 
ಹೊಂದುವಂತೆ ತಕ್ಕಷ್ಟು ಉದ್ದ - ಗಿಡ್ಡ ಮಾಡಿ ಉಚ್ಚರಿಸಬೇಕಾಗುವುದು. ಮುಟ್ಟಿ ತಾಳದ 
ವಿಶೇಷಪ್ರಕಾರಗಳಲ್ಲಿಯೂ ಅಂಥ ವಿಷಮು ಬರುವುದುಂಟು . ಹಿಂದೆ ಕೊಟ್ಟ ಪಟ್ಟಿಯಲ್ಲಿ 
ಅವುಗಳ ಗುರು ಲಘು ವಿನ್ಯಾಸವನ್ನು ಪರಿಶೀಲಿಸಿ ಊಹಿಸಿಕೊಳ್ಳಬಹುದು . 


ಧನ್ಯವಾದಗಳು 
ಸತ್ಯ , ಧರ್ಮ, ಸಂಸ್ಕೃತಿಗಳನ್ನು ತುಳುನಾಡಿನಲ್ಲಿ ಉಳಿಸಿ ಬೆಳೆಸಿಕೊಂಡು ಬಂದ | 
ಪುಣ್ಯಕ್ಷೇತ್ರ ಧರ್ಮಸ್ಥಳ, ಪಾರ್ತಿಸುಬ್ಬನಿಂದ ಕುಂಬಳೆಯಲ್ಲಿ ಉದಯಕ್ಕೆ ಬಂದ ಯಕ್ಷ 
ಗಾನವು ಕುಡುಮದಲ್ಲಿ ಉಚ್ಚಕ್ಕೆ ಬಂದಿತು . ಕ್ರಿಸ್ತನರ್ಷ ೧೮೧೨ರಷ್ಟು ಹಿಂದಕ್ಕೆ , ಅಂದಿನ 
ಕುಮಾರ ಹೆಗ್ಗಡೆಯವರು ಇಲ್ಲಿಯ ದಶಾವತಾರ ಮೇಳವನ್ನು ತಾವೇ ತಮ್ಮೊಂದಿಗೆ 
ಕೊಂಡೊಯ್ದು ಮೈಸೂರೊಡೆಯರ ಆಸ್ಥಾನದಲ್ಲಿ ಪ್ರತಿಷ್ಠೆಗೊಳಿಸಿದ್ದರೆಂದರೆ , ಯಕ್ಷಗಾನದ 
ಮೇಲೆ ಅವರಿಗಿದ್ದ ಪ್ರೀತ್ಯಾಸಕ್ತಿಗಳನ್ನು ಊಹಿಸಿಕೊಳ್ಳಬಹುದು. ಅದೇ ಆದರ, ಔದಾರ , 
ಆಶ್ರಯಗಳು ನಿರಂತರವಾಗಿ ನಡೆದುಬಂದಿವೆ ; ಇಂದಿನ ಧರ್ಮಾಧಿಕಾರಿಗಳಾದ ಶ್ರೀ 
ವೀರೇಂದ್ರ ಹೆಗ್ಗಡೆಯವರು ವಿಶೇಷ ಶ್ರದ್ದೆಯಿಂದ ಮುನ್ನಡೆಯಿಸುತ್ತಿದ್ದಾರೆ. ಪಾರ್ತಿ 
ಸುಬ್ಬನೇ ಸಭಾಲಕ್ಷಣದ ಆರಂಭಕ್ಕೆ ಇಲ್ಲಿಯ ಶ್ರೀ ಮಂಜುನಾಥಸ್ವಾಮಿಯನ್ನು ಸ್ತುತಿಸಿ 
ದ್ದಾನೆ. ಅದೇ ಭಕ್ತಿಯನ್ನು ಮುಂದಿಟ್ಟು ಆತನ ಕೃತಿಗಳ ಈ ಸಂಪುಟವನ್ನು ಶ್ರೀ ವೀರೇಂದ್ರ 
ಹೆಗಡೆಯವರಿಗೆ ಸಮರ್ಪಿಸಿ ಕೃತಾರ್ಥನಾಗುವೆನೆಂದು ಈ ಸಂಪಾದನೆಗೆ ತೊಡಗಿದಂದೇ 
ಸಂಕಲ್ಪಿಸಿಕೊಂಡಿದ್ದೆ , 
- ಹೀಗೆಂಬ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಈ ಕಿರುಗಾಣಿಕೆಯನ್ನು ಸಂತೋಷ 
ದಿಂದ ಕೈ ಕೊಳ್ಳುವುದಾಗಿ ಒಪ್ಪಿಗೆಯಿತ್ತು ಅನುಗ್ರಹಿಸಿದ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ 
ಈ ಗ್ರಂಥವನ್ನು ಭಕ್ತಿಪೂರ್ವಕ ಸಮರ್ಪಿಸಿದ್ದೇನೆ, ಹಾಗೂ ವಂದನಪೂರ್ವಕ ಧನ್ಯವಾದ 
ಗಳನ್ನು ಸಮರ್ಪಿಸುತ್ತೇನೆ. 
* ಈ ಪ್ರಯತ್ನಕ್ಕೆ ನಾನು ಕೈ ಹಚ್ಚಿ ಹತ್ತಕ್ಕೆ ಮೇಲ್ಪಟ್ಟು ವರ್ಷಗಳು ಸಂದವು. ಈ 
ಸುದೀರ್ಘಾವಧಿಯಲ್ಲಿ ನೂರಾರುಮಂದಿ ಹಿರಿಯರಿಂದ - ಕಿರಿಯರಿಂದ ಪ್ರತ್ಯಕ್ಷವಾಗಿಯೂ 
ಪರೋಕ್ಷವಾಗಿಯೂ ನೆರವು ಪಡೆದಿರುತ್ತೇನೆ. ಅಂಥವರೆಲ್ಲರಿಗೂ ನನ್ನ ವಿನನ್ನು ಕೃತಜ್ಞತೆ 
ಗಳನ್ನು ಸಮರ್ಪಿಸುತ್ತೇನೆ. 
ಈ ವಿಶೇಷವಾಗಿ, ಆರಂಭದಲ್ಲೇ ನನ್ನೊಂದಿಗೆ ಊರೂರು ಸುತ್ತಿ ಗ್ರಂಥಸಂಗ್ರಹಣ 
ಕಾಯರ್ಯದಲ್ಲಿಯೂ , ಆಯಾ ಸ್ಥಳವಂದಿಗರಿಂದ ಅನುಭವಗಳನ್ನು ಕೇಳಿ ತಿಪ್ಪಣಿಮಾಡಿ 
ಕೊಳ್ಳುವುದರಲ್ಲಿಯೂ ಶ್ರಮವಹಿಸಿ ಸಹಕಾರವನ್ನಿತ್ತ ಸತ್ರ ಶ್ರೀ ಅನ್ನು ತಸೋಮೇಶ್ವರ 
ಎಂ . ಎ . ಇವರಿಗೆ ನನ್ನ ಮೊದಲ ಕೃತಷ್ಕರಣೆ ಸಲ್ಲುತ್ತದೆ. 

ಅಂತೆಯೇ ಸುಬ್ಬನ ಪ್ರಸಂಗಗಳ ಅಮೂಲ್ಯವಾದ ಅನೇಕ ಓಲೆ ಪ್ರತಿಗಳನ್ನು ಆ 
ಊರೊಳಗಿಂದ ಸಂಗ್ರಹಿಸಿ ಒದಗಿಸಿಕೊಟ್ಟವರಾದ ಶ್ರೀ ಸಿರಿಬಾಗಿಲು ( ಮ್ಯಾಪ್ಪಾಡಿ) 
ವೆಂಕಪ್ಪಯ್ಯನವರ ಉಪಕಾರ ಹೆಚ್ಚಿನದು. 

ಹೀಗೆ ಪರಿಶ್ರಮದಿಂದ ಸಂಶೋಧಿಸಿ ಸಂಪಾದಿಸಿದ್ದಾದರೂ ಅಚ್ಚು ಹಾಕಿಸುವುದಕ್ಕೆ 
ಬಗೆಯಿಲ್ಲದೆ ಮೂಲೆಗಿಟ್ಟಿದ್ದ ಈ ಹಸ್ತಪ್ರತಿಯ ಸಂಪುಟಕ್ಕೆ , ಮೈಸೂರು ವಿಶ್ವವಿದ್ಯಾನಿಲ 


lxi 
ಯದ ಕನ್ನಡ ಅಧ್ಯಯನಸಂಸ್ಥೆಯ ದಾರಿಕಾಣಿಸಿದವರಾದ ಶ್ರೀ ಜಿ. ಟಿ. ನಾರಾಯಣ 
ರಾಯರ ಉಪಕಾರವನ್ನು ಎಂದೂ ಮರೆಯುವಂತಿಲ್ಲ . 

ಹಿರಿಯ ಕವಿಯ ಶ್ರೇಷ್ಠ ಯಕ್ಷಗಾನಗಳ ಈ ಲಿಖಿತವನ್ನು ಗೌರವದಿಂದ ಬರಮಾಡಿ 
ಕೊಂಡು ಆಸಕ್ತಿಯಿಂದ ಪ್ರಕಾಶಕ್ಕೆ ತಂದಿರುವ ಮೈಸೂರು ವಿ. ವಿ. ಕ. ಅಧ್ಯಯನಸಂಸ್ಥೆಯ 
ನಿರ್ದೇಶಕ ಡಾ . ಹಾ . ಮಾ . ನಾಯಕರಿಗೆ ನಾನು ಚಿರಋಣಿಯಾಗಿರುತ್ತೇನೆ. . 

ಹಾಗೂ ಸೂಕ್ತ ವಿಧಾನದಲ್ಲಿ ಈ ಗ್ರಂಥವನ್ನು ಅಚ್ಚುಗೊಳಿಸುವ ಸಂಪೂರ್ಣ ಆರ 
| ಭಾರವನ್ನು ವಹಿಸಿ ನಿರ್ವಹಿಸಿದವರಾದ ಕನ್ನಡ ಅಧ್ಯಯನ ಸಂಸ್ಥೆಯ ರೀಡರ್ ಶ್ರೀ 
ಪ್ರಧಾನ್ ಗುರುದತ್ತರವರಿಗೂ , ಹಸ್ತಪ್ರತಿಯನ್ನು ಪರಿಶೀಲಿಸಿ ಈ ಸಂಪಾದನೆಯ 
ಯಶಸ್ವಿತೆಗೆ ಕಾರಣಭೂತರಾದ ವಿಭಾಗ ಸಂಪಾದಕ ಡಾ . ಜೀ . ಶಂ . ಪರಮಶಿವಯ್ಯ 
ನವರಿಗೂ ನನ್ನ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. 

ಕೊನೆಯದಾಗಿ, ಯಕ್ಷಗಾನಕ್ಕೆ ಇದೇ ಮೊದಲೆಂಬ ವಿಧಾನದಲ್ಲಿ ತಾಳಾನುಗುಣ 
ವಾಗಿ ಸಿದ್ಧಪಡಿಸಿದ ಈ ಉದ್ಧಂಥವನ್ನು ವಿಶೇಷ ಶ್ರದ್ದೆಯಿಂದ ಅಂದವಾಗಿ ಮುದ್ರಿಸಿ 
ಕೊಟ್ಟಿರುವ ಶಕ್ತಿ ಪ್ರೆಸ್ಸಿನ ಒಡೆಯ ಶ್ರೀ ರಾ . ವೆಂ . ಶ್ರೀನಿವಾಸಮೂರ್ತಿಗಳಿಗೆ ಹಾಗೂ 
ಅವರ ಚಿ|| ಶ್ರೀ ಮೋಹನಮೂರ್ತಿ ಅವರಿಗೆ ನನ್ನ ಸಾದರದ ಕೃತಜ್ಞತೆಗಳು ಸಲ್ಲುತ್ತವೆ. 


4A , ' ಸುದರ್ಶನ', 4ನೇ ಮೇನ್ , 
ಜಯನಗರ , ಮೈಸೂರು- 9 

1 - 3 _ 1975 


ಕುಕ್ಕಿಲ ಕೃಷ್ಣ ಭಟ್ಟ 
ವಿಟ್ಟಪಡೂರು, ಕೋಡಪದವು, ದ. ಕ. 


ಪುತ್ರಕಾಮೇಷ್ಟಿ -ಸೀತಾಕಲ್ಯಾಣ 

ಪ್ರಸಂಗದ ಕಥಾಸಾರ 
ಮಕ್ಕಳಿಲ್ಲದೆ ಇದ್ದ ದಶರಥ ಮಹಾರಾಜನು ವಸಿಷ್ಠ ಮುನಿಯ ಉಪದೇಶದಂತೆ 
ಋಷ್ಯಶೃಂಗ ಮುನಿಯನ್ನು ಕರೆತಂದು ಪುತ್ರಾರ್ಥವಾಗಿ ಯಜ್ಞವನ್ನು ಮಾಡಲು ಆರಂಭಿ 
ಸುತ್ತಾನೆ. ದೇವತೆಗಳು ದಶಕಂಠನ ಬಾಧೆಯನ್ನು ಸಹಿಸದೆ ಮಹಾವಿಷ್ಣುವನ್ನು ಪ್ರಾರ್ಥಿ 
ಸಲು ವಿಷ್ಣು ವು ತಾನು ದಶರಥನಿಗೆ ಮಗನಾಗಿ ಜನಿಸಿ ರಾವಣಾದಿಗಳನ್ನು ಸಂಹರಿಸು 
ವುದಾಗಿ ಅವರಿಗೆ ಅಭಯಕೊಡುತ್ತಾನೆ. ಯಜ್ಞವು ಪೂರ್ತಿಯಾಗಲು ಯಕ್ಷೇಶ್ವರನು 
ಪ್ರತ್ಯಕ್ಷನಾಗಿ ದೇವತೆಗಳು ಕೊಟ್ಟ ಪಾಯಸ ಪಾತ್ರೆಯನ್ನು ದಶರಥನಿಗೆ ತಂದುಕೊಡು 

ಅದನ್ನು 

ಪಡೆ 
ಸೂಚನೆ 

ಬಂದು 


ಪೀಠಿಕೆ ಪುಟ 1 ಮತ್ತು 1i ರಲ್ಲಿ ವಿವರಣೆ ಕೊಟ್ಟಿರುವ ಪ್ರಕಾರ ಮೂಡಪ್ಪ ದ 
- ಲೆಖ್ಯದ ಪಟ್ಟಿಯ ಚಿತ್ರ ೪ ( ೧) ರಲ್ಲಿ ಸ್ಥಾನಿಕರು ಮೇಲಾಗ್ರಕೆ ಹಚ್ಚುವ ಬಗ್ಗೆ 
. . . ಕಣಿಪುರದಿಂದಾ ಪಾರ್ತಿಸುಬ್ಬ ಜನ ೧ ' ಎಂದಿರುವ ಭಾಗವು ಬ್ಲಾಕ್ 
ಮಾಡಿಸುವಾಗ ಪ್ರಮಾದವಶಾತ್ ಬಿಟ್ಟು ಹೋಗಿರುವುದಕ್ಕಾಗಿ ವಿಷಾದಿಸುತ್ತೇವೆ. 
ಆ ಭಾಗವು ಸಮಗ್ರವಾಗಿರುವ ಚಿತ್ರದ ಪ್ರತಿ ಮೈಸೂರು ವಿಶ್ವವಿದ್ಯಾನಿಲಯದ 
ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿದೆ. ಅದನ್ನು ಯಾರು ಬೇಕಾದರೂ ಪರಿಶೀಲಿಸ 
ಬಹುದು. 


ರಾಮ 
ತ್ರನು 
ಂಡು 


ತಾನೆ. 


ವಿವಾಹ 
ಧ್ಯದಲ್ಲಿ 
ಮುರಿದು 


ಅನಾಗ್ರ ಅನ ರಳರND 


vwg v 


* 


ಪುತ್ರಕಾಮೇಷ್ಟಿ -ಸೀತಾಕಲ್ಯಾಣ 

ಪ್ರಸಂಗದ ಕಥಾಸಾರ 
ಮಕ್ಕಳಿಲ್ಲದೆ ಇದ್ದ ದಶರಥ ಮಹಾರಾಜನು ವಸಿಷ್ಠ ಮುನಿಯ ಉಪದೇಶದಂತೆ 
ಋಷ್ಯಶೃಂಗ ಮುನಿಯನ್ನು ಕರೆತಂದು ಪುತ್ರಾರ್ಥವಾಗಿ ಯಜ್ಞವನ್ನು ಮಾಡಲು ಆರಂಭಿ 
ಸುತ್ತಾನೆ. ದೇವತೆಗಳು ದಶಕಂಠನ ಬಾಧೆಯನ್ನು ಸಹಿಸದೆ ಮಹಾವಿಷ್ಣುವನ್ನು ಪ್ರಾರ್ಥಿ 
ಸಲು ವಿಷ್ಣು ವು ತಾನು ದಶರಥನಿಗೆ ಮಗನಾಗಿ ಜನಿಸಿ ರಾವಣಾದಿಗಳನ್ನು ಸಂಹರಿಸು 
ವುದಾಗಿ ಅವರಿಗೆ ಅಭಯಕೊಡುತ್ತಾನೆ. ಯಜ್ಞವು ಪೂರ್ತಿಯಾಗಲು ಯಕ್ಷೇಶ್ವರನು 
ಪ್ರತ್ಯಕ್ಷನಾಗಿ ದೇವತೆಗಳು ಕೊಟ್ಟ ಪಾಯಸ ಪಾತ್ರೆಯನ್ನು ದಶರಥನಿಗೆ ತಂದುಕೊಡು 
ತಾನೆ. ದಶರಥನು ಪತ್ನಿಯರಿಗೆ ಪಾಯಸವನ್ನು ಹಂಚಿಕೊಡಲು ಅವರು ಅದನ್ನು 
ಸೇವಿಸಿ ಗರ್ಭಿಣಿಯರಾಗಿ ರಾಮ , ಲಕ್ಷಣ, ಭರತ, ಶತ್ರುಘ್ನ ರೆಂಬ ಮಕ್ಕಳನ್ನು ಪಡೆ 
ಯುತ್ತಾರೆ. ಇವರು ಬೆಳೆದು ವಿದ್ಯಾವಂತರಾಗಲು ವಿಶ್ವಾಮಿತ್ರಮುನಿಯು ಬಂದು 
ತನ್ನ ಯಜ್ಞರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದೊಯ್ಯುತ್ತಾನೆ. ಹಾಗೂ ಅಲ್ಲಿ 
- ಯಜ್ಞ ಕಂಟಕರಾಗಿದ್ದ ತಾಟಕಿ ಸುಬಾಹು ಮುಂತಾದ ದುಷ್ಟ ದಾನವರನ್ನು ರಾಮು 
ಲಕ್ಷ್ಮಣರು ಸಂಹರಿಸುತ್ತಾರೆ. ಯಜ್ಞವನ್ನು ನಿರ್ದಿಷ್ಟವಾಗಿ ಪೂರೈಸಿದ ವಿಶ್ವಾಮಿತ್ರನು 
ರಾಮಲಕ್ಷ್ಮಣರನ್ನು ಸೀತಾ ಸ್ವಯಂವರಕ್ಕಾಗಿ ಜನಕರಾಯನಲ್ಲಿಗೆ ಕರೆದುಕೊಂಡು 
ಹೋಗುತ್ತಾನೆ. ಅಲ್ಲಿ ರಾಮನು ಹರಧನುಸ್ಸನ್ನು ಮುರಿದು ಸೀತೆಯನ್ನು ವರಿಸುತ್ತಾನೆ. 
ಲಕ್ಷಣನಿಗೂ ಭರತಶತ್ರುಘ್ನರಿಗೂ ಜನಕರಾಯನ ತಮ್ಮನ ಮಗಳಂದಿರೊಡನೆ ವಿವಾಹ 
ನಾಗುತ್ತದೆ. ಅಲ್ಲಿಂದ ಪತ್ನಿ ಸಮೇತರಾಗಿ ಅಯೋಧ್ಯೆಗೆಹೋಗುವ ಮಾರ್ಗಮಧ್ಯದಲ್ಲಿ 
ಪರಶುರಾಮನು ಇದಿರಾಗಿ ತಡೆಯಲು ರಾಮನು ಯುದ್ಧದಲ್ಲಿ ಆತನ ಗತ್ವವನ್ನು ಮುರಿದು 
ಅನುಗ್ರಹಿಸಿ ಕಳುಹಿಸಿದನು ಎಂಬಲ್ಲಿಗೆ ಈ ಪ್ರಸಂಗಕ್ಕೆ ಮಂಗಲವಾಗುವುದು. 


ಪ್ರಕರಣಗಳು 

೧. ಪುತ್ರಕಾಮೇಷ್ಟಿ 
೨. ಪುತ್ರೋತ್ಪತ್ತಿ 
೩ . ಮಖಸಂರಕ್ಷಣೆ 
೪. ಸೀತಾಸ್ವಯಂವರ 


ಭೂಮಿಕೆಗಳು 


ದಶರಥ 
ಸುಮಂತ್ರ 
ವಸಿಷ್ಠ ಮುನಿ 
ವಿಶ್ವಾಮಿತ್ರ ಮುನಿ 
ರಾಮು | 
ಲಕ್ಷಣ| 
ಜನಕರಾಯ 
ಸುಮತಿರಾಜ 
ಗೌತಮ ಋಷಿ 
ಸುಬಾಹು 
ಮಾರೀಚ 
ಕುಶಧ್ವಜ 
ಪರಶುರಾಮ 


ಕೌಸಲ್ಯ 


ಸುಮಿತ್ರೆ 
ಅಹಲ್ಯ 
ತಾಟಕಿ 


ರಾಕ್ಷಸರು 
ದೂತರು 


ಪುತ್ರಕಾಮೇಷ್ಟಿ - ಸೀತಾಕಲ್ಯಾಣ 

ಪ್ರಸಂಗಪೀಠಿಕೆ 

೧, ಮಾಲಿನೀ ನೃತ್ಯ 
*ಮದಗಜವದನಂ ತಂ ವಿಘ್ನ ವಿಚ್ಛೇದದಕಂ | 
ಸರಸಿಜಭವಜಾಯಾಂ ಭಾರತೀಂ ಸೋಮಮಾಶಂ | | 
ನಿಶಿಚರಕುಲಕಾಲಂ ರಾಘವಂ ( ಜಾನಕೀಂಚ) ಜಾನಕೀಶಂ || 
ಪ್ರತಿದಿನನತಿಭಾ ನೌಮಿ ವಾಲ್ಮೀಕಿವಾರ್ಯಂ | | 

೨. ಶಾ, ವೈ , ನಿರತ( ವಾಸಿ 
* ಪ್ರಾಪ್ಲಾನಂತಘನತ್ರಿಯಃಪ್ರಿಯತಮಶ್ರೀರೋಹಿಣೀಜನ್ಮನೋ | 
ವಂಚಿದ್ದಾವರ ವೀರಕೇರಳವಿಭೋ ರಾಜ್ಞಃ ಸ್ವಸೋಃ ಸೂನುನಾ | 
ಶಿಷೇಣ ಪ್ರವರೇಣ ಶಂಕರಕವೇ ರಾಮಾಯಣಂ ವರ್ಣ್ಯತೇ | | 
ಕಾರುಣ್ಯನ ಕಥಾಗುಣೇನ ಕವಯಃ ಕುರ್ವಂತು ತಾಂ ಕರ್ಣಯೋಃ|| 18 

೩ ನಾಟ ರಾಗ- ಜಂಪೆ ತಾಳ ೩ . 
ಜಯತು ಗೌ | ರಿಯ ಕುವರ | ಜಯಸಕಲ | ವಿಘ್ನ ಹರ | 
ಜಯಸುಜನ | ಮಂದಾರ | ಜಯಸುರೋ | ದ್ವಾರ|| || ಪ || 
1ಕಮನೀಯ | ಗುಣರಾಜ | ಕಂಜಬಾಂ | ಧನತೇಜಃ | 
ಕುಮುದಕು | ಟೈಲದಂತ | ಕುಂದಛವಿ | ಯಂಥ | 
ರಮಣೀಯ | ಕರರೂಪ| ರಕ್ಷಿಸೆ | ನೃ ನುಗಣಪ | 
ನಮಿಪೆನಾ | ಬಲಬಂದು | ಹೇ ದಯಾ | ಸಿಂಧು || 


1 ರಮಣೀಯ ಗುಣರೂಪ| ಕಂಜಬಾಂಧವ ಪ್ರತಾಪ | ( ಕಾ ) 

* ಈ ಎರಡು ವೃತ್ತಗಳೂ ಕೊಟ್ಟಾರಕರ ಮಹಾರಾಜನ ಕೇರಳದ ಕಥಕಳಿ 
ರಾಮಾಯಣ ಪುತ್ರಕಾಮೇಷ್ಟಿ ಯ ಆರಂಭದಲ್ಲಿರುವವು. ಪಾರ್ತಿಸುಬ್ಬನ ಪಟ್ಟಾಭಿಷೇಕ ಹಾಗೂ 
ಪಂಚವಟ ಪ್ರಸಂಗಗಳ ಆರಂಭ ಕ್ಕೂ ಈ ವೃತ್ತಗಳು ಕೆಲವು ಓಲೆ ಪ್ರತಿಗಳಲ್ಲಿರುತ್ತವೆ. 
8 ಶ್ರೀರಾಮಂ ದಿವಿಜ್ ಘಸನ್ನು ತಪದಂ ಸೀತಾಮನೊಹ್ಲಾದಕಂ | 
ಕಾರುಣ್ಯಾಂಬುಧಿ ಭಕ್ತ ವತ್ಸ ಲಹರಿಂ ಕೌಸಲ್ಯ ಗರ್ಭೋದ್ದ ವಂ 
ಮಾರೀಚಾದಿ ಸಮಸ್ತ ದೈತ್ಯ ಮಥನಂ ಮಹಾ ಪ್ರತಾಪಾನ್ವಿ ತಂ 
ವೀರಂ ಪಾವನಪುಣ್ಯ ನಾಮಚರಿತಂ ವಂದೇ ಸದಾ ರಾಘವಂ | ( ಕಾ ) . 
( ಅನ್ಯ ಕರ್ತೃಕವಾದ ಪುತ್ರಕಾಮೇಷ್ಟಿ ಯ ಆರಂಭಕ್ಕೂ ಈ ವೃತ್ತ ನಿದೆ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಾಲೇಂದು | ಶೇಖರಾ | ಬಲುದುರಿತ | ಸಂಹಾರ | 
ಮೂಲೋಕ ಸಂಚಾರ | ಮುನಿಜನೋ | ದ್ವಾರ| | 
1ನೀಲಾಚ | ಲೋತ್ತುಂಗ | ನಿಖಿಲದೇ | ನಾಸಂಗ | 
ಪಾಲಿಸೋ | ಮಂಗಲವ | ಪರಮಗುರು | ಜನವ || 


ವರವೀವ | ಧಾತಾರ | ವಾರ್ಧಿಸಮ | ಗಂಭೀರ | 
ಮೆರೆನ ಮೋ | ಹನಕಾಯ | ಮೋದಕ | ಪ್ರೀಯ | 
ಸುರಪಾಲ | ಕನರಕ್ಷ | ಸಕಲದೇ | ವಾಧ್ಯಕ್ಷ | 
ವರದ ಮಧು | ಪುರವಾಸ | ಶರಣು ವಿ | ಪ್ರೋಶ|| 


- ೪, ಕಂದ 
ಗಜವದನ ಗೌರಿ ಶಾರದೆ 
ಅಜಹರಿ ಶಿವರಂಘ್ರಯುಗಳ ಕಭಿನಂದಿಸುತಃ | 
ಸುಜನಂ ವಾಲ್ಮೀಕ ಮುನಿಪನ 
ಭಜಿಸುತ ರಾಮಾಯಣವನು ಪೇಳುವೆ ಮುದದಿ || 


೫, ದ್ವಿಪದೆ 
ಪರಶಿವನ ಪಾದಕ್ಕೆ ಪೊಡಮಟ್ಟು ನಿಂದು | 
ಗಿರಿಜೆ ಹರಿಕಥೆ 'ಗಧಿಕವಾವುದೆನಲಂದು || 
ರಾಮಾಯಣಾಮೃತವು ರಮಣೀಯಕರವು || 
ಭಾಮಿನೀಮಣಿಕೇಳು ಬಹುಸೌಖ್ಯಕರವು || 
ಎನಲಾಗಿ ಈ ಕಥೆಯ ಎನಗೆ ಪೇಳೆನಲು | 
ಘನಮಹಿಮ ರಾಮಾಯಣವನೊರೆಯುತಿರಲು || 


ಇತ್ತ ಬದರಿಯೊಳೊರ್ವಚೋರ ವ್ಯಾಧಂಗೆ | 
ಉತ್ತಮಶ್ಲೋಕಮುನಿವರರ ದಯನಾಗೆ || 


1 ನೀಲಾಜಮುತ್ತುಂಗ ನೀಲಾಜ ಮುಕ್ತಾಂಗ ( ಓ ಕಾ ) 2 ಅಜರೆಂಘಿ ಸರೋಜ 
ಯುಗಳ ( ಕಾ ) 3 ಅಧಿಕವಾಹುದೆನಲೆಂದು ( ಕಾ ) 4 ತ ( ಕಾ ) 


# 


ಪುತ್ರಕಾಮೇಷ್ಟಿ, 


ಪರಮತಪಸಿಗೆ ಮೆಚ್ಚಿ ಪರಮೇಷ್ಠಿ ಬಂದು | 
ಕರುಣಿಸಲು ವಾಲ್ಮೀಕಿ ಋಷಿಯಾದನಂದು || 


k 


ವರಕೌಂಚಪಕ್ಷಿಯನ್ನು ಕಂಡು ಚಿಂತಿಸುತ | 
ಇರುತಿರಲು ಸುರಮುನಿಪ ನಾರದನು ಬರುತ || 


: 


ನಾರದನ ಚರಣಕ್ಕೆ ನಮಿಸಿ ನಿಂದಿರುವ || 
ನೀರೇರುವಾಲಿಗಳ ವಾಲ್ಮೀಕನ ಕರವ | 


೯ 


ಪಿಡಿದು ರಜತಾದ್ರಿಯೊಳು ಪಾರ್ವತಿಗೆ ಪ್ರಿಯದಿ | 
ಮೃಡನುಸುರ್ದ ರಾಮಾಯಣವ ಪೇಳ ಮುದದಿ || 


೨ 


ಕೇಳಿ ವಾಲ್ಮೀಕಿ ಮುನಿ ಕುಶಲವರಿಗಂದು | 
ಪೇಳ್ವ ಮನನಾಗಿರಲು ಬಾಲಕರು ಬಂದು || 


೬ 


ನಮ್ಮ ಪೂರ್ವಜರೆಂತು ಜನಿಸಿದರು ಜಯ | 
ಎನ್ನನರುಹನೆ ಪೇಳನಾಗ ಮುನಿರಾಯ || 


೬ 


ಕಿ , ಮಧ್ಯಮಾವತಿ ರಾಗ - ತ್ರಿಪುಟ ತಾಳ ೩ 
ಬ್ರಹ್ಮನಿಂದ ಮ | ರೀಚಿ ಕಶ್ಯಪ | ಸೂರ್ಯ ಮನುವಾ | ಕುಕ್ಷಿಯು | 
ಧರ್ಮಯುತನು ವಿ | ಕು … ಇಕ್ಷಾಕು | ' ಕುಲದಿ ರಾಯರ | ಘೋತ್ತಮ - || 

- ರಾಮಕೇಳು|| ೧೫ 
ಅಜಕುಮಾರ ಸು | ಧೀರಮಂಗಲ | ತ್ರಿಜಗರಕ್ಷಕ | ನೆನಿಸುತ | 
ಸುಜನನಂದಿತ | ನಾದ ದಶರಥ | ನೃಪತಿಲಕ ನೆಸೆ | ದಿರ್ದನು- 1 

ಸುಂದರಾಂಗ || ೧೬ 
ಭಾಸುರಾಂಗದ | ದಶರಥೇಂದ್ರಗೆ | ಕೌಸಲ್ಯಾ ಶ್ರೀ | ರತ್ನವ | 
ಆ ಸುಮಿತ್ರೆಯ | ಕೈಕಾದೇವಿಯ | ನೀಶ ಮದುವೆಯ | ರಚಿಸಿದ -|| 

ಚಂದದಿಂದ || ೧೭ 


1 ಕಂಡು ( ಕಾ ) 2 ಗ ( ಕಾ ) 3 ರಾಜದಿಳೀಪ ( ಕಾ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಒಂದು ದಿನದಿ ಸು | ಮಂತ್ರ ಕೌಸಲೆ | ಇಂದೀವರಾಕ್ಷಿ ಸು | ಮಿತ್ರೆಯೂ | | 
ಮಂದಗಮನದ | ಕೈಕೆ ಸಹಿತಾ | ನಂದದಿಂದಲಿ | ಬಂದನು || 

ದಶರಥೇಂದ್ರ || ೧೮ | 


ಒಡೋಲಗದ ಪದ್ಯ 
[ಕೌಸಲ್ಯ , ಸುಮಿತ್ರೆ, ಕೈ ಕೆ ಮತ್ತು ಸುಮಂತ್ರ ನೊಂದಿಗೆ ದಶರಥನ ಒಡೋಲಗದ ಪ್ರವೇಶ] 

೭, ನವರೋಜು ರಾಗ - ಏಕತಾಳ ೭ ಮತ್ತು ೩ . 
ದೇವದೇವ- ದಯಾಸಾಂದ್ರ - | ಭಾವಿಸೆನಾ ! ಮುದದಿಂದ - || ಪ || 
ನಂಬಿದವರಾ ! ನಂದದಿಂದ -1 ಬೆಂಬಿಡದೆ-1 ಪೊರೆವಧೀರ . | ಅ ಪ | | 


ಕರುಣನಿಧೇ | ಕರಿವರದ | ಉರಗಶಯನ | ಗರುಡರಥ | | 
ಮುರನುಥನ | ಸಿರಿಯರಸ | ಪೊರೆಎನ್ನ | ಗುರುರಾಯ || 


ಕುಂದರದನಾ | ನಂದಶರಥ್ | ಚಂದ್ರಕೋಟಿ| ಸುಂದರಾಂಗ | 
ಇಂದೀವರಾಕ್ಷ | ಇಂದ್ರರಕ | ವಂದಿಸುವೆ ಗೋ ! ವಿಂದಸಲಹೋ || 


೨೦ 


೮, ಮತ್ತೇಭ 
ಇನವಂಶಾಬ್ಬಿ ಅಯೋಧ್ಯೆಯೊಳ್ ದಶರಥಂ ಒಡೋಲಗಂಗೊಟ್ಟು ತಾ | 
ಮನಕಂದುತ್ತ ಸುಮಂತ್ರ ಮಂತ್ರಿಮುಖನುಂ ನೋಡುತ್ತಲಿರ್ಪಾಗಳಾ | 
ಅನುವಿಂ ಬಂದ ವಸಿಷ್ಠರಿಂಗೆರಗುತಾ ಮಾತಾಡುವಾ ಭಕ್ತಿಯಿಂ | 
ಜನಪಾಲಾಗ್ರಣಿ ತನ್ನ ಕಾರ್ಯದಿರನಂ ಪೇಳುತ್ತಲಿಂತೆಂದನು || 


೨೧ 


೯, ಘಂಟಾವರ ರಾಗ - ಜಂಪೆ ತಾಳ ೩ 
ದಶರಥ 

ವರನುನೀ | ಶ್ವರದೇವ | ಪರಮಗುರು | ವೆ-| | 
ಪರಮೇಷ್ಠಿ | ಯ ಕುವರ | ಎನ್ನ ರ | ಕಿಸು ತಂದೆ | 
ಕರವ ಮುಗಿ | ಯುವೆನೆಂದು | ಮಾತನೀ | ಕೇಳು || 


ಪುತ್ರಕಾಮೇಷ್ಟಿ, 


ವಸಿಷ್ಠ 


|| ಪ || 


ಸಕಲನೃಪ | ಶೇಖರ | ಕೋಸಲಪ | ತೇ | 
ಹೇಳೆನ್ನ | ಭೂಪಾಲ | ನಿನ್ನ ಮನ | ದಿರವ ಸುರ || 
ಪಾಲನಿಗೆ | ಸಮಧೀರ | 1ಭೂಲೋಕ1 ತಿಲಕ || 


ದಶರಥ 

ಮಕ್ಕಳಿ| ಲ್ಲದರಿಂದ ಮಾನಸದೊ | ಳಿಂದು ನಾ || 
ಕಕ್ಕುಲಿತೆ | ಗೊಳುತ ಬಲು | ದುಃಖಿಸುವೆ | ನಯ್ಯ || , 


ಅಶ್ವಮೇ | ಧನ ರಚಿಸಿ | ಅಮರ ಕುಲ | ಗಳಿಗೆಲ್ಲ || 
ಐಶ್ವರ್ಯ | ಮಾಡಿದರೆ ! ಆಗದೇ | ನಯ್ಯ | 


ವಸಿಷ್ಠ 


ಅರಿತೆ ನಿ | ನಯ ಮನವ | ಧರಣಿಪಾ | ಲಾಗ್ರಣಿಯೆ | 
ತರಿಸು ಬೇ | ಕಾದುದನು | ತಡವನಾ | ಡದಿರು | 


ತುರಗಮುಂ | ಬಿಡುನೃಪತಿ | ದೀಕ್ಷೆಯಂ | ಆಚರಿಸು | 
ಹರಿಣಾಕ್ಷಿ | ಯರ ಸಹಿತ| ನಾಗಿ ತೊಡ| ಗಯ್ಯ || 


- ೧೦, ಕಂದ 
ಇಂತೆಂದಾ ಮುನಿ ಹೇಳಿ 
ಸಂತೋಷದಿ ಮುನಿಗಳೊಡನೆ ಕರಕೊಳುತಾರ | 
ಮಂತ್ರಿ ಸುಮಂತನ ಕರಪಿಡಿ 
ದಂತಸ್ಥದ ಭವನದೆಡೆಗೆ ನರಪತಿ ಬಂದಂ || 


೨೮ 


- ೧೧, ತೋಡಿ ರಾಗ - ಏಕ ತಾಳ ೪ 
ದಶರಥ 

ವಾರಿಜಗಂ | ದಿ ವಯಾರೆ | ನೀರೆ ಮೊಗವ | ತೋರೆ | 
ಮಾರನ ಮ | ದ್ದಾನೆ ಎನ್ನ | ಮಾನಿನಿ ಕೌ | ಸಲ್ಯ || 
1 ಮ ( ಅ) 2 ಆಶ್ಚರ್ಯ ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


1ಪುತ್ರರಿಲ್ಲ | ವೆಂದು ಬಲು | ಚಿಂತೆಯಿಂದ | ಕಮಲ | 
ಪುಜಾತಂ | ಗೆ ನಾಪೇಳೆ | ಮುಖವ ನೀಮಾ | ಡೆಂದ1 || 


ಕೌಸಲ್ಯ - 

ಒಳ್ಳಿ ತಾಯಿ 1 ತು ಭೂಪಾಲ | ಫುಲ್ಲಶರನ | ರೂಪ | | 
ನಲ್ಲ ನಮಗೆ | ಪೇಳಿದ್ದೀಗ| ಕಲ್ಯಾಣದ | ಕಾರ್ಯ | 


ದಶರಥ 

ನೀ ಕೇಳಿದೆ ! ಏನೆ ಕೈಕೆ | ನಿನ್ನ ಮನವ | ದೇನೆ | 
ಏಕಾಂತವೇ | ತಕೆ ಇನ್ನು | ಯಜ್ಞ ವಿರಚಿ | ಸುವೆನು || 


ಭೂಕಾಂತರೊ | ಳಗೆಲ್ಲ ಗು | ಣಾಧ್ಯ ಎನ್ನ | ಕಾಂತ || 
ಶ್ರೀಕಾಂತ ದಯ | ಮಾಡುವನು ನಾಡು ಯಜ್ಞ | ನನ್ನು || 


ಚಂದವಾಯ್ತು | ರಮಣ ರಚಿಸು | ಇಂದೇ ಕೈತುನ | ಜವದಿ | 
ಕಂದನನ್ನು ಪಡೆದು ನಿತ್ಯಾ | ನಂದಗೊಳುವೆ | ಮನದಿ || 


ದಶರಥ 

ನಿನ್ನ ಮನವ | ದೇನೆ ಕನ್ಯಾ | ರನ್ನಳೆ ಸು | ಮಿತ್ರೆ | 
ಎನ್ನೊಡನೆ | ದೀಕ್ಷೆಯಿಂದ | ಇರಬೇಕಾಯಿ | ತತಿ|| 


1 ತರಳರಿಲ್ಲವೆಂದು ಹಲಬುತಿರೆ ವಿಧಾತ್ರ ಸೂನು | 

ಬರುತ ಮುಖಮಾಡೆಂದನದಕೆ ನೀನೆನ್ನು ವದೇನು | ( ಅ) 
2 ಏನೆ ಕೈ ಕೆ ವ್ಯತಿಪರಾಜ್ಜೆ ಯಿ೦ದ ಮುಖವನೆ | 

ಮಾನೀ ಮಣಿ ನಿನ್ನ ಮನದಿ ಮಾಳ್ಳು ದು ನಿರ್ಧರವೇ ?|| ( ಕ ) 
3 ಪನ್ನ೦ಗವೇಣಿಯೆ ಬೇಗ ಸೇಳೆ ಚಾರುಗಾತ್ರೆ ( ಅ) 


ಪುತ್ರಕಾಮೇಷ್ಟಿ 


ಸುಮಿತ್ರೆ 

' ಎಲ್ಲ ಕಾಮ | ಕಲೆಯಬಲ್ಲ | ಮುದ್ದು ಪ್ರೌಢ1 ನಲ್ಲ | | 
ಇನ್ನು ತಡವ | ದೇಕೆ ಕ್ರತುನ | ನಾಚರಿಸುವ | ಬೇಗ: || 


೩೬ 


ವಚನ || ಇಂತು ಸತಿಯರು ಹೇಳುತ್ತಿರಲಾಗಿ ಸುಮಂತ್ರನು ಏನೆಂದನು ಎಂದರೆ 

೧೨, 3 ಪಂತುವರಾಳಿ ರಾಗ ಏಕತಾಳ ೩ 
ಸುಮಂತ್ರ 

ಭೂಪಾ | ಲಮಣಿ | ಕೇಳಿದೆ | ಏನ್ನೆ | 
ದೇವ ಮು | ನಿಯು ಪೇ | ಆದುದಂ ಪೇಳುವೆ 
ಸೂರ್ಯಾ| ಸ್ವಯದೊಳ | ಗುದಿಸಿದ | ದಶರಥ | 
ಧಾರಿಣಿ | ಯಂ ಪಾ | ಲಿಸುವಾ | ಸಮಯದಿ || ಅ ಪ || 
ಸುತ6 | ಲ್ಲದೆ ವೈ | ಭಾಂಡುಕ | ವರಮುನಿ | 
ಸುತಕಾ | ಮೇಷ್ಟ್ರೀಯ | ಮಾಡಿದ | ಡಂದು | 
ಸುತರಾ | ಗುವರೆಂ | ದಾ ಮುನಿ | ಪೇಳಿದ | 
ನದರಿಂ ! ದಾತನ | ಕರೆಸಲು | ಬೇಕು || 


ವಚನ || ಆ ಮಾತಿಗೆ ದಶರಥನ್ಸಿಪಾಲನು ಸುಮಂತ್ರನೊಡನೆ ಏನೆಂದನು ಎಂದರೆ 


೧೩, 5 ಭೈರವಿ ರಾಗಜಂಪೆ ತಾಳ ೧ 
ದಶರಥ 

ಚಿಂತೆಯನು | ಪರಿಹರಿಸು | ಮಂಕುಲ ! ತಿಲಕನೆ ಸು | 
ಮಂತ್ರ ಮುಂ | ದೇನೆಂದ | ಡಿಂತೆಂದ | ನಾಗ || 


೩೮ 


1 ಎಲ್ಲ ಸ್ಮರನತಂತ್ರವನ್ನು ಬಲ್ಲೆದೆರೆಯನಿಂತು | 

ಸುಲಭವೇನೆ ಸುರತನಾಡದೆ ಸುತರ ಪಡೆವದೆಂತು || 
ದಶರಥನಳಿನಾಕ್ಷೆ ಕೇಕ್ ಮದನ ಸುಖದಿ ನಲಿದರಿಂದಲೇನೆ | 

ಖಳಸಂ ಹರನ ಕೃಪೆಯಾಗಬೇಕು ಯಜ್ಞ ಮುಖದಿ ತಾನೆ || ( ಕಾ ) . 
2 ಇ೦ತು ಹೇಳ ಕಾಂತೆಯರ ಮಾತಂ ಕೇಳ್ ದಶರಥನ್ನ ಪತಿ ಸುಮಂತ್ರನಂ ಕಂಡು 

ಮುನಿಗಳೆಂದ ಮುಖದಲ್ಲಿ ಮಕ್ಕಳಾಗುವುದೇ ಏನೆಂದು ಹೇಳಲಾ ಮಂತ್ರಿ 

ಬಳಿಕೆಂದಂ ( ಅ). 
3 ಸವ್ಯಾ ಏಕತಾಳ ( ಅ) 4 ಸುತಹೀನರು ( ಅ) 5 ಘಂಟಾರನ ( ಓ ) 
ಎಲ್ಲಿ೯ಕ ( ) || ಉಚಿತದಿಂದರ್ಧಾಂಗಿಯರು ನುಡಿಯಲಾ ಕುಂಭ ಕುಚಯುಗಳೆಯರನ್ನು 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಸುಮಂತ್ರ 

ಪುತ್ರ ಕಾ | ಮೇಷ್ಟಿ ಯನು | ಋತ್ವಿಜರ / ಕರೆಸೀ ಧ | | 
ರಿತ್ರಿಯಲಿ ! ಮಾಡಿಸೈ | ಶಾಸ್ತ್ರ ವಿಧಿ | ಯಿಂದ || 


ದಶರಥ 

ಆಗಲಾ | ಗಲಿಮಂತ್ರಿ | ಏ ಗುಣಾ | ಢನೆ ಯಜ್ಞ || 
ಸಾಗಬೇ | ಕಾದಡದ / ಕೇನು ಸ | ನಾ ಹ ... 


YO 


ಸುಮಂತ್ರ 
ರೋಮಪಾ | ದನಪುತ್ರಿ | ಯನುಮುದದಿ | ಮದುವೆಯಾ | 
ದಾ ಮಹಾ | ಋಷ್ಯಶೃಂ | ಗಾಖ್ಯಬರ | ಬೇಕು || 


ದಶರಥ 


ಜನಪಾಲ | ನಲ್ಲಿಗಾ ! ಮುನಿಬಂದಿ | ರುವನೇಕೆ | 
ವನದಿಂದ ! ನಡೆ ತಂದ! | ಅನುವ ಪೇಳ್ | ಮುಂದೆ || 


ವಚನ || ಆ ಮಾತಿಗೆ ಸುಮಂತನು ದಶರಥನೊಡನೆ ಏನೆಂದನು ಎಂದರೆ 


೧೪ , ದ್ವಿಪದೆ 
ಸುಮಂತ್ರ 

ರೋಮಪಾದನು ಪೂರ್ವದೊಳಗೆ ಯಜ್ಞವನು | 
ತಾ ಮಾಡಲಾ ಸುರಪ ಮಳೆಯ ತಡಸಿದನು || 


ಮನ್ನಿಸಿ ಬಳಿ ಕಾ ಭೂಮಿಪಂ ಸಚಿವನಾಗಿಹ ಸುಮಂತ್ರ ನೊಳುಪೇಳ೧ ಘಂಟಾರನ - ಜಂಪೆ|| 
ಮಂತ್ರಿ ಕುಲತಿಲಕನೇ ಕೇಳಯ್ಯ | ನಿನ್ನೊಡನೆ ಪೇಳುವೆನು ಮುನಿಪೇಳ ನುಡಿಯ || ಋಷಿ 
ತಾನೇನೇ ಮನಕೊಟ್ಟ ನೆನಗೇ ಪುತ್ರಕಾಮೇಷ್ಟಿ ಯನು ನಡೆಸಬೇಕೆಂದು| ಅದರಿಂದಲಿದಕ್ಕೆ 
ಬೇಕಾದ ಸನ್ನಾ ಹವ ತರಿಸ್ತೆಯ ಬೇಗ | ರಾಯ ಬಿಡು ಚಿಂತೆಯನು ಈ ಕಣದಿ ವಸ್ತುಗಳ | 
ಜೋಡಣೆಯಮಾಡಿ ರಾಜ್ಯಾಧಿಪರಿಂಗೆ ಲೇಖನವ ಬರೆದು ಕರೆಸುವೆನು ಈಗ || ರೋಮಪಾದನ 
ಪುತ್ರಿಯನ್ನು ಮದುವೆಯಾದ ಋಷ್ಯಶೃಂಗಾಖ್ಯ ಬರಬೇಕಲ್ಲ ( ಕಾ ) 
1 ನಡೆತಾಹಡವುವ ( ಓ ) 2 ಲೋಕ ( ಓ ) 


ಪುತ್ರಕಾಮೇಷ್ಟಿ, 


ಚಿಂತಿಸಲು ನಾರದನು ಚಿತ್ತೈಸಿ ಬಂದು | 
ನಿಂತಾಕ್ಷಣದಿ ಭೂಪ ಪೊಡಮಟ್ಟ ನಂದು || 


ವರ ವಿಭಾಂಡುಕಪುತ್ರ ಋಷ್ಯಶೃಂಗಾಖ್ಯ | 
ತೆರಳಿ ಬಂದರೆ ನಮ್ಮ ರಾಷ್ಟ್ರದಲಿ ಸೌಖ್ಯ | 


ಎಂದೆನಲು, ಹೇಗವನ ಬರವ ಹೇಳಯ್ಯ | 
ಇಂದುಮುಖಿಯರ ಕಳುಹಿ ಕರೆಸೆನಲು ರಾಯ || 


ವಾರಾಂಗನೆಯರನೆಲ್ಲ ವನಕೆ ಕಳುಹಿದನು | 
ನೀರೆಯರ ಋಷ್ಯಶೃಂಗಾಖ್ಯ ನೋಡಿದನು || 


ವಚನ | ಆಗಳಾ ಅಗಣಿತದ ನಾರಿಯರೈದಿದರದೆಂತೆನೆ 


೧೫ . ಪಂತುವರಾಳಿ ರಾಗ - ಏಕತಾಳ ೪ 
ಸುಮಂತ್ರ 

ತರುಣಿಯ | ರೈದಿದ |, ರಾ ವನ - | ಕೆ ಮುನಿ | 
ವರನನ | ರುಳುಮಾಡಿ |, ಕರೆವುದ - ಕೆ - | 


| ಪ || 


' ಮುನಿಯವೇ | ಷವನಾಂತು | ವನದೊಳ| ಗೆಲ್ಲರು ! | 
, ಘನಕುಚ | ದ್ವಯಗಳ 1, ತೋರಿಸು | ತ | 
ಕುಣಿಯುತ | ಲಿರಲಾಗ |, ಘನತಸ | ನನು ಬಿಟ್ಟು | 
ಮುನಿಪ ವ | ನಿತೆಯರ | ವೀಕ್ಷಿಸು | ತ- 2| | 
ನಮಗೆ ಒಂ | ದೇಕೋಡು| ನಿನಗೆ ದ್ವ | ಯಗಳುಂಟು | 
ಅವನ ಮ | ಹಾಮುನಿ | ವರರೆನ | ಲು | 
ಕಮಲ ವ 1 ದನೆಯರು , ಭ್ರಮರಕುಂ | ತಳೆಯರು | 
3ಚಮರದ | ವೊಲು ಬೀ | ಸುತಹೊದ್ದು3 | ತಾ || 


1 ತನುವ ಸಿಂಗರಿಸುತ್ತ ನೀರೆಯರೆಲ್ಲರು ( ಅ ) | 2 ಘನವಾದ ತಪವ ಬಿಟ್ಟಾಕ್ಷಣ 
ಮುನಿಪತಿ | ವನಿತೆಯರುಗಳನೀಕ್ಷಿಸುತಿದ್ದ ನಾಗ || ( ಓ ) 3 ಚೌರಿಯ ಹಾಯಾಗಿ ಬೀಸುತ್ತ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕರದಲಿ | ಕಜ್ಜಾಯ |, ಗಳನೀಡ | ಲಾ ಮುನಿ || 
ವರನದ / ಭಕ್ಷಿಸಿ |, 1ತಕ್ಕೆಸಿ| ದ | 
ಗುರುಕುಚ | ಗಳಮುಟ್ಟ | ತಸವನೆ | ಲ್ಲವಬಿಟ್ಟು 1 || 
ಬರುತಿರ್ದ | ಭೂಪ ದೀ | ಕೆಯಕೊಂಡ | ಬಳಿಗೆ || 


೫೦ 


೧೬ . ಕಂದ 


ಫುಲ್ಲಾ ಸ್ತನ ಬಾಧೆಯೊಳಾ 
ಬಲ್ಲಿದ ಮುನಿರೋಮಪಾದಭೂಮಿಪ ನೆಡೆಗಂ | 
ನಿಲ್ಲದೆ ಬರಲಾ ಮಗಳಂ 

ಕಲ್ಯಾಣನ ರಚಿಸಿ ಯಜ್ಞ ಕಾರಂಭಿಸಿದಂ || 
3 ವಚನ || ಈ ಪ್ರಕಾರ ಆ ರೋಮಪಾದ ನರೇಶ್ವರನಲ್ಲಿ ಋಷ್ಯಶೃಂಗ 

ಮುನೀಶ್ವರಂ ಬಂದಿಹನವನ ನೀನೀಕ್ಷಣದಿಂ ಕರೆಸೆಂದನು - 3 


೧೭. ಮತ್ತೇಭ 
ದಶರಥ 

ವರಮಂತ್ರೀಶ್ವರ ನೆಂದಡಾ ದಶರಥಂ ಆನಂದದಿಂ ಮಿಂದು ಭೂ || 
ಸುರಶ್ರೇಷ್ಠಾದ್ಯರ ನಂದಿಸುತ್ತ ಮುನಿಯಂ ಕರೆತಂದು ಸುಮೂಹೂರ್ತದಿ | 
ಸುರನಾಥಾದ್ಯರು ಮೆಚ್ಚುವಂತೆ ಮಖವಂ ತಾ ಮಾಳೆನೆಂದಾಗಳಾ | 
ನರನಾಥಾಗ್ರಣಿ ಕೀರ್ತಿಯಾಹ ಪರಿಯಂ ವೃಂದಾರಕರ್ಕೆಳಲು|| 


೫೨ 


1 ತಕ್ಕೆ ಸುತ | ಘನಜ ಘನೆಯರ ಮದನನೆಲ್ಲ ನಿಲಿಸಿ | ( ಕಾ ) 
2 ಸ್ಮರದೀಕ್ಷೆಯನ್ನು ಕೊಂಡು ಹೊರವಂಟಿನಂದು ( ಅ) 
3 ವಾರ್ಥಿಕ || ಅದರಿಂದ ನೀನಾತನಂ ಕರೆಸಿಯಾಗಮುಂ| 

ವಿಧಿ ವಿಧಾನದಿ ವಿರಚಿಸಿ ಹರಿದಯದಿ ನಿ . 
ನ್ನು ದರದೊಳ್ ಜನಿಪನಿದು ಸಿದ್ಧ ನೆನಲಜಕುಮಾರಂ ಹರುಷದಿ | 
ಒದಗಿನಿಂ ರೋಮಪಾದ ನರೇಶನಲ್ಲಿಗಂ 
ಸುದತಿಯರ ಕಳುಪಿ ( ಮುನಿ) ಋಷ್ಯಶೃಂಗನ ಬರಿಸಿ 
ಪದುಳದಿಂ ಗುರುವಸಿಷ್ಠನ ಮತದೊಳೊಡನೆ ಮುಖಕಾರಂಭಿಸಿದ ವಿನಯದಿ ||( ಅ). 


ಪುತ್ರಕಾಮೇಷ್ಟಿ, 


೧೮, ಕಂದ 
ಚತುರಂಬುಧಿಯೊಳಗುಳ್ಳಾ 
ಪೃಥಿವಿಪರಂ ಗೆಲ್ಲು ತುರಗ ಬಂದಾಕ್ಷಣದೊಳ್ || 
ಯತಿತಿಲಕ ಬ್ರಹ್ಮಸುತನನು 
ಮತದಿಂದಲೆ ತಾನು ಯಜ್ಞಕಾರಂಭಿಸಿದಂ | | 


೫೩ 


( ದಶರಥಾದಿಗಳ ನಿಷ್ಯ ಮಣ) 
(ದೇವತೆಗಳ ಹಾಗೂ ಬ್ರಹ್ಮನ ಪ್ರವೇಶ) 

೧೯ . ಕಂದ 
ಹಿಂದೆ ದಶಶಿರನ ಬಾಧೆಗೆ 
ವೃಂದಾರಕರೆಲ್ಲ ನೊಂದು ಬ್ರಹ್ಮನ ಬಳಿಗೈ | 
* ತಂದುಂ ಜಯ ಜಯ ವನ್ನು ತ 
ವಂದಿಸುತವರವರು ತಮ್ಮ ' ಗತಿಯಂ ಪೇಳ್ವರ್‌ || 


೫೪ 


೨೦. ಮಧುಮಾಧವಿ ರಾಗ ಅಷ್ಟ ತಾಳ ೧ 
ದೇವೇಂದ್ರ 

ಪಾಹಿ ಸಾ | ರಸಸಂ - ಭವ ದೇವ | ದೇವ || ಪಲ್ಲವಿ || 
ರಾವಣ | ನಾದ ನಿ | ಶಾಚರ ! ನೀಚನು | 
ತಾ ವರ | ದಿಂದಸ | ಮರ್ಥನಾ | ಗಿ - | 
ದೇವರ್ಕ | ಳೆಲ್ಲರ | ಪೀಡಿಸು | ತೈದಾನೆ | | 
ಕೇವಲ | ದುಷ್ಟನಾ | ಗಿರುವ ದಾ | ರಿಯ ಕಾಣೆ || 


ತರಣಿಚಂ | ಪ್ರಮರ ಸು | ಖದಿ ಸಂಚ | ರಿಸ ಗೊಡ | 
ತಿರುಗಾಡ | ಬಿಡನು ಮಾ | ರುತನ ನೀ | ಗ | 
ಧರಣಿದೇ | ನಿಯುತಾನು | ಬಲು ಚಿಂತಿ | ಸುವಳಯ್ಯ | 
ಉರಗೇಂದ್ರ | ಭಾರವ | ಧರಿಸಿ | ಲ್ಲನು ಸ್ವಾಮಿ || 


೫೬ 


1 ಸಿ೦ ( ಓ ) 2 ಅತಿ ( ಓ ) 
* ಬಂದೊರೆದರ್ ತಂತಮ್ಮಯ | ದಂದುಗನಂ ಚರಣಕೆರಗಿ ಬಲು ದೈನ್ಯದೊಳು ( ಅ). 


೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬ್ರಹ್ಮ 

ಚಿಂತೆಯಾ | ತಕೆ ಕೇ | ಆಂದ್ರರಾ | ವಣನಿಗೆ | 
ಸಂತೋಷ| ದಿಂ ಘೋರ| ವರವಿತ್ತೆ ! ನು - | 
ಸಂತತ | ನವನಕೊ | ಲ್ಲುವಯತ್ನ | ಗಳಿಗೆಅ | 
ನಂತಶ | ಯನದ! ಕನುವಬ | ಲ್ಲನು ಎಲ್ಲ || 


೫೭ 


ಪೋಗುವ | ನಾವೆಲ್ಲ ! ಕ್ಷೀರಾಬ್ಬಿ | ತಡಿಗೆ 


|| ಪ || 


೨೧ , ಕಂದ 
ಪರಮೇಷ್ಠಿ ಯು ನಗುತಾಕ್ಷಣ 
ಸುರರಂ ಕರಕೊಂಡು ಕ್ಷೀರಸಾಗರ ತಡಿಯೊಳ್ | 
ಹರಿಯಂಘಿಗೆರಗಿ ಕಾರ್ಯದ 
ಪರಿ ಎಲ್ಲವನರುಹುತಿರ್ದನತಿ ಮುದದಿಂದ || 


gies 


- ೨೨, 1ನವರೋಜು ರಾಗ ಚೌತಾಳ, ತಿತ್ತಿ 1 
ಮಾಧವ ಸ್ವಾಮಿನಾ - ತ - ಲಾ - ಲಿಸು ಪ್ರೇಮಿ-| 
ನೀ - ದಯಾನಿಧಿ ಎಂದು - ನಿನ್ನಸೇರಿದೆ ಬಂ - ದು - || ಪಲ್ಲವಿ || 


ರಾವಣನೆಂ - ಬ - ನಿ - ಶಾ - ಚರ ವೀರನು || 
ದೇವತೆಗಳನೆ- -| ಬಾ - ದಿಸುತ್ತಿಹ- ನು -| | 
ಗೋ - I ನಿಂದ | ನೀ ಬಂದು | ಅಸು | ರರೆ | ಲ್ಲರ | ಕೊಂದು | | 
ಶ್ರೀ ವರ | ಸುಜ | ನರ | ಪೊರೆ | ಯೋ ಭ | ಕುತ | ಬಂಧು || 


೫೯ 


ಎ - 1 ನ್ನ ಭಜಿಸಲಂ - ದು - ನಾನೇ ವರವಿತ್ತೆ - ನು -| | 
ಇ - ನ್ನು ತಪ್ಪಿಸಲೆ - ನ- ಗಳವಲ್ಲವಯ್ಯಾ || 
ಪ | ನಗ | ಶಯ | ನಕೇಳ್ | ನಿ- ನಸು | ತನ | ತಪ್ಪ || 
ಮ | ೩ ಸಿ | ದೇವ | ರ್ಕಳ | ನಿನ್ನು | ಪೊರೆ | ಯೋ | ದೇವ' || 


೬೦ 


1 ರಾಗ 

ಕಾಕತಾಳ ( ಓ ) 2 ಜೀಯ ( ಓ) ( ಕಾ ). 


ಪುತ್ರಕಾಮೇಷ್ಟಿ, 


೨೩, 1 ಕಂದ 
ಇಂತೆನೆ ಭಜಿಸುತ ಲಕ್ಷ್ಮಿ | 
ಕಾಂತನಪಾದಯುಗಳಕೆರಗುತಿರಲಾಕಣದೊಳ್ | 
ನಂತಮೊಳೆರಗಿದಹರಿ ಸುರ 
ಸಂತತಿಯೊಡನಾಗಳಿಂತು ನುಡಿಯುತ್ತಿರ್ದ1 

( ತೆರೆ ಎತ್ತಿ ಶೇಷಶಯನನಾದ ಮಹಾ ವಿಷ್ಣು ವಿನ ಪ್ರವೇಶ) 

- ೨೪ ಮಧ್ಯಮಾವತಿ ರಾಗ - ಏಕತಾಳ ೪ 
ವಿಷ್ಣು - 

ಏಳಿಕೇ | ಶಗಳೇನೆ| , ನಿಮಗಿದು | ಗಾಢ - | 
ಖೂಳ ರಾ | ವಣನ ಬಾ , 1 , ದೆಗೆ ಚಿಂತೆ ! ಬೇಡ || ಪ || 
ದಶರಶ | ನೃಪತಿಗೆ | , ಸುತನಾಗಿ | ಜನಿಸುವೆ || 
ದಶಶಿರ | ನನುಕೊಂದು | , ಕೊಡುವೆನ | ಯ್ಯ -| 
ವಸುಧೆಯೊ | ಳಗೆ ಹವ್ಯ ! , ಕವ್ಯಗ | ಬೆಲ್ಲವು | 
ಹಸನಾಗಿ | ನಡೆವಂತೆ | , ಕರುಣಿಸು | ವೆನುತಾಳಿ 
ಆತನ | ಬಂಧು ಬಾ | , ಧನರ ಮ | ಕ್ಯಳ ಸಹ | 
ಜಾತಿಯ | ನೆಲ್ಲವ | , ಸಂಹರಿ | ಸುವೆನು | 
ಕೋತಿ ಗ | ಳಾಗಿ ನೀ ! , ವೆಲ್ಲರು | ದಿಸಿರೆಂಬ | 
ಮಾತ ಕೇ ಳುತಸುರ | , ವಾತ ಕೈ ಮುಗಿಯೆ 

೨೫ . ಶಾ|| ವೃತ್ತ 
ಇಂತಿಂದ್ರಾದೃರೆಗೆಂದು ಶೇಷಶಯನಂ ಪಕ್ಷೀಂದ್ರನನ್ನೇ ರುತ | 

ಸಂತೋಷಾಧಿಕನಾಗಿ ಬಂದು ನಿಲಲುಂ ತದ್ಯಾಗ ಸಾಮಿಪ್ಯದಿ | 
( ಪತ್ನಿ ಸಮೇತನಾದ ದಶರಥನು ಋಷ್ಯಶೃಂಗನೊಡನೆ ಯಜ್ಞ ಮಾಡುತ್ತಿರುವ ದೃಶ್ಯ 

ತೆರೆ ಸೀರೆ ಎತ್ತಿ ಪ್ರವೇಶ) 
ಕಾಂತಾವರ್ಗವ ಕೂಡಿಕೊಂಡು ಮುಖವಂ ಮಾಡುತ್ತ ಭೂಪಾಲಕಂ | 
ನಿಂತಾ ಮಾತ್ರದಿ ಋಷ್ಯಶೃಂಗಮುನಿಸಂ ಪೇಳ್ವಂ ಸುಮಾಂಗಲ್ಯದಿ 


1 ವಚನ || ಇಂತೆಂದಜನೆಂದಾ ಮಾತಿಗೆ ಶ್ರೀಪತಿ ಅತಿಹರ್ಷದಿಂದ ಮಗನೊಡನೆ 
ಏನೆಂದನು ಎಂದರೆ ( ಅ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೬. ಕಲ್ಯಾಣಿರಾಗ.... ಏಕತಾಳ ೪ 
ನೃಪತೇ ನ | ಹಾರಾಜ | ದಶರಥ | ಸುಮತೇ 


|| ಪ || 


ಋಷ್ಯ ಶೃಂಗ 

, ಪುತ್ರ ಕಾ | ಮೇಷ್ಟಿ ಯ | , ಮಾಡಿದ್ದ | ರಿಂದಲೆ | 
1ಅತ್ತ ನಿ | " ಮನೋ | , ರಥ ಸಿದ್ದಿ | ಯಾಯ್ತು ! | 
, ಪುತ್ರರು | ನಾಲ್ವರು | , ದಿಪರೀರ | ನೀ ಕೇಳು || 
೨ ಚಿತ್ತ ಚಂ | ಚಲ ಬಿಟ್ಟು ಸ್ಥಿರವಾಗಿ | ಬಾಳಯ್ಯ 


ಲಕ್ಷಣ | ಶುಭವಾಗಿ , ಕಾಣ ಬಂ | ದಿದೆ ಮತ್ತೆ ! 
ದಕ್ಷಿಣಾ ! ವರ್ತದಿ | , ಜ್ವಲಿಪನು | ಹವನ | 
, ಪಕ್ಷೀಂದ್ರ | ವಾಹನ , ಪರಮ ಮಂ ! ಗಲದಿಂದ | 
ಈ ಕ್ಷಣ ! ದಯವಹ | , ಈಗನಿನ್ನೊಳುಮೋಹ 


ಹವ್ಯ ವಾ | ಹನನ ಮ | ಧ್ಯದೊಳು ತೋ | ರುತಲಿದೆ | 

ದಿವ್ಯ ಸ್ವ | ರೂಪವು' | , ಪಾತ್ರವ ಪಿಡಿದು | 
ತಿ ಅವ್ಯಕ್ತಾ | ದ್ವಯನಾದ | ಶ್ರೀಹರಿ | ಯವಗೆ ನೀ 
ಸೇವ್ಯ ತಾ | ನಾದಯ್ದೆ | , ದಶರಥ ಕೇಳು 


೨೭. ಕಂದ 
ಇಂತೇಳು ದಿವಸ ಮುನಿಗಳ 
ತಿಂಥಿಣಿಯಿಂ ಮಖನ ರಚಿಪೆ ಪೂರ್ಣಾಹುತಿಯೊಳ್ | 
ಮುಂತೆಸೆದಿರೆ ವರಲಕ್ಷ್ಮೀ 
ಕಾಂತನೆ ಗೋಚರಿಸಿದಂತೆ ಯಕ್ಷೇಶ್ವರನು || 


1 ಅತ್ತ ನಿನ್ ಮನೋರಥ ಸಿದ್ದಿ ಸಿತಲ್ಲಯ್ಯ ( ಓ ) 2 ದಿವ್ಯವಾದ ರೂಪಿನಿಂ ( ಓ ) 
ದಿವ್ಯ ಸ್ವರೂಪ ಏದಿ ಸ್ವರ್ಣಪಾತ್ರವ ( ಆ ) 3 ಅನ್ಯ ಕನದ್ವಯನಾದ ಹರಿಗೇಕೆ ನೀ ಸೇವ್ಯ 
ಮಾನನಾದೆಲೋ ದಶರಥ ಕೇಳು ( ಓ ). ಇದರ ಹಿಂದೆ ಈ ಪದ್ಯಗಳೆರೆಡು ಹೆಚ್ಚಿವೆ. ಮತ್ತೆ 
ಶ್ಲೋಕಗಳಿಲ್ಲ. ಈ ಲೋಕಗಳಿಗೆಲ್ಲ, ಸತ್ಯ ವಿದೆನ್ನ ಮಾತ ನೀ ಲಾಲಿಸು ಮನದಿ | ಪೃಥ್ವಿಪಾಲ 
ಶಾರ್ದೂಲ, ಪುರುಷ ತಿಲಕವೆ ನೋಡು| ಅತ್ಯಂತ ಭಾಗ್ಯ ವನು ಅವರಿರಿಂ ಪಡೆದೆ ( ಕಾ 1). 


ಪುತ್ರಕಾಮೇಷ್ಟಿ, 
( ಯಜೇಶ್ವರನ ಪ್ರವೇಶ) 
೨೮, ವರಾಳಿ ರಾಗ ಅಷ್ಟ ತಾಳ ೩ 


ಯಜೇಶ್ವರ 

ರಾಜಶೇ | ಖರ ರಾಜ | ರಾಜ ಮಾ | ನವದನ | 
ರಾಜೀವಾ | ಕನಭಜ | ಕ | 
ರಾಜಿಸ | ಯೊಳಿಂದು | ನರವೇಷ ! ನನು ತಾಳಿ ! 
ಆಜಗ | ಶೃತಿ ಯನು ! ಜೈಯೊಳೀಗ| ಬಂದೆನು || 


೬೯ 


ದಶರಥ 

ಭಗವನ್ ವೀ | ತಿಹೋ ತ್ರನೆ | ನಮಿಸೆ ನಿ | ನಯ ಪಾದ | 
ಯುಗಳಕೆ | ಶುಭದಾಯ | ಕ | 
ಧಗಧಗಿ | ಸುವತೇಜ | ಸ್ತುಗಳ ಶ | ರೀರದ | | 
ನಗೆಮೊಗ| ದರುಶನ | ದಿಂದ ಸ | ಫಲವಾಯ್ತು ! 


೭೦ 


ಯಜೇಶ್ವರ 

2ನರವರ | ಸುರರೆಲ್ಲ1 | ಕೊಟ್ಟ ಪಾ | ಯಸವಿದು ! 
ಧರಣೀಶ | ನಿನಗೀವೆ | ನು - | 
ತರುಣಿಯ | ರಿಗೆ ನಾಲ್ಕು | ಪಾಲಾಗಿ | ನೀ ನೀಡು || 
ತರುಣ ರ್ನಾ | ಊರು ದಿಪ | ರ್ತರಣಿವಂ | ಶಕೆ ದೀಪ|| 


೭೧ 


೨೯, ಕಂದ - 
ತಂದಾಪಾಯಸ ಪಾತ್ರೆಯ 
ನಂದಾ ಭೂಪತಿಗೆ ಕೊಟ್ಟು ತೆರಳಿ ದಿವಿಜಂ” | | 
ಮಂದಿರಕ್ಕೆ ಬಂದು ಶಶರಥ 
ಚಂದದಿ ತನ್ನರಸಿಯರ್ಗೆ ನುಡಿಯುತ್ತಿರ್ದಂ || 


೭೨ 


1 ಸುರವರನರರೆಲ್ಲ ( ಓ) 2 ಕೊಟ್ಟು ತೆರಳಿದನನಲಂ ( ಅ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೦. ತೋಡಿರಾಗ - ಏಕತಾಳ ೩ ( ತಿ 


) 


ದಶರಥ 

, ಫುಲ್ಲ | ಲೋಚ| ನೇ ಸು | ಶೀಲೆ | ವಲ್ಲ | ಭ ಕೌ | ಸಿ 
, ಕಲ್ಯಾ | ಣದ | ಪಾಯ | ಸ ವಿದು | 1 ಪುತ್ರಾ | ರ್ಥಿ ನೀ | ಗ್ರಹಿಸೆ || 


ಕೌಸಲ್ಯ 

. ಎಲ್ಲ | ಕಾಮ | ಕಲೆಯ | ಬಲ್ಲ | ಮುದ್ದು | ಪ್ರೌಢ| ಬೇಗ | 
, ನಲ್ಲ | 'ಕೊಡಿ | ಸೆನ್ನ | ಭಾಗ | ವೆನಲು । ಕೊಟ್ಟ | ನಾಗ 


೭೩ 


ದಶರಥ 

, ಸರಸಿ | ರುಹ | ದಳ | ನೇತ್ರೆ | ಸುರುಚಿ | ರ ಸು | ಗಾತ್ರೆ | | 
, ತರುಣಿ | ನಿನ್ನ | ಅಂಶ ! ಇಕ್ಕೊ | ಬೇಡಿ | ಕೊಳ್ಳೆ | ಕೈಕೆ || 


, ವೈರಿ | ನೃಪ | ರೆದೆಗೆ | ಕುಂತ | ವಾರ | ರೂಪ| ವಂತ | - | 
, ಧೀರ | ಎನ್ನ | ಕಾಂತ | ಬೇಗ | ತಾರೊ | ಪರಮಾ | ಇವನು - || ೭೪ 


ದಶರಥ 

- , ಪುತ್ರ | ರುದಿ | ಸು ವ | ಡಿ ದು | ಕಾರ | ಣಸು | ಮಿತ್ರೆ.. | 
, ಚಿತ್ರ | ತ ರ | ಪಾಯ | ಸ ವ | ಗ್ರಹಿಸೆ | ಲೆ ನೀ | ಬಾಲೆ || 


ಸುಮಿತ್ರೆ 


, ಸ್ಪಥಿ | ಪಾಲ ! ಶಿರೋ | ಮಣೇ | ಚಿತ್ರ | ಜ ಸ | ರೂಪ | | 
, ಹಸ್ತ | ದಲ್ಲಿ | ಕೊಡಿಸೊ | 'ಎನ್ನ ಉತ್ತ | ಮಾಂಶ | ವನ್ನು -- || ೭೫ 


1 ಪುತ್ರಾರ್ಥ ( ಓ ) 2 ಕೊಡಿಸೊ ಪರಮಾನ್ನನ( ಓ) 3 ಎಲ್ಲ ಉತ್ತ ಮಾನ್ನವನ್ನು ( ಓ) 


ಪುತ್ರಕಾಮೇಷ್ಟಿ 


ದಶರಥ 

, ಶೇ ಷ | ದ ಪಾ | ಯಸ | ವಿದು | ಸುದತಿ | ಕೇಳ್ ಸು | ವಿತೆ ! 
, ನಾ ಸು | ಮುಂಗ | ಲದಿಂ | ದೀವೆ | ಬೇಡೆ | ಪ್ರೌಢ1 ಗಾತ್ರೆ || 
* ಭೂಸು | ದತೀ ! ವರ ಗು | ಣಾ | ಬಾರೊ | ಎನ್ನ | ಕಾಂತ | 
, ಏ ಸು | ಧನ್ಯ ರೋ ನಾ | ವಿಂದು | ತಾರೊ | ಪರಮಾ | ಇವನು || ೭೬ 


( ದಶರಥನ ನಿಷ್ಮಾಮ) 


- ೩೧, ಕಂದ 


ಧರಿಣಪ ದಶರಥ ಭೂಪಂ 
ತರುಣಿಯರಿಗೆ ಪ್ರೀತಿಯಿಂದ ಪರಮಾನ್ನವನು | 
1ಕರೆದಿತ್ತಾ ಮಾತ್ರದೊಳಾ1 
ತರುಣಿಯರು ಗರ್ಭಧರಿಸೆ ಮಾತಾಡಿದರು || 


೭೭ 


೩೨ . ಕಾಂಭೋಜಿ ರಾಗ.. . ಜಂಪೆ ತಾಳ ೩ 


ನಾರೀ ಶಿ | ರೋರನ್ನೆ | ಕೌಸಲ್ಯ | ನಿನ್ನ | 
ಮೋರೆ ಬೆಳ್ಳಿ | ಚಾಯಾಗಿ | ತೋರುತಿದೆ | ಏಕೆ || 


೭೮ 


ಕೌಸಲ್ಯ 

ಕೋಕಿಲ ಸು | ವಾಣಿ ಕೇ | ಬೆಲೆ ಕೈಕೆ | ನಿನ್ನ | | 
ಕೋಕನದ | ಕೋರಕ ಕು | ಚಾಗ್ರಕ | ಪ್ಲೇಕೆ ! 
ಇಂದು ವದ | ನೆ ಸುಮಿತ್ರೆ | ಸುಮಗಂಧಿ | ನಿನ್ನ | 
ಅಂದವಾ | ದ ತ್ರಿವಳಿ | ಮರೆಯಾಯಿ | ತೇಕೆ || 


1 ತರದಿಂದಿತ್ಸಾ ಮಾತ್ರದಿ ( ಓ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 

* ೩೩ . ಸೌರಾಷ್ಟ್ರ ರಾಗ - ಅಷ್ಟ ತಾಳ 
ಸುಮಿತ್ರೆ 

ಅಂಗ ನಾ | ಮಣಿ ಎನ್ನ | ಅಂಗದ | ವ್ಯಥೆಯನ್ನು | 
ತಾಳ| ಲಾರೆ| ನು || 


ಅಡಿ ಯಿಡ | ಲಳವಲ್ಲ | ಮಡಿವರೆ | ಮನಸಿಲ್ಲ | 
ತಾಳ| ಲಾರೆ| ನು - || 


ಗಳಿಗೆ ಗ 1 ಳಿಗೆ ಗೊಂದು ! ಅಲಗು ನೆ | ೬೦ತಿದೆ | 
ತಾಳ| ಲಾರೆ| ನು || 


ನಿನ್ನಂತೆ | ಎನಗಾಯಿ | ತಹುದೀಗ | ಬಹುವ್ಯಥೆ | 
ತಾಳ| ಲಾರೆ| ನು - - | | 


ಉಂಡರು | ಬೃಸ ಚಿಣ್ಣ | ಗುಂಡು ಕ | ಲ್ಲಿಟ್ಟಂತೆ | 
ತಾಳ| ಲಾರೆ ನು - || 


ಕೌ ಸಿ 

ಒಬ್ಬರಂತೆ | ತೆನಗಲ್ಲ | ಉಬ್ಬಸ | ಘನವಮ್ಮ | | 
ತಾಳ| ಲಾರೆ! ನು -- || 


ಕ್ಷೀರ ಸಾ | ಗರವಾಸ | ನಾರಾಯ | ಣ ದೇವೇಶ | 
ರಕ್ಷಿ|ಸೆಮ್ಮ | ನು --|| 


ಎಂದು ಮೂ | ವರು ಪೇಳಿ | ದಂಧನ | ತಿಳಿದ ಗೋ | 
ವಿಂದ| ನಂ - ದು -- ||. 


* ವಚನ | ಈ ತೆರದಿಂ ಕೈಕೆ ಕೌಸಲೆ ಸುಮಿತ್ರೆಯರು ಏನೆಂದರು ಎಂದರೆ 
1 ಪಂತುವರಾಳಿ ( ಓ) ; ರೇಗುಪ್ತ ( ಅ) 2 ಇಬ್ಬರಂ ( ಓ), ( ಅ) 


ಪುತ್ರಕಾಮೇಷ್ಟಿ 


- ( ಸತಿಯರ ನಿಷ್ಕಾಮ) 

* ೩೪ ಶಾ | ವೃ || | 
ಮಾಸೇ ಚೈತ್ರಸಿತಾರ್ಧ ರಮ್ಯುನವರಾಂ ಮಧ್ಯಾಹ್ನ1ಕಾಲಾಗಮೇl 
ಮೇಷಾರ್ಕೆ ಸುಕುಟೀರ ಲಗ್ನದುದಯೇ ತಾರಾ ಪುನರ್ವಸುವಿನೊಳ್ || 
ದೇಶಾಧೀಶ್ವರನಾದ ಪಂಕ್ತಿರಥನಿಂ ಕೌಸಲ್ಯಗರ್ಭಾಬಿ ಯೊಳ್ | 
ಶ್ರೀ ಸರ್ವೆಶ್ವರ ಮೋದದಿಂದ ಲೊಗೆದಂ ಲೋಕೈಕರಾಮಣಿ|| 


೮೯ 


೩೫ . ಕಂದ | 
ವರಕೈಕೆ ಪಡೆದಳೊರ್ವನ 
ಸರಸಿಜದಳನೇತ್ರೆ ಮತ್ತೆ ಬೆಸನಾ ದಳು ಇ | | 
ರ್ವರು ಸುಕುಮಾರರ ಲಗ್ನದಿ 
ಧರಣೀಶಗೆ ತಂದುಕೊಟ್ಟರತಿಮುದದಿಂದಂ || 


( ಆಸನಸ್ಥನಾದ ದಶರಥನ ಪ್ರವೇಶ, ಸತಿಯರು ಒಬ್ಬೊಬ್ಬರಾಗಿ 

ಶಿಶುಗಳನ್ನು ತಂದುಕೊಡುತ್ತಾರೆ). 


೩೬, 3 ಕಲ್ಯಾಣಿರಾಗ - ಏಕತಾಳ 


ಕೌಸಲ್ಯ 

- , ದಶರಥ | ಭೂಪಗೆ ! , ಕೌಸಲ್ಯಾ ! ದೇವಿಯು | 
, ಶಿಶುವ ಕೈ | ಯೊಳಗಿತ್ರ | , ಇತಿ ಮೋಹ| ದಿಂದ || 


* ವೃತ್ತ ಆರ್ಯೆ. ಈ ಪರಿಯಲ್ಲಿ ಸತಿಯರು ಮವರು ಚಿಂತಿ ಪಸಮಯದಲಿ | 
ಶ್ರೀಪತಿಯದನರಿದಾಕ್ಷಣ ಗೋವಿಂದನು ತಾದಯವಾದ || ( ಕಾ ) . 

1 ದೊಳ್ ಸೂರ್ಯನು ( ಕಾ ಆ ) 2 ಲಾದಳು ( ಓ ) 3 ಮಧ್ಯಮಾವತಿ ( ಆ ) ; 
ಕಂದ || ಸರಸಿಜನೇತ್ರೆಯರೀಪರಿ ತರಳರನತ್ಸವದಿ ಪಡೆಯಲಾ ವಾರ್ತೆಯನು | ಧರಣಿ 
ದಶರಥ ಕೇಳುತ ಹರುಷದೊಳಾ ಬಳಿಗೆ ಬಂದು ಕಂಡನು ಸುತರಂ || ( ಆ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ದಶರಥ..... 

, ಎಸೆನ ಸಂ | ತಸದಿಂದಾ , ಘಾಣಿಸಿ | ರಾಮನೆಂ | 
, ' ದತಿಶಯ ' | 'ಮೂರ್ತಿಯ | , ಸತಿಗಿತ್ತ | ನಾಗ | | 


೯೧ . 


, ತನ್ನ ಬಾ | ಲನ ಕೊಟ್ಟ | , ಇಂದೀವ| ರಾಕ್ಷಿ ಸಂ || 
- , ಪನ್ನಗೆ | ಕೊಡಲಾತ | , ಮನ್ನಿಸಿ | ಭರತ | 


ದಶರಥ 

, ರನ್ನನಂ | ದುನ್ನತ | , ನಾಮವ| ವಿರಚಿಸಿ | 
, ಚೆನ್ನೆ ಕೈ | ಕೆಗೆ ಕೊಟ್ಟು | , ದನ್ನು ನೋ | ಡಿದಳು || 


೯೨ 


ಸುಮಿತ್ರೆ 

, ಶಿಶುಗಳೆ | ರಡ ತಂ , ದು ಸುಮಿತ್ರೆ | ಕೊಡಲಾಗಿ | 
, ವಸುಧೇಶ | ಲಕ್ಷ್ಮಣ| ಶತ್ರುಘ್ನ | ರೆಂದು | 
, ಶಶಿಮುಖಿ | ಆಗಿತ್ತಾಗ | , ಮಂಗಲ | ಘೋಷದಿ || 
, ವಸುಮತೀ | ಸುರರ್ಗೆ ನಂ 1 , ದಿಸುತಿದ್ದ ! ನಾಗ || 


ವಚನ || ಆಗಳಾ ಮಂದಗಮನೆಯರು ಬಂದು ಜೋಗುಳವ ಹಾಡಿದರದೆಂತೆನೆ 


೩೭. ಆಂದೋಳಿರಾಗ - ಅಷ್ಟ ತಾಳ 


ಅಂಗನಾ | ಕುಲರ | ನೈಯರೆಲ್ಲ | ಬಂದು | 
ಮಂಗಲ ! ಕರ ಶುಭ | ಲಗ್ನದೊ | ಇಂದು | 
ಶೃಂಗಾರ | ಮಾಗಿಹ | ತೊಟ್ಟಿಲ | ತಂದು | 
ಇಂಗಡ | ಲರಸನ | ತೂಗಿದ | ರಂದು || ಜೋ | ಜೋ || 


3 ಗಿತ್ತು ತಿರುಗೆ ( ಓ ) . 


1 ದಸುರಾರಿ ( ಓ) ; 2 ಮೂರ್ತಿಯ ಧ್ಯಾನಿಸುತಿರ್ದ ( ಅ) 
4 ಸೌರಾಷ್ಟ್ರ ( ಓ). 


ಪುತ್ರಕಾಮೇಷ್ಟಿ 
ಜೋಜೋ | ದಶಶಿರ | ವೈರಿವು | ರಾರಿ | 
ಜೋಜೋ | ಶ್ರೀರಾಮು | ಚಂದ್ರ ಉ | ದಾರಿ | 
ಜೋಜೋ | ಇಂದ್ರಜಿ | ತುವಿನ ಸಂ | ಹಾರಿ | 
ಜೋಜೋ | ಲಕ್ಷ್ಮಣ | ಶೇಷಾನ | ತಾರಿ | ಜೋ ! ಜೋ || 


೯೫ | 


ಜೋಜೋ | ಕೈಕಾ | ದೇವಿಯ | ಕಂದ | 
ಜೋಜೋ ಭ | ರತವೀರ | ಸದ್ದು ಣ | ಸಾಂದ್ರ | 
ಜೋಜೋ ಸು | ಮಿತ್ರಾ | ದೇವಿಯ | ಕಂದ | 
ಜೋಜೋ | ಶತ್ರುಘ್ನ | ರವಿಕೋಟ| ಸಾಂದ್ರ || ಜೋ | ಜೋ || 


೯೬ 


( ಎಲ್ಲರೂ ರಂಗಸ್ಥಳದಿಂದನಿ 


ಮಿಸುತ್ತಾರೆ) . 


( ಪುನಃ ಆಸನಸ್ಥನಾದ ದಶರಥನ ಪ್ರವೇಶ). 


- 


೩೮, ಕಂದ * 


ಸಿತಬಿದಿಗೆಯ ಚಂದ್ರನ ಪೋ 
ಲುತ ಸುಂದರ ವಿಗ್ರಹದೊಳು ವರ್ಧಿಸುತಿರಲು | 
ಪ್ರತಿನಿದ್ಯವ ಕಲಿತಿಹ ವರ 
ಸುತರಕ್ಷಿಸುತ ದಶರಥೇಂದ್ರಂ ಪೇಳ್ತಂ || 


೩೯, ಕೇದಾರ ಗೌಳರಾಗ - ಜಂಪೆ ತಾಳ ೨ 


ದಶರಥ 

ಕಮಲದಳ | ನಯನ ರಾ ! ಮು | ಇನ ಕುಲ | 
ಕ್ರಮಿತ ಸೌ | ಭಾಗ್ಯ ಧಾ | ಮ ..| 


* ಸಿತ ಪಕ್ಷದೊಳಾ ತಾರಾ | ಪತಿ ಬೆಳೆನಂದದಲಿ ನೃಪನಗೇಹದೊಳಣಂಗರ್ | 
ಅತಿ ವರ್ಧಿಸುತಲೆ ವಿದ್ಯಾ | ತತಿಯಂ ಕಲಿತಿರ್ಪ ಸುತರ ನೃಪಕರೆದೆಂದಂ ( ಅ). 


೨೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಡು ಮುದ್ದು ! ಮೊಗದ ಬಾ | ಲ ಎತ್ತೆತ್ಯ | 
ನಡೆದು ದಣಿ | ದೆಯೊ ಸುಶೀ | ಲ - || 


ರಾಮ 


ತಮ್ಮ ಲ ! ಕ್ಷಣನು ನಾ ! ನೂ - ಬೇಟೆಗೆ ಮು | | 
ಹನ್ಮಮತೆ ! ಯಲಿ ಪೋದೆ| ವು 


ದಶರಥ 

ಸಣ್ಣ ವರು ! ವಿಪಿನದೊಳ | ಗೆ … | ಇಬ್ಬರೇ | 
ಮಿಣ್ಣ ನೈ | ದುವರೆ ಹೀ 1 ಗೆ || 


ರಾಮು 


ಆನೆ ಕುದು | ರೆಗಳು ಸಹಿ | ತ - ಆಯ್ಕೆ ದೆವು ! 
ಕಾನನದಿ ! ಕೇಳುತಾ | ತ || 


ದಶರಥ 

ಸುರನಿರೋ | ಧಿಗಳು ಕಂ | ಡು | ಸೈರಿಸರು | 
ತರವಲ್ಲ | ಪೋಪುದಿಂ | ದು || 


ಭರತ 


ಅರಿರಾಯ ! ರೆಮ್ಮ ಕಂ | ಡು 
ಚರಣಕೆರ | ಗಿದರು ಬಂ | ದು 


ನಡನಡುಗಿ 1 
| 


ದಶರಥ 


ಇತ್ತ ಬಾ | ರಯ್ಯ ಭರ ! ತ ತಿರಿಗಿಯಾ | 
ಡುತ್ತಿರುವು ! ದ್ಯಾನ ನೀ | ತ || 


೧೦೧ 


ಪುತ್ರಕಾಮೇಷ್ಟಿ 


೨೫ 


ಭರತ 


ಅನುಜ ಶ | ತುಹನು ನಾ | - | 
ಬಿಲು ವಿದ್ಯ ವನು ಕಲಿಯು | ತಲೆ ಬಂದೆ | ವು - | 


ದಶರಥ 

ತರವಲ್ಲ | ವಪ್ಪಗಳಿರ | ವನದೊಳಗೆ || 
ತಿರುಗದಿರಿ | ಬಾಲಕರಿ | || 


೧೦೨ 


( ವಿಶ್ವಾಮಿತ್ರ ಮುನಿಯ ಪ್ರವೇಶ) 


೪೦ , ಮಾಲಿನೀ ವೃತ್ತ 


ವರಸುತರೊಡನಾಭೂ ಪಾಲ ಮತಾಡುವಾಗ | 
ಗುರು ಕುಶಿಕಜನಂಬೈ ತಂದ ಮಾಂಗಲ್ಯದಿಂದ | 
ಪರಮಪುರುಷನಂ ಕಂಡುತ್ತಮಾನಂದದಿಂದ || 
ಹರಸಲು ಧರಣೀಶಂ ರಾಮು ತಾಂ ವಂದಿಸಿ || 


೧೦೩ 


೪೧. ವರಾಳಿರಾಗ - ಏಕತಾಳ ೩ ( ವಿಲಂಬಿತಲಯ) 


ದಶರಥ _ 

ಋಷಿತಿಲ | ಕಾಗ್ರಣಿ | ನಂದ | ನಂ | 
ಕುಶಿಕ ನಂ | ದನವರ | ಕೌಶಿಕನು | ನೇ 


ಪಲ್ಲವಿ 


ಸಾಕೇತ ಪು 1 ರ ನಿನ್ನ | ಪಾದಸಂಗ | ದಿ | 
ಸಕಲರ | ಘನಪರಿ | ಹರಿಸಿತ | ..… || 


ಕಂಗಳಿಗೆ ಮ | ಹಾ | ಸುಖವಾ | ಯು - ಮುನಿ | 
ಪುಂಗವ ಕೇ | ಳಯ್ಯ ನಿನ್ನ | ಕಂಡ ಮಾತ್ರ | ೧ || 


೧೦೫ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪೂರ್ವಜನ್ಮ | ದಿ - ನರ | ದೇವನ | ಬ್ಲೊ 
ಸರ್ವೆಶ್ನ | ರನ ಭಜಿಸಿ | ಋಷಿಯಾ | ದೆ ! 


ಧನ್ಯ ನಾನೀ |ಗವರ | ಬ್ರಹ್ಮ ಋಷಿ | ಯೆ - I 
ಎನ್ನನು | ಆರಿಸಯ್ಯ | ಮುನಿರಾ | ಯ || 


ಆನೆ ಕುದು | ರೆ - ಮಂದಿ | ಸೇನೆ ಎ | ಈ | | 
ಕೋಣಿಕೂ | ಡಿರುವ ಭಾಗ್ಯ ! ನಿನ್ನದ | ಯ್ಯ - || | 


ಅರುಹು ನಿ |ನಮನ ! ದಭಿಲಾಷೆಗ | | | 
ತರಿಸಿ, ಕೊ | ಡುವೆನಯ್ಯ | ಹರುಷ ದಿಂ | ದ || 


ಅಜ ನಂ | ದನ ದಶ | ರಥನ್ನಪ | ತೇ - - ನೀ | | 
ರಜನಯನ | ಚಾರುಶೀಲ | ರಿಪುಮಥ ನ | ಪಲ್ಲವಿ || 


ಎಲೆ ಭೂಪ| ಏನೆಂಬೆ ಎ | ನೃಭಿಲಾಷೆಗ | | 
ಸಲಿಸಿ ಕೊ | ಡುವೆನೆಂದು ! ಪೇಳೆಯ ! ಲ್ಲ | | 


೧೧೦ 


ಪಿರಿದಾದ ! ಯಾಗವನ್ನು ಮಾಡ ಲೆಂ | ದುಸಕಲ | 
ಪರಿಸೋಸ| ಸ್ವಾರಗಳ | ಮಾಡಿ ಬಂ | ದೆ || 


೧೧೧ 


ಮತಿವಂತ | ಪರಾಕ್ರಮಿ | ಯಾದ ಧೀರ | ನೀ | | 
ನತಿಸತ್ಯ | ಸಂಧನಾ | ಗಿರುವೆಯ ! . || 


೧೧೨ 


ಸೋದರ ನಾ | ಗಿರುತಿಹ | ಲಕ್ಷಣ| ನ್ಯ - 1ಕೂಡಿ| 
ಮೋದದಿ | ರಾಮನ ಎ ! ನೊಡನೆ ಕಳುಹಿ | ಸೊ1 || 


೧೧೩ 


1 ಮುದದಿ ರಾನುನೊಡನೆ ಕೂಡಿ ಕಳುಹಿಸೆ ( ಓ ) 


ಪುತ್ರಕಾಮೇಷ್ಟಿ 
೪೨. ಮತ್ತೇಭ 


ದಶರಥ 

ವರಮೌನೀಶ್ವರನೆಂದ ಮಾತ ನರಪಂ ತಾ ಕೇಳು ತಲೆ ಚಿಂತಿಸಿ | 
ಹರ ಮಾಹೇಶ್ವರ ನೆನ್ನ ಪುತ್ರರುಗಳಂ ಬಿಟ್ಟೆಂತು ನಾನಿಲ್ವೇನೋ ! 
ತರುಣಪ್ರಾಯದ ಕೋಮಲಾಂಗ ರಿವರಂ ಕಂಡೇಯ ಕೌಶಿಕನುನೇ | 
ತರವೇನೆ ನಿನಗಿಂಥ ಕಾರ್ಯ ಗುರುವೇ ಕೇಳೆಂದ ಧಾತ್ರೀಶ್ವರಂ || 


೧೧೪ 


೪೩. ಭೈರವಿ ರಾಗ - ಜಂಪೆತಾಳ ೧ 


ಅವಲಗುಣ | ಧಾನ ಮುನಿ | ನಮಿಪೆನಾ ! ನಿನಗೆ || ಪಲ್ಲವಿ || 
ಸ್ವಾಮಿನಿ | ಸೃಹವನದ ! ! ಮುನಿಯೆ ನಮಿ | ಸುವೆ ನಿನಗೆ | 
ರಾಮನಗ | ಲಿರುವಂಥ | ಮನಧೈರ್ಯ | ನಿಲ್ಲ || 
ಷೋಡಷ ವ | ಯಾಗ | ಲಿಲೆ ನi ಬಾಲರಿಗೆ | 
ಕೂಡೆನ್ನ | ಮಕ್ಕಳನ್ನು | ಕಳುಹಿ ಕೊಡ| ಲಾರೆ || 


೧೧೫ 


೧೧೬ 


ರಕ್ಕಸರ | ಕೋಲುವಂಥ | ರಣಸನ | ರ್ಥರೆ ಇವರು | 
ಧಕ್ಕಡಿಗ | ತನದ ಬಲು | ಕುಟಿಲರ | ಲ್ಲಯ್ಯ -- || 


೧೧೭ 


ರಾಕ್ಷಸರ | ಯುದ್ಧಕ್ಕೆ | ಗಜತುರಗ | ಸಹಿತಾಗಿ 
ಈಕ್ಷಣವೆ | ಬರುವೆ ನಿ | ಶ್ವಾಮಿತ್ರ ಮುನಿಯ || 


೪೪ . ಕೇಕಯ ವೃತ್ತ 
ದಶರಥ ನರಪಾಲ | ಪೇಳು ದಂ ಕೇಳುತಾಗ | 
ಎಸೆವರುಣ ಮುಖಾಕ್ರಾಂತಂ | ತತ್ಸಭಾ ಮಧ್ಯದೊಳಗೆ || 


1 ಮಧ್ಯದೊಳೆ ಕಂಡು ( ಓ ) 


GS 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಉಸಿರಿಡುತ್ತಂ ಭುಗಿಭುಗಿಲೆನುತಾ | ಚಾರ್ಯ ನಶಿಸುತ್ತಂ | 
ಕುಶಿಕಜ ನತಿ ಕೋಪಾ| ರೂಢಂ ತಾನಾಗಿರ್ದು ಪೇಳ್ತ೦ || 


೪೫. ವರಾಳಿರಾಗ. .. ಏಕತಾಳ ೨ ( ಮಧ್ಯ ಲಯ ) ಮತ್ತು ಅಷ್ಟ ತಾಳ ೧ 


ಮಿತ್ರನಂಶ | ಜಾತನಾದ | ಭೂಮಿ ಪಾ | ಲ -ನೀನು | 
ಸತ್ಯವಂತ | ನೆಂದು ನಂಬಿ | ಬಂದೆನಲ್ಲ | | 


೧೨೦ 


ಬಂದಕ್ಷಣದಿ | ಪೇಳ ಮಾತು | ನಿನ್ನೊಳಿ | . ಈಗ|| 
ಒಂದೇ ನಿಮಿಷ | ಕಷ್ಟ ಮಾತು | ಬಂದಿತ ಲ್ಲ || 


೧೨೧ 


ಸೂರ್ಯವಂಶ | ಭೂಪರು ಹಿಂ | ದೇನು ಯೋ ! ಗ್ಯ - ನೀ ದು | 
ಸ್ನಾರ್ಯಕ್ಕೆ ಸೇ 1 ರಿದ ಮೇಲೆ! ಸಾಕು ಭಾ | ಗ್ಯ - || | 


ಗಿ೨ ೨ 


ಬಂದ ದಾರಿಗೆ | ಸುಂಕವಿಲ್ಲ | ಪೋಸೆಕೇಳು -ನಿನ್ನ | 
ಕಂದರನ್ನು | ಕೂಡಿ ಸುಖದಿ | ರಾಜ್ಯ ನಾ | ಳು ||* 


೪೬, ಕಂದ 


ಮುನಿ ಕುಶಿಕಾಖ್ಯಂ ಪೇಳಿದ 
ಘನ ರೌದ್ರದ ಮಾತ ಕೇಳಿ ಪದ್ಮಜ ತನಯಂ | 
ತನುಮಧ್ಯದೊಳಾಋಷಿಯಂ 
ವಿನಯದಿ ಸಂತೈಸು ತಾಗ ಜನಸತಿಗೆಂದಂ || 


೧೨೪ 


* ಬಂದತೆರದೊಳೀಗ ನಾನು ಹಿಂದೆ ಪೋಪೇ 1 ಸ್ಥಿರದಿ ರಾಜ್ಯವಾಳು ನೀನು ಧರಣಿಪಾಲ || 
ಸುರರಪುರಕೆ ಪೋಗಿ ಶಂಬರದೈತ್ಯ ನಾಗ | ಮುರಿದುಬಂದೆನೆಂಬುವಂಥ ಗರ್ವವೀಗ || 
ಸರಿಯಲರಿದು ಮಾರೀಚ ಸುಬಾಹು ಮುಖ್ಯ ! ದುರುಳರೊಡನೆ ಕಾದಿಗೆಲುವುದಾವ 
ಸೌಖ್ಯ | ( ಓ) 


ಪುತ್ರಕಾಮೇಷ್ಟಿ 
೪೭. ಶಂಕರಾಭರಣ ರಾಗ ... ಪಂಚಸೂತ, ಮಟ್ಟಿ ತಾಳ 2 


ವಸಿಷ್ಠ 

ಅಜಕುಮಾರ | ಧೀರ ವೀರ | ಬಾಹುವಿ | ನ 


|| ಪಲ್ಲವಿ || 


ಸುಜನ ರಕ್ಷ | ಚಿಂತೆ ಬೇಡ | ಸೂರ್ಯವಂಶ | ಭೂಮಿಪಾಲ | 
ಭಜಕರಿಷ್ಟ ! ವೀವ ರಾಮ | ನನ್ನು ಕಳುಹಿ | ಸು || 


೧೨೫ 


ಮುನ್ನ ಕೊಡುವೆ | ನೆಂದು ಹೇಳಿ | ಇನ್ನು ಇಲ್ಲ | ವೆಂದುಸುರಲು | 
ಧನ್ಯಶೀಲ | ಧರ್ಮದ್ರೋಹ| ಬಾಹದಲ್ಲ | ಯ್ಯ – || 


ತನಯನಾದ | ರಾಮಚಂದ್ರ | ನತಿಕಿಶೋರ1 | ಮನುಜನಲ್ಲ | 
ಮನದಿ ತಿಳಿಯೊ / ಈತನೀಗ | ಗರುಡವಾಹ | ನ || 


೧೨೭ 


ಈ ತಪಸ್ವಿ | ಯನ್ನು ನೆನೆಯ | ಲೆಲ್ಲ ಕಾರ್ಯ | ಸಿದ್ದಿ ಯಹುದು | 
ಭೀತಿ ಇಲ್ಲ ! ದಂತೆ ರಾಮು | ನನ್ನು ಕಳುಹಿ | ಸೊ || 


೧೨೮ 


ದಶರಥ 

ತನಯ ಬಾರೊ | ರಾಮಚಂದ್ರ | ವನಜನೇತ್ರ | ಸುಗುಣಸಾಂದ್ರ | 
ಮುನಿಕುಲೇಶ | ಕರೆಯಬಂದ | ಪೋಗಬೇಕೆ | || 


೧೨೯ 


ಋಷಿಕುಲಾರ್ಯ | ಕುಶಿಕತನಯ | ಅಸಮಧೈರ್ಯ | ಯಜ್ಞಕಾರ್ಯ | 
ಎಸಗು ಬೇಗ ' ಎನುತ ಸುತರ | ಬೀಳುಕೊಟ್ಟ ! ನು - || 

೧೩೦ 


1 ನಧಿಕಜೋರ( ಕಾ ). 
* ವನದೊಳಧಿಕ ರಜನಿ ಚರರ | ಅನುವರಿತು ಪ್ರಹರಿಸೊ ಧೀರ | | 
ಇನಕುಲಾಬಿ ಸೋಮರಾಮ | ಚಿನುನುಯಾತ್ಮಕ ||.. 
ತರುಣ ಬಾರೊ ಸುಗುಣ ಶೀಲ | ತರಣಿಸದಶ ಲಕ್ಷಣಾಂಕ | 
ಹಿರಿಯರಾನುದೇವನೊಡನೆ | ತೆರಳು ಬೇಗದಿ || ( ಅ) 


ಸೌರಾಷ್ಟ್ರ || ಮುನಿಪ ಲಾಲಿಸೋ -- | ತನಯರೀರ್ವರಾ - | 

ನನಗೆ ನಿನ್ನ ಯಾ - ವಿನುತ ಯಾಗಕೆ - || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕೌಶಿಕ 

ರಾಜ ತಿಲಕ | ಹರ್ಷಪುಳಕ | ರಾಜಿಯಾಗ | ಲಿಂದು ನಿನಗೆ || 
ರಾಜ ರಾಮ | ಲಕ್ಷಣರನು | ಕೊಂಡುಪೋಷೆ| ನೈ | | 


೧೩೧ 


( ದಶರಥ ವಸಿಷ್ಠರ ನಿಷ್ಠಾವು) 


೪೮. ಕಂದ 


ಧರಣಿಪಗೆ ಪೇಳಿ ಮಕ್ಕಳ 
ಕರುಣದಿ ಕರಕೊಂಡು ಬರುತ ಮುನಿಕುಲ ತಿಲಕಂ | 
ಪುರಮಂ ಕಳೆದೈದುತ ಬಾ 
ಲರನೀಕ್ಷಿಸಿ ಮಾತನಾಡುತಿರ್ದಂ ಪಥದೊಳ್ | | 


೧೩೨ 


೪೯. ನಾದನಾಮಕ್ರಿಯ - ಅಷ್ಟ ತಾಳ ೧ 


ಶ್ರೀರಾಮ | ಲಕ್ಷಣ| ದೇವೇಶ | - ರಿರ | 
ಕೇಳಿನಾ | ಪೇಳುವ | ವಚನವ | 
ನೀರಜ | ಕೋಮಲ | ಕಾಯರೆ | - ಮುಂದೆ | 
ದಾರಿಪಾ ! ಷಾಣವೆ ಗಳವಯ್ಯ || 


೧೩೩ 


ಬಳಲಿಕೆ | ಯಾದರೆ | ಪೇಳಿರೋ | - ಮಂತ್ರ | 
ಗಳ ಉಪ | ದೇಶ ಮಾ | ಡುವೆ ನಿಂದು | 
ನಲವೇರು | ವದು ಹಸಿ | ನಾಗದು | - ಇನ | 
ಕುಲ ತಿಲ | ಕಾಗ್ರಣಿ | ಗಳಿರಿನ್ನು || 


ಕೊಂಡುಪೋಹರೆ - 1 ಪುಂಡುದೈತ್ಯರಾ | 
ಕಂಡು ಬೆದರಲು - 1 ದ್ದಂಡ ರಕ್ಷಿಸೋ – | | 
ಮುಂದೆ ಕೇವದೀ | ತಂದು ಶೀಘ್ರದಿ - | 
ಕಂದರನ್ನು ನೀ - | ಫೊಂದಿಸೆನ್ನೊಳು|| 


ಪುತ್ರಕಾಮೇಷ್ಟಿ 


ರಾಮ 

ಕರುಣಿಸೋ | ಮುನಿರಾಯ | ಮಂತ್ರವ | - ನಿನ್ನ | 
ಕರುಣದಿ | ಬಾಧೆ ಗ | ಇಲ್ಲವೆ | | 
ಗುರುವಾಗ ! ಕೊಟ್ಟನು | ಮುದದಿಂದ | -- ಇರೆ ! 
ತರುಣನೋ | ಡಿದ ನೊಂದು | ಅಡವಿಯ || 


೧೩೫ 


ವೃತ್ತಾಂತ | ವೇನೀ ಕಾ | ಡಾವುದು | - ಮುನಿ | 
ಪೋತ್ತಮ | ಚಿತ್ರವಾಗಿದೆ ಇದು || 


ಕೌಶಿಕ 

ಧೂರ್ತೆ | ಕಸಿಯೋರ್ವಳ್ | ತಾಟಕಿ | - ತಾಪ | 
ಸೋತನು | ರನು ತಿಂಬಲ್ | ಭೂತಕಿ || 


೧೩೬ 


- ರಾಮ 

ಏಕೆ ದಾ ! ರಿಯ ಬಿಡ | ಜೇನಯ್ಯ ! – ಮುನಿ | 
ಆಕೆ ಜೀ | ವಿಸು ವಳಿ 1 ನ್ನೇನಯ್ಯ ! 


ಕೌಶಿಕ 


ಶ್ರೀ ಕರ | ರಾಮ ಅ | ವಳ ಕೊಂದು | - ಮುಂದೆ | 
ಲೋಕಕೆ | ಕೀರ್ತಿಯಾ | ಗಿರು ನಿಂದು || 


೧೩೭ 


ರಾನು 

ಸೀಹತ್ಯೆ | ಮಾಡೆ ಲೋ ! ಕದೊಳೆಲ್ಲ ! – ಎನ್ನ | 
ದ್ರೋಹಿ ಎಂ | ಬರು ಎನ | ಗಿದು ಸಲ್ಲ | 


ಕೌಶಿಕ 

ನೀ ಹರಿ ! ಯಲ್ಲವೆ ? | ಭಾರ್ಗವ ! - ತಾಯ | 
ಪ್ರಾಹರಿ | ಸಿದ ಸುದ್ದಿ | ಯರಿಯೆಯು || 


- 


೧೩೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಠಾನ 

ತಂದೆ ಪೇ | ಇದು ದಿಟ | ನಾಯ್ತಯ್ಯ | - . ಈಗ | 
ಕೊಂದು ಕೊ | ಡುವೆ ತಾಳಿ | ಮುನಿರಾಯ | | 
* ಇಂದೆನ್ನ ಮೇಲೆ ದ ! ಯವ ಮಾಡು | - ಎನು | 
ತಂದು ಸು | ರಲು ಆಶ್ಚ 1 ರ್ಯಗಳಾಯ್ತು | | 


೧೩೯ 


೫೦. 


ಕೆ | ವೃ 


|| 


ನಿಟ ನಿಟ ಲೆನುತಾಗ | ಘೋರರೂಪಿಂದ ಬೇಗ | 
ಅಟವಿಯೊಳಗಣ ಮಾರಿ | ಬಂದಳಡೆಸಿ ದಾರಿ | 
ಅಟಕಟಿಸುತ ಭಾರಿ | ಕಣ್ಣು ಕೆಂಗಿಡಿಯ ಕಾರಿ | 
ಕುಟಿಲತನ ವಿಕಾರಿ | ತಾಟಕೀ ಎಂಬ ನಾರಿ || 


೧೪೦ 


( ಆರಭಟೆಯಲ್ಲಿ ತಾಟಕಿಯ ಸಂಭ್ರಮೋತ್ಪಾತದ ಪ್ರವೇಶ) 


೫೧ . ಪಂತುರಾವಳಿ - ಮಟ್ಟೆ ತಾಳ ೧ 


ತಾಟಕಿ 

ಆರೆ ಲೋ | ಮನುಜ ಇಲ್ಲಿ | ಅಂಜಿಕಿಲ್ಲ | ದೆ – ಇಂಥ | 
ಘೋರವಾದ ! ಎನ್ನ ಮನಕೆ | ಬಂದು ಸಿಕ್ಕಿ | ದೆ - || 


೧೪೧ 


ರಾಮ 

ಸಿಕ್ಕಿದೆ ನಂ | ದು ನೀ ಪೇಳ | ಪೌರುಷ ಸಾ | ಕೆ – ಕಳ್ಳ | 
ರಕ್ಕಸಿ ನೀ | ನ್ಯಾರೆ ಅತ್ತ | ಸಾರೆ ಲೆ ಜೋ | ಕೆ || 


೧೪೨ 


* ಆಡಿದ ಮಾತಿನೊಳ್ ಧರ್ತೆಯ ಬೇಗ | ಪ್ರಾಹರಿಸೋ ಜನರಕ್ಷಕ | 
ಬಿಡುಬಿಡು ಮುನಿಪಾಲ ಚಿಂತೆಯ ಈ ! ಕ್ಷಣದಿ ಕೊಲ್ಲುವೆ ಇಲ್ಲ ಸಂಶಯ | ( ಕಾ ). 


ಸೀತಾಕಲ್ಯಾಣ 


- ತಾಟಕಿ 

ತಾಟಕಿ ನಾ | ನೆನ್ನ ನನ | ನಿಮಗಿದುಸ | ಲ್ಲ – ಎನ್ನ | 
ಬೇಟೆಯ ಹು | ಲ್ಲೆಗಳಂತಾ | ದಿರಿ ನೀವೆ | - || 


೧೪೩ 


ರಾಮ 

ನಿನ್ನ ಬೇಟೆ | ಎಂಬುದಾನ | ಗಣ್ಯ ಕಾಣೆ | - ಮಳಿ| 
ಕುನ್ನಿಯಂತೆ | ದಾರಿಯ ಬಿ ! ವೃತ ಸಾರೆ | ಲೆ - || 


೧೪೪ 


ತಾಟಕಿ 

ಈಕಣದಲಿ | ನಿನ್ನ ಮಾಂಸ | ಖಂಡನ ಬೇ | ಗ - ನಾ | 
ಭಕ್ಷಿಸುವೆ | ನೆನುತ ಸಲ್ಲ | ತೋರಿದಳಾ | ಗ - | 


೧೪೫ 


ರಾಮ 

ಹಲ್ಲ ಕಂಡ | ರಂಜುವನೇ ! ರಾಮನು ಕಾಣೆ | ೮ – ೩ | 
ಮೆಲ್ಲರ ನಂ | ಶಕ್ಕೆ ಶೂಲ | ನಾಗಿರುವೆನೆ | ಲೆ - || | 


೧೪ ) 


ತಾಟಕಿ 

1ಕಲ್ಲು ಮರದ | ಮಳೆಯ ಗರೆವೆ | ನೆನ್ನು ತಲಂ | ದು – ಅಸುರೆ | 
ತಲ್ಲಣಿಸದೆ | ಸಿಡಿಲನಂತೆ | ಹೊಡೆದಳು ಬಂ | ದು - ||1 | 


೧೪೭ 


ಕೌಶಿಕ 

ರಾಘವಾ | ಅವಳ ನೀ ಮಾ | ತಾಡಿಸ ಬೇ | ಡ – ಅತಿ | | 
ಬೇಗ ಕೊಂದು | ಕಾಲನ ವಶ | ಮಾಡೆಲೊ ಗಾ | ಢ - || 


೧೪೮ 


೫೨. ಮಾರವಿರಾಗ - ಮಟ್ಟೆ ತಾಳ ೪ 
ತಾಟಕಿ _ 

ಘೋರ| ರೂಪಿ | ನಸುರೆ, | ಮುದ ! ನೇರಿ | ಭುಜನ | ನೊದರಿ | ಸುತ್ತ | 
ಮೂರು| ಲೋಕ| ನುಂಗ | ಬಂದ | ಮಾರಿ | ಯಂತಿ | ರೆ - || 


1 ಹುಲ್ಲು ಮನುಜ ನಿನಗಿದಿಷ್ಟು ಗರ್ವವ್ಯಾತಕೊ .. ! ಕಲ್ಲು ಮರನ ಮಳೆಯ ಗರೆವೆ 
ನೆಂದು ಪೊಯ್ದಳು|| ( ಓ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಚೀರಿ | ಬಾಯ | ಬಿಟ್ಟು | ಹಲ್ಲ | ತೋರಿ| ಭಯನ | ಬೀರಿ | ಖುಷಿಗೆ | | 
ಶೂರ | ರಾಮ | ಚಂದ್ರ | ಗಿಟ್ಟ | ಟೊಂದು | ಶೂಲ| ವ – || ೧ರ್೪ 


ರಾಮ 

ಇಟ್ಟ | ಶೂಲ| ವನ್ನು | ರಾಮ | ತಟ್ಟಿ | ಬಿಲ್ಲ | ಕೊಪ್ಪಿ | ನಿಂದ | 
ದಿಟ್ಟೆ | ಗೊಂದು | ಶರನ | ನಾಗ | 2ಬಿಟ್ಟ | ರೋಷ| ದಿ – || 


೧೫೦ 


ಕೆಟ್ಟ | ತೊತ್ತೆ | ಎನ್ನ | ಕೂಡೆ| ಇಷ್ಟು | ಶೌರ್ಯ | ವೇಕೆ | ನುy | 
ಅಟ್ಟಿ | ಹಿಡಿದು | ಬಡಿದ | ಡೊಂದು | ರಟ್ಟಿ | ಬೀಳ | ಲು - || ೧೮೧ 


ತಾಟಕಿ . 


ಎತ್ತ | ಣಿಂದ | ಬಂದೆ | ನಿನ್ನ | ತುತ್ತ | ಮಾಳ್ | ನೆನುತ | ಲಾಗ | 
ಮೃತ್ಯು | ಬಾಯ | ಬಿಟ್ಟ | ವೋಲು| ಧೂರ್ತೆ| ಗರ್ಜಿ | ಸೆ - || ೧೫೨ 


ರಾಮ 

ಚಿತ್ರ | ದಲ್ಲಿ | ರಾಮ |ಕೋಧ| ನೆತ್ತು | ಸುರರ | ಹನಿಯ | ನುಗುಳೆ | 
ನುತ್ತ | ಬಾಣ | ದಿಂದ | ಕೊರಳ | ಕy tರಿಸಿದ | ನು - || ೧೫೩ 


೫೩, 


ಶಾ | ವೃ || 


ಶ್ರೀರಾಮಂ ಪಿಡಿದೆಚ್ಚದಿವ್ಯ ಶರದಿಂದಾಧ್ಯರ್ತೆಯಮುನಾಳ ಳೊಳ್ || 
ಸೇರಲ್ ದಿವ್ಯ ಸುವೃಷ್ಟಿ ಮಂಗಳಮಯಂ ಭೋರೆಂದುದಾಕಾಶದಿ | 
ಸೌರಮಾಂಗದಿನಾ ಸುರಾಂಗನೆಯರುಂ ಸಂಗೀತನಂ ಪಾಡಲು | | 
ಧೀರೋದಾರರನಾ ಕುಮಾರರುಗಳಂ ಮುನಿಕರೆದು ಮಾತಾಡಿದಂ || 


೧೫೪ 


1 ತಟ್ಟಿ ನಿಟ್ಟ ಕ್ರೋಧದಿ. ( ಅ ) 


ಸೀತಾಕಲ್ಯಾಣ 


೫೪, ಕಾಂಭೋಜಿರಾಗಮಟ್ಟಿ ತಾಳ ೧ 


ಕೌಶಿಕ 

ಇನಕುಲಾಬಿ | ಸೋಮ ರಾಮ | ದನುಜ ವೈರಿ | ಸುಗುಣ ಧಾವು | | 
ವನಜನೇತ್ರ | ಬಹು ನಿಸ್ಸಿಮ | ಮಾತ ಕೇಳ | ಯ್ಯ – || 


೧೫೫ 


ಇಂದಿನಿರುಳು | ಇಲ್ಲಿ ನಾವು | ಚಂದದಿಂದ | ಕಳೆವ ದಿನವ | 
ಒಂದು ಕಂಟ | ಕಂಗಳಿಲ್ಲ | ಮುಂದೆ ಬಾಲ | ಕ - || 


- ೧೫೬ 


೧೫೭ 


೧೫೭ 


ಬ್ರಹ್ಮದಂಡ | ವಧಿಕ ಚಕ್ರ | ಧರ್ಮಪಾಶ | ಕಾಲನಸ್ಯ | 
ನಿರ್ಮಲ ಸು | ವಾರುಣಾಸ್ತ್ರ | ಮಹೇಂದ್ರಾಸ್ತ್ರ | ವು – || | 
1ಕೊಡುವೆನೈದು | ಅಸ್ತ್ರಗಳನ್ನು | ಪೊಡವಿಪಾಲ | ಕುವರ , ಇಂದ್ರ | 
ನೊಡನೆ ಕಾದ | ಲಾತ ಹಿಂದೆ ನಡೆದು ಪೋಪ| ನು - || 


೧೫೮ 


೫೫ , ಕಂದ 


ಎನುತಾ ಮಂತ್ರಗಳ್ಳೆದನು 
ಮುನಿಪನವರ್ಗಿನಂದು ಸಂತಸದಿಂದ | 
ವನಮುಂ ಕಳೆದಾಶ್ರಮಕ್ಕೆ 
ದಿನಿತಂ ರಘುಕುಲಜರಿಂಗೆ ನುಡಿಯುತ್ತಿರ್ದಂ || * 


೧೫೯ 


೫೬, ಭೈರವಿ ರಾಗ - ಜಂಪೆತಾಳ ೧ 


- ಕೌಶಿಕ 


ಶ್ರೀರಾಮ | ಕೇಳಯ್ಯ | ಆಶ್ರಮದ | ಸುತ್ತಲೂ | 
ಆರೈದು| ಕೊಳ್ಳಿರನು | ಜಾಗ್ರಜರು | ಸತತ || | 


ಪಲ್ಲವಿ 


1 ಕೊಡುವೆ ನಾಲ್ಕು , ( ಅ) 

* ಎನುತಂ ಮುಂತಾಸಗಳೆ | ಧನು ಮುನಿಪತಿಗಿತ ಮರುದಿನದೊಳಗಂ || 
ನಕುಲಜರು ಸಹಿತಾಶ್ರಮ | ಇವನು ತೀವ್ರದಿ ಸೇರ್ದ ಕುಶಿಕತನುಭವ ಮುದದಿಂ || ( ಆ) 

ಎನುತ ಮಂತ್ರಗಳ ನಾಲ್ಕಂ | ಮುನಿತಿಲಕಂ ರಾಮಗಿತ್ತು . . . . || ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಆರುದಿನ | ಪರ್ಯಂತ | ಈ ಋಷಿಗ ! ಳೊಡಗೂಡಿ| 
ಓರಂತೆ | ಯಾಗವನು | ಒಡನೆ ರಚಿ | ಸುವೆನು || 


ಶ್ರೀರಾಮು | ಲಕ್ಷಣರೆ | ಅರಿಗಜ ನ್ನು ಗೇಂದ್ರರಿರ | 
ಶೂರರೇ ! ಕೇಳಿರೆ ! ನಯ ನಾಕ | ಗಳನು || 


೧೬೦ 


ಏಕಭಾ | ನದಿ ತಂದ | ನೇಕ ವ | ಸುವ ನಿಂದು | 
ಶ್ರೀಕರದಿ | ಯಜ್ಞವನು | ಮಾಡುವೆನು | ನಾನು - || 


ರಾಮ 

ಆ ಕುಠಾ | ರರು ಬರಲು | ಬೇಕಾದ | ಅಸ್ತ್ರದಿಂ | 
ನಾ ಕೊಂದು | ಕೊಡುವೆನೈ | ಕಣದಿ ಮುನಿ | ರಾಯ - || 


೧೬೧ 


ವೀರ ಲ | ಕಣ ಸಮರ | ಶೂರ ಆ | ದಿಕ್ಕಿನೊಳು | 
ಸೇರಿ ಧನು | ಶರವಿಡಿದು | ಭೂರಿ ರಾ | ಕಸರ || 
ಸಾರಿಯಲಿ | ತ್ರಿಶಿರನನು | ದೂರ ಸೇ | ರಿಸು ಧೀರ | 
ಚಾರುಗುಣ | ಗಂಭೀರ | ಮಾರನಾ | ಕಾರ || 


೧೬೨ 


೫೭. 


ಕೇ | ವೃ 


|| 


1ಅನುಜನೊಡನೆ ರಾಮು | ಮಾತನಾಡುತ್ತ ನಿಲಲು | 
ದನುಜರು ಭರದಿಂದ್ದೆ | ತಂದು ತೂರಾಡುತಿರಲು | 
ಮುನಿವರರು ರಾಮ ರಾಮ | ಎಂದರಾ ಭೀತಿಯಿಂದ | 
ಅನುವರಿತು ರಾಕ್ಷಸರ ಶ್ರೀ | ರಾಮು ಮಾರಾಂತುನಿಂದ! || 


೧೬೩ 


1 ಅನುಜಂ ಸಹಿ ತಾರಾನುಂ | ಮುನಿಮುಖವಂ ಸಲಹುತಿರುವ ವೇಳ್ಯದೊಳಾಗಂ | 
ಘನಿಷದೊಳಾರ್ಭಟಿಸುತ | ದನುಜರು ಬರೆ ಕಂಡು ರಾಮ ಮಿಗೆ ಮಾ ಶಾಂತಂ || 


ಸೀತಾಕಲ್ಯಾಣ 


( ಮಾರೀಚ ರಾಕ್ಷಸನ ಪ್ರವೇಶ) 


೫೮. ಕೇದಾರಗೌಳರಾಗಮಟ್ಟಿ ತಾಳ ೨ 


ಮಾರೀಚ. 

ಆರೆಲೋ ನನು | ಜಾ , ಬಂದನ | ನಾರೆಲೋ ನನು | ಜಾ || 


ಪಲ್ಲವಿ 


ವನದೊಳಧಿಕ | ರಜನಿಚರರ | ಹೆಣಗಿ ಯುದ್ದ | ರಂಗದಲ್ಲಿ | 
ಕಣನ ಜೈಸ | ಲೆಂದು ದೃಢದ | ಮನನ ಮಾಡಿ | ಇದಿರು ನಿಂತ | 
ಮನುಜ ನಿನ್ನ | ಹೆಸರ ದೇನೆ | ಲಾ - ಸಂ ! ಗ್ರಾಮ ಬಿಟ್ಟು | 
ವಿನಯದಿಂದ | ಸಿಂತೆ ಸಾರೆ | ಲಾ - || 


೧೬೪ 


ಶಾಮ 

ಮನುಜ ನಾದ | ದಶರಥನ್ನ | ತನಯ ರಾಮು | ನೆಂಬ ನಾನು | 
ಮುನಿಯ ಯಾಗ | ವನ್ನು ಕಾಯ್ದ | ರಣ ಸಮರ್ಥ | ನನ್ನ ಬರಿದೆ | 
ಕೆಣಕಿ ನೀನು | ಸಾಯಬೇಡೆ | ಲಾ - ಶರ | ಣಾಗಿ ಬೇಗ | 
ಗುಣದಿ ಕಲಹ | ಬಿಟ್ಟು ಪೋಗೆ| ಲಾ - || 


೧೬೫ 


ಮಾರೀಚ 

ಮನುಜನಾದ | ದಶರಥ | ತನಯನೆಂಬ | ಹೆಮ್ಮೆಯಿಂದ | 
ಮುನಿಯ ಮಾತ | ಕೇಳಿ ಬಂದು | ಎನಗೆ ಗ್ರಾಸ | ವಾದೆ ಭಳಿರೆ | 
ತನುವಿನಾಸೆ | ಬಿಟ್ಟು ಕಳೆ ಎ | ಲಾ – ಬೆಂ | ಬಲಕೆ ಬೇಗ ! 
ಜನಕನನ್ನು | ಕರೆಸಿಕೊಳ್ಳೆ | ಲಾ - || 


೧೬೬ 


ರಾಮ 

ಎಷ್ಟು ಮಾತ | ದೇತ ಕೆಂದು | ದುಷ್ಟಗೊಂದು | ಶರವನೆಸೆದು | 
ನೆಟ್ಟ ನಾ ಮಾ | ರೀಚನನ್ನು | ಇಟ್ಟನಾ ಸ | ಮುದ್ರದಲ್ಲಿ | 
ಮತ್ತೆ ಒಬ್ಬ | ದನುಜ ಬಂದ | ನು - ಶ್ರೀ | ರಾಮನೊಡನೆ | 
ಉತ್ತರವನು / ಹೇಳಿ ನಿಂದ | ನು - || 


೧೬೭ 


೩೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಅಬ್ಬರತಾಳದಲ್ಲಿ ಸುಬಾಹು ರಾಕ್ಷಸನ ಪ್ರವೇಶ) 


ಸುಬಾಹು. 


ಆರೆಲೋ ಸು | ಬಾಹು ನಾ ಸು | 1ರಾರಿಯನ್ನು | ಗೆಲುವನೆಂಬ | | 
ವೀರರನ್ನು | ಬಡಿದು ತಿಂಬ | ಮಾರಿ , ಬೇಗ | ಅತ್ಯಸಾರು | 
ರಾಮನೆಂಬ | ಹೆಸರು ನಿಲ್ಲ | ದು – ಎನ್ನ ಕೂಡೆ| 
ರಾಮನೆಂಬ | ಗರ್ವ ಸಲ್ಲ | ದು – || 


ರಾಮ 

ಎನ್ನ ತಿಂಬ | ನಾರಿ ಯಾರೊ | ನಿನ್ನ ಕೊರಳ | ಕೊಯ್ನೀಗ | | 
ಕುನ್ನಿ ಸಾಯ | ಬೇಡಹೋಗು| ಇನ್ನು ಬಾಣ | ಎಸೆನೆ ನೋಡು| 
ಕೇಳು ಪಾಪಿ | ನೀಚ ರಾಕ್ಷ ಸ - ನಿನ್ನ ಕೊಂದ | 
ಮೇಲೆ ಎನಗೆ | ಪರಮ ಸಂತ | ಸ - || 


೧೬ರ್೮ 


ಸುಬಾಹು 

ಎನಗೆ ಬಾಣ | ಎಸೆವೆನೆಂದು | ಮನುಜ ಪೇಳ್ವೆ ! ಸಾಕು ನಿನ್ನ | 
ಕಣಕೆ ಕೊರಳ | ನರಿದು ಈ | ಧರಣಿಯೊಳಗೆ | ಹಿನೀರ | | 
ರಾಮನೆಂಬ | ಗರ್ವ ಸಲ್ಲ | ದು – ! ಎನ್ನ ಕೂಡೆ | | 
ರಾಮನೆಂಬ | ಹೆಸರು ನಿಲ್ಲ | ದು – || 


೧೭೦ 


ರಾಮ 

ಧರಣಿಯಲ್ಲಿ ! ಎನ್ನ ಕೊರಳ | ನರಿವ ಧೀರ | ನಹುದೆನು | 
ಸರಳ ಬಿಟ್ಟು | ರಕ್ಕಸನ್ನ | ಕೊರಳ ಕy | ರಿಸಿದನಾಗ | 
ಮುನಿಗಳೆಲ್ಲ | ಜಯಜಯೆಂದ | ರು | ಯಜ್ಞದಲ್ಲಿ | 
ದನುಜ ವೈರಿ | ಜಯ ಜಯೆಂದ | ರು - || 


೧೭೧ 


1 ಪುರಾರಿಯನ್ನು ( ಓ) 


ಸೀತಾಕಲ್ಯಾಣ 


೫೯ . ಶಾ | ವೃ || 
ಘೋರಾಕಾರಸುಬಾಹು ಬೀಳೆ ಮುನಿಪಂ ಸಂತೋಷಮಂ ತಾಳಿದಂ | 
ಭೋರೆಂದೆದ್ದು ಸುಘೋಷವೇದರವದಿಂ ತಾ ಯಜ್ಞ ಮಂ ನಡೆಸಿದಂ | 
ಶ್ರೀರಾಮುಂಗೆ ಸುರೇಂದ್ರಮುಖ್ಯರೆರಗುತ್ತಾನಂದದಿಂ ನಂದಿಸಲ್ | 
ಧೀರಂಗಾ ಮುನಿರಾಜಮೌಳಿ ಜನಕಂ ಲೇಖಾರ್ಥನಂ ಕಳುಹಿದಂ || ೧೭೨ 


( ಜನಕರಾಜನ ದೂತನು ಪತ್ರವನ್ನು ತಂದು ರಾಮನ ಕೈಯಲ್ಲಿಕೊಡುತ್ತಾನೆ). 


೬೦, ಘಂಟಾರವರಾಗಜಂಪೆತಾಳ ೧ | 


ರಾಮ 

ಜನಕ ಕಳು | ಹಿದ ದೂತ| ವಿನಯದಿಂ | 1ಬರ ಲಿತ್ತ | 
ಮುನಿಕೌಶಿ | ಕಗೆ ಕೊಟ್ಟ | ನಾಲೇಖ | ನವನು || 


೧೭೩ 


ಓಲೆಯನು | ಕಂಡು ಮುನಿ | ಪಾಲ ತಾ | ಹರ್ಷದಲಿ | 
ಶ್ರೀಲೋಲ| ರಾಮ ನೊಡ| ನಿದೆ ಬಂದೆ? | ಎಂದ || 


೧೭೪ 


೬೧ , ಕಂದ 


ಇಂತೆಂದಾ ಜನಕನ ಚರ 
ನಂ ತಳುವದೆ ಕಳುಹಿ ನಿಕುಲ ತಿಲಕಂ ಶ್ರೀ | 
ಕಾಂತಂ ರಾಮಂ ತನ್ನಯ 
ಮುಂತೆಸೆದಿರೆ ನುಡಿಯುತಿರ್ದ ವಿಶ್ವಾಮಿತ್ರಂ || 


೧೭೫ 


1 ಬರತ್ತ , ( ಅ) 2 ನಾ | ನಿದೆ ಬ೦ದೆ ( ಓ ) 3 ಶ್ರೀಕಾಂತನಾದ ರಾಮಂ ತಾ | 
ಮುಂತೆಸೆದಿರೆ ( ಓ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೬೨. ಪಂತುವರಾಳಿ.... ಮಟ್ಟೆ ತಾಳ ೧ 


ಕೌಶಿಕ 


೧೭೬ 


ರಾಮು ಇನಕು | ಲೇಶ ಬಾಲ | ವನಜಲೋಚ| ನ | 
ಇನ್ನ ಯೋಧ್ಯಾ | ಪುರಕೆ ನಾವು| ಪೋಗ ಬೇಕೆ | ಲೈ – || 
ಜನಕರಾಜ | ಧಾನಿಯಲ್ಲಿ | ಒಂದು ಯಜ್ಞ | ವು - | 
ಮದನದಹನ | ಧನುವ ನೋಡ| ಬಹುದು ಬಾಲ | ಕ - || | 


೧೭೭ 


ತ್ವರಿತದಲ್ಲಿ | ಮುನಿಗಳೊಡನೆ | ನಾವು ಪೋಗು| ವ | 
ಭರದೊಳಗ್ರ | ಗಂಗೆಯನ್ನು | ಎಲ್ಲರ್ದಾಟು | ನ – || 


೧೭೮ 


೬೩ . ಕೇ . ವೃತ್ತ| | 
ಮುನಿವರ ನಿಂತೆಂದಾ | ಮಾತ್ರದೊಳ್ ಗಂಗೆಯಲ್ಲಿ 1 
ಘನ ಜಪತಪದಿಂದ | ಇರುತಿರ್ದರಾ ಸಮಯದೊಳ್ | 
ಜನಪ ಸುಮತಿರಾಜಂ | 1ಬಂದವರ ಕಂಡು ಧೀರಂ | 
ವಿನುತರು' ನಮಿಸುವಾಗ | ಮುನಿಗೆ ತಾ ಪೇಳೆ ನಿಂತು ||* ೧೭೯ 


2 


( ಸುಮತಿ ರಾಜನ ಪ್ರವೇಶ) 


೬೪ , ಕಾಂಭೋಜಿ ರಾಗ - ಚೌ ತಾಳ, ತಿತ್ತಿ 


ಸುಮತಿ 

ವಿಶ್ವಾಮಿ | ತ್ರ ಮುತಿ | ನೀಂದ್ರ | ನರಗುಣ | ಸಾಂ - ಪ್ರತಿ - || ಪಲ್ಲವಿ 


1 ಬಂದು ಕಂಡು ಸುಧೀರ ಎನುತಂ ( ಓ): 2 ಮೌನಿಯೊಳ್ ( ಓ): 
* ( ಈ ವೃತ್ತಕ್ಕೆ ಬದಲು) ಕಂದ || ಮುನಿವರನೆಂದುದ ಕೇಳುತ | ಘನತರ ಜಪತಪವ 
ರಚಿಸಿ ಗಂಗಾನದಿಯಂ | ವಿನಯದಿ ದಾಟುತ ಸುಮತೀ | ಜನಪನ ಗ್ರಹ ಸಾರ 
ಲೆಂದನನ ಮುನಿಯೊಡನೆ || ( ಓ ) . 
3 ತಾಪಸೇ೦ದ್ರ - ಸ | ಝುಣ ಸಾಂದ್ರ , ( ಓ) 


ပုဂံ 


ಸೀತಾಕಲ್ಯಾಣ 


ಇಂದು ನ | ವ್ಯಯ | ಪುರಕೆ | ಬಂದ ಕಾ | ರಣ | ದಿಂದಾ || 
ನಂದ ನಾ | ಯಿತು ! ನನಗೆ | ವಂದಿಸು | ವೆನು ! ನಿನಗೆ 


೧೮೦ 


ಚೆಲುವ ಬಾ | ಲರಿ | ದಾರು | ಜಲ ರುಹಾ | ಕರು | ಮತ್ತೆ | 
ಬಲವೈರಿ | ಸವು | ಬಲರು | ಕೋದಂಡ | ಧರರಾ | ಗಿಹರು || 


- ೧೮೧ 


ಪಲ್ಲವಿ 


ಕೌಶಿಕ 

ಸುಮತಿಭ್ಯ | ಪತೇ | ಕೇಳು | ಸದ್ದು ಣ | ಧಾ - ನ - || 
ದಶರಥ | ಸುತ | ರಾಮ | ಅಸನ ಸ | ದ್ದು ಣ | ಧಾವು | | 
ರಸಿಕ ಲ | ಕಣ | ಕಾಣೋ | 1ಬಿಸರು ಹಾ | ಕರು | ಜಾಣ ' || 
ಎನ್ನ ಯಾ | ಗ ರ | ಕ್ಷಣೆಗೆ | ಮನ್ನಿಸಿ | ಕರೆ | ತಂದೆ | 
ಪುಣ್ಯಜ | ನ ಸು | ಬಾಹು | ನನ್ನು ಕೊಂ | ದರಿ | ವರು || 


೧೮೨ 


೧೮೩ 


೭೫ . ಕೇ ! ವೃತ್ತ || 


ಇವರನುನಿ ವೇಳೆ ಸುಮತಿ | ರಾಜ ಸಂತೋಷದಿಂದ | 
ಚರಣಕೆ ನಮಿಸಿ ಪೂಜೆ| ಮಾಡಿ ಸಲ್ಲಿಸುತ ನಿಲಲು | 
ಪರಮಪುರುಷನಾದ | ರಾಮನಂತೆ ಕೂಡಿ ಬರಲು | 
ಹರುಷದಿ ಮುಂದಿರ್ಪ | ನನನನುಂತೋರುತಿರ್ದಂತಿ || 


೧೮೪ 


೬೬, ಘಂಟಾರವ - ಜಂಪೆ ತಾಳ ೧ 


ರಾನು . 


ಮುನಿಕುಲೋ ! ತನು ಕೇಳು | ವನದೊಳ | ತ್ಯಧಿಕವಿದು | 
ಘನತರಾ | ಶ್ರಮ ನಾವು | ದೆನಗೆ ಪೇ | ಳಯ್ಯ || 


೧೮೫ 


1 ಜಾಸ್ತ ಕುಲಜರಿವರು. ( ಅ) 2 ವಚನ || ಇತೆಂದು ಸುಮತಿರಾಜನಂ 

ಬೀಳ್ಕೊಂಡು ಶ್ರೀಕಾಂತನಾಗಿಹ ರಾಮು ಮುಂದೆಸೆದಿರುವ ವನಮಂ ನೋಡಿ 
ಕೈಮುಗಿದು ಮುನಿಯೊಡನೆ ಕೇಳನದಂತೆನೆ ( ಅ) 
3 ನೋಡಿ ಬರಲಾ | ಹರುಷದಿ ಮುನೀಶ್ವರಂ ವನವಂ | ತೋರಲ್ 

ಶ್ರೀರಾಮನೆಂದಂ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


- ಕೌಶಿಕ 


ಕೇಳು ರಾ ! ಘನ ವೀರ | ಹೇಳುವೆನು | ನಿನಗೀಗ | | 
ಶ್ರೀಲೋಲ| ಈ ವನದ | ಮೂಲ ಸಂ | ಗತಿಯ || 


೧೮೬ 


೧೮೭ 


ಮುನ್ನ ಗೌ | ತಮಮುನಿಪ | ತನ್ನರಸಿ | ಯೊಂದಾಗಿ | 
ಚೆನ್ನಾಗಿ | ಇಲ್ಲಿರ್ದ | ರಧಿಕ ವಿಭ | ವದಲಿ || 
ಸುರಪನೆ | ತಂದು ಮುನಿ | ವರ ನಿಲ್ಲ | ದಿಕ್ಕಸಮಯ | 
ವರಿತಹ | ಲೈಯ ರಮಿಸಿ | ದನು ಕಾಮು | ಕದಲಿ || 


೧೮೮ 


೧೮೯ 


ಮುತ್ತಹ | ಲೈಗೆ ಶಾಪ | ವಿತ್ತಡರೆ | ಯಾದಳಿನ | 
ಳುತ್ತಮ ಪು 1 ರುಷ ಕೇಳು | ಚಿತ್ತಾವ | ಧಾನ || 
ಇಂದು ನಿ | ನ್ನಯ ಪಾದ | ಸೋಂಕಲನ | ಛೇಳುವಳು | 
ಎಂದಡಾ | ರಾಮಚರ | ಣ ಸ್ಪರ್ಶ | ನಾಗೆ || 

(ತೆರೆಂರುಲ್ಲಿ ಅಹಲ್ಯಯ ಪ್ರವೇಶ) 


೧೯೦ 


- ಅಹಲ್ಯ 

ಶ್ರೀ ಮುಕುಂ | ದ ಮುರಾರಿ | ದಾಮೋದ| ರಾ ಎನುತ | 
ಭಾಮಿನಿಯ | ಹಲೈ ಬಂ | ದೆರಗಿದಳು | ಪದಕೆ | | 


೧೯೧. 


ಇಂತೆಂದು | ಹಲ ತೆರದಿ | ಕಂತೆ ಭಜಿ | ಸುತ್ತಿರಲು | 
ಸಂತಸದಿ | ಗೌತಮ ಮು | ನೀಂದ್ರ ನಡೆ | ತಂದ || 


೧೯೨ 


( ಗೌತಮ ಮುನಿಯ ಪ್ರವೇಶ) 


೬೭, ಯೆರುಕಲ ಕಾಂಬೋಜಿ - ಏಕತಾಳ ೪ 


ಗೌತಮ 

ಅಚ್ಯುತಾನಂ | ತಾ ಗೋವಿಂದಾ | ನಾರಾಯಣಾ | ವಾಸುದೇವಾ'| - 
ಸದಾ ನಂ | ದಾ ಮುಕುಂದ | ಸಲಹೊ ನೀ ನಿಂ | ದು - || 


ಪಲ್ಲವಿ 


ಸೀತಾಕಲ್ಯಾಣ 
ಈ ಕಲ್ಲಾಗಿ ಬಿದ್ದ ಹಲೈ | ನಿನ್ನ ಪಾದ | ಸಂಗದಿಂದ | 
ಶೋಕಹೀನೆ | ಯಾಗಿ ಬಂದ | ಛಿನ್ನ ಭಾರ್ಯೆ | ಯು - || 


೧೯೩ 


ಶ್ರೀಕಮಲೆ | ಯರ ಸ ನೀನು | ಲೋಕೇಶ 1ಇ | ನ್ನಾಕೆಯನ್ನು 1 | 
ನಾ ಕರೆದು ! ಕೊಂಡುಪೋಸೆ| ಹೇ ಕೃಪಾನಿ | ಧೇ - || 
ಇನ್ನು ವಿಶ್ವಾ | ಮಿತ್ರಮುನಿ | ಯನ್ನು ಕೂಡಿ! ಕೊಂಡು ಬೇಗ ! 
ತನ್ನಗರಕೆ | ಹೋಗಿರೆಂದು | ಬೀಳುಕೊಟ್ಟ | ನು - || 


೧೯೪ 


( ರಂಗಸಲದಿಂದ ಎಲ್ಲರೂ ಹೊರಟು ಹೋಗುವರು. ಆಮೇಲೆ ಜನಕರಾಯನು 
ಪ್ರವೇಶಿಸಿ ಸೀತಾದೇವಿಯ ಸ್ವಯಂವರಸನ್ನಾಹದ ಕುರಿತು ಪ್ರಸ್ತಾವಿಸುತ್ತಾನೆ. ಈ ಭಾಗ 
ದಲ್ಲಿರುವ ವಚನವು ಗ್ರಂಥಪಾತದಿಂದಲಾಗಿ ನಾಶವಾಗಿರುತ್ತದೆ.) 


೬೮ , ಕೇ | ವೃ ||2 * 
ವನಿತೆಯ ಕರಕೊಂಡು | ಗೌತಮ ಮುನಿ ನಿಲಲy | 
ಇನ ಕುಲ ಜರು ಸಹಿತ | ನರ ವಿಶ್ವಾಮಿತ್ರರಂದು | 
ಜನಕನಗರಕ್ಕೆ | ತಂದರು ಸಂತೋಷದಿಂದ | 
' ಜನಪನಿವರಂ ನೋಡಿ| ಮೌನಿಯೊಳ್ ಪೇಳ ನಂದು * || 


೧೯೫ 


೬೯, 4ಕಾಂಭೋಜಿರಾಗಜಂಪೆತಾಳ ೩ 


ಜನಕ 


ಸಾಧು ಶೀ | ಲಾಗ್ರಣಿಯೆ | ಸಾಧು ಶೀ | ಲ - || 


ಪಲ್ಲವಿ 


1 ಎನ್ನರಸಿಯನ್ನು ( ಓ) 
2 * ಕಂದ || ವನಿತೆಯು ಸಹಿತಾ ಗೌತಮ | ಮುನಿಪೋಗಲತ ಕುಶಿಕತನುಭವ 

ನೋಡನಂ ! ಇನಕುಲಜರು ಮಿಥಿಲೆಗೆ ಬರ 1 ಲನುಪಮರಂ ಕಂಡು ಪೇಳ 

ಜನಕ ಪಾಲಂ || ( ಅ ) . 
3 ಜನಕ ನಮಿಸುವಾಗ ! ಮುನಿಯೊಳ್ ಪೇಳ ನಂದು ( ಓ) 4 ದೇಶಿ ( ಓ) 
5 ಹೇ ದಯಾನಿಧಿಯೆ ವಿ | ಶ್ವಾಮಿತ್ರ ಮುನಿಯೇ | ಸಾಧು ಶೀಲಾಗ್ರಣೆಯೆ ಸಕಲ 

ಗುಣಮಣಿಯೆ || ( ಅ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ವರಮುನಿಪ | ತವಚರಣ ! ದರುಶನದ | ಫಲದೊಳಘ | 
ಹರಿದು ಹೋ | ಯಿತನೇಕ | ತಾಪ ಎಂ | ದೀಗ || 


ಚರಣ | ರ್ಮುಲ ಕರವು | ಪರಮುಮಂ | ಗಲ ವಾಯು | 
ಧರೆಯೊಳಗೆ | ನಾಥನ್ಯ | ನಾದೆನ | ಲ್ಲೊ - ಸ್ವಾಮಿ || 


೧೯೬ 


ಬಾಲ ರಿವ | ರಾರು ಮುನಿ | ಬಲವೈರಿ | ಸಮಧೀರ | 
ಶೀಲಸಂ | ಪನ್ನ |ಕೋದಂಡ | ಧರರು || 


ಬಾಲರವಿ | ಕೋಟಿ ತೇ | ಜಃ ಪುಂಜ | ರಾಗಿಹರು || 
ಪಾಲಿಸುವ | ರಾದ ಜನ | ಜಾಲವ | ಗ | | 


೧೯೭ 


ಕಾಶಿಕ 


ನೃಪತಿ ಮೌ | ಲೇ - ಜನಕ | ನೃಪತಿ ಮೌ | ಲೇ - || 


ಪಲ್ಲವಿ 


ದಶರಥನ | ಸುತರಿವರು ! ವಸುಮತೀ | ಪತಿ ಕೇಳು| 
ರಸಿಕರಿವ | ರೆನ್ನ ಯ | ಜ್ಞದ ರಕ್ಷೆ | ಗಾಗಿ | 
ಕುಶಲದಿಂ | ದಾಂ ಪೋಗಿ 1 ಕರೆತಂದ | ಕಾರಣದಿ | 
ನಿಶಿಚರರ | ಕೊಂದು ಯಾ | ಗನ ಕಾಯ್ದ | ರಾಮು || 


೧೯೮ 


ಬರುವಾಗ | ಸುಮತಿಭ್ಯ | ಪಾಲ ಕಂ | ಡನು ಮತ್ತೆ | 
ವರ ಗೌತ | ಮನ ಆಶ್ರ | ಮಕೆ ಬಂದೆ | ವು | 
ಅರೆಯಾಗಿ | ಬಿದ್ದ ಹ | ಲೈಗೆ ವಿಶಾ | ಪನ ಮಾಡಿ | 
ಕರೆದು ಗೌ | ತನಗಿತ್ತು | ಬಂದನೀ | ಧೀರ || 


೧೯೯ 


೭೦ . 


ಕೇ | ವೃ || 


ಜನಕ 


ಕುತಿಕಸುತನ ಮಾತಂ | ಕೇಳುತಾ ರಾಜಮೌಳಿ | 
ದಶರಥಸುತರಿಂಗೆ | ವಂದಿಸುತ್ತೆಂದನಾಗ | 


ಸೀತಾಕಲ್ಯಾಣ 


ಋಷಿತಿಲಕನೆ ನೋಡಾ| ಹಿಂದೆ ಪುತ್ರಾರ್ಥಿಯಾಗಿ | 
ಎಸಗಿದೆ ಕ್ರತುವೊಂದಾ | ಶ್ಚರ್ಯಮಂ ಕಾಣಲಾಯ್ತು || 


೨೦೦ 


೭೧ , ಭೈರವಿರಾಗ - ಜಂಪೆತಾಳ ೧ 


ಧರಣಿಯನು | ಶೋಧಿಸು | ತ್ರಿರಲು ಕ | ನ್ಯಾರತ್ನ | 
ದೊರಕಲಾ | ಸುರಮುನಿಪ | ಬಂದು ಮುದ | ದಿಂದ || 


ವರಕುವರಿ | ಸಿರಿದೇವಿ | ಹರಿಯೆ ಪತಿ | ಯಾಗುವನು | 
ಅರಿತು ಸಲ | ಹೋ ಎಂದು | ಮುನಿ ,ಪೋದ| ನಂದು || 


ಇರಲು ಯ | ವೈನ ದೋರೆ| 1ಸಿರಿಸೀತೆ | ಗಾ ಸ್ವಯಂ | 
ವರ ಮಾಡ | ಲೆಂದು ನಾ | ಪುರವ ರಚಿ | ಸುವೆನು || 


ದೊರೆದೊರೆಗಳೆಲ್ಲರಿಗೆ | ಬರೆಸಿದೆನು | ಓಲೆಯನು | 
ಕರೆಯಲ | ಟ್ಟಿದೆ ನಿನ್ನ | ಕರುಣಿಸೈ | ನಮ್ಮ || 


೨೦೨ 


೭೨, ಕಂದ? 


ಇಂತೆಂದು ಜನಕರಾಯಂ 
ಸಂತೋಷದಿ ಪೇಳುತಿರಲು ದೇಶಾಧಿಪರ | 
ತಿಂಥಿಣಿ ಬರಲಾ ಸಮಯದೊ 
ಆಂತರವರಿತವರವರನು ಮನ್ನಿಸುತಿರ್ದಂ || 


೨೦೩ 


1 ಸಿರಿಗೆ ಸೀತಾ ಸ್ವಯಂ | ವರವ ಮಾಡುವೆನೆಂದು | ( ಓ ). 

2 ವಚನ || ಇಂತೆಂದು ಜನಕರಾಯನು ಸಂತೋಷದಿಂದ ಹೇಳುತಿರಲು ದೇಶಾಧೀಶ್ವರರ 
ತಿಂಥಿಣಿಯು ಬರಲಾ ಸಮಯದೊಳ್ ತವರಿಲ್ಲರಂ ಮನ್ನಿಸುತಿರ್ದಂ || ( ಓ ). 

ಕಂದ || ಈ ಪರಿ ಜನಕ ನೃಪಾಲಂ | ತಾ ಪ ಸವಾರ್ತೆಯನ್ನು ಮನ್ನಿಸುತ್ತಿರಲಾಗಂ | 
ಭೂಪರು ನಡೆತರಲಾಮಿಥಿ | ಛಾಪತಿ ಸಂತಸದೊಳವರ ನುಡಿಸುತ್ತಿರ್ದಂ || ( ಅ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಅನೇಕ ರಾಜವೇಷಗಳು ಒಂದೊಂದಾಗಿ ಪ್ರವೇಶಿಸುವುವು) . 


೬೩, ಯೆರುಕಲ ಕಾಂಭೋಜಿ ಏಕತಾಳ ೪ 


ಜನಕ 


ಬಂದಿರೇ ! ನೈ ನಡೆ | ತಂದಿರೇ | ನೈ - || 


ಪಲ್ಲವಿ 


ಅಂಗದ ಭೂ | ಪಾಲ ನಮೋ | ವಂಗದೇಶಾ | ಧೀಶ ನಮೋ | 
ಬಂಗಾಳದ | ರಾಯಗೆ ಕ | ಇಂಗಗೆ ನ | ಮೋ – || 


ಮಂಗಲಾಕಾ | ರ ಕಾಂಭೋಜೋ | ತುಂಗ ಕಾಶೀ1 | ರಾಜ ' ನಮೋ | 
ಸಿಂಗಳದ | ರಾಶಿಯಗೆ ಮಾ | ತಂಗಗೆ ನ | ಮೋ ||2 


೭೦೩/ 


ಸೌರಾಷ್ಟ್ರ ಬ | ರ್ಬರ ದೇಶ | ಧೀರಪಾಂಡ್ಯ | ಕೇಕಯರ್ಗೆ | 
ಗೋರಾಷ್ಟ್ರತಿ ಹ | ಮ್ಯಾರರಿಂಗೆ | ಹೇರಳ ನ / ಮೋತಿ - || 


೨೦೫ 


೭೪, ವಾರ್ಧಿಕ ಷಟ್ಟದಿ 


ಜನಕಭೂಪತಿ ಬಂದನೃಪರ ಮನ್ನಿಸುತ ಶಿವ 
ಧನುವನಿಲ್ಲಿಗೆ ತನ್ನಿರೆಂದೆನುತಲಿ ಸೇಳ 
ಲನಿತರಲಿ ಚರರು ತೀವ್ರದಲಿ ಚಾಪನ ಹೊತ್ತು ತರ 

ಲೊಡನೆ ಮಿಥಿಲೇಂದ್ರನು || 
ಅನುಜಕುಶಧ್ವಜನೊಡನೆ ಸೀತೆಯಂ ಸಿಂಗರಿಸಿ 
ಘನಬೇಗದಿಂದ ಕರೆತರುವದೆನಲೈದೆ ಭೂ 
ತನುಜೆಯಂ ಶೃಂಗಾರವೆಸಗಿ ಕರಕೊಂಡಾಗ ನಡೆತಂ 

- ದ ರಾಸಭೆಯೊಳು|| ೨೦೬ 


1 ಕಾಶ್ಮೀರದರಸಗೆ ( ಓ ) 2 ಗೃಹಗೆನ್ನ ಅಂಗುಲಿಯಿಂದಲೆ ನಮೋ ( ಅ ). 
3 ಹನಿಾರನಿಗೆ | ಶೂರನಳಗೆ 1 ಮಾರಾಷ್ಟ್ರ ಭೂಪಾಲನಿಗೆ | ವಾರಣಾಸಿಯ 

ನೃಪಗೆ | ವಾರ ( ಆರೆಟ್ಟ ) ವಂದಿರಾಯಗೆ | ಶರಣೆಂಬೆನಿಂದು !! ( ಓ ) 


ಸೀತಾಕಲ್ಯಾಣ 


왕은 


( ಕುಶಧ್ವಜನು ಸಖಿಯರೊಡನೆ ಸೀತೆಯನ್ನು ಕರಕೊಂಡು ಬಂದು ಅವಳಿಗೆ, ನೆರೆದಿದ್ದ 
ರಾಜರನ್ನು ಒಬ್ಬೊಬ್ಬರನ್ನಾಗಿತೋರಿಸುತ್ತಾನೆ. ಕುಶಧ್ವಜನ ಪಾತ್ರ ಮಾತ್ರ ನರ್ತಿಸುವುದು .) 


೭೫, ಪಂತುವರಾಳಿ - ರೂಪಕತಾಳ ೧ ( ಚರಿತೆ) . 


ಕುಶಧ್ವಜ 

ಇಂತು ಶೃಂ | ಗಾರನಾ | ಗಿಹ ಸೀತಾ | ದೇವಿಯ || 
ದಂತಿಯೇ ! ರಿಸಿ ನಡೆ | ತಂದು | - || 


ಕಾಂತೆ ನೋ | ಡಿತ್ತ ಭೂ | ಪಾಲರ | ಪಂಕ್ತಿಯ | | 
1ನಿಂತು ನೋ | ಡೆಲೆ! ಸುರ | ಸಭೆಯ || 


೨೦೭ 


ವರಹಂಸೆ | ಯನ್ನೇರಿ| ಪರಮೇಷ್ಠಿ | ಬಂದಿಹ | 
ಪರಶಿವ | ನೈದನೆ | ನೋಡೆ| - || 


ಕರಿಯೇರಿ| ಸುರಪನ್ನೆ | ತಂದನೆ | ರಳೆ ಯೇರ್ದು| 
ಸರಿವನ | ಲನನು ನೋ | ಡೆಂದ | - || 


೨೦೮ 


ಉರುಪರಾ | ಊಮಿ ಕೋಣ | ವಾಹನ | ದಿಂದ ಬಂ | 
ದಿರುವಾತ | ನಿವ ದಂಡ | ಧಾರ - | - || 


ನಿರುತಿ ವ | ರುಣರೆಲ್ಲ | ಸಂತೋಷ| ದಿಂದ ಕು | 
ಳ್ಳಿರುವರ | ನೋಡೆಲೆ | ಬಾಲೆ - | - || 


೨೦೯ 


ಸೀತೆ 

ಅದಿಕ್ಕಿನ | ಪತಿಗಳ | ನೀಕ್ಷಿಸೆ | ನಲು ನಸು | 
ನಕ್ಕಳು | ಜನಕನ | ಪುತ್ರಿ – – || | 
ಮಕ್ಕಳಾ | ಟಕೆ ಮೇಕೆ| ಬೊಮ್ಮನೆ ! ನಗೆ ಮಗ | 
ಮುಕ್ಕಣ್ಣ | ಸಖನೆನ್ನ | ಪತಿಗೆ | - || 


೨೧೦ 


1 ಮುಂತೆ ಈಕ್ಷಿಸು ( ಓ ) . 
2 ವಾಯು ಕುಬೇರ ಈಶಾನ್ಯಾದಿದಿಗಧಿಪ| ರಾಯರ ಪಂಕ್ತಿಯನೆಲ್ಲ || 


೪೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸುರರು ಕಿ | ನರರೆಲ್ಲ | ನರರು ಕೀ | ಟಕರೆನ್ನ | 
ಅರಸರಾ | ಗುವ ಮಾತ | ದೇನು || 


ಉರಗನ | ಹಾಸುಗೆ | ಯಾದ ದ | ಯಾನಿಧಿ | 
ಹರಿ ಯೆನ್ನ | ರಮಣ ಕೇ | ಳಯ್ಯ - - || 


ವಚನ || ಈ ರೀತಿಯಿಂದ ಜಾನಕಿ ಪೇಳು ಹಿಂತಿರುಗಿ ಸತಿ 

ಯರು ಸೇರಿ ಇರಲಾಗಿ ಆ ವೇಳ್ಯದೊಳ್ ಇತ್ತಲಾಗಿ 
ಭೂಪಾಲಕರು ಮಾತಾಡುತಿರ್ದರದೆಂತೆನೆ 


೭೬, ಘಂಟಾರನ ಠಾಗ - ಏಕತಾಳ ೩ 


ರಾಜರು 


ಯಾಕಯ್ಯಾ ನೀ | ವೇಳೆ – ಬಿಡಿ | ಸಾಕಯ್ಯಾ ನೀ | ವೇಳೆ – || ಪಲ್ಲವಿ 
ಬೇಕಿಲ್ಲವುನನ | ಗೀಕನ್ನಿಕೆಯ ತೋಟ| | 


ಪಿತ್ತವೇರಿ ಕಣ್ | ಗತ್ತಲೆ ಬರುತಿದೆ | ಯಾಕಯ್ಯಾ - || 


ܦܘܦ 


ಸಂದು ಶೂಲೆ ನನ | ಗೆಂದೆಂದಿಗಾಗದು !! ಸಾಕಯ್ಯ - || 


೨೧೩ 


ಸತ್ತ ಸುದ್ದಿಗಿ | ನ್ನು ತರನೇನಿದೆ || ಯಾಕಯ್ಯಾ || 


೨೧೪ 


೨೧೫ 


ತಾಯ ಹಾಲು ಎನ್ನ | ಬಾಯಿಗೆ ಬರುತಿದೆ|| ಸಾಕಯ್ಯಾ || 


ಬಾಯೆಂದೆನುತಲಾಗ | ತೋರೆ ನಕ್ಕಳು ಸೀತೆ| ಪ್ರೀಯನಪೇಕ್ಷೆಯೊಳಂದು | 
ಕರಿ ಕುರಿ ಕಾಡೋಣ| ನರ ನೆಗಳೆರಳೆಯ | ತುರಗಾರೂಢರನೀಕ್ಷಿಸುತಲಿ | 
ಸರಸಿಜ ಸಂಭವನೆನ್ನ ಬಾಲಕ ಪುರ | ಹರನೆನ್ನ ರಮಣನ ಮಿತ್ರ !! ( ಅ). 


ಸೀತಾಕಲ್ಯಾಣ 


ವಚನ || ಆಗಲಾ ಸಭೆಯೊಳ್ ಆ ಹರಧನುಸ್ಸನ್ನೆತ್ತುವ ಮಹಾ ಪರಾಕ್ರಮಶಾಲಿಗೆ 

ಸೀತಾದೇವಿಯು ಪುಷ್ಪಮಾಲಿಕೆಯನ್ನು ಹಾಕುವಂಥವಳಾಗುವಳೆಂದು ಜನಕ 
ರಾಯಂ ನುಡಿಯುತ್ತಿರಲಾಗಿ 


೭೭, ಘಂಟಾ ರವಏಕತಾಳ ೩ 


೨೧೬ 


- ಅಂಗರಾಜ 

ಅಂಗದ| ಭೂಮಿಪಾಲ | ಬಂದ ಆ | ಗಲ್ಲೆ ನಿಂದ | 
ಮುಂಗೈಯ| ಬಳೆ ತಿದ್ದಿ | ಕೆಂಡ | - || 
ಗಂಗಾಧರನಾ | ಚಾಪವನೆತ್ತಲು | ತುಂಗವಿಕ್ರಮನು | 

ಭಂಗದಿ ಪೋದ|| 
ಗೋಟರಾಯ 

ಗೋಟದ| ರಾಯ ಮುಂದೆ | ಬಂದ ಆ ! ಗಲ್ ನಿಂದ | 
ಸೂಟಿಯೊಳ್ | ಚಾಪವನೆ | ಲೆಂದಾ | - | | 
ಸಾಟಿಯೋಗದೆ ಮುಂ | ದೋಟವೆ ಸರಿಯೆಂದು | ದಾಟಿ ಧನುವ 

ನಂ 1 ದಿಸುತಿದ್ದ ನಾಗ || 
ಕೇರಳದರಸ 

ಕೇರಳ| ದರಸ ನಡೆ | ತಂದ - ಕಡು ಪಂಥ | 
ದೋರುತ್ತ | ಚಾಪವ ಹೊದ್ದಿ | ನಿಂದ - l - || 
ಮಾರಾರಿಯ ಬಿಲ್ಲ | ಸಾರಿ ಹಿಡಿದು ರಕ್ತ | ಕಾರಿದಾಕಣ | 

ಸಾರಿದ ಹಿಂದೆ|| 


೨೧೭ 


೨೧೮ 


೭೮, ಕಂದ| 


ಈ ತೆರದೊಳು ಭೂಪಾಲ 
ವ್ಯಾತ [ ವು ಮುಂದೆ ಬಂದು] ಮುಟ್ಟುತ ಧನುವಂ | 
ಸೋತರು ಕೆಲವರು ಚಾಪದ 
ಮಾತಿನ್ನೇಕೆಂದು ಹಿಂದೆ ಶರಣೆನುತಿರ್ದರ್ || 


೨೧೯ 


೫೦ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ವಚನ || ಆ ವೇಳ್ಯದೊಳು ಲಂಕಾಧಿಪತಿ ರಾವಣೇಶ್ವರನು ಮುಂದೆ ಬಂದನದೆಂತೆನೆ 

೭೯ . ಕೇ | ವೃ || 
ದೆಸೆ ದೆಸೆ 1ನಡುಗಿ | ಬಂದು ಮಾರ್ಗಸ್ಥನಾಗಿ | 
ಅಸುರ ಬಲವ ಕೂಡಿ| ಕೊಂಡು ಸಂತೋಷದಿಂದ | 
ದಶಶಿರಗಳ ತೋರಿಸುತ್ತ | ಆ ಸಭಾಮಧ್ಯದಲ್ಲಿ | 
ಅಸುರನು ನಡೆತಂದಾ | ಧನುವ ತಾ ಕಂಡು ನಿಂದ || 

೨೨೦ 


೮೦. ಕೇದಾರಗೌಳ ಸಂಚಘಾತ ಮಟ್ಟೆ ತಾಳ ೨ 


ರಾವಣ 

ಅಸುರ ಬಿಲ್ಲ | ಹಿಡಿದು ಮತ್ತೆ | ವಸುಧೆಯಲ್ಲಿ | ಮಂಡಿ ಹಾಕಿ | 
ಅಸನಸಾಹ | ಸದಲಿ ಎತ್ತ | ಲಾಗ ಸೀತೆ | ನೋಡಿ ಚಿಂ | 
ತಿಸುತ ಮನದಿ | ಬಾಡುತಿರ್ದ | ಳು - ಜನಕರಾಯ | 
ನುಸುರದಿರ್ದ | ದುಗುಡ ಭರದೊ | ಳು - | - | | 


n 
ܦܦ 


ಮತ್ತೆ ಸಾಹ | ಸಿತ್ಯದೊಳಗೆ | ಎತ್ತಿ ಧನುವ | ಸತ್ವದಿಂದ | 
ನೆತ್ತಿಯಲ್ಲಿ ಇರಿಸಿಕೊಳಲು | ರಕ್ತಕಾರಿ | ಧರೆಗೆ ಬೀಳೆ | 
ದೈತ್ಯರೆಲ್ಲ | ಭೀತಿಗೊಂಡ | ರು - ಅಂ | ಬರದೊಳಾ | 
ದಿತ್ಯರೆಲ್ಲ | ನಾಚಿಕೊಂಡ | ರು -III 


೨೨೨ 


ಸೀತೆ 

ಬಿದ್ದು ಧರೆಯಿಂ | ದೆದ್ದು ನಾಚು | ತಿದ್ದ ರಾವ | ಣನ್ನ ನೋಡಿ|| 
ಮದ್ದಿ ದೀಗ | ಲೆಂದು ಸೀತೆ | ಹೊದ್ದಿ ದಧಿಕ | ಹರ್ಷದಿಂದ | 
ಬುದ್ದಿ ಯೋಳ್ಳಿ | ತಾಯಿತೆಂದ | ಳು - ಅಸುರನನ್ನು | 
ಲುಲ್ಲ ನೆಂದು | ಬೈದು ನಿಂದ | ಳು _ | | 


೨೨೩ 


1. ನಡುಗಲ್ಲೊಂದು ( ಓ ) 
2 . ಬಿದ ಭರಕೆ ದರಣಿ ತಗ್ಗ | ಲೊದು ಹೂಂಕರಿಸಿ ಖಳನು | ಎದ್ದು 
ಬಹಳ ಭಂಗದಿಂದ | ಸಾಧ್ಯವೆಂದು ಭಾಷೆ ಮಾಡಿ | ಎದ್ದುಹೋದ ನಿಜ 
ನಿವಾಸ | ಕೆ - ಮಿಥಿ | ಲೇಂದ್ರನಾಗ ಹೋದ್ದಿ ದನು ಸಂತೋಷನಿಮಿಷಕೆ 


ಸೀತಾಕಲ್ಯಾಣ 


೮೧ ಶಾ | ವೃ || 
- ಜನಕರಾಯ 

ಚಿಂತಾಕ್ರಾಂತನುವಾಗಿ ತಾ ದಶಶಿರಂ ಪೋಗಿ ಭೂಪಾಲಂ | 
ಸಂತೋಷಾಧಿಕದಿಂದ ಚಾಪದಿರನಂ ನೋಡುತ್ತ ಮಿಥಿಲೇಶ್ವರಂ | 
ಮುಂತಾ ಚಾಪವ ಭಂಗಮಾಳ್ಳರಿದ ಮಾಂಗಲ್ಯ ಮಾಗಿದ ಲ || 
ಗ್ರ ತೋರುತ್ತಿದೆ ಎಂದಡಾ ಮುನಿವರು ಶ್ರೀರಾಮಗಿಂತೆಂದನು || 


೨೨೪ 


೮೨. ಪಂತುವರಾಳಿ - ಮಟ್ಟೆ ತಾಳ ೧ 


ಕೌಶಿಕ 
ರಾಮು ಇನಕು | ಲೇಶ ಬಾಲ | ವನಜಲೋಚ| ನ || 

ಪಲ್ಲವಿ 
ರಾಯರೆಲ್ಲ | ಬಂದು ಧನುವಿ | ಗೆರಗಿ ಪೋದ | ರು | 
ರಾವಣೇಶ | ದಂತಭಗ್ನ | ನಾಗಿ ತೆರಳಿ | ದ || 

೨೨೫ 
ಶಿವನ ಚಾಪ | ವನ್ನು ಮುರಿವ | ಸಮಯ ಬಾಲ | ಕ | | 
ಅವನಿಜಾತೆ | ಸೀತೆಯನ್ನು | ವರಿಸೊ ರಾಘ | ವ || 
ಏತಕಿನ್ನು | ತಡವ ನಾಳೆ | 1ನೀತಿಯಲ್ಲ! | ವು ! 
ಸೀತೆ ಭೂಮಿ | ಜಾತೆಯನ್ನು ವರಿಸೋ ಬಾಲ | ಕ || 

೨೨೭ 
ವಚನ|| ಇಂತೆಂದು ಮುನಿ ಹೇಳಲಾಳ್ಯದಲ್ಲಿ ಶ್ರೀರಾಮಂ ಶಿವಧನುವಿನೆಡೆಗೆ ಬಹ 

ಬಗೆಯದೆಂತೆನೆ 


೮೩, ನಾದನಾಮಕ್ರಿಯೆ - ಆಷ್ಟ ತಾಳ ೧ 


ಠಾನ 
ದಟ್ಟಿ ಚ | 2ಣ ಬಿಗಿ | ದುಟ್ಟನು ಕಿ | 

ಗಟ್ಟು ಕ | ಠಾರಿಯ | ನಾಂತನು | 


1, ವಿದುವೆ ಸಮಯ ( ಓ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ತಟ್ಟನೆ | ಬಿಲ್ಲನು | ಹಿಡಿದನು | - ಅಘ || 

ರಟ್ಟ ಧ | ನುವ ನುರಿ | ದಿಟ್ಟ ನು || 
ವಚನ || * ಇತ್ರಲಾ ಸೀತಾದೇವಿ ಬರುತಿರ್ದಳದೆಂತೆನೆ 


೨೨೮ 


೨ ೨೮ 


- ೮೪, ಎದುಕುಲ ಕಾಂಭೋಜಿ - ಏಕತಾಳ ೪ 


ಸಖಿಯರು 

ಪವಳನ ಪೋ | ಲುವ ಪಾದ ಮಾ | ಧವನ ಬಳಿ | ರೈದಲಾಗ | 
ಯುವತಿಯರೆ | ಶ್ಲಾರು ಕಂಡು | ನುಡಿಯುತಿರ್ದ | ರು - II 
ಗುರುಕುಚ | ಯುಗಳೆ ಮ | ಧುರತರ ವ ! ಚನೆ ಸಿತ | 
ಕರಿಗನನೆ | ನಿನ್ನ ಭಾಗ್ಯ ! ದರಸನಾದ ! ರಾಮು | | 


ಪಲ್ಲವಿ 


ಪರಮೇಶ್ವರ | ಸಿಡಿ [ ಯುವಂಥ | ಪುರಹರದ] ಚಾಪವನ್ನು | 
ಭರದಿಂದಲಿ | ಖಂಡಿಸಿದ | ನರೆನಿಮಿಷದೊ | ಳು - || 


೨೨೯ 


ಕನ್ನೆಯರ | ಕುಲಕೆಲ್ಲ | ರನ್ನೆ ನೀ | ಸೀತಾದೇವಿ | 
ನಿನ್ನ ಭಾಗ್ಯ | ದಿಂದಲಿ ಶ್ರೀ | ಚಿನ್ಮಯನೊಲಿ| ದು || 
ಬಂದು ಗಂಡ | ನಾದ ರಾಮ | ಚಂದ್ರ ತಾ ನಿ | ನಗೆ ಈಗ | 
ಸೌಂದರ್ಯದ | ಮಾಲೆಯಿಕ್ಕು | ಸುಂದರಾಂಗ | ಗೆ || 


೨೩೦ 


ಇಂದೀವರಾ | ಕಿಯರೆಲ್ಲ ! ಎಂದ ಮಾತ | ಕೇಳಿ ಸೀತೆ | 
ಚಂದದಿಂದ | ಮಾಲೆಯ ಗೋ | ವಿಂದಗಿಕ್ಕ | ಲು | 
ಅಂದಲ್ಲಿ ಭ | ವನದೊಳಿದ್ದ | ಮಂದಿಯೆಲ್ಲ | ಮುಂದೆ ಬಂದು | 

ವಂದಿಸಿತ್ತು | ಸುರರ ನರರ | ವೃಂದವೆಲ್ಲ | ವು || 
ವಚನ|| ಆಗ ತದನಂತರದೊಳು ಅತ್ಯಂತ ಸಂತೋಷಯುಕ್ತನಾಗಿ ಜನಕರಾಯಂ 

ಅಯೋಧ್ಯಾ ಪಟ್ಟಣದೊಳಿರ್ದ ದಶರಥರಾಯಂಗೆ ಈ ಮಂಗಳವಾರ್ತೆಯಂ 


೨೩೧. 


* ಅದಕಂಡು ಸುರರು ಸಂತೋಷದಿ | ಪ್ರ ಸೂ | ನದ ಮಳೆಗರೆಯೆ ಸುಮಾನದಿ || 
ಮುದದಿಂದ ಸೀತೆಯ ಕಾಣುತ್ತ | ಮಿಗೆ ಸುದತಿಯರೆಂದರು ನಲಿಯುತ್ತ || ( ಅ) 


ಸೀತಾಕಲ್ಯಾಣ 


೩ 


ಪೇಳಿ ದಿಬ್ಬಣ ಸಹ ತೆರಳಿಸಿಕೊಂಡು ಬಾರೆಂದು ಒಬ್ಬ ಚಾರಕನಂ ಕಳುಹಲು 
ಅವನಯೋಧ್ಯಾ ಸುರಕೆ ಪೋಗಿ ಏನೆಂದನು ಎಂದರೆ 


( ಎಲ್ಲರೂ ರಂಗಸ್ಥಳದಿಂದ ಹೊರಟು ಹೋಗುತ್ತಾರೆ. ಆಮೇಲೆ ಆಸನಸ್ಥನಾದ ದಶರಥನ 

ಪ್ರವೇಶ, ಜನಕರಾಯನ ದೂತನು ಬಂದು ವಂದಿಸುತ್ತಾನೆ.) 


೮೫, ಭೈರವಿರಾಗ - ಜಂಪೆತಾಳ ೩ 


ಪಲ್ಲವಿ 


ದೂತ 

ವಸುಮತೀ | ಪತಿತಿಲಕ | ದಶರಥ ಮ | ಹಾರಾಜ | 
ಕುಸುಮಶರ | ರೂಪಕೇಳ್ | ಮಹಾಭಾಗ್ಯ | ನಂತ -|| 
ನಿನ್ನ ಸುತ | ನಾಗಿರ್ಪ | ರಾಮಚಂ | ದ್ರನ ವಾರ್ತೆ | 
ಚೆನ್ನಾಗಿ | ಕೇಳಯ್ಯ | ಸರಸಹೃದ | ಯದಲಿ || 
ಕೌಶಿಕನು | ನಿಯ ಕೂಡಿ | ಕೊಂಡು ಮಿಥಿ | ಲಾಪುರಕೆ | 
ಕುಶಲದಿಂ | ದಲಿ ಬಂದು | ಧನುವನೆ | ತ್ರಿರುವ || 
ಜನಕರಾ | ಯನು ತನ್ನ ತನುಜೆಯ ವಿ | ವಾಹನನು | 
ವಿನಯದಿಂ | ರಚಿಸಲೆಂ | ದನುವ ಮಾ | ಡಿದನು || 


೨೩೨ 


೨೩೩ 


೨೩೪ 


ಮುನ್ನ ಈ | ಶ್ವರನಿತ್ತ | ಚಾಪವನು | ಮುರಿವರಿಗೆ | 
ಕನ್ನಿಕೆಯ | ಕೊಡುವೆನೆಂ 1 ದೆನುತ ಸೇ | ಳಿದನು || 


೨೩೫ 


ಅನುಜ ಲ | ಕ್ಷಣ ಸಹಿತ | ವಿನಯದಿಂ | ದೈ ತಂದು | 
ಧನುವ ನುರಿ | ಯಲು ಸೀತೆ | ರಾಮಚಂ| ದ್ರನಿಗೆ || 


೨೩೬ 


ಮಾಲೆಯಿ | ಕ್ಕಿದ ವಾರ್ತೆ | ಯರುಹಿ ಕರೆ | ಎಂದು ಭೂ | 
ಪಾಲ ಕಳು | ಹಲು ಬಂದು } ಪೇಳಿದೆನು ! ನಾನು || 


೨೩೭ 


1. ದೇವನಿಗೆ ( ಓ). 


1 


ದಾರ್ತಿಸುಬ್ಬನ ಯಕ್ಷಗಾನಗಳು 


೮೬ , ಕಂದ 


ಭರತನ ಶತ್ರುಹ ಸತಿಯರ 
ನರಸಂ ಮುನಿವರರ ಕೂಡಿ ಕೊಂಡೈತರಲುಂ || 
ಪರಮಗುಣಾಡ್ಯ ಜನಕ ಭೂ 
ವರ ಕೈ ಮುಗಿಯುತ್ತ ಬಂದು ಮಾತಾಡಿಸಿದಂ | 


೨೩೮ 


೮೭, ಭೈರವಿರಾಗ - ಏಕತಾಳ ೩ 


ಜನಕ 


೨೩೯ 


ಕುಶಲವೆ | ದಶರಥ | ವೀರ | ಕೇ | 
ಇಸನುಗು | ಣಾಡ್ಯಗ | ಭೀರ | | 
ಕುಸುಮಶ | ರನ ಸಾ | ಕಾರ | ಕರು | 
ಣಿಸು ಸ | ದರ್ಮ ವಿ | ಚಾರ | || 
ನಿನ್ನ ಸು | ತನು ರಾಮ | ಬಂದ ಸಂ | 
ಪನ್ನನು | ಧನುವೆ | ನಿಂದ | | 
ಎನ್ನ ಮ | ಗಳ ಮುದ ! ದಿಂದ ಧಾರೆ | 
ಯನ್ನೆರೆ | ಯುವೆ ನೋ ! ಡೆಂದ ! - || 


೨೪೦ 


ಲಕ್ಷಣ| ನಿಂಗೂ | ರ್ಮಿಳೆಯ | _ 1ಕೊಡ| 
ಲೀಕ್ಷಿಸು | ವೆನು ಕೇ | ಳಯ್ಯ | | 
ಲಕ್ಷಿಸು | ದಶರಥ | ರಾಯ | _ ಮಹಾ | 
ಲಕ್ಷ್ಮೀ ಕ | ಟಾಕ್ಷವಿ | ದಯ್ಯ ? - 1| | 


೨೪೧. 


ದಶರಥ 

ಜನಕನ | ಹೀಪತಿ | ವೀರ | ತ | 
ಮನ ಮಗ| ಳುಗಳಾ | ದವರ | | 


1, ಇತ್ತು ! ಈಕ್ಷಿ ( ಓ ) 


2 , ಉ | ಪೇಕ್ಷೆಯ ಮಾಡದಿರಯ್ಯ | ( ಅ ) 


೫೫ 


ಸೀತಾಕಲ್ಯಾಣ 


ತನಯ ಭ | ರತ ಶತ್ರು | ಹರಿಗೆ ಬಲು | 
ವಿನಯದೊ | ಟೀಯೊ ಬಾ | ಲರಿಗೆ | - || 


ಜನಕ 


1ವರಕುವ | ರಿಯರನು | ನಮ್ಮ ಬೇಗ | 
ಕರೆದು ಧಾ | ರೆಯನೀವೆ | ನಿಮ್ಮ | | 
ಧರಣಿಪ 1 ಸುತರಿಗೆ | ನಾನು ... ಮನ|| 
ಹರುಷದಿ | ಕೈಕೊಳು | ನೀನು | _ 1 || 


೨೪೩ 


- ೮೮ , ಕಾಂಭೋಜಿರಾಗ - ಚೌ ತಾಳ 


ಶ್ರೀರಾಮ | ಚಂದ್ರ |ಧೀರ- || ಸುಂದರಾಂಗ ಬಾ | ವೀರ|| 
ಚಂದ್ರನ | ದನ | ಪು - ರು || 

ಷೋತ್ತಮ | ಬಾ | ರೋ || ಪಲ್ಲವಿ 
ವರ - ಕುವರಿ | ಸೀತೆಯನ್ನು|| ನಿನಗೆ ಈ | ವೆನು ! ಧೀರ| 
ಹರುಷದಿ | ನರಿ |ಸೋನೀ|| ವರಮ - ಹಾನು | ಭಾವ|| 

೨೪೩ 
ಸೌಮಿ | ತ್ರ ಶು | ಭಾಂಗ|| ಅತಿಚರಿ | ತ್ರನೆ |ಕೇಳು| | 
ಸೌವರ್ಣ | ವರ್ಣ |ಕಾಯ|| ಇನಕು| ಲದ |ರಾಯ|| 

೨೪೪ 
ನಿನಗಿ| ನ್ಯೂರ್ಮಿ | ಯ || . . . . . . 
ಸೂರ್ಯ ವಂ | ಶ ತಿ | ಲಕ||ನಾದ ಭ ರತ |ಕೇಳು| 
. . . . . . . . . . . . 
ಶತ್ರುಗಳ | ಸಂಹ | ಪ || ಶತ್ರುಘ್ನನಿಗೆ ವಿಶ್ರುತ ಕೀರ್ತಿಯ || 
. . . . . . . . . . . . ವಿನಯದಿ ನಡೆಸಿಕೊ | ಕೀರ್ತಿ ವಿಶಾಲ || 


ವಚನ|| ಈ ಪ್ರಕಾರವಾಗಿ ಆಯಾ ಬಾಲಕರಿಗೆ ಹೇಳಿದಂಥವನಾಗಿ ಪ್ರತ್ಯೇಕ ಪ್ರತ್ಯೇಕ 

ಧಾರೆಯಂ ಮಾಡುತಿರ್ದನದೆಂತೆನೆ 


1 . ವರಮುನಿಪತಿಯೆ ಕೇಳಿ | ತನ್ನ । ವರಕುವರಿಯರನ್ನು ಬೇಗ|| 

ಕರೆದು ಧಾರೆಯ ಮಾಡುವೆನು ಈ | ಧರಣಿಪ ಸುತರಿಗೆ ನಾನು || ( ಓ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೮೯, ಡವಳಾರ - ಅಷ್ಟ ತಾಳ ೨, ಏಕ ತಾಳ ೨, ತ್ರಿವುಡೆ ೨ 


( ಅಪ್ಪ ) ಗಂಗಾ | ಜಲವ | ನ್ಯಾಗಲೆ | ತಂದು | 

ಅಂಗನೆ | ಯರ ಸಹಿ | ತವೆ ತಾ | ನಿಂದು | 


( ಏಕ) 


ಮಂಗಳ | 1ನಹಿನ ಶ್ರೀ | ರಾಮುನಿ | ಗೊಲಿದು | 
ಅಂಗನೆ | ಸೀತಾ | ದೇವಿಯ | ಧಾರೆಯ | 


ನು 


|| 


(ತ್ರಿವುಡೆ) ಮಂಗಲದಿ | ಜನ | ಕ | ನೆರೆ - ದ 

ಸೋ | ಬಾ | | ನ | - - || 


೨೪೫ 


( ಅಪ್ಪ) ಮತ್ತೆ 1 ಲಕ್ಷ ಣಂಗೂ | ರ್ಮಿಳೆಯ | 

ಇತ್ತು ! ತಾ ಭರ | ತಂಗೆ ಮಾಂ | ಡವಿಯ | 


( ಏಕ) 


ಅರ್ತಿಯೊ | ಳಗೆ ಶ | ತ್ರುಘ್ನಗೆ| ವಿಶ್ರುತ | 
ಕೀರ್ತಿಯ | ನಿತ್ತಾ | ವೈಭವ | ದಿಂದತಿ || 


(ತ್ರಿವುಡೆ ) ಚಿತ್ರದಿ |ಧಾರೆ ಎರೆ - ದI ನು | | 

ಸೋ - | ಬಾ || ನೆ - | - | -|| 


೨೪೬ 


೯೦. ನಾರಾಯಣಸೋಬಾನೆತ್ರಿವುಡೆ ತಾಳ ೧ 


ಚಿನ್ನದ ಹಸೆ | ನುಣೆಯಾ | ಮೇಲೆ| 
ಇಪನ್ನಗ ವೇ | ಣಿಯ ಕು | ಳ್ಳಿರಿಸಿ | 
ಚೆನ್ನಾಗಿ | ಶೋಭನ | ಪಾಡುತ | 
* ಚಿನ್ನದಾ | ರತಿ | ಯ || ಬೆಳಗಿ 
ಸೋ - ಬಾ – ನೆ || 


- ರೆ || 


೨೪೭ 


1. ಮಂಗಲಕರ ಶುಭಲಗ್ನದೊಳಂದು ( ಓ ) 2, ಕನ್ನೇ ಜಾನಕಿಯನು ( ಓ) 
* ಕನ್ನೆ ಜಾನಕಿಗೂ ಪ್ರ ! ಸನ್ನ ರಾಮನಿಗೂ | ( ಓ). 


ಸೀತಾಕಲ್ಯಾಣ 


ಮಂಗಳ ಜಯ | ರಾಮ | ಸೀತೆಗೆ | 
ಮಂಗಳ ಲ | ಕಣನಿಗೆ | ಭರತಗೆ || 
ಮಂಗಳ ಶ | ತ್ರುಘ್ನನಿ ! ಗೆನುತಲೆ | 
ಮಂಗಳಾ | ರತಿ | ಯ || ಬೆಳIಗಿ - ರೆ || 
ಸೋ ! ಬಾ – ನೆ --|| 


೨೪೮ 


ವಚನ | ಇಂತು ಸಕಲ ಸಂಭ್ರಮದಿ ವಿವಾಹವಾಗಲಾ ದಶರಥಂ ಸಂತೋಷದಿ ಪುತ್ತೂರು 

ತರುಣಿಯರು ಸಹಿತಲೆ ಮುಂದೈ ತರಲಾ ಪಥದೊಳು ಅಂತಕಹರನಂದದಿ 
ಪರಶುರಾಮಂ ತಡೆದು ಗರ್ಜಿಸುತ ಏನೆಂದನು ಎಂದರೆ 


( ರಂಗಸ್ಥಳದಿಂದ ಎಲ್ಲರೂ ಪಯಣ ಹೊರಟು ಪುನಃ ಪ್ರವೇಶಿಸುತ್ತಾರೆ, ಆಗ ಪರಶು 
ರಾಮನು ದಕ್ಷಿಣದ್ವಾರದಿಂದ ಪ್ರವೇಶಿಸಿ ತಡೆಯುತ್ತಾ ನೆ.) 


೯೧, ನಾರವಿರಾಗಮಟ್ಟೆ ತಾಳ ೧ 


ಪರಶುರಾಮ 

ಆರೆಲೋ ! ನಡೆದು ಬಹ | ರಾಮು ಕೇಳೊ | ಮೂಢ| 
ವೀರನಾದ | ರೆನ್ನ ಕೂಡೆ| ಬಾಣವೆಸೆ | ಯಯ್ಯ || 


೨೪೯ 


ಎನ್ನ ಗುರು | ಏನ ಚಾಪ | ವನ್ನು ಮುರಿಯು | ಗ | 
ಕನ್ನೆಯನೊ | ಯ್ಯ ಬಿಡುವೆನೆ | ಬಿಟ್ಟು ನಡೆಯೋ ! ಗಾಢ || 


೨೫೦ 


ರಾಮ 

ಭಾರ್ಗವ ನಿ | ಸ್ಪೀನು ಕೇಳು | ಪೋಗುವರೆ | ಮಾರ್ಗ | 
ಈಗ ಬಿಡಲು1 | ಬೇಕಲ್ಲಯ್ಯ | ಮಹಾ ಮುನಿ | ವರ್ಯ || 


೨೫೧ 


ಹೆಂಡತಿಯ | ಬಿಡುವುದೆಂಬ | ಬಂಡಾಟವಿ | ದೇನೊ | 
ಪುಂಡಾಟಿಕೆ | ಏತಕೆಲವೊ | ಚಂಡ ಪರಶು | ರಾಮು || 


೨೫೨ 


1. ಎನಗೆ | ಮಾರ್ಗಕೊಡ ( ಓ) 


# ಲೆ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪರಶುರಾಮ 


ದಶರಥ | ಸುತ ರಾಮ | ಪರಶುರಾಮ | ನೆಂಬ | 
ಪೆಸರೆರ | ಡಿಲ್ಲದಂತೆ | ನಾಳೆನೀಗ | ನೋಡು|| 


೨೫೩ 


ಇಷ್ಟೊಂದಹಂ | ಕಾರವೇಕೆ | ಇಟ್ಟು ಮುರಿದ | ಚಾಪವನ್ನು | 
ದಿಟ್ಟ ಭಗ್ನ | ಮಾಡಿದ್ದೆಂಬ | ಗರ್ವ ಸಲ್ಲ | ದಯ್ಯ || 


೨೫೪ 


೯೨ , ವಾರವಿರಾಗಏಕತಾಳ ೨ 


ರಾಮ 


ವಿ | ಪ್ರ ಕು | ಲಾ | ಧನ | ನಿ ! ನೃಯ | ಶೌ | ರ್ಯನ | 
| | ಪ್ರದಿ | ನಿಲಿ | ಸುವೆ | ಬೆದ | ರದಿ | ರೀ | ಪರಿ 
ಕೇ | ಲೋ | ಭಾ | ರ್ಗವ | ರಾ | ಮು || 


೨೫೫ 


ಪರಶು 

ವ್ಯ | ದ್ದ ತ | ನದ | ರಾ | ಕಸಿ | ಯನು | ಕಾ | ಡೊಳು | 
ಯು | ದಿ | ಕೋಂ | ದಾ ಗ | ರ್ವ ವು | ಸ | ಲ್ಲದು | 
ಕೇ | ಲೋ | ದಶ | ರಥ | ರಾ | ಮು || 


೨೫೬ 


ರಾಮ 


ಅವ | ೮ | ನ್ನಯ | ತಾ | ಯ | ಲ್ಲ ಮು | ನೀಂ | ಪ್ರನೆ | 
ಅವ | ನಿಯೊ | Y | ವೈಯ | ಶಿರ | ನರಿ | ದಿ | ಲ್ಲವೆ | | 
ಪೇ | ಲೋ | ಭಾ | ರ್ಗವ | ರಾ | ನ || 


೨೫೭ 


ಪರಶು 

ಕ | ತ್ರಿಯ | ನಂ | ಶವ | ನೆ | ಲ್ಲವ | ಸವ | ರುವ || 
ಚಿ | ತ್ರ ಪು ! ರುಷ | ನಾ | ರೆಂ ದರಿ | ಯೆಯ | ನೀ | 
ಕೇ | ಲೋ | ರಾ | ಘನ | ರಾ | ಮ || 


೨೫೮ 


ಸೀತಾಕಲ್ಯಾಣ 


ರಾಮು 

ಮುನಿ | ಯೆಂ | ದತಿ | ಶಯ | ಮಾ | ಡಿದೆ | ನ | ಲ್ಲದೆ | 
ಧನು | ವಿಡಿ | ದಾ ! ಮೇಲ್ | ಯು | ಹೃದಿ | ಭಯ | ವೇ | 
ಕೇ | ಲೋ | ಭಾ | ರ್ಗವ | ರಾಮ || 


೨ರ್೫ 


ಪರಶು 


ಬ | ಲ್ಲಿದ | ನಾ | ದರೆ | ಕಣೆ | ಗಳ | ಮೊ | ವ | 
ಜೆ | ಲ್ಲತಿ | ವೇ | ಗದಿ | ನೋ | { ಪ | ರಾ | ಕ್ರಮ | 
ಕೇ | ಲೋ | ರಾ | ಘನ | ರಾ | ನ || 


೨೬೦ 


ರಾಮ 

ಬಿ 12 ಸೆ | ಳೆದು | ಹೆದೆ | 5 | ರಿಸಿ | ದಾ | ಕಣ | 
ಎಲ್ಲಿಗೆ | ಸೆಯ | ಲೀ | ಶರ | ವೆಂ | ದೆನು | ತಲಿ || 
ಹೇ | ಲೋ | ಭಾ | ರ್ಗವ | ರಾ | ನ || 


೨೬೧ 


ಈ ವಚನ | ಈ ತೆರದಿ ಶ್ರೀರಾಮನು ಬಾಣಮಂ ತೊಡಲು ಅವತಾರಮೂರ್ತಿಯಂ 

ಕಂಡು ಪರಶುರಾಮನು ಏನೆಂದನು ಎಂದರೆ 


೯೨, ನಾದನಾಮಕ್ರಿಯೆ -ರೂಪಕ ತಾಳ ೧ 


* ನಿನ್ನ ಕೂಡೆ| ಸೆಣಸಿ ವ್ಯರ್ಥ | ಖಿನ್ನನಾದೆ ! ಗ್ರಹಿಸಲೀಗ| 
ನನ್ನ ನಿನ್ನ | ವಿಕ್ರಮದಲಿ | ಭಿನ್ನ ಭೇದ | ಕಾಣದಯ್ಯ || 


೨೬೨ 


ಜಯ ಜ | ಯಾ | ರಾಮಚಂದ್ರ | ಜಾನಕೀಶ | ಸುಗುಣ ಸಾಂದ್ರ || ಪಲ್ಲವಿ 


ನೋಡಲಿನ್ನು | ಯುದ್ಧ ಮುಖದಿ | ಮಾಡಿದ ಪ್ರ | ತಿಜ್ಞೆ ಸಾಕು | 
ಬೇಡ ಹೋಗು| ಶ್ರೀ ಗೋವಿಂದ | ಗಾಡಿಕಾರ್ತಿ | ಯೊಡನೆ ಚಂದ || ೨೬೩ 


* ಜಯ ಜಯಾ | ಜಾನಕೀಶ | ಶ್ರೀರಾಮಚಂದ್ರ || 
ಜಯ ಜಯ ಭಾನುಕುಲೇಶ | ರವಿಕೋಟ ಸಾಂದ್ರ || ಪಲ್ಲವಿ|| ( ಅ) . 


ಪಾರ್ತಿಸುಬ್ಬನೆ ಯಕ್ಷಗಾನಗಳು 
ಸ್ಥಿರಜೀವಿಯಾ | ಗಿರ್ಪಂತೆನ್ನ | ಕರುಣಿಸೋ ರಾ | ಘನ ರಾಮು | 
ಇರದೆ ತಪಕೆ | ಪೋಪೆನಯ್ಯ ! ವರವ ಕೊಡು ಮ | ಹಾನುಭಾವ || ೨೬೪ 


೯೩, ವಾರ್ಧಿಕ ಷಟ್ನದಿ 


ಇಂತೆಂದು ಶ್ರೀರಾಮಚಂದ್ರ ಗಭಿವಂದಿಸುತ 
ತಾಂ ತೆರಳಲಿತ್ತಲುಂ ಸತಿಸಹಿತ ರಾಘವಂ 
ಸಂತಸದಿ ಪುರಕೆ ಬಂದಿರ್ದನೆಂದೆನುತ ಬಾಲರಿಗೆ ಮುನಿಪತಿ ಪೇಳ ನು | 


ಕಂತುಜನಕನ ಚರಿತೆ ಇದನು ಕೇಳ ನರಿಗ 
ತ್ಯಂತ ಸೌಖ್ಯವನಿತ್ತು ಧರೆಯೊಳನವರತ ನಿ 
ಶ್ಚಿಂತೆಯಲಿ ಸಲಹುವನು ಕಣ್ವಪುರದೊಡೆಯ ಶ್ರೀ 

ಕೃಷ್ಣಂ ಕಟಾಕ್ಷದಿಂದ || 


೨೬೫ 


( ಎಲ್ಲರೂ ನಿಷ್ಯ ಮಿಸುತ್ತಾರೆ) 


ಮಂಗಲ 


ಪಟ್ಟಾಭಿಷೇಕ- ಪಂಚವಟ 

- ಪ್ರಸಂಗದ ಕಥಾಸಾರ 
ವೃದ್ದನಾದ ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡ 
ಬೇಕೆಂದು ಮಂತ್ರಿಯೊಡನೆ ಸಮಾಲೋಚಿಸಿ ನಿರ್ಣೈಸಿದ ಪ್ರಕಾರ ಸಕಲ ಸನ್ನಾಹಗಳು 
ಭರದಿಂದ ನಡೆಯುತ್ತವೆ. ಕೈಕೆಯು ತನ್ನ ಸಖಿಯಾದ ಮಂಥರೆಯ ದುರ್ಬೋಧನೆಗೆ 
ಒಳಪಟ್ಟು ತನ್ನ ಮಗನಾದ ಭರತನಿಗೆ ಪಟ್ಟ ವಾಗಬೇಕೆಂದೂ ರಾಮನನ್ನು ಹದಿನಾಲ್ಕು 
ವರ್ಷಕಾಲ ವನವಾಸಕ್ಕೆ ಕಳುಹಿಸಬೇಕೆಂದೂ ಛಲ ಹಿಡಿಯುತ್ತಾಳೆ. ಕೈಕೆಯ ಮಾತನ್ನು 
ಉಲ್ಲಂಘಿಸಲಾರದೆ ದಶರಥನು ದಿಢನಾಗಿರುವುದನ್ನು ಕಂಡು ಶ್ರೀರಾಮನು ತನ್ನ 
ರಾಜ್ಯವನ್ನು ಬಿಟ್ಟು ಚಿಕ್ಕಮ್ಮನ ಮಾತಿನಂತೆ ವನವಾಸವನ್ನು ಕೈಕೊಳ್ಳುತ್ತಾನೆ ; ಹಾಗೂ 
ತನ್ನೊಡನೆ ಬರುತ್ತೇವೆಂದು ಹಟಮಾಡಿದ ಸೀತಾಲಕ್ಷ್ಮಣರನ್ನು ಕೂಡಿಕೊಂಡು ಕಾಡಿಗೆ 
ಹೊರಟು ಹೋಗುತ್ತಾನೆ. ಪುತ್ರವಿಯೋಗವ್ಯಸನದಿಂದ ಸಂತಪ್ತನಾದ ದಶರಥನು 
ಮುಂದೆ ಕೆಲವೇ ದಿನಗಳಲ್ಲಿ ಮರಣಹೊಂದುತ್ತಾನೆ. ಆಗ ತನ್ನ ಮಾವನ ಮನೆಯಲ್ಲಿದ್ದ 
ಭರತನಿಗೆ ಮಂತ್ರಿಗಳು ದೂತರನ್ನಟ್ಟಲು ಆತನು ಬಂದು ತನ್ನ ತಾಯಿಯ ದೌರ್ಜನ್ಯ 
ಕ್ಕಾಗಿಕೋಪಿಸಿಕೊಂಡು ರಾಮನನ್ನು ಕರೆತರುವುದಕ್ಕಾಗಿ ಕಾಡಿಗೆ ಹೊರಟು ಹೋಗು 
ತ್ತಾನೆ. ಹಾಗೆ ಹಿಂಬಾಲಿಸಿ ಬಂದ ಭರತನನ್ನು ರಾಮನು ಸಮಾಧಾನಪಡಿಸಿ ತನ್ನ 
ಪಾದುಕೆಗಳನ್ನು ಕೊಟ್ಟು ಹಿಂದಕ್ಕೆ ಕಳುಹಿಸಿ, ತಾನು ಸೀತಾಲಕ್ಷ್ಮಣರೊಂದಿಗೆ 
ವನಮಾರ್ಗದಲ್ಲಿ ಮುಂದುವರಿಯುತ್ತಾ ದಂಡಕಾರಣ್ಯದಲ್ಲಿರುವ ಋಷ್ಯಾಶ್ರಮಗಳನ್ನು 
ಕಳೆದು ಪಂಚವಟೀಕ್ಷೇತ್ರಕ್ಕೆ ಬಂದು ಅಲ್ಲಿಯೊಂದು ಸುಸ್ಥಳವನ್ನು ನೋಡಿ ಪರ್ಣಶಾಲೆ 
ಯನ್ನು ರಚಿಸಿ ವಾಸಮಾಡುತ್ತಿರಲು, ಶೂರ್ಪನಖಿ ಎಂಬ ರಾಕ್ಷಸಿಯು ಇವರನ್ನು ಕಂಡು 
ಕಾಮಾತುರಳಾಗಿ ಬಂದು ಕಾಡುತ್ತಾಳೆ. ಅವಳ ಕೀಟಲೆಯನ್ನು ಸಹಿಸಲಾರದೆ, 
ಲಕ್ಷಣನು ರಾಮನ ಅಪ್ಪಣೆಯಂತೆ ಅವಳ ಕಿವಿ ,ಮೂಗು, ಮೊಲೆಗಳನ್ನು ತರಿದು ಮಾನ 
ಭಂಗಮಾಡಿ ಓಡಿಸುತ್ತಾನೆ. ಹತಾಶಳಾದ ಆ ಶೂರ್ಪನಖಿಯು ತನ್ನ ಅಣ್ಣಂದಿರಾದ 
ಖರದೂಷಣರಿಗೆ ದೂರಲು, ಹಿರಿಯನಾದ ಖರಾಸುರನು ರಾಮಲಕ್ಷ್ಮಣರನ್ನು ಕೊಲ್ಲು 
ವುದಕ್ಕಾಗಿದೂಷಣ ತ್ರಿಶಿರ ಮುಂತಾದ ತನ್ನ ತಮ್ಮಂದಿರನ್ನು ಕಳುಹಿಸುತ್ತಾನೆ. ಅವರೆಲ್ಲರೂ 
ರಾಮಲಕ್ಷ್ಮಣರೊಡನೆ ಘೋರಯುದ್ಧವನ್ನು ಮಾಡಿ ಮಡಿಯಲು, ಕೊನೆಗೆ ರಾಕ್ಷಸರ 
ಪಡೆಯನ್ನೇ ಕೂಡಿಕೊಂಡು ಖರಾಸುರನು ಯುದ್ಧಕ್ಕೆ ಬರುತ್ತಾನೆ. ರಾಮನಿಗೂ 
ಆತನಿಗೂ ನಡೆದ ಘೋರಸಂಗ್ರಾಮದಲ್ಲಿ ಶ್ರೀರಾಮನು ಸೈನ್ಯಸಮೇತನಾದ ಖರನನ್ನು 
ಕೊಂದು ಪಂಚವಟೀಕ್ಷೇತ್ರದಲ್ಲಿರುವ ಋಷಿಗಳಿಗೆ ಮುಂದೆ ರಾಕ್ಷಸರ ಭಯವಿಲ್ಲದಂತೆ 
ಮಾಡಿದನೆಂಬಲ್ಲಿಗೆ ಈ ಪ್ರಸಂಗಕ್ಕೆ ಮಂಗಳವಾಗುವುದು , 


ಮುಖ್ಯ ಪ್ರಕರಣಗಳು 

೧ . ಪಟ್ಟಾಭಿಷೇಕಸನ್ನಾಹ 
೨. ವನವಾಸಪ್ರಸ್ಥಾನ 
೩ . ಭರತಸಮಾಗಮ 
೪. ಶೂರ್ಪನಖೀಪ್ರಕರಣ 
೫ . ಖರದೂಷಣಾದಿಗಳ ವಧೆ 


ಭೂಮಿಕೆಗಳು 

ದಶರಥ 
ಸುಮಂತ್ರ 
ವಸಿಷ್ಠ ಮುನಿ 
ರಾಮ 


ಭರತ 


ಗುಹ 
ದೂಷಣಾಸುರ 


ತ್ರಿಶಿರ 


ರಾಕ್ಷಸಭಟರು 
ಋಷಿಗಳು 
ಪುರಜನರು 
ಕೇಕಯ ರಾಜ 


ಕೌಸಲ್ಯ 


ಸುಮಿತ್ರೆ 
ಮಂಥರೆ 
ಶೂರ್ಪನಖಿ 
ಮಾಯಾಶೂರ್ಪನಖಿ 


ಪಟ್ಟಾಭಿಷೇಕ- ಪಂಚವಟ 

ಪ್ರಸಂಗಪೀಠಿಕೆ 

* ಶಾ | ವೃ | | 
[ * *ಶ್ರೀರಾಮಂ ಸುರಮೌಳಿವಂದಿತಪದಂ ಖದ್ಯೋತವಂಶೋದ್ಭವಂ 
ಪಾರಾವಾರ ಗಭೀರವಾದಿಪುರುಷಂ ಶ್ರೀ ಜಾನಕೀ ವಲ್ಲಭಂ 
ಮಾರೀಚಾದಿ ಮಹಾಸುರೌಘಮಥನಂ ಮಾಂಗಲ್ಯರೂಪಾನ್ವಿ ತಂತಿ 
“ವೀರಂ ವಾನರರಾಜಮಿತ್ರಮಮಲಂ ಧ್ಯಾಯಾಮಿ ಚಿತ್ತೇ ಸದಾ ] 


* ಪುತ್ರಕಾಮೇಷ್ಟಿ' ಪ್ರಸಂಗದ ಆರಂಭಕ್ಕಿರುವ ಕಥಕ್ಕಳಿ ರಾಮಾಯಣಾರಂಭದ ಆ 
ಎರಡು ವೃತ್ತಗಳು ' ಪಟ್ಟಾಭಿಷೇಕ' ದ ಆರಂಭಕ್ಕೂ ಕೆಲವೊಂದು ಪ್ರತಿಗಳಲ್ಲಿರುತ್ತವೆ. 
1. ಶ್ರೀರಾಮಂ ಚ ಸುರ್‌ಘುವಂದಿತಪದಂ ಕೌಸಲ್ಯ ಗರ್ಭೋದ್ಭವಂ | ( ಓ) 
೧ . . . . ದಿವಿಜ ಘನಂದಿತ ಪದಂ ಸಾಕೇತವಾಸಂ ಪರಂ | | 
೨ . . . . ರಘುವಂಶವಾರ್ಧಿ ವಿಲಸಚ್ಚಂದ್ರಂ ಗುಣಾಲಂಕೃತಂ | ( ಅ) 
2. ಟ್ರೈಲೋಕ್ಯನಾಥಂ ಪ್ರಭುಂ, ( ಓ) ಸುಗ್ರೀವರಾಜ್ಯ ಪ್ರದಂ ( ಅ) 
3, ಖರಕುಂಭಕರ್ಣಮಥನಂ ದಶಕಂಠ ಸಂಹಾರಕಂ ( ಓ ) . 

೧ ಧೀರಂ ರಾವಣ ಚಂಡಮೇಘಮರುತಂ ಸುಜ್ಞಾನಕಲ್ಪದ್ರುಮಂ ( ಅ) . 
೨ ಪಾರಾವಾರಗಭೀರಸದ್ದು ಣಯುತಂ ಸೀತಾವನೋಪಾದಕಂ ( ಅ). 
4 . ಕಾರುಣ್ಯಾಂಬುಧಿ ಜಾನಕಿಪತಿಪದಂ ( ಓ ) . 
೧ . . . . . . . . ಪತಿಮಹಂ ( ಅ) . 
೨ ಕಾರುಣ್ಯಾ ಲಯನೆನ್ನ ಚಿತ್ತದಿ ಸದಾ ( ಅ) . 
5. ಪ್ರಾಣೇಶದಂ ನಮಾಮ್ಯಹಂ ( ಓ ) 

ನಿಂತಿರ್ದು ಕಾಪಾಡಲಿ ( ಅ) . 
* * ಯಾದೇವೀ ಮಿಥಿಲೇಶಮುಖ್ಯ ತನುಜಾ ಯಾ ಭೂಮಿಜಾ ಸುವ್ರತಾ | 

ಯಾ ಪದ್ಮಾಲಯಸಂಭವಾ ಶಶಿಮುಖಿ ಶ್ರೀರಾಮಶ ಸದಾ | 
ಸಾ ಸೀತಾಖಿಲಲೋಕಪಾವನಕರೀ ಸನ್ಮಾರ್ಗಸಂಚಾರಿಣೀ | 
ಯಾ ಪದ್ಮಾ ಪರಮೇಶವಂದಿತಪದಾ ಪಾಪೌಘವಿಧ್ವಂಸಿನೀ || ( ಓ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨ ನಾಟರಾಗಜಂಪೆತಾಳ 
ಜಯ ಜಾನಕೀಕಾಂತ | ಜಯ ಸಕಲ | ವೇದಾಂತ | 
ಜಯತು ಮಂ | ಗಳ ರೂಪ| ಜಯ ಸುಪ್ರ | ತಾಪ 
ದಶರಥಾ | ತಜವೀರ| ದಶಕಂಠ | ಸಂಹಾರ | 
ಪಶುಪತೀ | ಶರಮಿತ್ರ | ಪಾವನಚ | ರಿತ್ರ || 


|| ಪಲ್ಲ || 


|| ೨ || 


ಕುಸುಮಬಾ| ಣಸ್ವರೂಪ| ಕುಶಲಕೀ | ರ್ತಿ ಕಲಾಪ | 
ಅಸಮರಾ| ಕಸಶಿಕ್ಷ | ಅಂಬುಜದ | ಳಾಕ್ಷ 
ಸಾಮಗಾ| ನವಿಲೋಲ| ಭಕ್ತಜನ | ಪರಿಪಾಲ || 
1ಕಾಮಿತಾ| ರ್ಥವಿಧಾತ | ಕೀರ್ತಿವಿ | ಖ್ಯಾತ! || | 
ಸೋನು ಸೂ | ರ್ಯ ಪ್ರಕಾಶ | ಸರ್ವಲೋ | ಕಾಧೀಶ | 
ಶ್ರೀಮಹಾ | ರಘುವೀರ| ಸಿಂಧು ಗಂಭೀರ 
ಸಕಲ ಶಾ | ಸೃವಿಚಾರ | ಶರಣಜನ | ನಂದಾರ | 
ವಿಕಸಿತಾಂ | ಬುಜವದನ | ವಿಶ್ವಮಯ | ಸದನ || 
ಸುಕೃತಮೋ ! ಕ ವಿಲಾಸ | ಸಾಕೇತ | ಪುರವಾಸ | 
ಭಕತನ | Zಲರಾಮ | ಭಳಿರೆ ನಿ ! ಸೀಮ 


|| ೩ || 


|| ೪ || 


|| ೫ || 


೩ ಮತ್ತೇಭ ವೃತ್ತ 
ಹರಿಗಂಭೀರ ಗಣಾಧಿಪಂಗೆ ಶಿವಗಂ ಗೌರೀಂದಿರಾವಾಣಿಗ || 
ಕರುಣಾಕಾರ ವಸಿಷ್ಠನಾರದರಿಗಂ ಸಾಕ್ಷಾತ ಸದ್ದುರುವಿಗಂತಿ | 
ಪರಮೇಷ್ಠಾದಿ ಮುನೀಂದ್ರದೇವತತಿಗಂ ಸಾತ್ವಿಕಸನ್ಮಾರ್ಗಿಗಂ | 
ಪರಮೋಲ್ಲಾಸದೊಳೆಲ್ಲರಿಂಗೆರಗುತಿ ಕೃತಿ ಪೇಳ್ವೆ ಸಂತೋಷದಿಂ 

೪ ಶಾ | ವೃತ್ತ 
ಧಾತ್ರೀಗುತ್ತಮ ಕನಾಮಪುರದೀನಿಂತಿರ್ದ ಶ್ರೀಕೃಷ್ಣ ನಾ | 
ತತ್ವಾದಾಂಬುಜ ದಿವ್ಯನಾಮವರದಿಂದೀ ಪಾರ್ವತೀನಂದನಂ | 


1. ಕಾನುಸಿತ | ಕವಲೇಶ | ಕವನೀಯ | ವೇಷ | ( ಓ ) 2 , ನೀರಗಣಾಧಿಪಂಗೆ ( ಅ) . 
3, ಆಚಾರ್ಯಗಂ ( ಅ) 4 . ಪುರದಿಂ ( ಓ ) 


೬೫ 


ಪಟ್ಟಾಭಿಷೇಕ - ಪಂಚವಟಿ 


ಬತ್ತೀಸಾಕೃತಿ ತಾಳರಾಗವಿಧದಿಂ ರಾಮಾಯಣಂ ಪೇಳುದಾ | | 
ಭಕ್ತಿಧ್ಯಾನದಿ ಕೇಳು ಪುಣ್ಯ ಕಥೆಯಂ ಸಂತೋಷಮಂ ಮಾಳುದು || ೬ || 


- ೫ ದ್ವಿಪದಿ 


ವಾಲ್ಮೀಕಿ ಮಾಮುನಿಪನೊಲಿದು ಕುಶಲವರ್ಗೆ 
ರಾಮಾಯಣಾಮೃತನ ಸೇಳುತಿರಲವರ್ಗೆ 


|| ೭ || 


ಮುನಿರಾಯ ಕೇಳಯ್ಯ ಮೊದಲೆಂದ ಕಥೆಯ 
ಮನಸಿನಲಿ ಗ್ರಹಿಸಿದೆವು ಮತ್ತೆ ಸಂಗತಿಯ 


|| ೮ || 


ಸೀತಾಸ್ವಯಂವರದ ಮುಂದೆ ಮತ್ತೇನು 
ತಾತನಾಜ್ಜೆಯ ರಘುಜ ತಾಳ ಸರಿಗಳನು 


ರಾಮಲಕ್ಷ್ಮಣರೇಕೆ ರಾಜ್ಯವನ್ನು ಬಿಟ್ಟು 
ಗ್ರಾಮ ಭೂಮಿಯನೆಲ್ಲ ಭರತನಿಗೆ ಕೊಟ್ಟು 


|| ೧೦ || 


ಕಾನನಾಂತರದಿ ದಿನ ಕಳೆದರವರೆಂತು | 
ಜಾನಕಿಯುಸಹಿತಘೋರಡವಿಯಲಿ ನಿಂತು 


|| ೧೧ || 


ದುರುಳೆ ಶೂರ್ಪನಖಿಗಪಮಾನವದು ಹೇಗೆ 
ಖರದೂಷಣಾದಿಗಳ ತರಿದ ಬಗೆ ಹೇಗೆ 


|| ೧೨ || 


ಪೇಳಬೇಕೆನಗೆನುತ ಪಾದಕಭಿನಯಿಸಿ 
ಕೇಳಿದರು ಬಾಲಕರು ಬಹುದೈನ್ಯವೆರಸಿ 


|| ೧೩ || 


|| ೧೪ || 


ತರಳರಾಡಿದ ನುಡಿಗೆ ಮುನಿಪ ನಸುನಗುತ 
ಎರಡುಕ್ಕೆ ದಣಿಯಲಪ್ಪಿದನು ಭಳಿರೆನುತ 
ಅರುಹುವೆನು ನಿನಗೆ ಮುಂದಾದ ಕಾರಣವ 
ತರಳರಿರ ಕೇಳಿದ್ದೆ ತಿಳಿದು ಓರಣವ 


|| ೧೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
( ಆಸನಸ್ಥನಾದ ದಶರಥನ ಒಡೋಲಗ) 

೬ ಮಧ್ಯಮಾವತಿ. ತ್ರಿವುಡೆ ತಾಳ ೧ 
ವೀರದಶರಥ | ನೃಪತಿ ಇನಕುಲ | ವಾರಿಧಿಗೆ ಪ್ರತಿ | ಚಂದ್ರನು | 
ಧಾರಿಣಿಯನಾ | ಲ್ಲಿರಲು ಕುಶಿಕ ಕು ! ಮಾರಕನು ಕರೆ | | 

ದೊಯ್ಯಲು - ಯಜ್ಞಕೆಂದು || ೧೬ || 
ಮುನಿಯ ಯಾಗವ | ಕಾಯು ರಾಘವ | ಜನಕರಾಯನ | 

- ಧನುವನೆತ್ತಿಯೆ || 
ಜನಕಜೆಯು ಸಹಿ | ತಾಗಯೋಧ್ಯೆಗೆ| ಘನಪರಾಕ್ರಮಿ | | 

ಬಂದನು -- ಚಂದದಿಂದ || ೧೭ || 
ಒಂದು ದಿನ ಕೇ | ಕಯದ ರಾಜನ | ಕಂದನೊರ್ವ ೩ | ಪಾಲನು | 
ಬಂದಯೋಧ್ಯಾ ಪುರಕೆ ಸಂಭ್ರಮ | ದಿಂದ ಸಮೀಸಲು | 

ಕಂಡನು - ದಶರಥೇಂದ್ರ || ೧೮ || 
(ಕೇಕಯರಾಜಪುತ್ರನ ಪ್ರದೇಶ) 


೭ ಘ೦ಟಾರವ - ಜಂಪೆತಾಳ ೩ 


ಕೇಕಯ 


|| ಪಲ್ಲವಿ || 


|| ೧೯ || 


ಜಯಜಯ ನ | ಹೀಪತೇ | ದಶರಥ ನೃ | ಪಾಲ 
ಕ್ಷೇಮವೇ | ನೃಪತಿಲಕ | ಪರಿವಾರ | ಗಳಿಗೆಲ್ಲ | 
ರಾಮ ಲಕ್ಷ್ಮಣರುಗಳು | ಬಂದರೇ | ಪುರಕೆ 
ತಂದೆ ಕಳು | ಹಿದರಿಂದ | ಬಂದೆನಿ | ಲ್ಲಿಗೆ ನಿನ್ನ | 
ಕಂದ ಭರ | ತ ಶತ್ರುಘ್ನ | ರಿಂದೊಯ್ಯ | ಲೆನುತ 
ಶಾಸ್ತ್ರ ವಿದ್ಯಾಭ್ಯಾಸ | ನನು ಕಲಿಸಿ | ದಾ ಮೇಲೆ | 
ಪುತ್ರರನು | ಕರೆದು ತಂ | ದೊಪ್ಪಿಸುವೆ | ನೆಂದ 


|| ೨೦ || 


|| ೨೧ || 


1 ನು ಬಂದಕೋಸಲ ( ಅ) 2 ಭಕ್ತಿಯೊಳಂತ್ರಿಗೆರಗಲು ( ಅ). 


೬೭ 


ಪಟ್ಟಾಭಿಷೇಕ ...ಪಂಚವಟಿ 


೮ 


ಶಾ | ವೃ || 


ದಶರಥ 

ಎಂದಾ ರಾಯನ ಮಾತಕೇಳು ನೃಪತೀ ಸಂದೇಹವಂ ಮಾಡುತಾ | 
ಇಂದೀ ಬಾಲರ ಬುದ್ದಿ ಸಾಲದವರಂ ಬಿಟ್ಟೆಂತು ನಾ ನಿನೋ | 
ಕಂದ 1ರ್ಪೊಸಮರೂಪರಿಬ್ಬರುಗಳಂ ತೆಗೆದಪ್ಪಿ ಮುದ್ದಾಡುತಾ | 
ಒಂದಾಗಿರ್ವರು ವಿದ್ಯೆಯಂ ಕಲಿಯಬೇಕೆಂದಾಗಳಿಂತೆಂದನು 


|| ೨೨ || 


( ದಶರಥನು ಕರೆಯಲಾಗಿ ಭರತಶತ್ರುಘ್ನರು ಪ್ರವೇಶಿಸುತ್ತಾರೆ) 


೯ ತೋಡಿ _ ಏಕತಾಳ ೫ 


ಪುತ್ರ ನೀ | ಬಾರೊ ಭರತ | ಶತ್ರುಘ್ನ ನೀ | ನಿತ್ಯ | 
ಅರ್ತಿಯಿಂದ 1 ಕೇಳಿ ಕಾರ್ಯ | ದುತ್ತನಂಗ | ಳನ್ನು 


|| ೨೩ || 


ಕೇಕಯ ನೃ ! ಸಾಲ ನಿನ್ನ | ಕಾಣಬೇಕೆಂ | ದೆನುತ | 
ಬೇಕಾದಂಥ | ವಸ್ತುಗಳ | ತಾ ಕಳುಹಿ | ಸಿಹನು 


|| ೨೪ || 


ಪೋಗಿ ಬೇಗ | ಬನ್ನಿರೆನ್ನು | ತ್ಯಾಗ ಮಕ್ಕ ! ಳನ್ನು || 
ಬೇಗದಿಂದ | ಕಳುಹಿಸಿದ | ನಾಗ ಧರಣಿ | ಪಾಲ 


|| ೨೫ || 


೧೦ ಕಂದ 
ಬಾಲಕರಿರ್ವರನಾ ಭೂ | 
ಪಾಲನ ಕೈಗೆ ಕೊಟ್ಟನುಡುಗೊರೆ ಸಹಿತಾ | 
ಶೀಲರ್ನಡೆಯಂತಿ ದಾ 
ವೇಳೆಯೊಳೇ ಕಾರ್ಯವೊಂದ ಮಂತ್ರಿಗೆ ಪೇಳ್ತಂತಿ 


|| ೨೬ || 


1 ರ್ಪಂಗೆಸಮಾನರೂಪಸುತರಂ ಬಾರೆಂದು ( ಅ) . 
2 ಕೊಟ್ಟುಬೇರುಡುಗೊರೆಯಂ ( ಓ ) 
3 ಆ್ಯಂಡಾ | ಲೀಲೆಯೊಳವನೀಶನಿಂತು ಮಂತ್ರಿಯೊಳೆಂದಂ ( ಅ) . 


೬೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ದಶರಥನು ಚಾರಕನೊಡನೆ ಮಂತ್ರಿಯನ್ನು ಕರೆಯಲು ಹೇಳುತ್ತಾ ನೆ. 

ಆಗಲೇ ಮಂತ್ರಿಯ ಪ್ರವೇಶ) 

೧೧ ರೇಗುಪ್ತಿ ಜಂಪೆತಾಳ ೩ . 
ಮಂತ್ರಿ ಮಹಾ | ವೀರ ಸು | ಮಂತ್ರ ಬಹು | ಧೀರ | 
ಅಂತರಂ ಗದಿ ಪೇಳ್ವೆ | ನೀಂ ತಿಳಿದು ! ಕೇಳು 


|| ೨೭ || 


|| ೨೮ || 


ಒಡಲು ನೆಲೆ | ಎಂದು ಬಹು | ಕಾಲ ಪ | ರ್ಯಂತ | 
ಪೊಡವಿಯಾ | ಆದೆನಿನ್ನು | ಕಡುವೃದ್ಧ | ನಾದೆ 
ಪೊಡವಿಯನು | ರಾಘವಗೆ | ಕೊಡುವೆ ನಾ ನದಕೆ | | 
ಪೊಡವಿಪತಿ | ಗಳ ಕರೆಸು | ಪುರನ ಶೃಂ ! ಗರಿಸು 
ಇಂತಾ ವ | ಸಿಷ್ಠ ಮುನಿ | ಮಂತ್ರಿಯರ ! ಕೂಡೆ| 
ಅಂತರಂ ಗದಿ ದಶರ | ಥೇಂದ್ರ ಮಾ | ತಾಡೆ 


|| ೨೯ | | 


|| ೩೦ || 


( ಮಂಥರೆಯೊಡನೆ ಕೈಕೆಯ ಪ್ರವೇಶ) 

೧೨ ಕಾಂಭೋಜಿ _ ಏಕತಾಳ ೪ 
ಮಂಥರೆ 

ನಾಳೆ ರಾಮ | ಚಂದ್ರಗಭಿ | ಷೇಕನದಾ | ಗುವದುಂಟೆಂದು | 
ಕೇಳಿದಳು | ಮರೆಯಲ್ಲಿ ನಿಂ ! ದು ಮ | ಥರೆ ತಾ ಪೋಗಿ | 
ಹೇಳಿದಳು | ಕೈಕೆಯೊಳಿಂ ! ತೆಂದು 


|| ೩೧ || 


ಕಾಂಭೋಜಿ - ಏಕತಾಳ - ತಿತ್ಸೆ 
ಬಾಲೆ ಕೇಳೋ | ಮಾಲೆ ಚಾರು | ಶೀಲೆ ಇಂದು | ನಿನ್ನ ಕಾಂತ | 
ಭೂಲೋಕವ | ರಾಮನಿಗೆ | ಪಾಲಿಸಬೇ | ಕೆಂದು ಹೀಗೆ 
ಮಂತ್ರಿ ವಸಿ | ಸ್ತರ ಕೂಡೆ | ಅಂತರಂಗ | ದಲಿ ಮಾತಾಡೆ | 
ನಿಂತು ಕೇಳಿ | ರುವೆನಾ ಮಾತ | ಕಾಂತೆ ಕೇಳಿ | ದಾನ ನೀತ 


|| ೩೨ || 


|| ೩೩ || 


* ಆ ಮಾತ | ಕೇಳಿ ದೂ | ತಿಯು ಬೇಗ ! ನಡೆತಂದು | 
ಪ್ರೇಮದಿಂ | ಕೈಕೆಯೊಡ| ನಿಂತೆಂದ | ಳಾಗ ( ಅ) 


ಪಟ್ಟಾಭಿಷೇಕ - ಪಂಚವಟ 


ಮಂದರೆ ಕೇ | ಳೊಳ್ಳಿ ತಾಯ್ತು | ಚಂದವಾಯಿ | ತದಕಿನ್ನೇನು | 
ಕಂದ ರಾಮು | ಚಂದ್ರನ ಆ | ನಂದನ ನೋ | ಡುವೆವು ನಾಳೆ 


|| ೩೪ || 


೧೩ ಕಲ್ಯಾಣಿ _ ಏಕತಾಳ ೪ 


|| ಪಲ್ಲವಿ || 


ಮಂಥರೆ 

ಧರಣಿಯಾ | ಧಿಪತಿ | ರಾಮಗಾ | ದರೆ ನಿನ್ನ | 
ಭರತಗಾ | ತನಲಿ ಚಾ | , ಕರಿಯಹು | ದನ್ನು 
, ತರುಣಿ ಕೌ | ಸಿ ಪಟ್ಟ | ದರಸಿಯಾ | ಗುವಳು ನೀ | | 
ನಿರತ ಸೇ | ವಕ ವೃತ್ತಿ | ಪರಿಚಾರಿ | ಯಾದೆ 
ಆಡಿಕೊಂ 1 ಡರೆ ಮುನ್ನ | ಕಾಡಿಗಾ | ತೆಂಬರೆನ್ನ | 
ನಾಡ ಮಾ | ತಲ್ಲ ನೀ ! ನೋಡಿಕೋ ! ಮನದಿ 


|| ೩೫ || 


|| ೩೬ || 


೧೪ ಘಂಟಾರವ - ಏಕತಾಳ ೩ 


ಈ ಮಾತಾ | ಡುವರೆ ಕೇ ! - 5 | ಹುಚ್ಚು ಮೂಳಿ| 
ಕಾಮಿನಿ | ಯರೊಟ್ಟಿವಾ | ೩ || 
ರಾಮನು ಹಿರಿಯವ | ನಾದ ಮೇಲೆ ಈ | 

ಭೂಮಿಯಾಳುವುದು | ಭರತನು ಲೋಕಕೆ | 
ಸರಿಯೆ ? ಗುಣ | ಮೆರೆಯೆ - ಹೊಸ | ಪರಿಯೇ ? ನೀ | 

ನೇನಾನರಿಯೆ 


|| ೩೭ || 


ಮಕ್ಕಳು | ನಾಲ್ವರೊಳ | ಗೆ. .. | ಪ್ರೋಳು ಭೇದ|| 
ವಿಕ್ಕಿ ನ | ಡೆವರೆ ಹೀ | | - | 
ಇಕ್ಕೆಲದವರಿದ | ಕೇಳ್ತರೆ ನಿನ್ನಯ | ಸೊಕ್ಕ ಮುರಿದು ಬಾ | 

- ಹೊಯ್ತರು ಸುಮ್ಮನೆ | 
ಹೋಗೆ . ಮುದಿ | ಗೂಗೆ - ಸತ್ಯ | ಹಾಗೆ - ಚಾ | ಡಿಯ ಸೀಗೆ || ೩೮ || 


1 ಸೌರಾಷ್ಟ ; ಪಹಡಿ ( ಅ) ತೋಡಿ; ಕಾಂಭೋಜಿ( ಓ ) 
_ 3 ಕಾಗೆ ( ಓ ) 


2 ಮಾತಾಡುವರೆ ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೫ ಕಂದ 
ಮಂಥರೆ 

ಸೊಕ್ಕಿದ ಹೆಣ್ಣೆಂದಿವಳಂ 
1ಧಿಕ್ಕರಿಸಿಯೇ ಹೋಗುನಾಯಿ ಸುಮ್ಮನೆ ಎನಲಾ || 

ರಕ್ಕಸಿ ಮಾಯದಿ ಹೃದಯವ 
ಹೊಕ್ಕಳು ಕದಡಿದಳು ಕೈಕೆಯಂತಃಕರಣಂ 


|| ೩೯ || 


೧೬ ಕಾಂಭೋಜಿ ಏಕತಾಳ ೪ 


ಸಖಿ ನೀ ಸೇ | ಳಿದ ಮಾತು | ಸಕಲವು | ಲೇಸಾಯ್ತು | | 
ಯುಕುತಿ ಏ | ನಿದಕಿನ್ನು | ಎನ್ನೊಆ ಪೇಳು ಕಂಡುದನ್ನು 


|| ೪೦ | | 


ಎಂದರೆ ಆ | ಮಾತ ಕೇಳಿ | ಮಂದರೆ ಧೈ | ರ್ಯನ ತಾಳಿ | 
ಮಂದಗಜ | ಗಮನ ಕೇ | ಟೊಂದು ಯುಕ್ತಿ | ಯುಂಟದಕೆ 


|| ೪೦ || 


ಮಂಥರೆ 

ಹಿಂದೆ ಮೆಚ್ಚಿ ! ನಿನಗೆ ಆ ನ | ರೇಂದ್ರ ಕೊಟ್ಟ | ಮಾತೆರಡ | 
ಇಂದು ಕೇಳು | ಕೊಟ್ಟಮೇಲೆ| ಮುಂದೆ ಹೇಳು | ಕಾರ್ಯ ಬಾಲೆ || ೪೨ | | 


ಈರೇಳು | ವರ್ಷ ರಾವು | ಆರಣ್ಯದೊಳಿರಬೇಕು | 
ಧಾರಿಣಿಯ | ನಿನ್ನ ಪುತ್ರ | ಭರತನಿಗೆ | ಕಟ್ಟಬೇಕು 


|| ೪೩ || 


* 


ಎಂದು ಕೇಳು | ಕಾಂತನೊಳು | ಸಂದೇಹವ | ಮಾಡಬೇಡ | 
ಮುಂದೆ ಕಾರ್ಯ | ನೆಲ್ಲ ಲೇಸು | ಇಂದೀವರಾ | ಕಿಲಾಲಿಸು 


|| ೪ || 


1 ಜಕ್ಕು ಲಿಸಿಯೆ | 
2 ಹೊಕ್ಕಳು ಹೃದಯವ ಮಾಯಾ | ರಕ್ಕಸಿ ( ಓ ) 
3 ಮುಕುರಕಪೋಲೆ( ಓ ) . 
* ರಾಮಚಂದ್ರನ ಈ ಹೊತ್ತೇ | ವನವಾಸಕ್ಕಟ್ಟಬೇಕು ( ಓ ) 


೭d 


ಪಟ್ಟಾಭಿಷೇಕ - ಪಂಚವಟ 


೧೭ ಶಂಕರಾಭರಣ. ತ್ರಿವುಡೆ 


ಸುತಗೆ ಪಟ್ಟವ | ಕಟ್ಟಬೇಕೆಂಬ ! ಮತದೊಳಂದು - ಕೈಕೆಯು | 
ಅತಿಶಯದ ಛಲ ! ದಿಂದ ತೆಗೆದಾ | ಭರಣಗಳನು 


£ll ೪೫ || 


ಮಾನಿನಿ | 


ತೊಟ್ಟ ತೊಡಿಗೆಗೆ | ಬೆಲ್ಲವನ್ನು ತೆಗೆ | ಬಿಟ್ಟು ಕಡೆಗೆ 
ಇಟ್ಟ ಕಸ್ತುರಿ | ತಿಲಕವನು ಕೈ ! ಗೊಟ್ಟು ಕೆದರಿ 


|| ೪೬ || 


ಮಾಸಿದೊಸನನ | ಮುಸುಕಿ ಮುಂಚದಿ | ಹಾಸಿದುದನೇ | 

- ಪಸರಿಸಿ | 
ಶ್ರೀ ಸದಾಶಿವ | ನೀನೆ ಗತಿಯೆಂದು | ಮರುಗುತಿಹಳು 


|| ೪೭ || 


ಬಣ್ಣ ಗುಂದಿದ | ಇಬಲೆ ಬಲುಬಲು | ಕೇಶದಿಂದ ಬಳಲುತ | 
ಕಣ್ಣ ನೀರನು | ತುಂಬಿ ದುಗುಡದಿ | ಪವಡಿಸಿದಳು 


|| ೪ || 


(ಕೈಕೆಮಂಥರೆಯರ ನಿಷ್ಕಾಮ) 


ವಚನ|| ಇತ್ತಲಾ ಕೈಕೆ ಮಹಾಕ್ಷೇಶದಿಂ ಚಿಂತಿಸುತ್ತಿರಲಾಗಿ ಅತ್ತಲಾ ಪಟ್ಟಾಭಿಷೇಕಕ್ಕೆ 

ಸಕಲ ಸನ್ನಾಹವಂ ಮಾಡಿದರದೆಂತೆನೆ 


( ದಶರಥನ ಪ್ರವೇಶ) 
೧೮ ಚರಿತೆ ( ಸಾಂಗತ್ಯ -ರೂಪಕತಾಳ ೧ 


ದಶರಥ 


ಪಟ್ಟಾಭಿ | ಷೇಕವ | ಮಾಡಬೇ | ಕೆನುತಲೆ / ಪಟ್ಟಣ | 

ಶೃಂಗರಿ | ಸಿ | 
ಸೃಷ್ಟಿ ಪಾ | ಲಕನ ಅ | ಪ್ರಣೆಯಿಂದ | ಕರೆಸಿದ | ರಷ್ಟದಿ || 

ಕ್ಕಿಂದ ಚಿ | ತ್ರಿಕರ || ೪೯ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಣ ಗಾ | ರರು ಬಂದು ನೆರೆದರು | ಆಮೇಲೆ | ಮಣಿ ನೊ | 

ಡರ ಕರೆ | ಸಿದರು | 
ಚಿನ್ನದ | ಕೆಲಸ ಕೆ 1 ತಿಗೆಯ ಪಾಂ | ಚಾಲರು | ಹನ್ನೊಂದು | 

ನೂರು ಕೂ | ಡಿದರು || ೫೦ || 


ಅಗೆದು ಪೆ | ಟ್ಟಿಸಿದರು | ನೆಲಗಳ | ಸಮನಾಗಿ | ಜಗಲಿ ಗೋ | 

ಡೆಗಳ ಸಾ | ರಣೆಯ | 
ಸೊಗಸಾದ | ಚಪ್ಪರ | ಮೇಲುಗ | ಟ್ಟು ಗಳಿಂದ / ನಗರವ | 

ಶೃಂಗರಿ | ಸಿದರು || ೫೦ || 


ಮುತ್ತಿನು | ಪ್ರರಿಗೆ ಚಾ | ವಡಿ ಕೋಣೆ| ಚೌಕಿಯ | ಸುತ್ತಲು | 

ಬಿಗಿದ ಪ | ಕೈಗಳ | 
ಪುತ್ಥಳಿ | ಬೊಂಬೆ ಬಾ | ಗಿಲ ದಾರ | ದದ ಮನೆ| 

ಹತ್ತು ಸಾ | ವಿರನ ಮಾ | ಡಿದರು || ೫೨ || 


ತೋರಣ | ಕುರುಜು ಮೇ 1 ರುವೆತೋಟ| ಕೆರೆಭಾವಿ || 

ಕೇರಿಕೇ | ರಿಯ ಮನೆ | ಮನೆಯ | 
ಭೇರಿ ಡ | ಮಾಮಿ ನು | ದ್ದಳೆ ತಾಳ | ಗತಿಯಿಂದ | ಸಾರಿ ಡಂ | 

ಗುರನ ಹೊ | ಮೈದರು || ೫೩ || 


ಅಷ್ಟದಿ | ಕಿನೊಳಿರ್ದ | ಅರಸು ಬ | ಲ್ದಾಳರ್ಗೆ | ಕಟ್ಟಿದ | 

ರುಡುಗೊರೆ| ಗಳನು | 
ಪಟ್ಟಾಭಿ | ಷೇಕಕ್ಕೆ | ಪಯಣದಿ | ಬರಲೆಂದು | ಸೃಷ್ಟಿ ಪಾ | 

ಲಕ ಕಳು | ಹಿದನು || ೨೪ || 


ಛಪ್ಪನ್ನ | ದೇಶದ | ಭೂಮಿಪಾ | ಲರು ನಡೆ | ತಪ್ಪ ಸಂ | 

ಭ್ರಮವೇನ ನೆಂಬೆ ! 
ಇಪ್ಪತ್ತು | ಲಕ್ಕಾನೆ | ಕುದುರೆ ದಂ | ಡಿಗೆಯಿಂದ | ಒಪ್ಪಿದ | 

ರಂದು ಸಂ | ದಣಿಸಿ || ೫೫ || 


ಪಟ್ಟಾಭಿಷೇಕ - ಪಂಚವಟಿ 


ವಸುಧಾ ಪಾ | ಲಕರೆಲ್ಲ | ತೆರಳಿ ಬಂ | ದವರನ್ನು | ದಶರಥ | | 

ನೃಪನಿದಿ | ರ್ಗೊಂಡು | 
ಎಸೆವ ಬಿ | ಡಾರವಿ | ತವರವ | ರಿಗೆ ತಕ್ಕ | ಉಪಕಾರಂ || 

ಗಳನು ಮಾ | ಡಿಸಿದ || ೫೬ || 


೧೯ ವಾರ್ಧಿಕ ಷಟ್ನದಿ 


ಕುಶನೆ ಕೇಳೆಂತಯೋಧ್ಯಾಪುರದ ಸಂಭ್ರಮವ 
ವಶವಲ್ಲ ಹೇಳಿ ತುದಿಗಾಣಿಸುವಡರಿದೆಮಗೆ 
ಪಸರಿಸಿತು ಮಂದಿ ಕುದುರೆಗಳ ಸಂದಣಿಯಿಂದ ನಾನಾರನಂಗಳಿಂದ | 
ವಸುಧೆ ಹಿಗ್ಗಿದಳು ಕೆಂಧೂಳೆದ್ದು ನಭಗಳಂ 
ಮುಸುಕಿ ದಿಗ್ಗಜ ಬೆದರೆ ಕೂರ್ಮನೆದೆಗೆಟ್ಟ ಫಣಿ | 
ಕುಸಿದ ಸುರರಾಕಾಶದಲ್ಲಿ ಜಯಜಯಯಂದು ದೇವದುಂದುಭಿ 

ಮೊಳಗಿತು || ೫೭ || 


( ವಸಿಷ್ಠನು ಸುಮಂಗಲೆಯರೊಂದಿಗೆ ರಾಮನನ್ನು ಕರಕೊಂಡು ಪ್ರವೇಶಿಸುತ್ತಾನೆ). 


೨೦ ಭೈರವಿ - ಜಂಪೆತಾಳ ೧. 


ಪನ್ನೀರ | ರಾಮನಿಗೆ | ಪಂಕಜಾ | ಹಿಯರೆರೆದು || 
ಚಿನ್ನಗಳ | ತೊಡಿಸಿದರು | ಚಿನ್ಮಯಾ | ತೃಕಗೆ 


|| ೫೮ || 


ಅಗರು ಚಂ | ದನ ಗಂಧ | ಕಸ್ತೂರಿ| ಲೇಪನವ | 
ಸೊಗಸಾಗಿ | ರಚಿಸಿದರು | ಶೃಂಗಾರ | ವಾಗಿ 


|| ೫೯ || 


ಸಿಂಹಾಸ | ನವನೇರು ! ಶ್ರೀರಾಮ | ನೀನೆನುತ | 
ಬ್ರಾಹ್ಮರಾ | ಶೀರ್ವಾದ | ಬಹಳ ಹರ | ಸಿದರು 


Coo. 


|| ೬೦ || 


೭೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 

೨೧ ಸೌರಾಷ್ಟ್ರ - ತ್ರಿವುಡೆ ತಾಳ ೩ 
ವಸಿಷ್ಠ 

ಸೃಷ್ಟಿಯಧಿಪತಿ | ತನಕೆ ಜನರೊಡ | 
ಬಟ್ಟು 1 ಚಿನ್ನದ | ಕಲಶದಲ್ಲಿ ವ | 
ಸಿಷ್ಠ ಮುನಿ ಮಂ | ತ್ರೋದಕಕೆ ಕೈ | ಗೊಟ್ಟು ನಿಂದ 
ಮೊಳಗಿದವು ಬಹು | ವಾದ್ಯ ತಿಂಥಿಣಿ | 
ಗಳ ರಮಂಗಳ | ಮೇಳದಿಂದಾ | 
ನಳಿನಲೋಚನ | ನೆದ್ದು ಗುರುವಿಗೆ | ಕರನ ಮುಗಿದ 
ಸುರವರರು ಕೊಂ | ಡಾಡೆ ಗಾಯಕ| 
ರಿರದೆ ಗೀತವ | ಪಾಡೆ ನಾಟ್ಯದ | 
ತರುಣಿಯರು ಕುಣಿ | ದಾಡೆ ವಾದ್ಯಗ | ಲೊರೆಯೆ ಕೂಡೆ 


|| ೬೨ || 


|| ೩ || 


* ೨೨ ಭಾಮಿನಿ ಷಟ್ನದಿ 
ರಾಮ 

ತಿಜನಕಜನನಿಯರಿಂಗೆ ರಾಘವ 
ನನುನಯದಿ ಕೈ ಮುಗಿದು ತನ್ನಯ 
ಮನೆಯ ದೈವವ ಬೇಡಿ ಗುರುಹಿರಿಯರಿಗೆ ತಲೆವಾಗಿ | 
ನೆನಸಿ ಪೊಡಮಟ್ಟನು ಸುಮಿತ್ರೆಯ 
ಜನನಿ ಕೈಕೆಯ ಕಾಣದಿರೆ ಲ 
ಕಣನನೀಕ್ಷಿಸಿ ತಂದೆ ದಶರಥರಾಯಗಿಂತೆಂದತಿ 


|| ೬೪ || 


1 ಪಟ್ಟದಾನೆಯ ಕರದಿ ಮಾಲೆಯ | ಕೊಟ್ಟು ( ಅ ) 2 ಕನ ನೆರೆ 1 ಪಿಡಿದು ( ಅ) 

3 ಈ ಭಾಮಿನಿ ಷಟ್ನದಿಯು ' ಸೌರಾಷ್ಟ್ರ - ತ್ರಿವುಡೆಯ ' ರೂಪದಲ್ಲಿ ೨೧ ನೇ ಪದ್ಯದ 
ಕೊನೆಯಲ್ಲಿ ಸೇರಿಕೊಂಡಿದೆ : 

ಜನಕ , , , , , , 


, , 


, , , , , ಹಿರಿಯರಿಗೆ ನಮಿಸಿ || 


ಜನನಿ ಕೈಕಾದೇವಿ ಬಾರದ 
ಅನುವಿದೇನೆಂದೆನುತ ತನ್ನ ಯ ಜನನಿಗೆಂದ || ( ಓ ). 


ಪಟ್ಟಾಭಿಷೇಕ - ಪಂಚವಟ 


೭೫ 


೨೩ ಘಂಟಾರನ _ ಜಂಪೆತಾಳ 


|| ೬೫ || 


ಜನಕ ಕಿರು | ಜನನಿಯಹ | ವನಜಮುಖಿ | ಕೈಕೆ ಈ | 
ಜನರ ಸಭೆ | ಯೊಳಗೆಲ್ಲ ! ನಾ ಕಾಣೆ | ನಯ್ಯ 
ಏಕೆ ಭರ | ತನ ಮಾತೆ | ಈ ಕಡೆಗೆ | ಬರಲಿಲ್ಲ | 
ನೀ ಕರೆದು | ಬಾರನುಜ | ಲಕ್ಷ್ಮಣ| ವೀರ 
ತಿಳಿಯಲಿ | ಲ್ಲವೆ ಮೊದಲೆ | ತಾಯಿ ಕೈ | ಕಾದೇವಿ | 
ಬಲುಬೇಗ | ಕರಕೊಂಡು | ಬಾರಯ್ಯ | ತಮ್ಮ 


|| ೬ || 


|| ೬೭ || 


( ಲಕ್ಷಣನೊಡನೆ ಎಲ್ಲರೂ ಹೊರಟುಹೋಗುತ್ತಾರೆ. ಆಮೇಲೆ ಮಂಚದಲ್ಲಿ ಮಲಗಿದ್ದ 

ಕೈಕೆಯ ಪ್ರವೇಶತೆರೆಯಲ್ಲಿ) 


೨೪ ಸೌರಾಷ್ಟ್ರಮಟ್ಟೆ ತಾಳ ೪ 


ಎನಲು ಲಕ್ಷ ಣ | ಘನದಿ ಬಂದ ನು 
ಜನನಿಯಾಗಿ | ಹ | ಕೈಕೆಯಲ್ಲಿ | ಗೆ 


|| 


|| ೬೮ || 


( ಲಕ್ಷಣನ ಪ್ರವೇಶ) 


|| ೬೯ || 


ಜಯಜಯಾ ನ | ಹಾ … ! ಕಮಲಲೋಚ| ನೆ | 
ಭಯ ನಿವಾರಿ | - ಭಾಗ್ಯಶಾಲಿ | ನಿ 
ಚಿಂತೆ ಏಕ | - | ನಿನ್ನ ಮನಸಿ | - | 
ಸಂತಸದಿಂದ ಅಣ್ಣ ರಾಮು | ಗೆ 
ಪೊಡವಿಪತ್ಯ | ನ ಕೊಡುವ ಭೂಪ | | 
ತಡೆಯದಲ್ಲಿ ! ಗೆ ತೆರಳಿ ಶೀಘ್ರ | ದಿ 


|| ೭೦ || 


|| ೭೧ || 


ಭೂಮಿಪಾಲ | ರು . ! ಸಹಿತ ಕಾವ | ರು | 
ಭಾಮಿನೀ ಮ | ಣೀ | ಭ್ರಮರ ಕುಂತ | ಲೈ 


|| ೭೨ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೭೩ || 


ಲಗ್ನಕೈದಿ | ದೆ | ಶೀಘ್ರದಿಂದ | ೮ || 
ವಿಘ್ನವಾಗಿ | ದೆ - ನೀವು ಬಾರ ! ದೆ 
ಅಗ್ರಗಣ್ಯ ನು ! ಅಣ್ಣ ರಾಘ | ನ | 
ವ್ಯಗ್ರನಾಗು | ನ ! ಪೋಗದಿದ್ದ | - 


|| ೭೪ || 


೨೫ ಪಂತುವರಾಳಿ - ಜಂಪೆತಾಳ ೩. 


|| ೭೫ || 


ಲಕಣ ಮ | ಹಾ ವೀರ | ನಿನ್ನೊಳಾ| ಡುವದೇನು | 
ಲಕ್ಷವಾ | ದರು ಬಾರೆ ! ಕಾರಣ ! ಬೇರೆ 
ಹುಡುಗ ನೀ ! ನರಿಯೆ ಹೋ ! ಗತಿ ಬೇಗ| ದಲಿ ನನ್ನ | 
ಪೊಡವಿ ಪಾ | ಲಕನಿಲ್ಲಿ | ಬರಲಿ ಹೇ | ಳಯ್ಯ 
ತಡವ ಮಾ | ಡುವುದೇಕೆ | ತರಳ ಪೋ | ಗುವದಕ್ಕೆ || 
ನಡೆ ನಡೆ | ಬರಲೆನ್ನ | ಕಾಂತ ಮೋiಹನ್ನ 


|| ೭ || 


|| ೭೭ || 


ಎನಲು ಲ ! ಕ್ಷಣ ನಂದು | ಘನ ಬೇಗ| ದಲಿ ಬಂದು ! 
ಜನಕನಿ | ದಿರಲಿ ನಿಂದು | ಸಭೆಯೊಳಿಂ | ತಂದ 


|| ೭೮ || 


( ರಾಮನೂ ದಶರಥನೂ , ಸ್ವಲ್ಪ ತಡೆದು ಲಕ್ಷಣನೂ ಪ್ರವೇಶಿಸುತ್ತಾರೆ) 

೨೬ ಕಲ್ಯಾಣಿ - ಏಕತಾಳ ೪ 
ರಾಘವ | ಬಿನ್ನಹ | ಕೈಕಾ ದೇ ! ವಿಯ ಮನ! 
ದಾಗಮ | ಬೇರಿದೆ! | ಹೋಗಿ ನೋ | ಡಿದೆನು | || ಪಲ್ಲವಿ || 
ಬಾಗಿಲು | ಗಳನೆಲ್ಲ | ಹಾಕಿ ಮಂಚದ ಮೇಲೆ| 
ರೋಗ ಬಂ | ದವರಂತೆ | ಬಹಳ ದುಃ | ಖದಲಿ 

|| ೭೯ || 


1 ಬೇರಾಗಿದೆ ( ಅ) . 


ಪಟ್ಟಾಭಿಷೇಕ - ಪಂಚವಟ 


ಮಲಗಿದಿ | ರೇಕೆಂದು | ಮಾತನಾ | ಡಿಸಿದರೂ | 
ಒಳವ ಎ | ನ್ನೊಳು ಪೇಳ | ಲಿಲ್ಲ ಆ | ಜನನಿ 


|| ೮೦ || 


|| ೮೧ || 


ದಶರಥ | ಪಿತನೊಳು | ಮಾತುಗಳುಂಟಂತೆ | 
ವಸುಧೇಶ | ನನು ಬರ | ಹೇಳಳಾ | ಕಾಂತೆ 
ಲಕ್ಷಣ | ನಿಂತೆಂದು ! ಪೇಳೆ ಭೂ | ಪಾಲಕ | 
ಆ ಕ್ಷಣ ! ದಲಿ ಬಂದು | ಕೈಕೆಯ | ಕಂಡ 


|| ೮೨ || 


( ರಾಮಲಕ್ಷಣರ ನಿಜ್ಞಾನ ಮತ್ತು ಕೈಕೆಯ ಪ್ರವೇಶ) 


೨೭ ಘಂಟಾರನ _ ಏಕತಾಳ ೪ ; ತೋಡಿ_ ಏಕತಾಳ ೫ 


ದಶರಥ 

ಏನಾಯಿತಂ | ಬುಜನೇತ್ರೆ | ಮಾನಿನಿವಾರ್1 | ರ್ಮೌಲೇ | 
ನೀನೇಕೆ ಚಿಂ ! ತಿಸುತಿರ್ಪೆ | ಪೇಳಬೇಕೆಂ ! ದೆನಗೆ. 


|| ಪಲ್ಲವಿ || 


ಆನನವೇ ! ಕೆ ಬಾಡಿತು | ಅಂಬುಜದ | ಇಾ … | 
ಈ ನಿರೋಧ| ಗಳಿಂದೇಕೆ | ಕೋಮಲಾಂಗಿ | ಸೇಳೆ 


|| ೮೩ || 


|| ೮೪ || 


ವಲ್ಲಭ ಕೇ 1 ಳೆನ್ನ ಮನ | ದಲ್ಲಿರುವ ಕೇಶ | 
ಎಲ್ಲವನಿ | ನೊಡನೆ ಪೇಳ್ವೆ ! ಕಲ್ಯಾಣಾಂಗ | ಕೇಳು 
ಪಿಂತೆ ನೀ ಕೊ | ವೃ ಮಾತೆರ | ಡುಂಟು ನಿನ್ನ ! ಮೇಲೆ | 
ಸಂತೋಷವ ಮಾಡಿಕೊಡು| ಸಂದೇಹವ | ಬಿಟ್ಟು 


|| ೮೫ || 


ದಶರಥ 

ಕಾಂತೆ ಕೇಳಿ | ಷ್ಟೊಂದು ಮಾತಿ ! ಗಿಂಥದೊಂದು | ಸಿಟ್ಟಿ | 
ಅಂತರಂಗ | ಶುದ್ದವಾಗಿ | ಬೇಡಿಕೊ ನಾ | ಕೊಟ್ಟೆ 


|| ೮ 


|| 


1 ಯರ್ ( ಕಾ) ಯರ ( ಅ) 


೭೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನೇಮವೆಂದೆ | ನು ಕೈಯ | ಮೇಲೆ ಕೈಯ | ತಟ್ಟು | 
ಕಾಮರೂಪ| ಸಿದ್ದವೆಂದು | ಕೊರಳ ನೀನು ! ಮುಟ್ಟು 


|| ೮೭ || 


ದಶರಥ 

ಅಂಬುಜಲೋ | ಚನೆ ಇನಿ | ತೆಂಬ ಮಾತ | ಕೇಳಿ || 

ಕುಂಭಿನೀ ಪಾ | ಲಕ ಕೈಕೆಗೆ | ನಂಬುಗೆಯ | ಕೊಟ್ಟ ||[೮೮ || 
ವಚನ || ಇಂತಾ ದಶರಥಂ ದೃಢನಂಬುಗೆಯಂ ಕೊಡಲಾಗಿ ಕೈಕೆಯು ಸಂತೋಷ 

ಮನಸ್ಸಿನಿಂದ ಏನೆಂದಳು ಎಂದರೆ 


1ಭೂಮಿಯನ್ನು | ಎನ್ನ ಪುತ್ರ | ಭರತನಿಂಗೆ | ಕೊಟ್ಟು | 
ರಾಮಚಂದ್ರ ! ನನ್ನಿಹೊತ್ತೇ ! ವನವಾಸಕ್ಕೆ | ಅಟ್ಟು 


|| ೮೯ || 


೨೮ ವಾರ್ಧಿಕ 


ಕುಶನೆ ಕೇಳಿ೦ತು ಮನುಜರು ನೆನೆದುದೊಂದು ವಿಧಿ 
ವಶದೊಳೊಂದಾಯ್ತು ಮಾರುವರಾರು ಕಲ್ಪಿತನ 
ವಸುಧೇಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹುಸಿಬಿದ್ದಿರ್ದನು | 
ಉಸುರಲಾರದೆ ಮೂರುಗಳಿಗೆ ಪರ್ಯಂತ ತನು 
ನಶವಿಲ್ಲದಂತಾಯ್ತು ಸರ್ವೆಂದ್ರಿಯಂಗಳುಂ 
ಬಿಸಜಲೋಚನೆ ಕೈಕೆಯಂನೋಡಿದೈನ್ಯದಿಂ ದಶರಥೇಂದ್ರಂ ಪೇಳೆನು || ೯೦ || 


೨೯ ನೀಲಾ೦ಬರಿ - ಜಂಪೆತಾಳ ೧ 
ದಶರಥ 

ಕಂಬುಕಂ | ಶಿನಿ ಚಾರು | ಶೀಲೆ | ಕಮಲಮುಖಿ | 
ಕುಂಭಕುಚೆ | ಪುತ್ತಳಿಯ | ಬೊಂಬೆ ಪ್ರತಿ | ರಂಭೆ 
1 ಎನ್ನ ಪುತ್ರ | ಭರತನಿಂಗೆ | ಪಟ್ಟವನ್ನು | ಕಟ್ಟು | | 

ಮುನ್ನ ರಾಮು | ಚಂದ್ರನನ್ನು | ವನವಾಸ | ಕ್ಕಟ್ಟು || (ಓ, ಕಾ) 


|| ಪಲ್ಲವಿ || 


ಪಟ್ಟಾಭಿಷೇಕ - ಪಂಚವಟ 


ಮಕ್ಕಳಿ | ಲ್ಲದೆ ಬಹಳ | ಕಾಲ ನಾನಿರಲು | 
ದುಃಖದೊಳ | ಗಾಗ ಮುನಿ | ಪಾಲ - 1 ತಾನೊಲಿದು | 
ಅಕ್ಕರಿಂ | ದುಪದೇಶ | ನಿತ್ಯನಿದು | ಮೂಲ 


|| ೯೦ || 


ಕ್ರತುಮುಖದಿ | ಪಡೆದ ಸುಕು | ಮಾರ | ರೂಪಿನಲಿ | 
ರತಿಪತಿಯ | ಪೋಲ್ವ ರಘು | ನೀರ ! ಆರಣ್ಯ | 
ಗತಿಯೊಳಿರ | ತಕ್ಕವನೆ | ಶ್ರುತಿವಚನ | ದೂರ| 


|| ೯೨ || 


ಅರೆನಿಮಿಷ| ಮಾತ್ರ ರಾ | ಭವನ | ನಾ ಬಿಟ್ಟು | 
ಇರಲಾರೆ | ನಮ್ಮೊ ಮೋ | ಹನನ ! ಇನ್ನೆಂತು | 
ಕರೆದು ಕಳು | ಹುವೆ ಗಹನ | ಕೀಗ ಬಾ | ಲಕನ 


|| ೯೩ || 


೩೦ ಮತ್ತೇಭವೃತ್ತ 
ಛಲದಿಂ ಕೈಕೆ ಇರುತ್ತಿರಲ್ ದಶರಥಂ ಶೋಕಾಭಿ ಯಿಂದಾಳುತ | 
ಸಲೆ ಹೃತಂಕಜ 1 ಬಾಡಿತುಗ್ರಹತಿಯೊಳ್ ಕಣೋಳ್ ಜಲಂ ಸೂಸುತ | 
ಕಳುಹಲ್ ಕಂದನನಿಲ್ಲಿ ಬೇಗ ಬರಲೆಂದಾ ವಾಕ್ಯ ಮಂ ಕೇಳುತ | 
ಖಳಸಂಹಾರಕುಲಾಬ್ಲಿ ಚಂದ್ರ ಬಳಿಗಂ ಬಂದಾಗಳಿಂತೆಂದನು || ೯೪ || 


(ರಾಮನ ಪ್ರವೇಶ) 
೩೧ ತೋಡಿ ಅಷ್ಟ ತಾಳ ೩ 


ರಾಮು 


ತಾತ ನಿವು ! ಗೀಗ ಬಂ | ದುದು ಯಾ | ತರ ಚಿಂತೆ | 
ಭೂತಳದೊ | ಆದ್ದಂಥಾದ್ದ ! ನಾ ತರುವೆ | ನಿಮ್ಮ ಮನದ | 
ಭೂತನಾಥ | ನಡ್ಡ ಬಂದ | ರಾತುಗೊಂಬೆ | ನು ತಾನೆಂದು 


|| ಪಲ್ಲವಿ || 


1 ನೊಂದು ಮನದೊಳ್ ಶ್ರೀರಾಮನಂ ಬೇಗದಿಂ || 
ಕರೆಸಲ್ಪ೦ದು ಪಿತಂಗೆ ವಂದಿಸಿ ಮಹಾಸಂ ತಾಪದಿಂದಿರ್ಪ ಭೂ | 
ಲಲನಾ ಕಾಂತನ ಕೇಳಿದಂ ರಘುವರಂ ಸಂದೇಹದಿಂ ತಂದೆಯಂ || ( ಅ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೯೫ || 


ಅಷ್ಟ ದಿಕ್ಕಾ | ಲಕರ ಕೂಡೆ! ಕಷ್ಟ ಬಂದ | ರಂಜೆ ನಾನು | 
ಸೃಷ್ಟಿಗೀಶ| ನಿಮ್ಮ ಮನದ | ಭೀಷ್ಟ ವ ಪೇ ! ಆ ಸುಳ್ಳಲ್ಲ . 
ದೇಶದೇಶ | ದರಸರ್ಗೆಲ್ಲ | ಬೇಸರಿಕೆ | ಪುಟ್ಟ ತಲ್ಲ | 
ಈಸುದಿನ | ನಿಲ್ಲದಪ | ಹಾಸದ ಮಾ | ತು ಬಂತಲ್ಲ 


|| ೯೬ || 


ಅಲ್ಲಿ ಕೂಡಿ| ದವರೆಲ್ಲ ! ಸೊಲ್ಲಿಸುತ್ತ | ನಗುವರಲ್ಲ | 
ಎಲ್ಲ ರಾಯ | ಈ ಸಾಗುವ | ರಲ್ಲ ಬುದ್ದಿ ! ವಂತರೆಂದು 


|| ೯೭ || 


ವಚನ || ಇಂತೆಂಬ ಮಗನ ಮಾತಿಗೆ ದಶರಥನು ಉತ್ತರಮಂ ಕೊಡದೆ ಸುಮ್ಮನೆ ಅಳು 

ತಿರಲು ಕೈಕೆ ಏನೆಂದಳು ಎಂದರೆ 


೩೨ ಶಂಕರಾಭರಣ - ತ್ರಿವುಡೆ ೧ 


|| ೯೮ || 


ಕೇಳು ರಾಘವ | ನಿನ್ನ ಪಿತ ಮಾ | ತಾಡದಿರುವ ಪರಿಯನು | 
ಪೇಳುವೆನು ಸಿ | ಟ್ಟಾಗದಿರು ಇನ | ವಂಶಜಾತ 
ಭರತಗಿತ್ತನು | ರಾಜ್ಯವೆಲ್ಲವ | ಧರಣಿಪಾಲ | ನಿನ್ನನು | 
ಕರೆದು ಗಹನಕೆ | ಕಳುಹಲಾಗಿಯೆ1 | ಮರುಗುತಿಹನು 


|| ೯೯ || 


ಇನ್ನು ಯೋಚನೆ ! ಏಕೆ ರಾಘನ | ಚಿಂತೆ ಬೇಡ | ದಿಟವಿದು | 
ಮುನ್ನ ನೀನಾ ! ರಣ್ಯವಾಸಕೆ | ಪಯಣವಾಗು 


|| ೧೦೦ || 


೩೩ ಕಲ್ಯಾಣಿ - ಏಕತಾಳ ೪ 
ರಾವು 

ಲೇಸನಾ | ಡಿದಿರವ್ವ | ಈ ಸ್ವಲ್ಪ ! ಕೆಲಸಕ್ಕೆ | 
ಈಸು ಚಿಂ | ತೆಗಳೇಕೆ | ಹೇ ಸುಗುಣಾಡ್ಯ | 
2, ಏಸು ದಿ | ನಾರಣ್ಯ | ವಾಸದೊ | ಳಿರಬೇಕು | 
ಆಸು ದಿನ | ನಾನಿಹೆ | ಹೇ ಶಶಿ ! ವದನೆ 


|| ೧೦೧ | | 


1 ಲಾರದೆ ( ಓ ) 2 ಐಸು ( ಓ) 


ಪಟ್ಟಾಭಿಷೇಕ - ಪಂಚವಟಿ 


,ಈರೇಳು | ವರುಷ ನೀ |, ಸೇರಿ ಅ | ರಣ್ಯವ | 
, ಬಾರಾಯೋ | ಧೈಗೆ ಮತ್ತೆ !, ಶ್ರೀರಾಮ | ಚಂದ್ರ || 
ಬೇರೇನು | ಸಂದೇಹ , ಇದರೊಳು | ಮಾಡಬೇಡ ( ದಿರು) | 
ಸಾರು ತಂ ! ದೆಯ ಮತ |, ಈ ರೀತಿ | ಎನಲು || ೧೦೨ || 


ರಾಮ 


ಜನಕ ನೀವ್ | ಚಿಂತಿಸ |, ದಿರಿ ಕೈಕಾ | ದೇವಿಯ | 
ಮನಸಿನ | ವ್ರತವನು !, ಸಲಿಸಿ ಬ | ರುವೆನು || 
ಎನುತ ಕೈ | ಮುಗಿದ ಬಾ |, ಲನ ಕಂಡು | ದಶರಥ | 
, ಮನಕರ 1 ಗಲು ಚಿಂತಾ |, ವನದೊಳಿಂ| ತಂದ 


|| ೧೦೩ || 


ದಶರಥ - - 

ಸಣ್ಣವ| ನೀನೆಂತಾ |, ರಣ್ಯದೊ | ಇರುವೆಯ | 
* , ಪುಣ್ಯ ಹೀ | ನನಾನೆಂದ |, ಕಣ್ಣ ನೀ | ರಿಂದ ೩| 

ಚಿಣ್ಣನ| ನಪ್ಪಿ ಮು , ದ್ವಿಸಿ ದಶ 1 ರಥ ಬಲು | 
ಬಣಿ ಸಿ | ಮರುಗಿ ಕಾ , ರ್ಪಣ್ಯದೊ ಳ್ಳಿಡದೆ | 


|| ೧೦೪ || 


ದುಷ್ಟ ಪಾ | ಸಿ ನಾನಯ್ಯೋ !, ಏಕೆನ್ನ | ಜಠರದಿ | | 
, ಪುಟ್ಟದೆ| ರಾಮಚಂದ್ರ 1, ರವಿಕೋಟ| ಸಾಂದ್ರ || 
ಎಷ್ಟು ಹೇ | ಳಿದರೇನು |, ವಿಧಿ ಫಣೆ | ಯೊಳುಬರ | 
ದಿಟ್ಟುದ | ಲ್ಲದೆ ಬೇರೆ!, ನಿಷ್ಟುರ | ವಿಲ್ಲ 


|| ೧೦೫ || 


ಠಾನ 


ತಂದೆ ನೀ | ವೇಕೆನ್ನ | , ನೆನೆದು ಮ | ರುಗುವಿರಿ | 
ಕಂದರ್ಪಾಂ ತಕನಾಣೆ |, ಭಯವಿಲ್ಲ | ತನಗೆ|| 
ಮುಂದೆ ರಾ | ಜೈವನೆಲ್ಲ |, ಭರತಗೆ | ಕೊಟ್ಟು ನೀವ್ | 
ಚಂದದಿ | ಸುಖಬಾಳಿ |, ರೆಂದು ಕೈ ಮುಗಿದ 


|| ೧೦೬ || 


ವಂದಿಸಿ | ಜನಕನ |, ಬಳಿಯಿಂದ | ಶ್ರೀರಾಮ | 
ಬಂದ ತ | ನೈರಮನೆ|, ಗಂದು ಶ್ರೀ |ಶ್ರದಲಿ | | 


೮೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಅಂದಾ ಕೌ | ಸಲ್ಯಾ ಮ್ಮ | ಗೆರಗಿ ಬಿ | ನೈಸಿದ | 
ತಂದೆ ಕೈ | ಕೆಯ ಮಾತ |, ನೊಂದೂ ಮರೆಯದೆ 


|| ೧೦೭ || 


( ಎಲ್ಲರೂ ನಿಷ್ಕಮಿಸುತ್ತಾರೆ, ರಾಮನು ಕೌಸಲೈಯೊಡನೆ ಪುನಃ ಪ್ರವೇಶಿಸಿ ಆಕೆಗೆ 
ವಂದಿಸುತ್ತಾನೆ) 


* ೩೪ ಚರಿತೆ ( ಸಾಂಗತ್ಯ ) ತೋಡಿ_ರೂಪಕತಾಳ ೧ 


ರಾಮ 


ಶರಣಮ್ಮ | ತಾಯೆ ನಾ ! ನಿಂದು ಕೈ | ಕೆಯ ಮನ | ದ್ದ ರಕೆಗೋ | 

ಸುಗ ಒಂದು ! ಕಾರ್ಯ| 
ಮರುಗದಿ | ರೀರೇಳು| ವರ್ಷ ಅ ! ರಣ್ಯದಿ|| ಚರಿಸಿ ಬ | ರುವೆ 

ನಿನ್ನ ಬಳಿಗೆ || ೧೦೮ || 


ಧರಣಿಪಾ | ಲಕ ಭಾಷೆ ಕೊಟ್ಟ ಕಾ | ರಣದಿಂದ || 

ಭರತಗಾ | ಯಿತು ರಾಜ್ಯ | ಬೆಲ್ಲ || 
ವರ ಕೈ | ಕಾಮ್ಮನ ಮನವ ಮೆ | ಸಿಕೊಂಡು || 

ಸ್ಥಿರವಾಗಿ | ಬಾಳಿ ನೀ | ನೆಲ್ಲ || ೧೦೯ || 
ನೀಡಿರ | ಪ್ರಣೆಯನ್ನು | ಸತ್ಯವಿದ್ದರೆ ಕಾಡು || 

ನಾಡಾಗಿ | ಮನಕೆ ರಂ | ಜಿಪುದು | 
ಬೇಡ ಮ | ತ್ತೊಂದು ಯೋ | ಚನೆ ಪುಣ್ಯ | ವಿದ್ದರೆ|| 

ನೋಡುವೆ | ನಿಮ್ಮ ಪಾ | ದವನು || ೧೧೦ || 


ನುಡಿದ ಮಾತನು ಕೇಳಿ | ಸಿಡಿಲೆರಗಿ | ದಂದದಿ || 

ಮಡದಿ ಮ | ರ್ಛಿತೆಯಾದ | ಳಾರ | 
ಬಿಡಲಾರ | ದಪ್ಪಿ ಮು | ದ್ವಿಸಿ ತನ್ನ | ಕುವರನ || 

ತಡವರಿಸು / ತೈಂದಳಾ | ಜನನಿ || ೧೧೧ || 


ಪಟ್ಟಾಭಿಷೇಕ ಪಂಚವಟಿ 


೩೫ ವರಾಳಿ _ ಏಕತಾಳ ೭ 


ಕೌಸಲ್ಯ 


ಏನು ಬುದ್ದಿ | ನೆನೆದೆಯಯ್ಯೋ | ರಾಮ - ನೀ ಎನ್ನ ಕೊಂದು | 
ಕಾನನಕ್ಕೆ 1 ಮತ್ತೆ ಹೋಗೊ | ರಾಮ - ರಾ | ಮ - || 
ದಾನವರು ! ತಿನ್ನರೇನೊ | ರಾಮನಿ| ನ ಕೈವಿಡಿದ | 
ಮಾನಿನಿ | ಗಿನ್ನೇನು ಗತಿಯೋ | ರಾಮ - ರಾ | ನಮ್ || ೧೧೨ || 


ಒಂದು ಗಳಿಗೆ | ನಿನ್ನ ಬಿಟ್ಟು | ರಾಮ - ಇರ | ಲಾರದಾ ನ | 
ರೇಂದ್ರನೇನು | ಭ್ರಾಂತನಾದ | ರಾಮ - ರಾ | ಮ || 
ಇಂದು ಕೈಕೆ | ಯೇ ಬೇಕಾಯ್ತಿ | ರಾಮ - ಹಾ | ಗಾದರು ನಿ | 
ನ್ನಿಂದ ಕೈಕೆ| ಗೇನು ಬಾಧೆ | ರಾಮರಾ| ಮು 

|| ೧೧೩ || 


ಭರತನಾಳ | ಲಯೊ ರಾಜ್ಯ | ರಾಮನಾವ್ | ಬಡವರಂತೆ | 
ಶರೀರಮಾ | ತ್ರವಾಗಿರುವ ರಾಮರಾ| ಪ || 
ತರವಲ್ಲ ಪೋ | ಗುವದಿಂತು | ರಾಮ - ಸೀ | ತಾಂಗನೆ ಬಲು | 
ಕರಗಿ ಸೊರಗಿ | ಮರುಗದಿಹಳೆ | ರಾಮ - ರಾ | ನ || ೧೧೪ || 


ಒಂದು ಎರಡು | ದಿವಸವಲ್ಲ | ರಾಮ - ಈ | ರೇಳು ವರ್ಷ | 
ಎಂದಿಗೆ ತೀ | ರುವದಯ್ಯೋ | ರಾಮ - ರಾ .! || 
ತಂದು 1ಕಂಡ| ವರ! ಮಗಳ | ರಾಮ - ನಂ | ಬಿಸಿಯವರ | 
ನಿಂದು ಕೊರಳ | ಕೊಯ್ಯುದೇನೊ | ರಾಮ - ರಾ | ನ 


|| ೧೧೫ || 


೩೬ ಕೇದಾರಗೌಳ ಅಷ್ಟತಾಳ ೧ 


ರಾಮ 


ಕಣ್ಣ ನೀ | ರಬುಧಿಯೊ | ೪ಾಳುವ ಜನನಿಯ || 
ಪುಣ್ಯಪು| ರುಷ ನೋಡು| 3 || 


1 ಪರರ ಹೆಣ್ಣು ( ಓ) 


೮ 


. 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೧೬ || 


ಬಣ್ಣ ಗಾ | ರಿಕೆಯಲ್ಲ| ತಾಯೆ ತಂ | ದೆಯ ಮಾತ | | 
ನುಣ್ಣಗ| ಳೆಯ ಬಾರ | ದು. 

xfoodide x 
ಜಾನಕಿ | ಲಕ್ಷಣ| ರರಿಯರು | ಬುದ್ದಿ ಯ | 
ನೀನಿದ್ದು | ಸಲಹೆಯ | ವೃ || 
ತಾವ್ ನೊಂದು | ಕೊಂಬರ | ರಿತರೆ ಪೋ ! ಗುವ ಸುದ್ದಿ | 
ನೀನಾಗಿ ಅರುಹ ಬೇ | ಡ.. . 


|| ೧೧೭ | | 


ಧಾರಿಣೀ | ಪತಿ ಮುಪ್ಪಿ | ನವನು ಲ !ಕ್ಷಣ ಬಾಲ | 
ನಾರಿ ಸ | ಇವಳು | ಸೀತೆ || 
ಬೇರೆ ಬೇ 1 ರವರ ರ | ಕಿಸಿಕೊಳ್ಳಿ ! ನುತ ಬಿಲ್ಲ | | 
ನೂರಿ ಕೈ ಮುಗಿದು ನಿಂದ 


|| ೧೧೮ || 


೩೭ ವಾರ್ಧಿಕ 


ತರಳನಾರಣ್ಯವಾಸವ ಕೇಳಿ ಕೌಸಲ್ಯ 
ತರಹರಿಸಲಾರದಾದಿತ್ಯನುರುತರಕಿರಣ 
ದುರಿಯೊಳಗೆ ಬಾಡಿದೆಳಲತೆಯಂತೆ ಮೊಗಕುಂದಿ ದೆಸೆದೆಸೆಗೆ ಬಾಯ್ಲಿಡುತಲಿ | 
ಪರಿಪರಿಯ ದುಃಖದಲಿ ಮರುಗುತಿಹ ಜನನಿಗು 
ಇರವಿತ್ತು ಕೈಕೆಯಾ ಹರಕೆಯಂ ಕೈಕೊಂಡು 
1ಹೊರಡೆ' ಜಾನಕಿ ಕಂಡು ಬಳಿಗೈದಿ ಪದಕೆರಗಿ ಸೆರಗ ಹಿಡಿದಿಂತೆಂದಳು || ೧೧೯ || 


(ಕೌಸಲ್ಯ ನಿಷ್ಠ ವಿಸಿ ಸೀತೆಯ ಪ್ರವೇಶ). 


೩೮ ಸಾವೇರಿ ತ್ರಿವುಡೆ ೧, ಅಷ್ಟ ತಾಳ ೨ 


ಸೀತೆ 


- ಪೋಗುವ ದುಚಿತವೇ | ನೈ - ಎನ್ನ ನೀ ಬಿಟ್ಟು | 


|| ಪಲ್ಲವಿ || 


1 ಬಳಿಕ ( ಕಾ ) 


೮೫ 


ಪಟ್ಟಾಭಿಷೇಕೆ _ ಪಂಚವಟ 


ರಘುವೀರ| ನೀ ಎನ್ನ | ನಗಲಿ ಪೋ | ಗುವೆಯಾ ಈ | 
ಜಗದೊಳೆ | ನೃನು ಬಿಟ್ಟು | ಕೊರಳ | ಯುವೆಯ || 
ಅಗಜೆಯ / ರಸನ ಬಿ ದಂ | ದಿಂದನಿ || 
ನಗಣಿತಾ |ಶ್ರಯ ಬಿಟ್ಟು | ಇರಲಿಲ್ಲ | ವಯ್ಯ 


|| ೧೨೦ || 


ರಾಮ 


ಕಳಕೀರ| ವಾಣಿ ಕೇಳ್ | ಕಾಂತೆ ! ಮನು ಪ್ರಿಯೆ | 
ಸುಲಲಿತ | ಮಂಜುಳ | ಕರರೂಪ . 
ನಳಿನಿ | ಚನೆ ಬಹೆ| ಕಿರಿದು ದಿನ | ಕಿಲ್ಲಿಹೆ | 
ಬಳಲಬೇ ! ಡವೆ ಕಾಮ ! ನರಗಿಣಿ | ಯೆ --- 


|| ೧೨೧ || 


ಸುಮ್ಮನೆ| ಮರುಗದಿ |ರೆಜಾ| ಸಕಿ ನೀನು 


|| ಪಲ್ಲವಿ || 


ಸೀತೆ 


ತರವಲ್ಲ | ನಿನ್ನ ನೋಂ | ದರೆನಿಮೀ / ಷವೂ ಬಿಟ್ಟು | 
ಇರಲಾರೆ | ಕಾಂತಶಿ |ರೋಮಣಿ | ಯೆ || 
ಕರವ ಮು ! ಗಿವನೆನ್ನ | ಕರೆದೊಯ್ಯೋ |ಮೋಹನ್ನ | 
ಕರುಣಸಾ | ಗರಸ್ವಾಮಿ | ಭರತಸು| ಪ್ರೇಮಿ - 1/ಪೋಗುವ || ೧೨೨ || 


ರಾಮು 


ಛಲವೇನೆ| ನಿನಗಿಲ್ಲಿ । ಇರು ಎಂದ 1 ರೆನ್ನೊಳು| 
ನಳಿನಾಕ್ಷಿ | ನೀ ಬಂದು | ಬಳಲಲೇ ! ಕೆ || 
ಬಲುಕಾಡಿ | ನೊಳುದಿನ| ಕಳೆವದು | ಬಲುಘನ | 
ಖಳರಊರದು ಕಾಣೆ | ಕಂತೆ ನಿ | ಸ್ನಾಣೆ ll ಸುಮ್ಮನೆ - II ೧೨೩ || 


ಸೀತೆ_ 


ಬಿಸಜ್ಜಾಕ್ಷ | ಎನ್ನ ವಂ | ಚಿಸಿ ಪೋದೆ| ಯಾದರೆ | 
ವಿಷವ ಕು | ಡಿದು ಸಾವು | ದಲ್ಲದೆ | ಬೇರೆ || 
ಹುಸಿದರೆ | ನಿನ್ನಾಣೆ | ಜನಕನ | ಪದದಾಣೆ | 
ದಶರಥ | ನೃಪನಾಣೆ| ಅಸುರ | - || ಪೋಗುವ || || ೧೨೪|| 


1 ಭಕತ ( ಓ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೯ ವಾರ್ಧಿಕ 


ಬೇಡವೆಂದಾ ಮಾತ ಕೇಳದುರೆ ಬಿದ್ದು ಹೊರ 
೪ಾಡಿ ಸೆರಗ ಬಿಡದೆ ಬಳಲುತಿಹ ಜಾನಕಿಯ 
'ನೋಡಿರಾಘವನೊಡಂಬಡಿಸುತಿಹ ವಾರ್ತೆಯಂ' ನಾಡಜನರಿಂದ ಕೇಳು | 
ರೂಢಿಪಾಲಕರಾಮ ರಾಜ್ಯ ಮಂ ಬಿಟ್ಟಿನ್ನ 
ಜೋಡಗಲಿ ಪೋಪನೆಂಬುದನರಿತು ಲಕ್ಷಣಂ 
ಕೇಡಾದಳೀ ಕೈಕೆ ಎಂದು ಬಂದಗ್ರಜನ ಕೂಡೆ ಬಳಿಕಿಂತೆಂದನು || ೧೨೫ || 


( ಲಕ್ಷಣನ ಸಂಭ್ರಮದ ಪ್ರವೇಶ) 


೪೦ ಸೌರಾಷ್ಟ್ರ -ರೂಪಕ ತಾಳ ೩ 


ಅಣ್ಣ ದೇವ |ನೆಅಯು ವದೆ | | 
ಪುಣ್ಯವಾರಿ | ಧೆ - 1 ಪುರುಷರತ್ನ | ವೆ 


|| ೧೨೬ || 


|| ೧೨೭ || 


ಇನಕುಲೇಂದ್ರ | ನೆ ! ಏನು ಭಾವ | ನೆ ! 
ಮನಸಿದೇನ | ಯ್ಯ - ಮನಸಿಜನ | ಯ್ಯ ? 
ಪೊಡವಿ ಕೈಕೆ ! ಗೆ ಮಾರಿಹೋಯಿ | ತೆ | 
ದೃಢವ ಪಾಲಿ | ಸೆ - ದುಷ್ಟ ಮರ್ದನ 


|| ೧೨೮ || 


೪೧ ತೋಡಿ - ಏಕತಾಳ ೪ 


ರಾಮ 


ತನ್ನ ಇನಿ | ತೇಕೊ ಕೋಪ| ಸುಮ್ಮನೆ ಇ | ರಪ್ಪ | 
ಸಮ್ಮತವ | ಲ್ಲವಿದು ಸತ್ಯ | ಧರ್ಮವ ಮಾ | ರುವದು 


- 


|| ೧೨೯ || 


1 ಕೂಡಿಕೊಂಡಾರಣ್ಯ | ಕಾಗಿ ಪೋಗುವ ವಾರ್ತೆ ( ಓ) 2 ಸರಸಿಜನಯ್ಯ ( ಓ ) 
ಭಕ್ತವತ್ಸಲ ( ಓ ) 


ಪಟ್ಟಾಭಿಷೇಕ - ಪಂಚವಟ 


ತಾತನು ಪೇ | ಇದು ದೊಂದು | ಮಾತ ಖಾರ | ಲಿಂದು | 
ಪಾತಕ ಹೊ | ದ್ದು ವದಯ್ಯ | ನೀ ತಿಳಿದು | ನೋಡು| 


|| ೧೩೦ || 


ನಾರಿ ಜಾನ | ಕಿಯ ಸಹಿತ | ಆರಣ್ಯದೊ | ಳಿದ್ದು | 
ಈರೇಳು ವ / ರ್ಷದ ಮೇಲೆ| ಊರಿಗೆ ಬ | ರುವೆನು 


|| ೧೩೧ || 


೪೨ ಪಂತುವರಾಳಿ ಪಂಚಘಾತಗಟ್ಟೆ ತಾಳ ೩ 


ರಾಘವ ನೀ ನಿಂದು ವನಕೆ | ಪೋಗುವದೇ | ಬದ್ದವಾದರೆ | 
ಈಗ ನಾನೂ | ಸಹಿತ ಬರುವೆ | ಪೋಗುವಮೂವರು 


|| ೧೩೨ || 


ವನಜನಯನ ನಿನ್ನ ಬಿಟ್ಟು । ದಿನವ ಕಳೆಯ | ಲಾರೆ ನಾನು | 
ಅನುಜನಾದ | ರೆನ್ನ ಕೂಡಿ| ವನಕೆ ಪೋಗೆ| ಲೋ - _ || ೧೩೩ || 
ಮೇದಿನೀಶ| ರಾಮನಿನ್ನ | ಪಾದಕಮಲ | ವನ್ನು ಬಿಟ್ಟು | 
ಮೇದಿನಿಯೊ | ಆರೆನು ತಾಯ | ಪಾದದಾಣೆ | ಗು || ೧೩೪ || 


( ಸುಮಿತ್ರೆಯ ಪ್ರವೇಶ) 


ಎನುತ ಲ! ಕ್ಷಣನು ಬಂದು | ಧನುಶರಗಳ | ತೆಗೆದುಕೊಂಡು | 
ಜನನಿಯಂಘಿ 1 ಗೆರಗಿ ಪೇಳ | ಮನದೊಳಿದ್ದು | ದ - || ೧೩೫ || 


ಅಮ್ಮ ರಾಮ | ಚಂದ್ರನು ಸೀ | ತಮ್ಮನವರ 1 ಕೂಡಿಕೊಂಡು | 
ನಿರ್ಮಲದೊಳು| ವನಕೆ ಪೋಪ| ನಂತೆ ಶೀಘ್ರ | ದಿ || ೧೩೬ || 


ಕಳೆಯಲಾರೆ | ಬಿಟ್ಟು ದಿನವ | ನಳಿನನೇತ್ರ | ನೆರಡು ಸದನ | 
ತಿಳುಹಿ ರಾಮ | ನೊಡನೆ ಮಾತೆ| ಕಳುಹು ಎನ್ನ | - 


|| ೧೩೭ || 


೮೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೪೩ ನವರೋಜು - ಮುಟ್ಟೆ ತಾಳ ೧ 


ಸುಮಿತ್ರೆ 


ಲೇಸು ಮಗನೆ | ರಾಮ ವನಕೆ | ಪೋಪನಾದ | ರೆ || 
ಐಸೆ ಕಾರ್ಯ | ವಿದು ಮುಹೂರ್ತ| ಬೇಸರಿಲ್ಲ | ದೆ 


|| ೧೩೮ || 


ದೃಢಮನಸ್ಸಿ / ನಲ್ಲಿ ರಾಮ | ನೊಡನೆ ಪೋಗೆ| ಲೊ | 
ಅಡವಿಯೇ | ರಾಜ್ಯ ನಾಲ್ಕು | ಕಡೆಯೊ | ಛಾಹು | ದು 


|| ೧೩೯ || 


| 


ಸೀತೆಯನ್ನು | ಮನದಿ ಎನ್ನ ! ರೀತಿ ನೋಡಿ| ಕೊ 
ತಾತ ರಾಮ | ಚಂದ್ರನೆಂದು | ಮಾತನಾಡಿ | ಕೊ 


|| ೧೪೦ || 


೪೪ ಕಂದ | 
ಕಂದಗೆ ಬುದ್ದಿಯ ಪೇಳ್ತಾ 
ಚಂದ್ರಾನನೆ ಬೇಗ ರಾಮನಲ್ಲಿಗೆ ಬಂದು[©] ! 
ನಿಂದಿರ್ದಾಕೆಯ ಕಾಣುತ 
ವಂದಿಸೆ ರಾಘವನೊಳೆಂದಳಂಬುಜನಯನೆ 


|| ೧೪೧ || 


೪೫ ಕಾಂಭೋಜಿ- ಏಕತಾಳ ೪ 
ಧಾರಿಣಿಯ | ಧಿಪತಿತ್ವ | ಭರತ | ತು ನೀನೀಗ | 
ನಾರಿ ಜಾನ | ಕಿಯ ಸಹಿತ | ಆರಣ್ಯಕೆ| ಪೋಗುವೆಯ 


|| ೧೪೨ || 


ಲಕ್ಷಣ ನಿ | ನ್ನ ಬಿಟ್ಟು ಒಂ | ದೇ ಕ್ಷಣವೂ | ನಿಲುವನಲ್ಲ | 
ರಕ್ಷಿಸಿಕೊ | ನೀ ಪೋದಲ್ಲಿ | ಅಕ್ಷಯ ಆ | ಯುಷ್ಯ ವಿರಲಿ 


ಸ್ವಸ್ತಿಯಾಗ | ಲೆಂದು ತನ್ನ | ಪುತ್ರನಾದ | ಲಕ್ಷ್ಮಣನ್ನ | 
ಭಕ್ತಿಯಿಂದ | ಶ್ರೀರಾಮನ | ಹಸ್ತದೊಳಿ | ತಳು ಮಗನ 


( ಎಲ್ಲರೂ ಇಷಮಿಸುತ್ತಾರೆ. ಆಮೇಲೆ ಆಸನಸ್ಥನಾದ ದಶರಥನ ಮುಂದೆ 

ಸೀತಾರಾಮಲಕ್ಷ್ಮಣರ ಪ್ರದೇಶ) 


ಪಟ್ಟಾಭಿಷೇಕ.....ಪಂಚವಟ 


ವಚನ! ಇಂತು ಸುಮಿತ್ರೆಯಂ ಬೀಳ್ಕೊಂಡು ಜಾನಕೀಲಕ್ಷಣರನೊಡಗೊಂಡು 

ಪಿತನಾದ ದಶರಥನ ಬಳಿಗೆ ಬಂದು ರಾಮನು ಏನೆಂದನು ಎಂದರೆ... 


೪೬ 1ಮಧ್ಯಮಾವತಿ - ಏಕತಾಳ ೩1 


ರಾಮ 


|| ಪಲ್ಲವಿ || 


ತಾತ ಬಿ | ಸ್ನೇಹ ಎನ್ನ !, ಮಾತ ಲಾ | ಲಿಸಬೇಕು 
ನಾರಿ ಜಾನಕಿ ತನ್ನ !, ಲಕ್ಷ್ಮಣ| ಸಹಿತಾಗಿ | 
ಆರಣ್ಯದೊ | ಳಿರುವೆವೆಂ 1, ದಳುತಲೈ | ದಾರೆ 


|| ೧೪೫ || 


ಏನು ಮಾ | ಡಲಿ ವಿಧಿ 1, ಬರೆದುದಾ | ಯಿತು ಮುಂದೆ | 
ನೀನು ಸು | ಖದೊಳಿರೆ |, ಧಾರಿಣೀ | ಪಾಲ 


|| ೧೪ || 


೪೭ ನೀಲಾಂಬರಿ - ತ್ರಿವುಡೆ ೧, ಅಷ್ಟ ತಾಳ ೧ 


ದಶರಥ 


ರಾಘವ | ವಿಪಿನಕ್ಕೆ ! ಜಾನಕಿ ! - ಸಹಿ | 
ತಾಗಿ ಲ ಕ್ಷಣನೀನು | ಮೊದಲಾಗಿ || 
ಹೀಗೆ ಮ | ವರು ನೀವು| ಮಾತಾಡಿ | – ಕೊಂಡು | 
ಪೋಗುವ | ದಡವಿಗೆ | ಬದ್ದವೆ 


|| ೧೪೭ || 


ಕಾಡಿನೊ | ನಗೆ ಬಲು | ಮೃಗಗಳು ನಿಮ್ಮ || 
ಪೀಡಿಸ | ದಿರುವನೆ | ನೀ ಹೇಳು || 
ಗಾಢರ | ಕಸರಿಪ್ಪ | ಠಾವಲ್ಲಿ ಸೀತೆ| 
ನೋಡಿ ಅಂ | ಜದೆ ತಾನೆಂ 1 ತಿಹಳಲ್ಲಿ 


|| ೧೪೮ || 


ಹಸಿವಾಗ | ಲಡವಿಯೊ | ಜೇನುಂಟು ನಿದ್ರೆ ! 
ಮುಸುಕೆ ಕಾ | ಡೊಳು ಮಲ | ಗುವಿರೆಂತು || 


1 ಘ೦ಟಾರವ - ಜಂಪ ( ಕಾ ) 2 ಕ್ಕೆ ಬರುತ್ತೇವೆ | ( ಅ 


|| ೧೪೯ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬಿಸಿಲು ಮ | ಳೆಯನೆಂತು | ತಡೆವಿರಿ ಹಾಲು | 
ಮೊಸರು ಬೆ | ಣ್ಣೆ ಯನೆಂತು | ಬಿಡುವಿರಿ 
ಸಾವಕಾ | ಲಕೆ ಕಂಡೆ | ಭಾಗ್ಯವ ಕೊಟ್ಟ | 
ದೇವರಿ | ದೆನಗೆ ಅ 1 ಯೋಗ್ಯವ || 
ಯಾವ ಮು | ಹೂರ್ತಕೀ | ಕೈಕೆಯ ತಂದೆ | 
ಜೀವಕ್ಕೆ | ಮುತ್ತಾದ | ಟೀಕೆಯ 


|| ೧೫೦ || 


೪೮ ಚರಿತೆ ( ಸಾಂಗತ್ಯ ) ರೂಪಕತಾಳ ೨ ; ತೋಡಿ 
ವನವಾಸ | ಕೆಯ್ದ ಬ | ರುವೆವೆಂದು | ಮೂವರು | ಜನಕನ || 

ಪಾದಕ್ಕೆ | ನಮಿಸಿ| 
ವನಿತೆಕ್ಕೆ | ಕಾದೇವಿ | ಗಭಿವಂದಿ | ಸಲು ಕಂಡು | ಮನದೊಳಿ | 

ದ್ದುದನರು | ಹಿದಳು || ೧೫೧ || 


ಆರಣ್ಯ | ದೆಡೆಗೆ ಶೃಂ | ಗಾರನ |€ಲ್ಲೆನುತ ಭಂ | ಗಾರವ | | 

ಸ್ತುವನೆಲ್ಲ | ಕಳಚಿ | 
ಬೇರೆ ಬೇ | ರವರಿಗೆ 1 ವಿಂಗಡಿ | ಸುತ ಮತ್ತೆ | ನಾರಿನಂ | 

ಬರ ಕೊಟ್ಟ | ಳಾಗ || ೧೫೨ || 


ಸೀತೆ 
ಪಟ್ಟೆ ಸೀ | ರೆಯ ಬಿಚ್ಚಿ | ಚಿನ್ನವ | ತೆಗೆದಾಕೆ |ಕೊಟ್ಟ ವ || 

ಲನ ಕಾ | ಣುತ್ತ | 
ಸೃಷ್ಟಿದೇ | ವಿಯೆ ನೀನೋ | ಡೆಂದು ಕಂ | ಬನಿದುಂಬಿ | ಉಟ್ಟಳು | 

ಜನಕನ | ಪುತ್ರಿ || ೧೫೩ || 


೪೯ ಭಾಮಿನಿ 


ಗುರು ವಸಿಷ್ಟಾದ್ಯಖಿಲ ಹಿರಿಯರ 
ಚರಣಕಭಿನಂದಿಸುತಮೂವರು. 
ವರಮಹಾಮಂದಿರವ ಹೊರಟರು ಪೂರ್ವಮುಖವಾಗಿ | 


ಪಟ್ಟಾಭಿಷೇಕ - ಪಂಚವಟ 


ಕರದೊಳಗೆ ಬಿಲ್‌ಬಾಣ ಗಜರಥ 
ತುರಗಸಂದಣಿಯಿಂದ, ಲೋಕದ ! 
ನೆರವಣಿಯ ನಾರಿಯರು ನೆರೆದಿಂತೆಂದರೊಳಗೊಳಗೆ 


|| ೧೫೪ || 


( ಎಲ್ಲರೂ ನಿಷ್ಕಮಿಸಲಾಗಿ ಇಬ್ಬರು ಪೌರಸ್ತ್ರೀಯರು ಪ್ರವೇಶಿಸುತ್ತಾರೆ) 

೫೦ ಆನಂದಭೈರವಿ- ಆದಿತಾಳ 
ಪೌರಸ್ತ್ರೀಯರು 

ಅಕ್ಕ ನೋ | ಡಿಂಥ ಬಾಲ | - | ಶಾಧಿಪ ವ | 
ನಕ್ಕೆ ಕಳುಹುವನ | ೮ | - || 
ಮುಕ್ಕಣ್ಣ | ಶಿವನೆ ಬ | ಲ್ಲ - ಕೈ | ಕೆತಾನಿಂಥ | 
ಮಕ್ಕಳ | ಹೆರಲಿಲ್ಲ | ವೆ - 1 - 

|| ೧೫೫ || 
ಹದಿನಾಲ್ಕು | ವರುಷ ಬಿ 1. ಟ್ಟು - ಕೌ | ಸಿಗೆ | 
ಎದೆಯೆಂತು | ನಿಲ್ವುದ | ವೈ . 1 - 11 
ಮದನ | ವಿಸ್ತರೂ | ಸಲ| ಕಣನೋಡೆ| 
ಮದುಮಗ | ನಂತಿರು | ವ | 

|| ೧೫ || 


ಎಲ್ಲರಂ | ತಲ್ಲವೆ ಜೀ | ವಸು| ಮಿತ್ರೆಗೇನು | 
ಕಲ್ಲೆದೆ | ಯಾಯಿತ | | | 
ಫುಲ್ಲಲೋ | ಚನೆ ಸೀತೆ | ಯತಾ! ಯ್ತಂದೆಯರು | 
ಎಲ್ಲಿಹ | ರೇನಾಹ | - - - 


|| ೧೫೭ || 


ಎಷ್ಟುತ | ವ ಗೈದ | ರು - ಇಂ | ಥ ಮಕ್ಕಳು | 
ಪುಟ್ಟುವ | ರೇನೆಯ | ಕ | - || 
ಸೃಷ್ಟಿಗೆ| ಸೂರ್ಯರ | ಕೈ - ಹೀ | ಗಾದರೆ | 
ಕೆಟ್ಟ ತ | ಯೋಧ್ಯದೂ | ರು. 1 


|| ೧೫೮ || 


1 ಜನರ ವಿಶೇಷಘೋಷದಿ ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ಪಲ್ಲವಿ || 


೫೧ ದೇಶಿರಾಗ - ಅಷ್ಟ ತಾಳ ೧ 
ಬಂದರು | ರಾಮ ಲಕ್ಷ್ಮಣರು | - ಆನೆ | 
ಮಂದಿ ಕು | ದುರೆ ತೇರು | ಸಂಗಡ | ಬರಲು 
ಕೇರಿ ಕೇ | ರಿಗಳೆಲ್ಲ | ಕಳೆದು | - ತನ್ನ | 
ಊರು ತಾ | ಯ್ತಂದೆಯ | ಹಂಬಲ | ತೊರೆದು | 
1ಏರುಕಂ | ಬನಿ ಧರೆ | ಗಿಳಿದು ಮುಂದೆ | | 
ಸೇರಿಪ್ಪ | ಸಂಸಾರ | ಬಂಧನ | ಹರಿದು 
ಮಾತಾಪಿ | ತರ ಮೊಗ| ನೋಡಿ| _ ಸುಮ್ಮ | 
ನೇತಕೆ | ಕೇಶವೆಂ | ದೆನುತ ನಾ | ತಾಡಿ | | 
ಪ್ರೀತಿಯಿಂ | ದವರ ಕೋಂ | ಡಾಡಿ | ನಾನಾ | 
ರೀತಿಯಿಂ | ಅದೆಲ್ಲರೋ | ಇಪ್ಪಣೆ | ಬೇಡಿ? 


|| ೧೫೯ || 


|| ೧೬೦ || 


( ಪೌರಸ್ತ್ರೀಯರು ಹೊರಟುಹೋಗಲಾಗಿ ರಾಮಸೀತಾಲಕ್ಷ್ಮಣರು ಸುಮಂತ್ರನೊಡನೆ 

ಪ್ರವೇಶಿಸುತ್ತಾರೆ) 


೫೨ ಭಾಮಿನಿ 
ಊರ ಹೊರವಂಟವರು ಗಂಗಾ 
ತೀರಪರ್ಯಂತರದಿ ನಿಂತಾ 
ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಕೊಂಡು | 
ಸಾರೆ ನದಿಯನು ಮಂತ್ರಿಸಹ ರಥ 
ವೇರಿ ನಡೆದರು ಮುಂದೆ ಪಯಣದಿ 
ಮರುದಿನ, ತಡೆನಿಂದುರಾವಸುಮಂತ್ರಗಿಂತೆಂದ 


|| ೧೬ | | 


೫೩ ನೀಲಾಂಬರಿ - ಅಪ್ಪ ತಾಳ ೨ 


ರಾಮ 


ಮಂಶ| ಕೇಳಯ್ಯ ! ನಿನ್ನೊಳು ಪೇಳು || 
ವಂಥದೇ ! ನುಂಟು ಬ | ಲ್ಲವನೊಳು|| 


1 ಊ ರಜ | ನರು ಬೇರೆ ನೆರೆದು - ಬರೆ | 

ಬೇರೆಬೇರೆಲ್ಲರು | ನಮಿಸಿದ | ರೊಲಿದು!! ( ಓ ). 
2 ದವರೊಳ| ಪ್ರಣೆಯನ್ನು ಬೇಡಿ| ( ಕಾ) 


ಪಟ್ಟಾಭಿಷೇಕ - ಪಂಚವಟ 


|| ೧೬೨ || 


ಚಿಂತಿಪ್ಪ | ಜನಕ ಮು ! ಪ್ರಿನ ಕಾಲ | ಎಂದು | 
ನೀಂತಿಳಿ | ದೆಲ್ಲರ ಸಲಹಯ್ಯ 
ಭರತಶ | ತ್ರುಘರು| ಬರಲಿಲ್ಲ | - ಬೇಗ | | 
ಕರೆಸಿಕೊಳ್ಳಲಿ ಹೇಳು | ಧರಣೀಶ | 
ನರಜನ | ನಿಯರು ಚಿಂತಿಸುವರು | ಭರತ | 
ಗರುಹು ಚಂ | ದದಿ ನೋಡಿ| ಸಲಹಲಿ 


|| ೧೬೩ || 


ಮನಸಿನೊ | ಳಗೆ ಭೇದ | ವೆಣಿಸದೆ ನಾ ಬಾ | 
ಹನಕ ಒ | ಕೈಲುಗಳ | ದಣಿಸದೆ | 
ಘನತೆಗೆ ! ಕಡಿಮೆ ಎಂ | ದೆನಿಸದೆ | ಧರ್ಮ | 
ವೆನಿಸಿ ರ | ಸಹೇಳು | ಭರತಗೆ 


|| ೧೬೪ | | 


(ಸುಮಂತ್ರನ ನಿಷ್ಕಾಮ) 

೫೪ ಫರಜುರಾಗ ಏಕತಾಳ ೩ 
ಈ ತರ | ದಲಿ ಮಂ | ತ್ರಿಯ ಕಳು | ಹಿಸಿ ರಘು | 
ನಾಥ ಮುಂ | ದಡಿಯಿಡ | ಲು | 
ಸೀತಾ | ದೇವಿಯು ! ಲಕ್ಷಣ! ಸಹ ಬರು | 
ವಾತನ | ಗುಹನು ಕಂ | ಡು 


| ೧೬೫ || 


(ಗುಹನ ಪ್ರವೇಶ) 
* ಗುಹ . 

ನೂತನ | ವಿದು ದಶ | ರಥನಣು | ಗರು ಬಹ 
ರೀತಿಯ | ನೆರೆ ತಿಳಿ | ದು | 
ಪ್ರೀತಿಯ | ಕಾಣಿಕೆ | ಯಿತ್ತಡಿ | ಗೆರಗುತ | 
ಮಾತಾ | ಡಿಸುತಂ | ದ 


|| ೧೬೬ || 


೫೫ ಆಹೇರಿಠಾಗಮಟ್ಟಿ ತಾಳ ೩ 
ಎನ್ನ | ಯ ಕುಲ | ದೇವೇ | ಶ - | ರಾಮ | ಚಂ - ದ - I ಪಾದ 
ವನ್ನು | ಕಂಡು | ಧನ್ಯ | ನಾದೆ | ರಾಮ | ಚಂ | ದ್ರ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನನ್ನ | ರಧಿ | ಪತಿ | ನೀನು | ರಾಮ |ಚಂದ್ರ – ರಾಜ್ಯ | 
ವನ್ನು | ಬಿಟ್ಟು | ಪೋಪು| ದೇನು| ರಾಮ | ಚಂ | ದ್ರ - || ೧೬೭ || 


ರಾಮ 


ತರಳ | ಗುಹನೆ | ಬಾಬಾ | ಯಾರರಿಯ | ದಂದ | ದಿ | ನಮ್ಮ | 
ಭರದಿ | ನವ| ರನ್ನು | 1ನದಿಯ | ಕರೆಗೆ | ದಾಟ | ಸೊ1 || 
ತರಣಿ | ಯುದಯ | ವಾದ | ರಿಲ್ಲಿ | ದ್ದವರು | ಕಂಡ | ರೆ - I ಸುಮ್ಮ | 
ನಿರದೆ | ಮಾಳ | ರು | ಛಲವ | ಬರುವೆ | ವೆಂಬ | ರು || ೧೬೮ || 


ಗುಹ 


ಕಂಜ | ದಳ | ನೇತ್ರೆ | ಸೀತೆ | ರಾಮ | ಚಂ ! ದ್ರ - ಕಥೆ | | 
ರಂಜಿ | ಸ ಲ | ಕಣನು | ಸಹ | ರಾಮ | ಚಂ - ದ್ರ - | 
ಸಂಜೆ | ಯಾಯಿ | ನೀ | ಹೊತ್ತು | ರಾಮ | ಚಂ -- | ದ್ರ - ನಾಳೆ | | 

ಮುಂ | ಜಾನೆ | ಎದ್ದು | ಪೋಗಿ| ರಾಮ | ಚಂ - ದ್ರ - || ೧೬೯ | | 
( ಗುಹನು ಹೊರಟುಹೋಗಲಾಗಿ ಭಾರದ್ವಾಜಋಷಿಯು ಪ್ರವೇಶಿಸುತ್ತಾನೆ) 


೫೬ ವಾರ್ಧಿಕ 


ಗುಹನಿಂತು ಪ್ರಾರ್ಥನೆಯ ಮಾಡಿ ತಾ ಸಕಲ ಸ 
ಸ್ನೇಹವ ಕೊಟ್ಟಲ್ಲಿದ್ದ ರಾದಿವಸ ರಾತ್ರಿಯಲಿ 
ಬಹು ಮುಂಚಿತಾಗಿ ಮರುದಿನ ಎದ್ದು ಬಂದು ಭಾರದ್ವಾಜನಂ ಕಂಡರು 


1 ಆಚೆ ದಾಟ ಸೋಗಡ ( ಅ) 

* ಎಂದಡೆ ಗು | ಹಯಾ| ರರಿಯದಂದ | ದಿ || ಅ೦ದು ರಾಮ | ಚಂದ್ರನ 
ಸೀಮೆ | ಯನ್ನು ದಾಟಿಸಿದ ! ( ಅ ) 
2 ಭಾಮಿನಿ || ಉತ್ತರಿಸಿ ಯಮುನೆಯನು ಗಿರಿಗಳ 

ಹತ್ತಿಳಿದು ಬಹು ಮಾರ್ಗ ನಡೆದರು 
ಚಿತ್ರ ಕೂಟವೆನಿಪ್ಪ ಪರ್ವತ ನೆಲಸಿರುವ ( ತನಕ) | 
ಉತ್ತಮದ ಋಷಿಗಳಲಿ ಸರ್ವಸ 
ಮರ್ಥ ಭಾರದ್ವಾಜಮುನಿಪನ 
ಹತ್ತಿರಕೆ ನಡೆತಂದು ನುಡಿದರು ಬಂದ ಸಂಗತಿಯ | ( ಅ). 


೯೫ 


ಪಟ್ಟಾಭಿಷೇಕ - ಪಂಚವಟ 


ವಿಹಿತ ಮಾರ್ಗದಲ್ಲಿ ತಪಸಿರುವ ಮುನಿಗೆರಗಿದಡೆ 
ಬಹುಮಾನದಿಂ ಪರಸಿ ಮನ್ನಿಸಿದನಿವರುಗಳ 
ಅಹುದು ಇನಕುಲದರಸುಗಳು ನೀವು ಬಂದಹದನೇನೆಂದು ಬೆಸಗೊಂಡನು 

|| ೧೭೦ || 


೫೭ ಘ೦ಟಾರವ - ಜಂಸೆ ೩ 


- ರಾಮು 


|| ೧೭೧ || 


ದಶರಥ ನೃ | ಪಾಲನೊಳು | ವಸುಧೆಯನು | ಬೇಡಿ ಪೊರ | 
ಡಿಸಿದಳೆ | ಮನು ಕೈಕೆ | 1ಕೇಳಯ್ಯ | ಮುನಿಸು 
ಬೇಡವೆಂ | ದರೆ ಮಾತ | ಕೇಳದೀ | ಜಾನಕಿಯು | 
ಕೂಡಿ ಬಂ | ದಳು ಅಳುತ | ಕಾಡೋಳಿರ | ಲೆಂದು 


|| ೧೭೨ || 


ಯಾರು ಪೇ | ಆರೂ ಮಾತ | ಮೀರಿ ಲ | ಕಣ ನೀತ | 
ಸೇರಿ ಬಂ | ದನು ವನವೆ? | ಸುಖವೆಂದೆ / ನುy || 
ಈರೇಳು | ವರ್ಷ ನಮ | ಗಾರಣ್ಯ | ದೊಳಗಿಹರೆ | 
ತಿತೋರಿಕೊಡಿ| ಸುಸ್ಥಳನ | ಸೌಖ್ಯನಾ | ಗಿರುವ 


|| ೧೭೩ || 


ಭಾರದ್ವಾಜ 

ಎನಲು ರಾ | ಘನ ಕೇಳು | ಮುಂದಿರುವ | ಪರ್ವತಕೆ | 
ದನುಜರ| ಟ್ಟುಳಿಯಿಲ್ಲ | ಭಯವಿಲ್ಲ | ವಯ್ಯ 4 || 
ದಿನದಿನಕೆ | ಬೇಕಾದ | ಫಲಗಳಿವೆ | ಯದರೊಳಗೆ | 
ಅನುಮಾನ | ಬೇಡ ಇರಿ | ಮನಶುದ್ದ | ವಾಗಿ 


|| ೧೭೪ || 


ಚಿತ್ರಮಯ | ರಾಗಿರುವ | ಚಿತ್ರ : 1 ರುತಿಗಳನು | 
ಚಿತ್ರಕೂ | ಟಕೆ ಮುನಿಸ | ಕಳುಹಿಸಿದ | ನಂದು | 
ಚಿತ್ರಮಯ | ವೆಸೆವ ನವ | ಚಿತ್ರವನ | ಗಳ ನೋಡಿ| | 
ಚಿತ್ತಶು | ದ್ದಿಯೊಳಲ್ಲಿ | ಇರುತಿರ್ದ | ರವರು 


|| ೧೭೫ || 


1 ಕೇಳೆಸೆವ ಮುನಿಪಾಲ ( ಅ) 2 ವನಕೆ ( ಅ) . 
3 ತೋರಿಸಿ ಕೊಡಿ | ನಮಗೆ ಸ್ಥಳವ | ಸೌಖ್ಯವಾಗಿ ( ಅ ) . 
4 ದಟ್ಟುಳಿಯಲ್ಲಿ ಬಾರದಯ್ಯ ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಎಲ್ಲರೂ ನಿಷ್ಕನಿಸುತ್ತಾರೆ. ಆಸನಸ್ಥನಾದ ದಶರಥನ ಮುಂದೆ ಮಂತ್ರಿಯ ಪ್ರವೇಶ) 


೫೮ ವಾರ್ಧಿಕ 


ಮತ್ತೆ ಬಹು ರಮ್ಯ ತರ ನನಗಿರಿಯ ಸೌಭಾಗ್ಯ 
ಚಿತ್ರಕೂಟದೊಳಿರ್ದರವರಿತ್ತ ದಶರಥ 
ಪೋತ್ತಮನು ಕೌಸಲ್ಯ ಯರಮನೆಗೆ ಬಂದು ನಿಜ ಪುತ್ರರ ನೆನೆನೆನೆಯುತ | 
ಚಿತ್ರದಲ್ಲಿ ಕಡುನೊಂದು ಚಿಂತಿಸುವ ವೇಳೆಯಲಿ 
ಹತ್ತಿರಕೆ ನಡೆತಂದ ಮಂತ್ರೀಶನಂ ಕಂಡು 
ಉತ್ತರನ ಬೆಸಗೊಂಡನೆಲ್ಲಿಸರ್ಯ೦ತೆನ್ನ ಪುತ್ರರೈದಿದರೆನ್ನುತ || ೧೭೬ || 


೫೯ ಘ೦ಟಾರನ - ಜ೦ಸೆ ೧ 


ದಶರಥ 


ಮಂತ್ರಿ ಮನು | ಬಾಲಕರ | ನೆಲ್ಲಿ ಬಿ | ಟ್ಟು ಬಂದೆ | 
ಕಾಂತೆ ಜಾನಕಿ ನಡೆದು ! ಪೋದಳೇ ಮುಂದೆ 


|| ೧೭೭ || 


ಬರುವ ಸಮ | ಯಕೆ ರಾಮ | ಕರೆದುದೇ | ತಕೆ ನಿನ್ನ | 
ಬರುವೆನೆಂ ! ಚನೆ ಹಂಬ | ಲವ ತೊರೆದ | ನೇ | 


|| ೧೭೮ || 


ಈಸು ಭಾ | ಗ್ಯವನೆಲ್ಲ | ಬಿಟ್ಟೆನ್ನ | ಣುಗರುವನ | 
ವಾಸಕ್ಕೆ | ದಿದರಲ್ಲೊ | ಅಯ್ಯಯ್ಯೋ ! ವಿಧಿಯೆ 


|| ೧೭೯ || 


|| ೧೮೦ || 


ತರಹರಿಸು | ತಿದೆ ಪ್ರಾಣ | ತಾನುಳಿವ | ಪಾಡಿಲ್ಲ || 
ಕರೆಸು ಭರ | ತನ ಮಂತ್ರಿ | ಚಾರಕರ | ಕಳುಹು | 
ಅರೆನಿಮಿಷ | ಮಾತ್ರ ಯುಗ | ವಾಗುತಿದೆ | ಎನಗೀಗ | 
ತರುಣಿಯರ | ಮೂವರನು | ಕರೆಸಯ್ಯ | ಬೇಗ 


|| ೧೮೧ || 


ಪಟ್ಟಾಭಿಷೇಕ.. ...ಪಂಚವಟಿ 


೬೦ ರಾಗ ವರಾಳಿ - ಏಕತಾಳ ೭ 
ಎಂದಿನಂ | ತೇಕೆಬಾರೆ | ರಾಮಚಂ | ದ್ರ - ಕಣ | 
ಮುಂದೆ ಸುಳಿ | ದಾಡಲೊಲ್ಲೆ | ರಾಮಚಂ | - || ೧೮೨ || 
ಬಿಲ್ಲುವಿದ್ಯೆ | ಗಳ ತೋರೊ | ರಾಮಚಂ | ದ್ರ - ಹಿಂದೆ | 
ನಿಲ್ಲುವ ಲ ! ಕ್ಷಣನ ಕಾಣೆ | ರಾಮಚಂ | ದ - || ೧೮೩ | | 
ಎಲ್ಲಿಗೆ ಪೋ | ದಳೊ ಸೀತೆ | ರಾಮಚಂ | ದ್ರ – ನ | 
ಮ್ಮೆಲ್ಲರ ಬಿ | ಟ್ಟು ನೀ ಪೋದೆ| ರಾಮಚಂ | ದ್ರ - || ೧೮೪ || 


೬೧ ರಾಗ ಆನಂದ ನೀಲಾಂಬರಿ ಆದಿತಾಳ 
ಏಕೆ ನಿಂ | ತಿರುವೆ ನಂ | ತ್ರಿ - ಬು | ದ್ವಿಗಳೆಲ್ಲ || 
ಆ ಕಡೆ | ಗಾಯಿತ | ಲ್ಲ – ! – 1 
,ಕೌಸಲ್ಯ 1 ಯೆಲ್ಲಿದ್ದಾಳೆ – ಕ 1 ರೆಸು ಮಂತ್ರಿ | 
ಕೈಕೆಯೂ | ಬರಲಿ ಹೇ | ಳು - - 

|| ೧೮೫ || 
ಭರತ ಶ | ತುಘರ ಕರೆ | ಯ – ಹೋ | ದವರಾರು | 
ಬರುತಾರೋ | ಇಲ್ಲವೇ 1 ನೆ - | - || 
ಗುರು ತಾನೆ | ಲ್ಲಿಗೆಪೋದ | ನು - ಕರೆ | ಸಯ್ಯ ಬೇಗ | | 
ಅರಿತ ಶಾ | ಸ್ವದ ವಿಪ್ರ 1ರ - - 

|| ೧೮೬ || 
ಮೇಲು ಶಾ | ಸ ಉಕ್ಕಿತ | ಲ್ಲಾ - ಇಂ | ಥ ವೇಳ್ಯಕ್ಕೆ | 
ಬಾಲಕ | ರೊಬ್ಬರೂ ಇ | - | - || 
ಮೇಲಾದ | ಮಂತ್ರಿಗ | ಳ – ಕರೆ | ಸಯ್ಯ ಮತ್ತೆ | 
ನಾಲ್ವರು | ಕರಣಿಕ | ರ - - 

|| ೧೮೭ || 
, ಬಾಲರೆ | ಲ್ಲರು ಮಕ್ಕ | ಳು - ಬು | ದ್ದಿಯ ಹೇಳಿ | 
ಪಾಲಿಸು | ರಾಜ್ಯವೆ| - | - || 
ಬ್ಲಾಳ ಠಾ | ಣ್ಯ ರಾವುತ | ರು – ಅವ | ರಿಗೆ ತಕ್ಕ | 
ಹೇಳಿಕೇಳಿಸಿ ಪಾಲಿ | ಸೋ --- - 

|| ೧೮೮ || * 


* ಸೋಮವಂಶದವರಿಂದಲೂ | ಇದು ದೊಡ್ಡಿತಯ್ಯ - ಏ ಮಂತ್ರಿ 
ಧರ್ನು ವೆಗ್ಗಳ|| ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ರಾಮ ಲ | ಕಣರರಿಯ / ರು – ೨ | ಮರುಬಂದ | 
ರಾಮಲ| ವಾಗಿ ಪೇ ! ಳು - | - || 
ರಾಮ ರಾ | ಮಾ ಶ್ರೀರಾ | ಮಾ – ರಾ | ಜೀವನೇತ್ರ | 
. ನಾರಾಯ | ಣಾ ನಾರಾಯ | ಣ - - 

|| ೧೮೯ || 


೬೨ ವಾರ್ಧಿಕ ಷಟ್ನದಿ 
ಧಾರಿಣೀಪತಿ ಮಾತುಮಾತಾಡಿದಂತೆ ಯೆದೆ 
ಯಾರಿ ಕಣುಚ್ಚಿ ನಾಲಗೆ ಸೆಳೆದು ದಂತದಡಿ 
ಯಾರಿದುವು ರಕ್ತದೋಸರಣಿಗಳ ಶ್ವಾಸಸಂಚಾರವಿಲ್ಲದೆ ಹೋಯಿತು|| 


(ಕೌಸಲ್ಯ , ಕೈಕೆ, ಸುಮಿತ್ರೆಯರ ಪ್ರವೇಶ) 
ಮೂರು ಮಂದಿಯು ಪಟ್ಟದರಸಿಯರು ಕೇಳುತ್ತ 
ಹೇರಾಳ ದುಃಖದಲಿ ಮೊರೆಯಿಡುತ ಬಂದು ಬಳಿ 
ಕೂರ ಜನಮಧ್ಯದಲಿ ಬಾಯ್ದಿಡುತ ಹಲುಬಿದರು ಪತಿಯಳಿದ ಕ್ಷೇಶದಿಂದ 

|| ೯೦ || 


೬೩ ರಾಗ ವರಾಳಿ _ ಏಕತಾಳ ೩ . 


|| ೧೯ || 


ಕೌಸಲ್ಯ , ಕೈಕೆ, ಸುಮಿತ್ರೆ - 

ಕಾಂತನೇಕೆ | ಮಾತನಾಡ | ನಯ್ಯಯ್ಯೋ ಈತ | 
ಗಿಂಥ ಮರಣ | ಬಂದಿತೇತ | ಕಯ್ಯ | ಯೋ || 
ಕಂತು ರೂಪಿ| ನಂಥ ದೇಹ | ನಯ್ಯ | ಯ್ಯೋ ನಮೋ | 
ಆಂತರಂಗ | ವಂಥ ಮೋಹ| ನಯ್ಯ ! ಯ್ಯೋ 
ಕಣ್ಣು ಮೇಲ | ಕುಪ್ಪರಿಸಿ | ತಯ್ಯ ! ಯ್ಯೋ ಅಗ್ರ | 
ಗಣ್ಯನೆಚ್ಚ | ರಳಿದನಲ್ಲೊ | ಅಯ್ಯ | ಯ್ಯೋ || 
ಪುಣ್ಯವ 5 | ನೆಂದು ಹೇಳ| ಲಯ್ಯ | ಯ್ಯೋ - ಮೈಯ | | 
ಬಣ್ಣ ಗುಂದಿ | ತಣ್ಣಗಾಯಿ / ತಯ್ಯ | ಯ್ಯೋ – 


|| ೧೯೨ || 


ಪಟ್ಟಾಭಿಷೇಕ ಪಂಚವಟಿ 


೬೪ ಕಂದ 


ಕಾಂತನ ಮೈಯಲಿ ಬಿದ್ದಾ 
ಕಾಂತೆಯರಿಂತಳಲುತಿರಲು ಬಂದಾ ಮುನಿಸಂ | 
ಸಂತ ಲು ಬೇಕೆನ್ನುತ 
ಚಿಂತಿಸುತಿಹ ಬಾಲೆಯರ್ಗೆ ನಯದಿಂ ಪೇಳ್ತ೦ 


|| ೧೩ || * 


( ವಸಿಷ್ಠ ಮುನಿಯ ಪ್ರವೇಶ) 
೬೫ ಚರಿತೆ ( ಸಾಂಗತ್ಯ ), ರಾಗ ಆನಂದಭೈರವಿ -ರೂಪಕತಾಳ ೩ 


ವಸಿಷ್ಠ 
ಬಾಲೆಯ | ರಿರ ಕೇಳಿ | ಬಲುಕ್ಷೇಶ | ದಿಂದ ನೀವ್ | ಗೋಳಿಟ್ಟು | 

ಮೊರೆಯಿಡ | ಲೇಕೆ | 
ಕೇಳಿದ | ಜನರು ಮ | ತೇನ ಸೇ | ಳುವರು ಭೂ | ಪಾಲರಿ | 

- hದುಯೋಗ್ಯ | ವಲ್ಲ . || ೧೯೪ || 
ಹೆಮ್ಮಕ್ಕ | 9ರ ನೀವು| ಕೂಗಿಯಾ ! ಡಿದರಿಂದ | ಬ್ರಹ್ಮನ | ಲಿಖಿತ ತ | 

- ಪುವುದೇ | 
ಕರ್ಮಬಂ | ಧಗಳು ಕ | ಟೈಳೆವಾಗ | ಮಿಕ್ಕಾದ | ಧರ್ಮ | 

ವಗಳು ರ / ಕ್ಷಿಪನೇ || ೧೯೫ || 


ಗಾಳಿ ಸಿ | ಡಿಲು ಮಳೆ| ಹೊಯ್ಯ ಬೇ ! ಡೆಂದು ಕೈ | 

ತೋಳನೆ | ಆದರೆನಿಲ್ಲುವುದೆ | 
ಬಾಲಕ | ರಿಲ್ಲದ | ವೇಳೆಯೆಂ | ದರೆ ಯಮ | ನಾಳುಗ | 

- ಇದರ ಕೇ | ಳುವರೇ 


|| ೧೯೬ || 


* ಯಾರೂಯಿ ! ಲ್ಲದ ವೇಳ್ಯದೊ | ಛಯ್ಯಯ್ಯೋ ನನ್ನ | 

ಗಾರುಮಾಡಿ ಪೋದನಲ್ಲವಯ್ಯಯ್ಯೋ | 
ಕಾರಣವೇನೆಂದು ತಿಳಿಯ | ದಯ್ಯಯ್ಯೋ . ಸುಕು | ವಾರರೊಬ್ಬರಿಲ್ಲ 

ದಾಯಿತಯ್ಯಯ್ಯೋ ! ( ಕಾ ) 
1 ವವೇಳೆ | ಮಕ್ಕಳ ( ಅ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ನೆಲೆಯಲ್ಲ | ತನುವಿದು | ಮಳೆಗಾಲ ದಲಿ ತುಂಬಿ| | 

ದೊಳೆಯಲ್ಲಿ ನೆರೆಪುಟ್ಟು | ವಂತೆ | 
ನಳಿನಸ | ಭವ ಬರೆ | ದಾ ದಿನ | ಸಂದರೆ | ಉಳಿವವೇ ! 

ನಿಮಿಷ| ಪ್ರಾಣಿಗಳು || ೧೯೭ || 
ಈ ತೆರ | ದೊಳು ನಾನಾ | ನೀತಿಯ | ಪೇಳ್ತಾಸು ನೀತೆಯ | 

ರನ್ನೊಡಂ| ಬಡಿಸಿ | 
ಭೂತಳಾ | ಧಿಪನ ತೈ | ಲದೊಳಿಟ್ಟು | ಭರತನಿ | ದ್ದಾ ತಾವಿ | 

ಗೋಲೆಯ | ವೃದನು || ೧೯೮ || 


( ಕುಣಿತವಿಲ್ಲದೆ ಸಂಭ್ರಮದಿಂದ ಭರತನ ಪ್ರವೇಶ) 
ಬಂದನು | ಭರತನಾ ಕಣದಿ ನೋ | ಡುತಲಿದ | ರಂದನೇ | 

ನೆಂದು ಕೇಳಿದರೆ | 
ಒಂದುಳಿ | ಯದೆ ಮುನಿ | ಪೇಳ್ತರೆ | ಧರೆಗೆ ಹಾ | ಯೆಂದು ಮೂ | 

ರ್ಛಿತನಾಗಿ ಬಿದ್ದ ! || ೧೯೯ || 


( ಮಾರನಿ. . ಅಷ್ಟ ತಾಳ ೧ , ದ್ರು ತಲಯ ) 
ಭರತ. .. 
ಪ್ರಳಯಕಾ | ಲದ ರುದ್ರ | ನಂತೆದ್ದಾ ! ರ್ಭಟಿಸಿ ಕಂ | 

ಗಳ ಮೇಲೆ | ಕಿಡಿಗೆದ | ರಿದನು | 
ಹೊಳೆವ ಖ | ಡವ ಕೊಂಡು | ಮಾತೆಯ | ಕಡಿವನೆ | 

ದಿಳಿಯೆ ಸು | ಮಂತ್ರ ಬೋ | ಧಿಸಿದ || ೨೦೦ || 


೬೬ ಠಾಗ ಭೈರವಿ - ಜಂಪೆತಾಳ ೪ 


ಎನಗಾಗಿ | ರಾಘವನ | ವನಕೆ ಕಳು | ಹಿದ ಮೇಲೆ | 
ಜನನಿಯೇ ! ಎನಗಿವಳು | ಅನುಮಾನ | ವೇನು? 


|| ೨೦ || 


1 ನಾಗುತೆದ್ದು ( ಅ ) . 
2 ಎನಗಾಗಿ ಶ್ರೀರಾಮ | ವನಕೆ ತೆರಳಿದ ಮೇಲೆ| ಅನುಮಾನವೇ ಎನ್ನ | 

ಜನನಿಯೇ ಇವಳು || ( ಅ) 


ಪಟ್ಟಾಭಿಷೇಕ - ಪಂಚವಟ 


೧೦೧ 


ಈ ನರೇಂ | ದ್ರನು ತೀರಿ | ಹೋದ ಮೇ 1 ಲೆನಗಾಗಿ | 
ನಾನೆಂತು | ಮೊಗದೋರ್ಷೆ| ದಾನವಾಂ ! ತಕಗೆ 


|| ೨೦೨ || 


ಕಣನೀರನು ತುಂಬಿ | ಕರಗಿ ಭರ | ತನು ಮನದಿ | 
ಎಣ್ಣಿ ಸಿದ ! ನೊಂದು ಅರೆ | ಗಳಿಗೆ ಪ | ರ್ಯಂತ 


|| ೨೦ || 


|| ೨೦೪ || 


ಕೌಸಲ್ಯ | ಯರ ದುಃಖ | ಕಾಂಬುದಕೆ ! ಮುನ್ನವೇ | 
ಲೇಸೆನಗೆ | ಸಾವುದೆಂದೇ ತಿಳಿದ | ನಂದು 
ಅಗ್ರಜನ | ಪೊರಡಿಸಿದ | ಆ ದೋಷ| ಪಿತೃ ವಧೆ ಯಿ | 
ವಗ್ನಿಯೊಳ| ಗಲ್ಲದೇ | ಪೋಗವಿ | ನಗಲಿ 
ಹೀಗೆಂದು | ಭರತನಣಿ | ಯಾಗೆ ಕಂ | ಡು ಸುಮಂತ್ರ | 
ರಾಘವನು | ಪೇಳ ಮಾ | ತಾಗ ಪೇ | ಳಿದನು 


|| ೨೦೫ || 


|| ೨೦೬ || 


ರೂಢಿಪಾ 1 ಲಕನ ತನು | ಸಂಸ್ಕಾರ| ಕರ್ಮವನು | 
ಮಾಡಿದಾ | ಕಣದೊಳಗೆ | ಭರತ ಹೊರ| ನಂಟ 


|| ೨೦ || 


( ಭರತನ ನಿಷ್ಕಾಮ) 

೬೭ ಶಾರ್ದೂಲ ವಿಕ್ರೀಡಿತ ವೃತ್ತ 
ನಾನಾ ಸೈನ್ಯವಕೂಡಿಕೊಂಡು ಪುರಕಾ ಶತ್ರುಘನಂ ನಿಲಿಸುತ | | 
ಕಾಣಲ್ಬೇಕು ನರೇಂದ್ರ ಪಾದಯುಗವೆಂದಾ ನದಿಗಳ ದಾಂಟುತ | ? ?ಲಲಿ 
ತಾನುಂ ಮೂವರು ಜನನಿಯರ್‌ ಸಹಿತ ತಂದಾತನಂ ಕಾಣುತ| 
ಏನೆಂದಾರದೆ ಕೋಪದಿಂ ರಘುಜಗಾ ಸೌಮಿತ್ರಿಯಿಂತೆಂದನು || ೨೦೮ || 


( ರಾಮಲಕ್ಷ್ಮಣರ ಪ್ರವೇಶ) 
೬೮ ರಾಗ ಶಂಕರಾಭರಣಮಟ್ಟೆ ತಾಳ ೨ 


ಅಣ್ಣ ನೋಡು| ಭರತ ರಾಜ್ಯ | ತನ್ನದಾಯಿ / ತೆಂಬ ಗರ್ವ | 
ವನ್ನು ತೋರ! ಬಂದ ನನ್ನ | ಕಣ್ಣಿನೆದುರಿ 1 ಗೆ || 


1 ರದ ( ಅ ) 


665 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮಿಣ್ಣಗಿರಿ | ನೀವ್ ನೇರಳೆ | ಹಣ್ಣ ಕುರುಕಿ | ದಂತೆ ಬಲವ | 

ಬನ್ನ ಬಡಿಸಿ1 | ಬಿಡುವೆ ಕ್ಷಣಕೆ ನಿನ್ನ ಕರುಣ | ದಿ | ೨೦೯ || 
ರಾಮ . 

ಸುಮ್ಮನಿರೈ | ಭರತ ಬರುವ | ಧರ್ಮವನ್ನು | ಅರಿಯೆ ನೀನು| 
ಹೆಮ್ಮೆಗಾರ 1 ನಲ್ಲ ಗುಣದಿ | ನಮ್ಮ ಸಹಜ ನು 

|| ೨೧೦ || 
( ಭರತನು ತೆರೆಸರಿಸಿ ಬಂದು ರಾಮನಿಗೆ ವಂದಿಸುತ್ತಾನೆ). 
ಎಂದು ತಮ್ಮೊ | ಳಾಡುತಿರಲು | ಹಿಂದೆ ರಥವ | ನಿಳಿದು ಭರತ || 
ಬಂದು ರಾಮ | ಚಂದ್ರನಡಿಗೆ / ವಂದಿಸಿರ್ದ ನು 

|| ೨೧೧ || 
ಪಾದಕೆರಗಿ ದನುಜನಂ ವಿನೋದದಿಂದ | ಲಸ್ಸಿ ಬಳಿಕ | | 
ಆದರಿಸುತ | ನುಡಿದ ತನ್ನ | ಸೋದರನೊ | ಳು 

|| ೨೧೨ || 


೬೯ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 


ರಾಮ 


|| ೨೧೩ ||* 


ಬಂದೆಯಾ ಇನ | ವಂಶವಾರಿಧಿ | 
ಚಂದ್ರ ನಾ ಬರು | ವಾಗ ನಿನ್ನೊಡ| 
ನೆಂದುದಿಲ್ಲ | ನುತ್ತ ಮನದಲಿ | ನೋಂದೆಯೇನ್ನೆ 
ಕ್ಷೇಮವೇ ದಶ | ರಥಪಿತಗೆ ಪರಿ | 
ಣಾಮವೇ ಶ | ತುಪ್ಪ ಮೊದಲಾ | 
ದಾಮಹಾ ಪ್ರಜೆ | ಗಳಿಗೆ ಕುಶಲವೆ | ಸೀಮೆಯೊಳಗೆ 


|| ೨೧೪ || 


ಏನು ಮುಖದಲಿ | ಕಾಂತಿ ತಗಿ ತು | 
ನೀನು ಜನನಿಯ | ಸಹಿತ ನಾವಿಹ | 
ಕಾನನಾಂತಕೆ | ಬಂದುದೇತಕೆ | ಮಾನನಿಧಿಯೆ 


|| ೨೧೫ || 


1 ಬಿಡಿಸಿ ( ಅ ) 2 ಕಂಡ ಭರತ | ರಥವನಿಳಿದು ( ಕಾ ) 
* ಎಂದು ಬಂದೆಯ | ಯೋಧ್ಯ ಪುರಕಿದ | 

ನೆಂದು ಕೇಳಿದೆ | ನಮ್ಮ ವಾರ್ತೆಯ | 
ಎಂದು ಪೊರಟರಿ ಜನನಿಯರು ಸಹ ಮುಂದಿರವನು !! ( ಓ ) 


೧೦೩ 


ಪಟ್ಟಾಭಿಷೇಕ - ಪಂಚವಟಿ 


೭೦ ಠಾಗ ಪಂತುವರಾಳಿ ಪಂಚಘಾತ) ಮಟ್ಟೆ ತಾಳ ೧ . 


ಭರತ 


ಜಯ ಜಯ ಶ್ರೀ ರಾಮಚಂದ್ರ | ಜಯ ಜಯ ರವಿ |ಕೋಟಿ ಸಾಂದ್ರ | 
ಜಯ ಜಯ ಭಾ | ನು ಕುಲೇಂದ್ರ | ಜಯತು ಜಯ | ನರೇಂದ್ರ || ಪಲ್ಲವಿ || 


ಅಣ್ಣಾಶ್ರಿತ | ಪೋಷಕೇಳು | ನಿನ್ನನು ಕಳು | ಹಿಸಿದ ಮೇಲೆ|| 
ಅನ್ನವುಣದೆ | ಎಂಟು ದಿನಕೆ | ಇನ್ನು ನಾನು | ಪೇಳಲೇಕೆ? || ೨೧೬ || 


ಇನಕುಲೇಶ | ನಿಂದಿಗೆ ಮೂ | ರ್ದಿನ ವಾಯ್ತಾ | ನಿಲ್ಲದಿರಲು | 
ಮನಕರಗುತ | ಕೇಶದಿ ಸುರ | ಪನ ಪುರಕ್ಕೆ 1 ದಿದನು || ೨೧೭ || 


೭೧ ವಾರ್ಧಿಕ ಷಟ್ನದಿ 


ಇಂತೆಂದು ಭರತನಾಡಿದ ನುಡಿಯ ಕೇಳು ಬಲು 
ಚಿಂತಾಸಮುದ್ರದೊಳಗಾಳು ಲಕ್ಷ್ಮಣಮೂರ್ಛ 
ಯಂ ತಾಳ ಶಿವ ಶಿವಾಯೆನುತಲಂಗನೆ ಧರೆಗೆ ಹಮ್ಮು 


ಬಿದ್ದಳಾಗ || 


ಸೀತೆ 


ಇಂತು ಮಾಡಿತೆ ದೈವ ಇನಕುಲದ ಸೌಭಾಗ್ಯ 
ಚಿಂತಾಮಣಿಯ ಬೆಳಕು ತಗಿ ತೇ ಹರಹರಾ 
ಯೆಂತಿರ್ದಡೇ ನಿನ್ನು ಎನುತ ಕಂಬನಿದುಂಬಿಕ ಕಂತೆ ಜಾನಕಿ 

ನುಡಿದಳು || ೨೧೮ || 


೭೨ ನೀಲಾಂಬರಿ _ರೂಪಕತಾಳ ೩. 


ಸೀತೆ 


ಇನ್ನಾರೆ | ನನು ಗುಣದಲಿ | ಮನ್ನಿಸಿ “ ಮ | ೩ಸಿ ಕರೆವರು | 
ಕಣ್ಣಲಿ ಕಾ | ಣದೆ ಹೋಯಿತೆ | ಪುಣ್ಯವೆ ಹಾ | ವಿಧಿಯೇ || ೨೧೯ || 


1 ಜಾನಕೀ ಸದ್ಗುಣ ( ಅ ) 2 ಪಿತಕಳುಹಿದ ( ಅ ) 3 ಬೇಕೆ 
4 ಇನಕುಲಾಧಿಪ 1 ನಿಂದಿಗೆ ದಿನ ಮೂರಾ| ಯು ನಾ ( ಅ ) . 
5 ನು ಇನ್ನೇನಾದಡೇನೆಂದು ( ಓ ) 6 ಮೋಹದಿ ( ಅ ) 


೧68 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮಾವನ ಗುಣ | ವರ್ಣಿಸುವಡೆ | ಸಾವಿರ ಬಾ | ಯಿರಬೇಕು | 
ಯಾವರಿಗಿಂ | ಥಾ ಮನಸಿದೆ | ದೇವರಿಗೆ ಸ | ಮಾನ || ೨೨೦ || 


ಎಷ್ಟರ ಸಂ | ಕಟ ಪಟ್ಟನೆ | ಮಕ್ಕಳ ನೋ | ಡುವೆನೆನುತಲಿ | 
ಎಷ್ಟೆನ್ನನು| ಕರೆಕರೆದು | ಬಿಟ್ಟನೋ ಪ್ರಾ ! ಇವನು || ೨೨೧ || 


ಒಂದೇ ದಿನ | ವಾದರು ಮನ | ನೊಂದೆನ್ನೊಳು| ನುಡಿದರಿಯಾ | 
ತಂದೆತಾಯ | ಳಾರಾದರು | ಬಂದವರೇ | ಹೀಗೆ || ೨೨೨ || 
ಹೊತ್ತಲ್ಲದ | ಹೊತ್ತಿನಲಿ ನೃ ! ಪೋತ್ತಮನಳಿ | ದನೆ ಹಾಯೆನು | 
ತತ್ತೆಯ ಮೊಗ |ನೋಡುತ ಬಲು | ಅತ್ತಳು ಜನ | ಕಸುತೆ || ೨೨೩ || 
ಒದಗುವರಾ | ಪತ್ತಿಗೆಂದು | ಮದುವೆಯ ಮಾ | ಡಿದ ಮಗನಿಗೆ| 
ತುದಿಗಾಲಕೆ | ನಾವಿದ್ದಿ | ಲ್ಲದಹಾಗಾ | ಯ್ತಲ್ಲ || ೨೨೪ || 
(ಕೌಸಲ್ಯ , ಕೈಕೆ, ಸುಮಿತ್ರೆ ಒಟ್ಟಾಗಿ ಪ್ರವೇಶಿಸುತ್ತಾರೆ) 

- ೭೩ ವಾರ್ಧಿಕ ಷಟ್ನದಿ 
ಹೋದ ಮಾವನ ಗುಣವನಭಿವರ್ಣಿಸುತ ಸೀತೆ 
ಪಾದದಡಿಯಲ್ಲಿ ಬಿದ್ದು ಹೊರಳುತಿರೆ, ಕೌಸಲ್ಯ 
ಮೇದಿನೀಸುತೆಯ ತೆಗೆದಪ್ಪಿ ಮೆಲ್ಯೂರಸಿ ಕಣ್ಣೀರ ಸೆರಗಿಂದ ತೊಡೆದು 
ಆದರಿಸುತವರು ಮೂವರು ಜನನಿಯರು ಸಹಿತ 
ಪೋದರಾ ನದಿಯೆಡೆಗೆ ಗುರುಮುಖದಿ ಸ್ನಾನಕ 
ರ್ಮಾದಿಗಳ ರಚಿಸಿದರು ಮುನಿಗಳಂ ಕರೆಸಿ ಬಹು ವಿಧಿವಿಹಿತಮಾರ್ಗದಿಂದ || 
ವೇದೋಕ್ತಮಂತ್ರದಿಂ 'ವಿಹಿತ ಕರ್ಮಂಗಳಂ 
ಸಾಧಿಸಿಯೆ ದಾನದಕ್ಷಿಣೆ ಹೋಮ ನೇಮದಿಂ 
ಮೇದಿನೀಶಗೆ ಸ್ವರ್ಗಮಂಗೊಳಿಸಿ ಸಕಲ ಪಿತೃ ಜನವ ಸಂತುಷ್ಟಿಗೊಳಿಸಿ | 
ಆ ದಿವಸ ಉಪವಾಸದೊಳಗಿರ್ದು ಮರುದಿನದೊ 
ಛಾದಯಾಂಬುಧಿ ರಾಮು ಕೌಸಲೆ ಸುಮಿತ್ರೆಯರ 
ಪಾದಕೆರಗುತ ಸಕಲಮುನಿಜನರ ಮುಂದೆ ಧೈರ್ಯೊದಾರದಿಂತಿ 

ಪೇಳ ನು || ೨೨೫ || 


1 ಏಪ್ರಮುಖದಿಂದ ವಿಧಿವಿಹಿತದಿಂ ನ್ಯಾಯದಿಂದ ( ಅ) 2 ದಸರ ( ಆ) 3 ಮಂ 


ಪಟ್ಟಾಭಿಷೇಕ ಪಂಚವಟಿ – 


೧೫ 


೭೪ ರಾಗ ಆನಂದಭೈರವಿ.. ಆದಿತಾಳ, ತಿತ್ತಿತ್ಸೆ 


ಠಾನ 


ಬಂದುದು ಲೇ | ಸಾಯಿತು ನೀ | ವು – ಹೀ | ಗಾದ ಮೇಲೆ || 
ನೊಂದು ಮಾಳು ! ದಿನ್ನೇನು ನಾ | ವು - | - | 
ಎಂದಿಗಾದ | ರೊಂದು ದಿನ | ಸ – ಈ | ದೇಹ ನಾಶ | 
ಹೊಂದದೆ ನಿ / ಲ್ಲದಿದು ಸಿದ್ದ - | 

|| ೨೨೬ || 
ನೋವುತೋಷ| ವೆಂಬುವದೆ | ಲ್ಲ - ಸಂ | ಸಾರಿಗಳಿ | 
ಗಾವರಿಗಾ | ದರೂ ಉಂಟ | ಲ್ಲ - 1 | 
ಸಾವು ಹುಟ್ಟು | ಸುಖದುಃಖವೆ | ಲ್ಲ - ಅರಿ | ಯದ ಹಾಗೆ | 
ನೀವು ಚಿಂ | ತಿಸುವಿರ | 2 | 

|| ೨೨೭ || 


ಭರತನ ನಾ | ತೊಂದ ಖಾರ | ದೆ – ಸೂ | ರ್ಯವಂಶದ | 
ದೊರೆತನಕ್ಕೆ | ಕುಂದು ತಾರ | ದೆ - | - | 
ಅರಿತು ದಾನ | ಧರ್ಮಂಗಳ 12 – ಕಡಿ | ಮೆಯಿಲ್ಲದೆ || 
ಸಿರಿತನದಿಂ | ದಾಳಿ ನೀವ | 2 – – 

|| ೨೨೮ || 
ತೆರಳಿ ನೀ | ನೆಲ್ಲ ಊಠಿ| ಗೆ - ನಾ | ಬಹೆನಂದು | 
ವರುಷ ಈರೇ | ಳರ ಮೇಲಲ್ಲಿ ! ಗೆ - | | 
ತರಳ ಶ | ತುಷ್ಟನೂ ನೀ | ನೂ – ಒಂ | ದೇ ಬುದ್ದಿ ಯೊ | 
ಳಿರುತ ರಾಜ್ಯ | ವಾಳು ನೀ ! ನು - - 

|| ೨೨೯ || * 


ವಚನ! ಇಂತೆಂದು ಶ್ರೀರಾಮದೇವರು ಕೌಸಲ್ಯ ಸುಮಿತ್ರ ಮೊದಲಾದಂಥವರನ್ನೊಡಂ 

ಬಡಿಸಲಾಗಿ ಭರತನು ಏನೆಂದನು ಎಂದರೆ 


೭೫ ರಾಗ ಕೇದಾರಗೌಳ - ಅಷ್ಟ ತಾಳ ೧ 


ಭರತ . 


ಅಣ್ಣ ನೀವ್ | ಮೂವರಾ | ರಣ್ಯದೊ | ಳಿರುವಾಗ | 
ಬಣ್ಣವೆ | ತನಗೆ ರಾ | ಜೈ - | 
ಪುಣ್ಯ ' ಸಾ | ಗರತಿ ನಿನ್ನ | ಪಾದವ | ಬಿಡೆನೆಂದು | 
ಕಣ್ಣ ನೀ | ರನೆ ತುಂಬಿ 1 ದ . 


|| ೨೩೦ || 


* ಅಂದಿನ ದಿನಕೆ ಲಕ್ಷ 

ಪುರಕೆ 1 ( ಆ) 


ಣ – ಸಹ | ಮೂವರೂ ನಾವ್ | ಬಂದೇವಯೋಧ 
1 ಗೌರವ ( ಆ) 


೧d & 


' ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹೆಮ್ಮಕ್ಕ | ಳೊಳಗೆ ಗ ಯಾಳಿ ಕೈ ! ಕಾದೇವಿ | 
ಯನ್ನು ನಾ | ಡಿದ ಮಾತಿಗೆ | 
ಸುಮ್ಮನೆ| ರಾಜ್ಯವ | ಬಿಡುವುದು | ನೀತಿಯೆ | 
ನಿಮ್ಮ ಮ | ನಕೆ ಸರಿ | ಯೆ ' - 


|| ೨೩೧ || 


|| ೨೩೨ || 


ನಿರ್ಮಲ | ದೊಳುಜೇಷ | ಸುತನಿರ | ಲಾತನ | 
ತನ್ನಗೆ | ರಾಜ್ಯವುಂ | ಟೀ | 
ಸನ್ನತ| ವಲ್ಲದಿ ದ್ದರೆ ನಾ ಅ | ಯೋಧ್ಯೆಗೆ | | 
ಜನ್ಮಾಂತ | ರಕೂ ಪೋಗೆ| ನು - 
ಕೋಪಿಸಿ | ಕೊಂಡು ನೀವ್ | ಜರೆದರೆ ದೃಢವಾಗಿ | 
ಪೋಪೆ ಮ 1 ತೊಂದೂರಿ| ಗೆ - | 
ಭೂಪ ನಿ | ನ್ನಂತರಂಗವೆ ಸಾಕ್ಷಿ | ಯಿದಕೆಂದು 
ತಾಪದಿ | ನಿಂತಿರ್ದ | ನು - 


|| ೨೩೩ || * 


೭೬ ಕಂದ 
ಎಂದಾ ಭರತನ ಮಾತಿಗೆ 
ಅಂದೆಲ್ಲರು ಬದ್ದವೆಂದು ಕರಗಳ ಮುಗಿಯಲ್ | | 
' ನೋಂದಳು ಹೃದಯದಿ ರಾಮನೂ 
ಇಂದಳು ಮನಕರಗಿ ಮರುಗಿ ಕೈಕಾದೇವಿ 


|| ೨೩೪ || 


೭೭ ರಾಗ ಕಾಂಭೋಜಿ_ ಏಕತಾಳ ೪ 


ಕೆ = 


ಮಂದರೆಯ | ಮಾತ ಕೇಳಿ | ಮಂದಬುದ್ದಿ | ಯಿಂದ ನಾನು | 
ಎಂದ ಮಾತಂ | ತರಂಗಕ್ಕೆ | ತಂದುಕೊಳ್ಳಿ | ಬೇಡ ರಾಮ | 


1 ಸಿನೊಳಗೆ ( ಅ) 
* ಭರತನ | ಮಾತಿಗೆ 1 ಬಂದೆಲ್ಲ 1 ರಹುದೆಂದು | 

ಕರವ ಮ | ಗಿದು ನಿಂತಿ | ರೆ | 
ಅಳುತ ಜ | ನನಿ ಕೈಕಾ | ದೇವಿ ತಾ ! ( ಶ್ರೀ ) ರಾಮು | 
ನೊಳು ಮಾತ | ನಾಡಿದ | ೮ - || ( ಅ). 
2 ಬಂದಳು ಕೈಕಾದೇವಿಯ 

ನಿಂದು ಶ್ರೀರಾಮ .೦ದಳೊಂದುತ್ತರನಂ | ( ಅ) 
3 ದಿನಂ ( ಕಾ ) 


ಪಟ್ಟಾಭಿಷೇಕ - ಪಂಚವಟಿ 


ಬಂದಯೋಧ್ಯಾ | ಪುರಕೆ ತ | ವಂದ್ಯರನ್ನು | ಕೂಡಿಕೊಂಡು | | 
ಇಂದು ರಾಜ್ಯ | ವಾಳು ನೀನು | ಎಂದೊಡಂ | ಬಡಿಸಿದಳು || ೨೩೫ || 


- ವಚನ! ಇಂತಿಂದೆ ಕೈಕೆಯ ಮಾತಿಗೆ ಮನಸ್ಸಿನೊಳಗೇ ಉತ್ತರಮಂ ಕೊಟ್ಟು ಭರತ 

ನೊಡನೆ ಏನೆಂದನು ಎಂದರೆ 


೭೮ ರಾಗ ಘ೦ಟಾರವ - ಜಂಪೆತಾಳ ೩ 


- ರಾಮ 


|| ೨೩೬ || 


|| ೨೩೭ || 


ತಮ್ಮ ಕೇ ಇನಕುಲದ | ರಾಯರಲಿ | ಜನಿಸಿರ್ದು | 
ಧರ್ಮವೇ | ಸತ್ಯವನು | ಬಿಟ್ಟು ನಡೆ | ಯುವುದು 
ಪಿತನ ವಾ | ಕ್ಯವ ಮಾರಿ | ಸಿಂತೆ ನಡೆದವ | ರುಂಟೆ | 
ಅತಿರೇಕ | ವಿದು ಲೋಕ|ಕಚೋದ್ಯ | ವಯ್ಯ 
ಹದಿನಾಲ್ಕು | ವತ್ಸರದ | ತುದಿಯ ಮರು | ದಿವಸ ಬಂ | 
ದೊದಗುವೆನು | ಪಟ್ಟಣಕೆ ಇದು ಕಪಟ | ವಲ್ಲ 
ಅನಿತುದಿನ | ರಾಜ್ಯ ವನು 1 ಆಳಿಕೊಂ ಡಿರು ನೀನು| 
ಮನಸಿನೊಳು | ಅನುಮಾನ | ಮತ್ತೇನೂ | ಬೇಡ 


|| ೨೩೮ || 


|| ೨೩೯ || 


ಎನ್ನೊಡನೆ | ಜನಿಸಿರ್ದ | ತಮ್ಮನಾ | ದರೆ ನೀನು | 
ಎನ್ನ ಮಾ | ತನು ಕೇಳು | ಎರಡಿಲ್ಲ | ದಾಳು 


|| ೨೪೦ || 


- ೭೯ ಕಂದ 
ಈ ಪರಿಯಿಂದಂ ತಮ್ಮನ 
ಭೂಪಾಲಕನೊಡಬಡಿಸಲು ಬಳಿಕ ಭರತಂ || 
ಕೋಪಿಸಿಕೊಂಡಗ್ರಜದೊಳ್ 
ಚಾಪವ ಕೈಗೆತ್ತಿಕೊಂಡು ಮುತ್ತಿಂತೆಂದಂ 


|| ೨೪ || 


1 ದೈನ್ಯದಿಂದೊ | ಡಂಬಡಿಸಿ ( ಕಾ , ಆ) 


೧೦೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೮೦ ರಾಗ ಘಂಟಾರನ _ ಜಂಪೆತಾಳ ೩ 


ಭರತ 


ಅಣ್ಣ ಕೇ | ವೀರೇಳು | ವತ್ಸರದ | ಮರುದಿವಸ | 
ಉಣ್ಣದಿಹೆ | ನೊಂಭತ್ತು | ಗಳಿಗೆ ಪ | ರ್ಯಂತ 


|| ೨೪೨ || 


ಅಗ್ರಜರು | ನೀವಷ್ಟ | ರೊಳು ಬಾರ | ದಿದ್ದರೆ | 
ಅಗ್ನಿಕುಂಡ | ದೊಳಿಳಿನೆ | ನಿನ್ನ ಪದ | ದಾಣೆ 


|| ೨೪೩ || 


ರಾಮ 


ಮರೆತು ಹೋ | ಗದೆ ದಿವಸ | ಅರಿತುಕೋ ಲಕ್ಷಣಾ || 
ಶರತುದಿಯ | ಲೀಗ ಬರೆ | ದಿರಿಸೊಂದು | ಕಡೆಯ 


|| ೨೪೪ || 


ಸೇವೆಗೆ 1 ನ್ನು ತ ತನ್ನ ! ಪಾವನಾಂ |ಘಿಯೊಳಿದ್ದ | 
ಹಾವುಗೆಯ | ಕೈಲಿಟ್ಟು | ಹರಸಿ ಬೀ | ಳ್ಕೊಟ್ಟ 


|| ೨೪೫ || 


೮೧ ವಾರ್ಧಿಕ ಷಟ್ನದಿ 


ಭರತ ಚತುರಂಗಬಲಮಂ ಕೂಡೆ ಕರಕೊಂಡು 
ಸಿರಿರಾಮಚಂದ್ರಗಭಿವಂದಿಸುತ ತಿರುಗಿದಂ 
ವರಮಾತೆಯರ ಸಹಿತ ಗಂಗಾನದಿಯ ದಾಂಟಿ ಪುರಕೆ ಕಳುಹಿಸುತ್ತೆಲ್ಲರಿ | 
3ಇರಿಸಿ ನಿಜ ಪಟ್ಟಣಕೆ ಶತ್ರುಘ್ನನಂ ತಾನು 
ಕರುಣಾಳು ಶ್ರೀರಾಮನಂಘಿಯಂ ಧ್ಯಾನಿಸುತ್ತಿ 
ಇರಲು ನಂದಿಗ್ರಾಮದೊಳಗಿತ್ತ ರಾಮ ಮುನಿವರರ ಕೂಡಿಂತೆಂದನು ||೨೪೬|| 


1 ಸೈನ್ಯವ ಕೊಡಿಶ್ರೀರಾಮ | ಚರಣ ಕ ಭಿನಂದಿಸುತ ಬಂದಲ್ಲಿ ( ಓ ) . 

ಮಾರ್ಬಲ ಸಹಿತ , , , , , . ತೆರಳಿದಂ ( ಅ ). 

ಬಲಸಹಿತ ವರ , , , ( ಅ ) . 
2 ನುರಿಸುತೆಲ್ಲವರನು ಕಳುಹಿ ( ಅ) 
3 ವರಮಂತ್ರಿಗಳಿಗೆ ಸೀಮೆಯ ಪಾರುಪತ್ಯ ಮಂ | ವಿರಚಿಸಿಯೆ ಶತ್ರುಘ್ನ ನಂ ನಿಲಿಸಿ 

ಪಟ್ಟಣಕೆ ಕಾ , ಅ) 


006 


ಪಟ್ಟಾಭಿಷೇಕ - ಪಂಚವಟ 


( ಭರತಾದಿಗಳ ನಿಷ್ಕನಣ ; ಮುನಿಗಳ ಪ್ರವೇಶ) 

೮೨ ರಾಗ 1ನವರೋಜು - ಮಟ್ಟೆ ತಾಳ ೧ 


ರಾಮ 


| 


ಬಂದು ಬಹಳ | ದಿವಸ ನನ್ನ ! ಸಲಹಿಕೊಂಡಿ | 8 
ಇಂದು ಪರ್ಯಂತ ನನ್ನ | ನುಳುಹಿಕೊಂಡಿ | 


|| ೨೪೭ || 


|| ೨೪೮ || 


ಮುಂದೆ ಪೋಪೆ| ವಿನ್ನು ನಾವು| ಕಳುಹಿ ನಮ್ಮ ! ನು - | 
ಒಂದು ದಿನವೂ | ಮರೆವುದಿಲ್ಲ | ಮುಂದೆ ನಿಮ್ಮ । ನು - 
ದಂಡಕಾ | ರಣ್ಯದೆಡೆಗೆ | ದಾರಿಯಾವು | ದು - | 
ಹಿಂಡು ಮುನಿಗ | ಳಿಪ್ಪ ವನದ | ತಂಡವಾವು | ದು - 


೨೪೯ || 


|| ೨೫೦ || 


ಎನುತ ರಾಮ | ಕೈಯ ಮುಗಿದು | ಕೇಳ ಮಾತಿ | ಗೆ .! 
ಮುನಿಗಳೆಲ್ಲ | ಗುರುತವನ್ನು | ದೇಳ ರಾತ | ಗೆ – 
ಮುಂದೆ ರಾಮ | ನಡುವೆ ಸೀತೆ | ಹಿಂದೆ ಲಕ್ಷಣ - | 
ಒಂದೆ ಮತದಿ | ಚಿತ್ರಕೂಟ| ದಿಂದ ಪೊರಟ | ರು - 


|| ೨೫೧ || * 


೮೩ ವಾರ್ಧಿಕ ಷಟ್ನದಿ 
ಗಿರಿಸರಸಿ ಕಾನನಂಗಳೊಳು ಗುಹೆ ಕಲ್ಲಿನೊಳು 
ತೆರಳಿ ಬಂದವರು ಬಹುದಿವಸ ಉಪವಾಸದಿಂ 
ದಿರಲು ಚಳಿಗಾಳಿ ಬಿಸಿಲ್ ಬೇಸರಿಕೆಯೆಣೆನೀರಿಲ್ಲ ದಾಸರಿನಟ್ಟುಳಿ| 
ಬರದ ನಿದ್ರೆಯ ರಾಕ್ಷಸರ್ಕಳಾರ್ಭಟೆಕೂಡೆ 
ಪಿರಿದಾದ ಸಿಂಹಶಾರ್ದೂಲಗರ್ಜನೆಯ ನಿ 
ಷ್ಟು ರಕೆ ಬಸವಳಿದೊಂದು ದಿನ ತನ್ನ ಕಾಂತಂಗೆ ಧರಣಿನಂದನೆ ನುಡಿದಳು || ೨೫೨|| 


1 ಶಂಕರಾಭರಣ ( ಅ) 2 ಇರುವ ವನದ ಗುರುತ ಸೇಕ್ಟರ್ ರಾಮಗೆ ( ಅ) 
* ಬನ್ನ ಬಡಿಸಿ ಶಂಭುಕಾಸು | ರನ್ನ ಗೆಲಿದರು | ಬಿನ್ನೆ ಸುತ ಋಷಿಗಳಾಶ್ರಮವನು 

ಕಳೆದರು ( ಕಾ ) 
3 ಬಿಸಿಲ ಝುಳತಕ್ಕೆ ಹೆ ನೀರಿಲ್ಲದಾಸರಾ ( ಅ ) . 
4 ತೊರೆದು ರಾಕಸರ್ಕಳ ಕಂಡು 

ಪರಿಪರಿಯ ಸಿಂಹ ಶಾರ್ದೂಲಗಳ ನೋಡುತ್ತ 
ತರಣಿಕುಲ ನಿಜಕಾಂತನಿಗೆ ಧರಣಿ ನಂದನೆಯೆದೊಂದು ದಿನ ಬಿಸು ಸುಯ ಳು ! ( ಅ) . 


೧೧೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೮೪ ರಾಗ ಘ೦ಟಾರವ - ಏಕತಾಳ ೭ 
ಸೀತೆ 

ಕಾಂತ ರಾಮ | ಚಂದ್ರದೇವ | ಚಿಂತೆ ಹೆಚ್ಚಿ ! ತನ್ನ ಜೀವ | 
ಅಂತರಿಸ | ಲಾರೆ ನೀರ | ಇಂತು ಪೋಪು| ದೇಕೊಬೇಗ || ೨೫೩ || 
ನಡೆಯ ಲಾರೆ | ನಯೊ ಮುಂದೆ | ಅಡವಿಯಲ್ಲೋ ! ನೋಡುಹಿಂದೆ | 
ನಡುಗುತಿದೆ | ನಕೈ ಕಾಲು| ಒಡೆದುದೇತ | ಕಯ್ಯೋ ಹೇಳು || ೨೫೪ || 
ಜನಕರಾಯ ನನು ಕಾಣದೆ ! ಮನಸು ಬಹಳ | ಕರಗುತಿದೆ | | 
ಕನಸಿನಲ್ಲಿ ! ಕಂಡೆ ತಾಯ | ನೆನಸಿ ಬಡ | ವಾದ ಪ್ರಿಯ || ೨೫೫ || 

- ೮೫ ವಾರ್ಧಿಕ ಷಟ್ಟದಿ 
ಬಸವಳಿದು ಸೀತೆ ಮೈಗುಂದಿ ಕಾಲೊಡೆದು ನೆರೆ 
ಬಸಿವರುಣಧಾರೆಯಲಿ ಬಟ್ಟೆ ಕೆಸರಾಯ್ತು ಮಾ 
ತುಸುರಲಾರದೆ ಬಿದ್ದಳಬುಜಾಕ್ಷಿ ತಲೆತಿರುಗಿ ಕಣ್ಣಾಲಿನೀರೆತ್ತಿತು! 
ಕುಶನೆ ಕೇಳಿದರ ಲಕ್ಷಣ ಕಂಡು ರಾಮನೊಡ 
ನುಸುರೆ ರಘುಕುಲ ತಿಲಕ ಕಮಲದೆಲೆಯಲಿ ನೀರ 
ಪಸರಿಸುತ ಕಣ್ಣಿಗೊತ್ತಮೃತಹಸ್ತದಿ ತನುವ ತಡವರಿಸುತಿಂತೆಂದನು || ೨೫೬ || 

೮೬ ರಾಗ ವರಾಳಿ ಆದಿತಾಳ 
ಠಾನ 

ದೃಷ್ಟಿಸಿ ನೋ | ಡಿದೆಯೇನೊ |ತಾಜಾ| ನಕಿ ಬಂದು 
ಕಷ್ಟ ಬಟ್ಟ | ಇಲ್ಲೊ ಬರಿದೆ | ತಮಾತ| ಮಾ || 
ಹೊಟ್ಟೆಗನ್ನ | ನಿಲ್ಲದೆ ನಡೆದು | ತಮಾ - ಅದ | ರಿಂದ ಕಂ | 
ಗೆಟ್ಟು ಮೂರ್ಛ| ಯೋದಳಲ್ಲೊ ! ತಮಾ - ತ | ಮಾ || ೨೫೭ || 
ಜನಕನುದರ | ದಲ್ಲಿ ಜನಿಸಿ | ತಮ್ಮಾ - ಎ ನ್ನ ಕೈವಿಡಿದು| 
ಇನಿತು ಭಾಗ್ಯ | ಉಂಡಳ | ತಮ್ಮಾತ| ಮ್ಯಾ || 
ಘನತೆಯಿಲ್ಲ | ಇನ್ನಿವಳಿಂದ | ತಮ್ಮಾ | ಯೋಧ್ಯೆಯಲ್ಲಿ| 
ವನಿತೆಯನ್ನು | ಬಿಟ್ಟು ಬಾರೊ | ತಮ್ಮಾತ| ಮ್ಯಾ || ೨೫೮ || 

೮೭ ರಾಗ ಪಂತುವರಾಳಿ - ಪಂಚಘಾತ) ನಟ್ಟೆ ತಾಳ ೨ 
ಸೀತೆ 

ರಘುಕುಲೇಂದ್ರ | ರಾಮ ನಿನ್ನ | ಅಗಣಿತಾ | ಶ್ರಯವ ಬಿಟ್ಟು | 
ಅಗಲಲಾರೆ | ನಿಮಿಷ ತವ | ಪಾದದಾಣೆ | ಗೂ - 

|| ೨೫೯ || 


1 ಮೇಲೆತ್ತಿತು ( ಓ ) 


2 ನೆಂದು ನಿಮಿಷ | ಸುಮ್ಮನೇತಕೆ ! 


ಪಟ್ಟಾಭಿಷೇಕ - ಪಂಚವಟಿ 


ನೀರ ನಿನ್ನ | ನಿಲ್ಲಿ ಬಿಟ್ಟು | ಊರೊಳೇನು | ಭಾಗ್ಯ ವುಣಲಿ ! 
ಬೇರೆ ಮತಗ | ಳಿಲ್ಲವಯ್ಯ ! ನೀರಜೇಕ್ಷ | ಣ 


|| ೨೬೦ || 


ಎನಲು ಸೀತೆ | ರಾಮನ | ಮುನಿಪನಾಶ್ರ | ನಕ್ಕೆ ಬರಲು | 
ಘನವಿವೇಕ | ದಿಂದ ತಿಳಿದು | ಧರ್ಮಶಾಸ್ತ್ರ | ವ - 


|| ೨೬ || 


ಅನಸೂಯಾ| ದೇವಿ ಭೂ | ಷಣವ ಕೊಡಲು | ತೆಗೆದುಕೊಂಡು | 
ಮನದ ಹರುಷ | ದಿಂದಲಲ್ಲಿ ! ದಿನವ ಕಳೆದ | ರು - || ೨೬೨|| 


೮೮ ವಾರ್ಧಿಕ ಷಟ್ಟದಿ 
ತಿಂಗಳಿಯ ಮುನಿಪನಾಶ್ರಮದೊಳಿರ್ದು ರಘು 
ಪುಂಗವ ಬಳಕೆದ್ದನಲ್ಲಿಂದ ಮುಂದೆ ಕರು 
ಣಂಗಳಿಂ ಜಮದಗ್ನಿಯಂ ಕಳುಹಿ ಖಳವಿರಾಧನ ಮುರಿದು ಮಾರ್ಗದೊಳಗೆ | 
ಕಂಗೊಳಿಸ ದಂಡಕಾರಣ್ಯಕ್ಕೆ ತಂದು ಶರ 
ಭಂಗಖುಷಿಯಂ ಕಂಡು ಮೈತ್ರಾವರುಣಿಯಲ್ಲಿ 
ಸಂಗಡಿಸಿ ಮೂವತ್ತು ದಿವಸ1ಬಳಿಕೈ ತಂದು ಕುಂಭಸಂಭವನಲ್ಲಿಗೆ || ೨೬೩ || 


( ಅಗಸ್ಯಮುನಿಯ ಪ್ರವೇಶ) 


೮೯ ಠಾಗ ಕಾಂಭೋಜಿ ಏಕತಾಳ ೩ 


ಅಗಸ್ತ್ರ 


ರಾಮ ಹ | ರೇ ರಘು ! ನಾಥ ಹ | ರೇ | 
ಭೂಮಿಪಾ | ಲಕ ಚಾರು | ಶೀಲ ಸ | ಜ ನಪಾಲ 


|| ಪ || 


ಖರದೂ | ಷಣ ದಶ | ಶಿರ ಮುಂತಾ | ದಸುರರ | 
ಶಿರವ ಕ | ತರಿಸುವ | ಶರವಿದೇ | ಸಹಜ 


|| ೨೬೪ || 


೯೦ ಕಂದ | 


ಚಾಪವ ಕೊಟ್ಟಾ ಮುನಿಸಗೆ 
ಭೂಪಾಲಕ ಶಿರವ ಮಣಿದು ಪೊರಟಲ್ಲಿಂದಂ | 


1 ವಿದ್ಧಲ್ಲಿಂದ (ಅ) 


೧೧೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಈ ಪರಿ ವನಗಳ ಕಾಣುತ 
ತಾಪಸರಂ ಮನ್ನಿಸುತ್ತ ಸೀತೆಗೆ ಪೇಳ್ತ೦ 


|| ೨೬೫ || 


( ಅಗಸ್ಯ ಮುನಿಯ ವಿಜ್ಞಾನ) 

೯೧ ದ್ವಿಪದೆ 


ರಾಮ 


ಕಂಡೆಯಾ ಜನಕಸುತೆ ಕಡುವಿಚಿತ್ರಗಳ 
ದಂಡಕಾ ವನದೊಳಿಹ ಸಕಲವಸ್ತುಗಳ 


|| ೨೬ || 


ಇದೆ ಲವಂಗ ವಿಳಂಗ ಕುರವಕವು ಬದರಿ 
ಇದೆ ಕಕ್ಕೆ ಕಲಗು ಕಮ್ಮರ ಕಡಿಕು ಕದಳಿ 


|| ೨೬೭ || 


ಆಲ ಲಂಬಟಿ ಕಣಿಲು ಬೆಟ್ಟು 1 ಬೊಬ್ಬುಳಿಯು 
ಸಾಲ ಕಿಳೆ ಪನಸ ಬಿಲ್ವ ಸಮಿಧೆಗಳು ? 


|| ೨೬೮ || 


ತೂಗುತಿಹ ಚೂತಫಲವಿದೆ ಸುತ್ತು ಮುತ್ತ 
ಪೂಗ ಪುನ್ನಾಗ ಕಲ್ಲರಳಿಯಶ್ವತ 


|| ೨೬೯ || 


ಇದೆ ತವಸೆ ತಡಸೆ ತಂಡಸಿಲೆ ರೆಂಜೆಗಳು 
ಇದಕೊ ರುದ್ರಾಕ್ಷಿ ಖರ್ಜೂರ ಬೆಳಲೆಗಳು 


|| ೨೭೦ || 


ಬಿದಿರು ಬಿಲವಟ್ಟಾಲ ಬೀಜಪುರ ಮತ್ತಿ 
ಇದೆ ನೆಲ್ಲಿ ಮಧುಕ ಮಾದಳ ಮರುಗ ಇತ್ತಿ 


|| ೨೭೧ || 


ಕಲ್ಲತ್ತಿ ಕದವು ಕಾಲತಿ ಕಟ್ಟು ಸೋದಿ 
ಬೆಲ್ಲವyವು ಕಪಿತ ಸುರಹೊನ್ನೆಬೋದಿ 


|| ೨೭೨ || 


ಚಿತ್ತವರೆ ಯಣಿಲೆ ಮುಳುಮುಳ್ಳುಗಾದಿಗಳ 
ಮತ್ತೆ ನೋಡಿಲ್ಲಿರುವ ಕರ್ಣಿಕಾರಗಳ 


|| ೨೭೩ || 


1 ತಗ್ಗಿ ತಿಟ್ಟೆ ( ಓ) 


2 ಲಾದ ಪನಸ ಕಿತ್ತಳೆ ಬಿಲ್ವ ಸಮಿಧ ( ಕಾ ) 


( ೧೧೩ 


ಪಟ್ಟಾಭಿಷೇಕ.. . ಪಂಚವಟಿ 


|| ೨೭೪ || 


|| ೨೭೫ || 


ಹಿಂತಾಳ ಹಾಲೆ ಹಿಪ್ಪಲಿ ಹುಗಿಲು ಹಗುಳ 
ಮುಂತಾದ ಮಿಕ್ಕುಳ್ಳ ಗುಗ್ಗುಳಾದಿಗಳ 
ಕಲ್ಲರಳಿ ಕರ್ಪೂರ ಕೊಡಸಿಗೆಯು ಮೊದಲ 
ವೆಲ್ಲ ತರ ವೃಕ್ಷಗಳ ಕಂಡೆಯಾ ಬದಲ | 
ಕಡವು ಕಾತರು ಜಾಲಿ ಕೈಸೋರೆ ಬೇಲ 
ಗಿಡಗಳು ಕಪಿತ್ಥ ಸುರಹೊನ್ನೆಗಳ ಸಾಲ 
ಚಾರು ಜಂಬೀರ ವರನಾಗಚಂಪಕನ 
ಗೇರು ಗಾವಟೆ ಚಳ್ಳೆ ತಿಲಕ ತರುಕುಲವ 


|| ೨೭೬ || 


|| ೨೭೭ || 


|| ೨೭೮ || 


ಇದೆ ಬಾಗೆ ಸೀಗೆ ಮೊದಲಾದ ತರುಚಯವ 
ಸುದತಿಮಣಿ ನೋಡಿ ವನದ ಸಂಭ್ರಮವ 
ಹರಿಕೋಡಖಡ್ಡಿ ಯ ಕರಂಗಿ ಕಡಸಗಳ 
ಶರಭ ಶಾರ್ದೂಲ ಸಾರಂಗ ಕರಡಿಗಳ 


|| ೨೭೯ || 


|| ೨೮೦ || 


ಕಾಡಾನೆ ಕಾಳೊಣಕಾಡೆಮ್ಮೆಗಳನು 
ಕಾಳ್ಳಾಯಿ ಕಾಡ್ಕೊಳಿ ಕಾಳ್ಳೆಕ್ಕುಗಳನು 
ಚಾತಕ್ಕಿ ಬೋಳಕ್ಕೆ ಜಕ್ಕವಕ್ಕಿಗಳ 
ನೂತನ ಕಳಿಂಗ ಗೊರವಂಕ ಗುಬ್ಬಿಗಳ 
ಕೋಡಗಗಳುರಿಗಣ್ಣ ಜಂಬುಕಾದಿಗಳ 
ಕಾಡೊಳೊಡಾಡುತಿಹ ಮೂಷಿಕಾದಿಗಳ 


|| ೨೮೧ || 


|| ೨೮೨ || 


ಕಸ್ತೂರಿಮೃಗ ಚಮರಿ ಗರಗ ಮತ್ತಿರವ 
ಇತ್ತ ನೋಡ ಮುಂಗುಲಿಯ ಚಂದದಾನನವ 


|| ೨೮೩ || 


ಶುಕಸಿಕಂಗಳ ಕೇಳು ನುಡಿಯ ಗಾನಗಳ 
ನಿಖಿಲ ವನದಲಿ ನೋಡು ಸಕಲ ವಸ್ತುಗಳ 


|| ೨೮೪ || 


ಇಂತೆಂದು ತೋರಿಸುತ ನಡೆತಂದರಂದು 
ಕಾಂತೆ ಜಾನಕಿಸಹಿತ ಪಂಚವಟಿಗಂದು 


|| ೨೮೫ || 


೧೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೯೨ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ನೋಡಿ' ನಿರ್ಮಲ | ಜಲಸವಿಾಪದಿ | | 
ಮಾಡಿಕೊಂಡರು | ಪರ್ಣಶಾಲೆಯ | 
ರೂಢಿಪಾಲರು | ಪಂಚವಟ್ಯದ | ಕಾಡಿನೊಳಗೆ . 
ವನದ ಫಲಗಳ | ಕೊಯ್ತು ಲಕ್ಷಣ| 
ದಿನದಿನವರಿಗೆ | ತಂದುಕೊಡುವನು | 
ವನದೊಳುತಿಸುಖ ! ದಿಂದ ಕಳೆದರು | ಕೆಲವು ಕಾಲ? 


|| ೨೮೬ || 


|| ೨೮೭ || 


ಒಂದು ದಿನ ಅ | ಲ್ಲಿರುವ ಋಷಿಗಳು | 
ಬಂದು ರಾಮನ | ಬಳಿಗೆ ಕೈ ಮುಗಿ | 
ದೆಂದರಾ ರಾ | ಕಸರು ಮಾತ್ರ ನಿರ್ಬಂಧಗಳನ್ನು 


|| ೨೮೮ || 


( ಋಷಿಗಳು ಬೊಬ್ಬಿಡುತ್ತ ಪ್ರವೇಶಿಸುವರು ) 

೯೩ ರಾಗ ಘ೦ಟಾರ . ಏಕತಾಳ 8, ತಿತ್ತಿತ್ಸೆ ( ಯಾಲಪದ) 
ಋಷಿಗಳು 

ಚಿ | ಸಯ್ಯ | ರಾಮ | ನಿನ್ನೆ | ಘೋರ| ದನುಜ | ನೊಬ್ಬ | ಬಂದು | 
ವ್ಯರ್ಥ | ಮಂಚಿ | ಸುತ್ತ | ನನ್ನ ನು | ಯ | ಜ್ಞಶಾ | ಲೆಯ | 
ಕಿತ್ತು 3ಬಿ | ಸಾಡಿ | ಪೋದ| ನುತಿ 

|| ೨೮೯ || 


ಮ | ತ್ತೊಬ್ಬ | ಖಳನು | ದೂರ | ನಿತ್ತು ! ಕೊಂಡು | ಕಲ್ಲ | ಲಿಟ್ಟು || 
ಹ | ತುಗಾ | ಯವ | ಮಾಡಿ | 

ದ ಮ | ಗಿಂದ | ಬಹ | 
ನೆ | ತರ | ನೀನು | ನೋಡಿ| ದ್ಯಾ 

|| ೨೯೦ || 
ಭಂಡ | 4ನೆಂಬ | ದೈತ್ಯ | ನುಮುಂ | ಕೊಂಡು | ಬಂದು | ನಮ್ಮ | 4ಯಜ್ಞ | 
ಕುಂ | ಡಕೆ | ಜಲ 1 ನಿಟ್ಟ | ನು - ವ್ಯಾ | ಪ್ರಚ | ರ್ಮವ | 
ಕೊಂ | ಡೋಡಿ| ಪೋ | ದನ | ಯ್ಯ 

|| ೨೯೧ || 


1 . ಡು ( ಕಾ ) 2. ಗೆ ಬಲು | ಸುಖದೊಳಿರ್ದರು | ಕೆಲವು ದಿವಸ ( ಅ, ಕಾ ) 
3 . ನಮ್ಮೆಲ್ಲರ ಬಡಿದ ( ಅ) 4 , ದೈತ್ಯ 1 ರಿಬ್ಬರಿಂದು | ಬಂದು ಮುಂ | ಕೊಂಡು ( ಆ) 


9 


೧೧೫ , 


ಪಟ್ಟಾಭಿಷೇಕ - ಪಂಚವಟ 


ಮೂ | ರು ಮಂ | ಡೆಯನ | ನೊಬ್ಬ 1 ಘೋ ! ರದಾ | ನವ | ಬಂದು | 
ನಾ | ರ ವ | ಸ್ವನ ! ಸೆಳೆ | ದ - -- ಜ | ಪಗಳ | ಮಾಳ | | 
ಹಾ | ರವ | ಕಡಿ | ಮೋಡಿ| ದ - 

|| ೨೯೨ || 
೯೪ ವಾರ್ಧಿಕಷಟ್ನದಿ 
ಎಂದು ಹುಯ್ದಿಟ್ಟ ಋಷಿಗಳ ಮಾತ ಕೇಳು ರಘು 
ನಂದನನು ನಸುನಗುತ ಬೆದರದಿರಿ ರಕ್ಕಸರ 
ಕೊಂದು ಕೊಡುವೆನು ತಾಳಿ ಕಿರಿದುದಿನದೊಳಗೆ ತಾನೆಂದೆ 

ಡಂಬಡಿಸಿ ಬಳಿಕ | 


( ಋಷಿಗಳ ನಿಷ್ಟ್ರಮಣ) 
ಹಿಂದೆ ಕಳುಹಿದನವರ ಸಂತ , ಮುನಿವಧುಗ 
ಬೆಂದ ಮಾತನು ಕೇಳಿ ಜನಕಸುತೆ ಭೀತಿಯಲಿ 
ನೊಂದುಕೊಂಡವಳಾಗಿ ರಾಮಚಂದ್ರನ ಕೂಡೆ ಎಂದಳಾ 

ವೃತ್ತಾಂತವ || ೨೯೩ || 


೯೫ ರಾಗ ಎರುಕಲಕಾಂಭೋಜಿ - ಏಕತಾಳ ೪ 


ಸೀತೆ 


ವನಜಲೋಚ| ನ ಕೇಳ್ ಮುಂದೆ | 
ಘನವಾದ ಘೋ | ರಡವಿಯಂತೆ | 
ಅಣಿಯಿಲ್ಲದ | ಗಹ್ವರನಂ | ತೆ - ಅ Tಲ್ಲಿ ರಕ್ಕಸರು | 
ಮನೆ ಮಾಡಿ | ಕೊಂಡಿಹರ | ತ - ಹಿಂ | ದೆ ಅನೇಕ | 
ವನಿತೆಯರ | ನೊಯಿ ಹರಂ | ತೆ - ಈ | ವಿಪಿನದೊ | 
ಳಿರುವದು – ಕಷ್ಟ ರಾಘ | ವ – 


|| ೨೯೪ || 


ರಾತ್ರಿಂಚರ | ಮನೊರ್ವ | 
ಧೂರ್ತ ಖಳ | ನಿರುವನಂತೆ | 
ಮಸ್ತಕಂಗ | ಳು ಹತ್ತುಂಟಂ | ತೆ - 48 | ಇಲ್ಲದವಗೆ | 


1. ರ (ಅ) 2, ರೈದು (ಆ) 3, ನಾಥನಾಗಿ | ಮತ್ತೊಬ್ಬ ( ಕಾ ) 4. ಆ || 
ಮೇಲ ( ಆ) 


೧೧೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹಸ್ಕಂಗಳಿ | ಪ್ರತ್ಯು ಉಂಟಂ ತೆ - ಹೆ | ಣು ಗಳೆಂಬ ! 
ಪಿತ್ತ ತಲೆ | ಗೇರಿಹುದಂ | ತೆ - ಈ | ವಿಪಿನದೊ | 
ಳಿರ್ಪುದು – ಕಷ್ಟ ರಾಘ | ವ – 


|| ೨೯೫ || 


೯೬ ವಾರ್ಧಿಕಷಟ್ನದಿ 


ಅರ್ಗ1ಳೆಯ ದನುಜರಟ್ಟುಳಿಯನಾಲಿಸಿ ರಾಮು 
2ಶೀಘ್ರ ' ದಿಂ ಜನಕನಂದನೆಗೆ ಧೈರ್ಯವ ಪೇಳಿ 
ಉಗ್ರಶರಚಾಪಮಂ ಕೊಂಡು ಮನದೊಳಗೆ ಶೌರ್ಯಾಗ್ರ 

ದಿಂದಿರ್ಪಾಗಲು | 
ಭೋರ್ಗರೆವ ರಕ್ಕಸರ ದಂಡು ಬಾಯ್ದಿಟ್ಟೋದರೆ 
ನಿರ್ಘೋಷದಬ್ಬರದ ಗಮನದಾರ್ಭಟೆಯ ಬಲು 
ದೀರ್ಘಮನಶೂರ್ಪನಖಿ ಬಂದಳಾ ವನಕೆ ಪ್ರಲಯಾಗ್ನಿ 

- ಭೈರವಿಯಂದದಿತಿ | ೨೯೬ || 


( ಅಬ್ಬರತಾಳದಲ್ಲಿ ಶೂರ್ಪನಖಿಯ ಪ್ರವೇಶ) 


೯೭ ರಾಗ ಕಲ್ಯಾಣಿ - ಅಷ್ಟ ತಾಳ ೧ 
ಶೂರ್ಪನಖಿ 

ಆ , ರೆ | ಲೋ ನನು | ಜಾ - ಈ | ವನಕೆ ಬಂದನ 


| ಪಲ್ಲವಿ || 


ಭಾರಿ ಭಾರಿಗೆ | ಮಯ್ಯ ವಾಸನೆ | ಬೀರುತಿದೆ ಪೊಸ | 

ಗಮಲುಗಳ ಬಲು | 
ಧೀರರೆಲ್ಲರು | ಬನ್ನಿ ನಮ್ಮಯ | ಖಾರಣೆಗೆ ತು | ತ್ಯಾಗಿ ಬಂದನ || ೨೯೭ || 


ಇಷ್ಟು ಕಾಲ | ಬೊಬ್ಬರಿಲ್ಲಿಗೆ | ಥಟ್ಟನೇ ತನ | ಗಂಜಿ ಬಾರರು | 
ದಿಟ್ಟರಿವರಹ | ರಾರುನೋಡೆ | ದೃಷ್ಟಿಗೋಚರ | ನಿಲ್ಲ ಬಂದನ || ೨೯೮ || 


1, ಳದ ( ಅ, ಕಾ ) 2, ವ್ಯಗ್ರ ( ಕಾ ) 3. ಗಮಕದಾರ್ಭಟೆಯ ಸಿಡಿ | ಲಬ್ಬರದ 
ಬೊಬ್ಬೆಯಿಂ 8 ಶೂರ್ಪನಖಿ ಬಂದಳಾ | ಕಾನನಕೆ ಕುಲಗೆಡಿಯು 1 ( ಆ ) 


೧೧೭ 


ಪಟ್ಟಾಭಿಷೇಕ - ಪಂಚವಟಿ 


ಖಂಡ ಖಂಡನ | ಬೇರೆ ಬೇರೇ | ತುಂಡು ತುಂಡೇ ! ಹಸಿಯ ನುಂಗುವೆ | 
ಕೆಂಡದಲ್ಲಿ ! ಟ್ಟವರ ಎಲುಗಳ | ಕಂಡಿಸುವೆ 1ಕಟ | ಕಟನೆ ಸೊಗಸಿಲ | 

ದಾtರೆಲೋ - || ೨೯೯ || 


೯೮ ಶಾರ್ದೂಲವಿಕ್ರೀಡಿತ ವೃತ್ತ (?) 


ಇಂತೀರಾಕ್ಷಸಿ ಭೀಕರಾಕೃತಿಯೊಳೇ ಮತಿಗೆಟ್ಟು ಬಂದಿರ್ದೊಡಾ | 
ಪೃಥಿವೀ ಜಗ್ಗಿ ತು ಪರ್ವತಂಗಳದಿರಲ್ ನಾಲೋಗಂ ಅಂಜುವಂತೆ | 
ಅತಿವೇಗಂ ರಘುವೀರನೆದ್ದು ಕರದೊಳ್ ಬಿಲ್ದಾಣಮಂ ಕೊಳ್ಳಲು | 
ಮಿಥಿಲೇಂದ್ರಾತ್ಮಜೆ ಸೀತೆ ಬಂದಳುಕುತಂ ತತ್ಕಾಂತಗಿಂತೆಂದಳು 


|| ೩೦೦ || 


೯೯ ರಾಗ ಪುನ್ನಾಗ, ತೋಡಿ - ತ್ರಿವುಡೆತಾಳ ೧ 


ಸೀತೆ 

ರಾಘವ ನೀ | ಎನ್ನ ಬಿಟ್ಟು | ಪೋಗದಿರ | ಯ್ಯ - | 
ಈಗ ಬಂದ | ಳಾ ರಾಕ್ಷಸಿ | ಕೂಗುತಾಳೆ 1 ಆರ್ಭಟಿಸಿ 


|| ಪಲ್ಲವಿ || 


ಲಕ್ಷಣನೆ | ಲ್ಲಿದ್ದನೇನೊ | ರಾಕ್ಷಸಿಯ | ಕಂಡನೇನೊ | 
ದಾಕ್ಷಿಣ್ಯವಿಲ್ಲದೆ ನಮ್ಮ | ಭರಿಸುವಳು | ತಡೆಯೊ ನೀನು | | ೩೦೧ || 
ವ್ಯರ್ಥವಾಗಿ | ಬಂದೆವು ಋಷಿ | ಪತ್ನಿ ಯರ | ಮಾತ ಕೇಳದೆ | 
ಮೃತ್ಯು ಮುಂಡೆ | ಬಂದ ಮಾರಿ | ತುತ್ತುಗೊಂಬ | ಲೊಂದೇ ಬಾರಿ 

li ೩೦೨ || 


1. ಸೊಗಸಾಗಿ ಬಂದವ | ನಾ ( ಕಾ , ಅ) 
2. ವಾರ್ಧಿಕ || ಖತಿಯೊಳಾ ರಾಕ್ಷಸಿಯು ಭೀಕರಾಕೃತಿಯೊಳಗೆ || 

ಮತಿಗೆಟ್ಟು ಬಂದಿರ್ದಡದುಭತಾಕಾರದಿಂ || 
ಪ್ರಥಿವಿ ತಗಿ ತು ಅದಿರಿತಾ ದಿಕ್ಕಟಂಗಳುಂ ನಾಲೋಗಂ ಅಂಜುವಂತೆ | 
ಅತಿಬೇಗ ರಘುವೀರ ಬಿಲ್ ಬಾಣನುಂ ಪಿಡಿಯೆ | 
ಮಿಥಿಲೇಂದ್ರ ಕುಲಜಾತೆ ಕಂಡಂಜುತಾ ಸೀತೆ || 
ಪತಿಯೆಡೆಗೆ ನಡೆತಂದು ಕಡುಭಯದಿ ರಘುವರಂಗೆರಗುತ್ತ 

ಲಿಂತೆಂದಳು ( ಕಾ ) 
3. ೪ ( ಓ ) 


೧೧೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೦೦ ರಾಗ ಘಂಟಾರನ. . .ಜಂಪೆತಾಳ ೨ 
ರಾಮ 

ಅಂಜಬೇ | ಡೆಲೆ ಸೀತೆ | ಮಿಥಿಲೇಂದ್ರ ! ಕುಲಜಾತೆ | 
ಭಂಜಿಸುವೆ | ರಾಕ್ಷಸಿಯ | ಕುಂಜರ | ಗಮನೆ - 


|| ೩೦೩ || 


ಕಣ್ಣ ಮು | ಚಿಕೋ ನೀನು | ಕಂಡರಂ | ಜುವೆಯವಳ | 
ಹೆಣ್ಣು | ಳಿಯ ಕೊಂದು | ಮಣ್ಣು ಗೂ | ಡಿಸುವೆ 


|| ೩೦೪ || 


ಎಂದು ಧೈ | ರ್ಯನ ಪೇಳೆ | ಬಂದು ರಾ | ಮನ ದೂರ| | 
ದಿಂದ ನೋ ! ಡಿದರೆ ಬಲು | ಚಂದನಾ | ಗಿರಲು -- 


|| ೩೦೫ || 


( ಏಕತಾಳ, ಕಿತ್ಸೆ ) 
ಶೂರ್ಪನಖಿ 

ಕಂಡ | ಕೆ - ಮದನ | ನಂಥ | ಗಂಡು | ಸಾ - ಗಿರುವ | ನೀತ | 
ಕೊಂಡೊ | ಝೀ ವನ | ಮನೆಗೆ | ಯೆನ್ನ | ಗಂಡ | ನ ಮಾ | { - 

|| ೩೦೬ || 


( ಮಾಯಾ ಶೂರ್ಪನಖಿಯ ಪ್ರವೇಶ) 


೧೦೧ ದ್ವಿಪದೆ 
ಎನುತ ಮನದೊಳಗಿಂತು ಯೋಚನೆಯ ಮಾಡಿ 
ಘನವಾದ ದೇಹವನು ಕುದಿಸಿ ಮರೆಮಾಡಿ 


|| ೩೦೭ || 


ಮಾಯಕದ ರೂಪದಲ್ಲಿ ಮತ್ತೊಂದು ಬಗೆಯ | 
ಕಾಯವನು ಧರಿಸಿದಳು ಕಪಟದಾಕೃತಿಯ 


|| ೩೦೮ || 


ಹದಿನಾರು ವತ್ಸರದ ಹೆಣ್ಣಾದಳವಳು 
ಮುದದಿಂದ ಶೃಂಗಾರ ಮಾಡಿ ನೋಡಿದಳು 


|| ೩೦೯ || 


1, ವಾಗಿ ಮತ್ತವ ( ಅ) 


೧೧೯ 


ಪಟ್ಟಾಭಿಷೇಕ - ಪಂಚವಟಿ 


ಪೂಗೋಲನುರುಪಟ್ಟದಾನೆಯಂದದಲಿ 
ರಾಘವನ ಬಳಿಗಾಗಿ ಬಂದಳೋಲವಿನಲಿ 


|| ೩೧೦ || 


ಕರವಮುಗಿದಳು ಬಳಿಕ ಕಂಡು ರಘುಪತಿಯ 
ಅರುಹಿದಳು ಕಾರ್ಯಗಳ ಅಂತರಸ್ಥಿತಿಯ 


|| ೩೧೧ || 


೧೦೨ ರಾಗ ಕಾಂಭೋಜಿ ಚೌತಾಳ , ಶಿತ್ತಿ 


ಮಾಯಾಶೂರ್ಪನಖಿ 

ರಾಘವ | ನರಪತೇ | ಶ್ರುಣು ಮನ | ವಚನಂ | 
ನೀ ಗುಣ | ನಿಧಿಯೆಂದು | ನಿನ್ನ ಸೇ | ರಿದೆ ಬಂದು 


|| ಪಲ್ಲವಿ || 


ಅತಿಕುಲತಿ | ವತಿ ನಾನು | ಪೃಥಿವಿಪಾ | ಲಕನೀನು | 
ರತಿದೇವಿ | ಗೆಣೆ ನಾನು | , ಮನ್ಮಥ | ನೀನು 


|| ೩೧೨ || 


ಸರಸಿಜಾಂ | ಬಕಿ ನಾನು | , ತರಣಿಪ್ರ ಕಾಶ ನೀನು | 
ವರ ಬಿ೦ಬಾ | ಧರೆ ನಾನು | , ಅರಗಿಣಿ | ನೀನು 


|| ೩೧೩ || 


ಕವಲು ಮ | ನವ ಬಿಟ್ಟು | , ತವಕದಿ | ದಯವಿಟ್ಟು | 
ಸವಿದಂಬು | ಲವ ನೀಡು ! , ಸರಸ ಮಾ | ತಾಡು 


|| ೩೧೪ || 


ಎಲ್ಲಿನೋಡಿದರೆನ ! , ಗಿಲ್ಲ ಒ | ಪ್ರುವ ಜನ,4 || 
ಬಲ್ಲಾತ | ನೀ ಖರೆಯೊ | , ಬಲು ಬೇಗ| ನೆರೆಯೊ 


|| ೩೧೫ || 


೧೦೩ ಕಾಂಭೋಜಿ_ ಏಕತಾಳ ೪ 


ರಾಮ 


ಮದನನ ಪ | ಔದಾನೆ ನೀ | ಮೊದಲೇ ಬಂದು | ದಿಲ್ಲ | | 
ಚದುರೆ ಸ | ಣ್ಣವಳೊಬ್ಬಳ | ಮದುವೆಯಾದ | ನಲ್ಲ , 


|| ೩೧೬ | | 


1 . ಆದಿರಿ ( ಆ) 2, ಅಷ್ಟ ತಾಳ ( ಅ) 3 . ಕಲಾ ( ಅ) 4 , ಜಾಣ 
ದಿಕ ( ಅ) . 


5 ಲ್ಲ ತನ 


೧೨d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಒಂದು ಚೂರಿ | ಗೆರಡು ಒರೆ | ಹೊಂದುವುದೆ | ಪೇಳು - ಮ | 
ತೊಂದು ಯುಕುತಿ | ಯುಂಟಾದರೆ | ಮಂದಗಮನೆ | ಕೇಳು || ೩೧೭ || 


ಎಮ್ಮಿಂದ ನೂ | ರ್ಮಡಿಗೆ 1ಚೆಲುವಃ | ತಮ್ಮನಿಗೆ | ಪ್ರಾಯ | 
ಗಮ್ಮನೆ ನೀ | ಹೋಗಿತೋರು! ನಿನ್ನಲ್ಲಿದ್ದು | ಪಾಯ || ೩೧೮ || 


ವಂಚನೆಯಿ | ಲ್ಲದೆ ಪೋಗು1 ಚಂಚಲಾಕ್ಷಿ | ಬೇಗ | 
ಪಂಚಬಾಣ ನುರುಬೆಯಿಂದ | ಮುಂಚೆ ಕೂಡುವ | ನೀ 


|| ೩೧೯ || 


೧೦೪ ರಾಗ ಗೌಳೀಪಂತು - ರೂಪಕತಾಳ ೧ 


ಶೂರ್ಪನಖಿ 


ಚಂದದಿಂದ 1 ಬಂದಳಲ್ಲ | ಲೋ - ಚ | ನೆ - ರಾಮ | 
ಚಂದ್ರನೆಂದ | ಮಾತಿನ ಆ | ನಂದವನ್ನೆ | ನೆನೆಯುತಾಗ 


|| ಪಲ್ಲವಿ || 


ಕನ್ನಡಿಯನು | ಹಿಡಿದು ಮುಂದೆ | ನೋ - ಡು | ತ - ಮೊಗವು | 
ಚೆನ್ನಾಗಿಹು | ದಂದು ನಗೆಯ | ಮಾ – ಡು | ತ - ತನಗೆ || 


ಕನ್ನೆಯರೊಳು | ಜೋಡಿಲ್ಲೆಂದು | ಪಾ – ಡು | ತ - ಅಸುರೆ | 
ತನ್ನೊಳಗೆ | ತಾನೇ ನಲಿ | ದಾ – ಡು | ತ - ಚಂದ | ದಿಂದ - 

- || ೩೨೦ || 


ಕುರುಳ ಕಯ್ಯ | ಬೆರಳಿಂದೊಡನೆ ! ತಿ - ದ್ದು | ತ - ಹೂವಿನ | 
ಪರಿಮಳದೊಳು ಮೆಯ್ಯ ನಲವಿಂ | ದ - ದ್ದು ! ತ ಮೂಗಿಂ| 
ಗರಿವ ತಿಲಕ | ವನ್ನು ಬೆರಳಿಂ | ದು - ದ್ದು | ತ – ಬೇಗ ! 
ತರಳ ಲಕ್ಷ ಣನ್ನ ಬಳಿಯ | ಹೊ – ದ್ದು | ತ - ಚಂದ | ದಿಂದ - 

|| ೩೨೧ || 


1. ಹೆಚ್ಚು ( ಅ ) 2 , ಗೀಗ ( ಓ) 3. ತತಾ ನೊಂದೊ೦ದನೆ ಬೆಸಗೊಳ್ಳುತ್ತ ( ಅ) . 


1 ಪಟ್ಟಾಭಿಷೇಕ. .. ಪಂಚವಟ 


೧೨ 


೧೦೫ ರಾಗ ಕಾಪಿ - ಅಷ್ಟ ತಾಳ ೧ 


ಶೂರ್ಪನಖಿ 

ಕಾಮಸ | ಭ ಮಾತ | ಕೇಳು - ಪೇಳಿ| 
ರಾಮತಾ | ಕಳುಹಿದ | ನೆನ್ನೊಳು1 | 
ನೀ ಮನ | ಸಿಟ್ಟು ಕೈ ಪಾಳು - | - ಅತಿ ! 
ಕಾವಿಸಿ| ಬಂದೆನು | ನಿನ್ನೊಳು ! – ಇನ್ನು | 
ತಾಮಸ | ಗೋಳದಿರು 1 ತಾಳಲಾ ! ರೆನು ಸು | 
ಪ್ರೇಮದಿಂ | ದಲೆ ಕೂಡು | ' ಸರಸಮಾ | ತಾಡು 


|| ೩೨೨ || 


ನೆರೆ ಮನ! ಸೆನ್ನ ಮೇ ! ಲಿಟ್ಟು - ಇಕೊ | 
ಗುರುಕುಚ | ವೆರಡ ನೀ ! ಮುಟ್ಟು | 
ತೆರೆದ ಚೆಂ | ದುಟಿಗೆ ಬಾ | ಯಿಟ್ಟು ಚ | 
ಸ್ಪರಿಸಿ ಸು | ರತಸುಖ | ಕೊಟ್ಟು ಎನ್ನ | 
ವಿರಹವ | ನಿಲಿಸು ಕಾ | ತರವನ್ನೆ | ಮರೆಸು ಕಣ್ | 
ದೆರೆದು ಮಾ | ತಾಡು 3ಕ | ಟಾಕ್ಷದಿಂ | ದಲೆನೋಡು 


|| ೩೨೩ || 


೧೦೬ ರಾಗ ಶಂಕರಾಭರಣ ಅಷ್ಟ ತಾಳ ೨, ( ದ್ರು ತಲಯ) 


ಮಂದಗಮನೆ | ಇಂಥಸುದ್ದಿ | ಯೊಂದನೆನ್ನೊ | ಳಾಡದಿರು | 
ಮುಂದೆ ಬ್ರಹ್ಮ | ಚಾರಿ ನಾ ಕಾ | ಣೆ | 
ಬಂದದಾರಿಗೆ | ಸುಂಕವಿಲ್ಲ | ತಂದರಣನ | ಗುರುತವನ್ನು ! 
ಮುಂದೆ ಯೋಚನೆ | ಮಾಳ್ವೆನೆಂದ | ನು 

|| ೩೨೪ | | 


ಭಂಡುಮಾತ | ನಾಡುತಿದ್ದಿ | ಕಂಡರತಿ | ಚೆಲುವೆ ನಿನ್ನ || 
ಗಂಡನಾರು | ದೇಶವಾವು | ದೇ . .! 
ಪುಂಡರೀಕ | ಲೋಚನೆ ಭೂ | ಮಂಡಲೇಶ | ರಾಮನ ನೀ | 
ಕಂಡುದಿಲ್ಲ | ಪೋಗು ಸುಮ್ಮನೆ 

|| ೩೨೫ || 


1 ಕಳುಹಿದ ನಿಂದಿನೊಳು ( ಅ ). 
3 ಕಾರುಣ್ಯದಿಂದಲೆ ಕೂ ( ಆ, ಕಾ ) 


2 ಪರಮ ಸ್ನೇಹವ ನಾ ( ಅ) 


೧೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಎಂದ ಮಾತ | ಕೇಳಿ ಧೈರ್ಯ| ಗುಂದಿಕೋಪಾ| ಕ್ಯಾಂತಳಾಗಿ | 
ಬಂದಳು ಶ್ರೀ | ರಾಮನಲ್ಲಿ ! ಗೆ | 
ಚಂದವಾಯ್ತು | ರಾಘವಾ ನಿ | ೩ಂದ ಬುದ್ದಿ | ವಂತ ತಮ್ಮ | | 
ನೆಂದರೆ ಜಾನಕಿ ನಕ್ಕ | ಳು 

|| ೩೨೬ || 


೧೦೭ ರಾಗ ಶಂಕರಾಭರಣ.. ಅಷ್ಟ ತಾಳ ೨ 
ಏಕಪ | ತ್ರಿಯ ವ್ರತ | ನಿನಗೆ | ಬಹ್ಮಚರ್ಯ! | 
ಸಾಕಾರಿ | ಸುತಿದೆ ತ | ನನಿಗೆ | 
ಬೇಕಂತೆ | ಗುರುತವಾ | ತನಿಗೆ _ | ನೀಡಯ್ಯ ವಿ | 
ವೇಕದಿಂ | ದನುಜ ಲ ! ಕ್ಷಣಗೆ 
ನಗೆಗೇಡ | ಮಾಡಿದಿ | ರಲ್ಲ. ಸು | ಮನೆ ಬಂದು || 
ಹಗುರವಾ | ದೆನು ನಿನ್ನ | ಗೆಲ್ಲ | 
ಮೊಗದೊಳೆಂ ಥವರೆಂಬು | ದರಿಯೆ | ಹೀಗೆನ್ನ | 
ಮಿಗೆ ವಂಚಿ | ಸಿದುದೀಗ | ಸರಿಯೆ 


|| ೩೨೭ || 


3 


|| ೩೨೮ || 


ರಾಮ 


ಚದುರೆ ಬಾ ! ಬಾರೆಂದು | ಕೈಯ – ಅಂಬಿನ | 
ತುದಿಯೊಳ್ | ಬರೆದ ಮಗ| ಕೊಯ್ಯ | 
ಮುದದಿಂದ | ತೋರೆಲೆ | ಬೆನ್ನ - ಕುರುಹನೋ | 
ಡಿದರೆ 5ಕೂ | ಡುವ ತನ್ನ ! ನಿನ್ನ 


|| ೩೨೯ || 


ಶೂ ರ್ಪ 


ಎಂದ ಮಾ | ತನು ಕೇಳಿ | ಕಡೆಗೆ - --- ನಲ | 
ವಿಂದ ಬಂ | ದಳು ತಮ್ಮ ನೆಡೆಗೆ | 
ವಂದಿಸಿ | ದಳು ಪಾದ | ದಡಿಗೆ | ಬೆನ್ನನೋ | 
ಡೆಂದು ರ! ಕಸಿ ಪೇಳ ನುಡಿಗೆ 


|| ೩೩೦ || 


1 ಚಾರಿತ್ವ ( ಆ) 
4 ಕರೆದು ( ಕಾ , ಆ) 


2 ಪಾಲಿಸ ( ಅ) 
5 ಹಿಗೊದಗಿ ( ಓ ) 


3 ನೀವಿಬ್ಬರೂ ( ಕಾ ) 
6 ದೆಡೆಗೆ ಕುರುಹ ( ಕಾ ). 


ಪಟ್ಟಾಭಿಷೇಕ - ಪಂಚವಟಿ 


೧೨೩ 


೧೦೮ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 


ಅಣ್ಣನಾಜ್ಞೆಯ | ನೋಡಿಲಕ್ಷಣ | 
ತನ್ನ ಮನದಲಿ । ತಾನೆ ನಗುತಲಿ | 
ಕನ್ನೆ ಪ್ರಾಯದ | ಚದುರೆ ಬಾ ಮೋ | ಹನ್ನಕಾರಿ 


|| ೩೩೧ || 


ಇತ್ತ 1ನಿಲ್ಲೆಂ1 | ದೆನುತ ಕುಚಕೆ ಕೈ | 
ಯೆ ' ಲಕ್ಷಣ | ತಿನವಳ ಕಿವಿಗಳ | 
ಕಿತ್ತು ಕಳೆದಾ | ಕುಂಭವೆರಡನುತಿ | ಕತ್ತರಿಸಿದ 


|| ೩೩೨ || 


ಕೆತ್ತಿದನು ನಾ | ಸಿಕವನುದ್ದಕೆ || 
ರಕ್ತಮಾಂಸಗ | ಳುದಿರೆ ಭರದಲಿ | 
ಮತ್ತೆ ಕೂಗಿದ | ತಸುರೆ ಶರಧಿಯೆ | ಬತ್ತುವಂತೆ 


|| ೩೩೩ || 


ನೋಡುವಳು ಮೊಲೆ ! ಮಾಂಸಗಳನೀ | 
ಡಾಡುವಳು ನಾ | ಲ್ಲೆಸೆದೆಸೆಗೆ ಹೊರ | 
೪ಾಡುವಳು ಮನ| ದೊಳಗೆ ಜಾನಕಿ | ನೋಡಿ ಬೆದರೆ 


|| ೩೩೪ || 


೧೦೯ ಠಾಗ ಮಾರನಿ - ಮಟ್ಟೆ ತಾಳ ೩ 


ಶೂರ್ಪ 

ರಾಘವಾ ಲೇ | ಸು ಲೇಸಾಯಿ | ತೀಗ ನೀಮಾ | ಡಿರುವ ಮೋಸ| 
ಆಗಲಾಗ | ಲದಕೇನೀಗ | ತಾಳು ತಾಳ | ಯ್ಯ 

|| ೩೩೫ || 


ಎನ್ನ ಗ್ರಜ | ರಿಂಗಿದನೆಂದು ! ನಿನ್ನ ಸತಿಯ ! ಳನ್ನು ತಂದು ! 
ಬನ್ನ ಬಡಿಸ | ದಿದ್ದರೆ ನಾ | ಹೆಣ್ಣಲ್ಲ ಕಾ | - || ೩೩೬ || 
ಎತ್ತ ಹೋದ| ರತ್ನ ಬಿಡದೆ | ಮತ್ತೆ ನಿನ್ನ | ಹೆಂಡತಿಯ | | 
ಎತ್ತಿಕೊಂಡೆ | ಯ್ಯದಿದ್ದರೆ ನಾ | ಹೊತ್ತದ್ದು ! ಮೊಲೆಯೆ || ೩೩೭ || 


1 ಬಾರೆಂ ( ಅ) 2 ಕೈಗಳನೆ ( ಕಾ ) 3 ಯೆರಡು ಕಿವಿಗಳನ್ನೆತ್ತಿ 
ಕಳೆದಾ ಕುಚಗಳೆರಡರ ( ಕಾ ) 4 ಗಸುರೆ ( ಅ) 5 ವ ( ಓ ) 6 ಹೆಣ್ಣಿನ ಕುಲವೆ ( ಅ, ಕಾ ). 


೧೨೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಸೃಷ್ಟಿ ಈರೇ | ಳರೊಳು ಬ | ಚಿಟ್ಟು ಕೊಂಡಿ | ದ್ದರೂ ಅವಳ | 
ಬಿಟ್ಟು ಹೋದೆ| ನಾದರೆ ನಾ | ನುಟ್ಟಿದ್ದು ನೆರಿ | ಯೆ || ೩೩೮ || 


೧೧೦ ವಾರ್ಧಿಕ ಷಟ್ನದಿ 
ಪಂಥಗಳನಾಡಿ ಮೊಲೆಮೂಗಿನುರಿಗೌಷಧಿಯ 
ಮಂತ್ರಗಳನೆಸಗಿ 1ಭೋರೆಂದಾರ್ದು. ಕನಲಿತ 
ನಂ 1 ತರಂಗದೊಳು ಪಗೆವಿಡಿದು ನಾನಾ ಪರಿಯ ಚಿಂತಿಸುತ ನಡೆತಂದಳು | 
ಎಂತಾದಡಾಗಲಾ ರಾಮಲಕ್ಷಣರ್ಗೆ ಕೇ 
ಡಂತಾರದಿರೆನೆಂದು ಪಿರೆಯುತಯ್ದೆ – 
ತ್ಯಾಂತಮಂ ಖರದೂಷಣಾದಿಗಳ ಮುಂದೆ ತಾ ನಿಂತುಕೊಂಡಿಂತೆಂದಳು ||೩೩೯| | 


( ಖರದೂಷಣಾದಿಗಳ ಪ್ರವೇಶ) 

೧೧೧ ರಾಗ ಆನಂದಭೈರವಿ ಆದಿತಾಳ 
ಅಣ್ಣ ಕೇಳಿ | ದನಗಾದ | ಧನಾ| ಚಿಕೆಯಿದು || 
ಹೆಣು ಜನ್ಮ | ಕ್ಯಾಗಬಾರ | ದು - | - | | 
ಕಣಾರೆ ನೀ | ನೋಡಬಾರ | ದೆ - ಎ ನೈಯ ಮೆಯ್ಯ | 
ಬಣ್ಣ ಕಂ | ಗಳಿಗೆ ತೋರ| ದೆ - | 


|| ೩೪೦ || 


ದಶರಥನ | ಮಕ್ಕಳಂ | ತೆ - ಇ | ಬ್ಬರು ತಮ್ಮ | 
ವಸುಧೆಯನ್ನು | ಬಿಟ್ಟಿ ಹರಂ | ತೆ - | - | | 
ಅಸನಸಾ| ಹಸಿಗಳಂ |ತೆಏ| ನೆಂದು ನಾವ | 
ರ್ಣಿಸುವೆನಾ ರಾ | ಕವನ ಕಂ | ತೆ 


|| ೩೪ || 


ತಮ್ಮನಾದ | ಲಕ್ಷಣನು ತಾ | ನುಎ ನೈರಡೂ ಕುಚನ || 
ಸುಮ್ಮ _ ಸು | ಮನೆಕೊಯ್ದ | ನು | | 
ಹೆಮ್ಮೆಯಿಂದ | ಮಗ ತರಿದ | ನು - ಎ | ನ್ಯಗ್ರಜರು | 
ನಿಮ್ಮಂಥವರಿ | ಝ ಹೀಗಾದೆ | ನು - - 

|| ೩೪೨ || 
1 ಲೇಪಿಸಿ ಕಸಲು ನಡೆತಂದು | ಅ೦ ( ಕಾ ) 2 ನೇ ಮೋಸದಿ ಕಡಿದ ( ಅ) 


೧೨೫ 


ಪಟ್ಟಾಭಿಷೇಕ.. .ಪಂಚವಟ 


ಪುಂಡರೀಕ | ನೇತ್ರೆಯೊರ್ವ | ಕು. .. ರಾ ! ಮನೆಂಬವಗೆ | 
ಹೆಂಡತಿಯಾ | ಗಬೇಕನ | ಳು - - 
ಕಂಡರೆ ರಂ | ಬೆಯಂತಿರ್ಪ |ಳುಬೇ | ಗದಿತಂದು | 
ಕೊಂಡರೆ ನಿಮಗಪ್ಪ 1 1 ಳು - - 


|| ೩೪೩ || 


೧೧೨ ರಾಗ ಘಂಟಾರವ - ಜಂಪೆತಾಳ ೪ 


ಖರ 


|| ೩೪೪ || 


ದುರುಳೆಯಾ ! ಡಿದ ನುಡಿಯ ! ದುಷ್ಟ ಖರ | ಕೇಳುತ್ತ | 
ಶಿರವ ತ | ಗಿದನಂದು | ಹರಹರಾ | ಯೆಂದು 
ತಂಗಿ ಶೂ | ರ್ಪನಖಿಗೀ | ಭಂಗವೆಸ | ಗಿದ ಮೇಲೆ| 
ವಿಂಗಡದೆ | ನಾವಿದ್ದು ! ಇನ್ನೇನು | ಕಾರ್ಯ 


|| ೩೪೫ || 


ಅಸುರರೊಳು| ಬಲವಂತ | ನಾರೆಂದು | ಕರೆದು ನೇ | 
ಮಿಸಿದ ನೀ | ಹೋಗೆಂದು | ತ್ರಿಶಿರನೆಂ | ಬವನ 


|| ೩೪೬ || 


ರಾಮಲ ಕ್ಷಣರುಗಳ | ರಟ್ಟೆ ಯನು | ಮುರಿದಿಕ್ಕಿ | 
ಕಾಮಿನಿಯ | ತಾರೆಂದ | ಕಡುತನಕ | ದಿಂದ 


|| ೩೪೭ || 


೧೧೩ ಕಂದ 
ಅಗ್ರಜನಾಡಿದ ಮಾತಿಗೆ 
ಉಗ್ರಾಂತದಿ ತ್ರಿಶಿರನಾಗ ಚಾಪವ ಕೊಂಡುಂ 
ಶೀಘ್ರದಿ ಬಂದಾವನದೊಳು 
ಭೋರ್ಗರೆಯುತ ಪರ್ಣಶಾಲೆಯೆಡೆಗ್ಡೆ ತಂದು 


|| ೩೪೮ || 


೧೧೪ ರಾಗ ಮಾರನಿಮಟ್ಟಿ ತಾಳ ೧ 


ತ್ರಿಶಿರ 


ಆರೆಲೋ ಇ | ಲ್ಲಿರುವ ವೀರ 1 ನೇ ಧೀರ ಶೂರ| ನಾರೆಯೋ || ಪಲ್ಲವಿ|| 
ಮೂರು ತಲೆಯ | ನೋಡೊ ಯೆನ್ನ | ಶೂರತನವು | ಬೇಡ ನಿನ್ನ | 
ಬೇರುಸಹಿತ | ಕಡಿದು ಕೊಚ್ಚಿ| ನೂರು ಚೂರು | ಮಾಳೊನೀಗ || ೩೪೯ || 


1 ಕದ್ದು ಕೊಂಡು ಬಂದರೆ ನಿನಗಹ ( ಕಾ ) 


೧೨೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತಂಗಿಯಾದ | ಶೂರ್ಪಣಖಿಯ ! ಹೆಂಗುಸೆಂದು ! ನೋಡದವಳ | 
ತುಂಗಕುಚನ | ಕೋಯ್ತು ನಾಸಿ | ಕಂಗಳನ್ನೆ | ತರಿದ ಮೂಢ || ೩೫೦ || 


ಪುಂಡುಹುಡುಗ | ಲಕ್ಷಣನ್ನ | ಕಂಡಮಾತ್ರ | ದಲ್ಲಿ ಮುನ್ನ | 
ಖಂಡಖಂಡ | ವಾಗಿ ಕಡಿದು | ಕೆಂಡದಲ್ಲಿ | ಸುಡುವೆ ನೋಡು || ೩೫೧ | | 


೧೧೫ ರಾಗ ಕೇದಾರಗೌಳಮಟ್ಟೆ ತಾಳ ೪ 
ಈ ಪ | ರಿಯಲಿ | ಭಾಷೆ | ಗಳನು ! ಭಸ | ನೊಡನೆ ! ಪೇಳಿ | ಕೈಯ | 
ಚಾಪ | ವನ್ನು ! ನೆಗಹಿ | ಶರವ | ತಾಪ | ದಿಂದ | ಬಿಡಲು | ರಾಮ | 
ಮಾಪು ! ಗೆಯ್ತು | ತಿರಿಗಿ | ನೋಡಿ| ದ ಕೈಯ | ಸರಳ || 
ಕೋಪ| ದಿಂದ | ತಿರುವಿ | ಹೂಡಿ| ದ ! ಬಹಳ | ಸುಪ್ರ | 
ತಾಪ | ದಿಂದ | ಯುದ್ಧ ಮಾಡಿ | ದ 

|| ೩೫೨| | 


ಜಡಿದು | ಚಾಪ | 1ದಿಂದ! | ಬಾಣ | 2ಬಿಡಲು ! ಗಿರಿಗ ಳದಿರು | ವಂತೆ | 
ನಡೆಯೆ | ಮುನಿಗ | ತಸುರ | ಗಂಜಿ | ಧಡಿಗ | ದೈತ್ಯ ನಾರ | ಭಟೆಗೆ || 


ಸೀತೆ 

ಮಡದಿ | ಬಾಯ | ಬಿಡುತ | ಲಿರ್ದ [ ಳು _ I ಲಕ್ಷಣನ್ನ | 
ಕಡೆಗೆ | ಬೇಗ | ದಿಂದ | ಸಾರ್ದ | ಳು - ಬೆದರು | ತಾತ | 
ನೊಡನೆ | ತನ್ನ ! ಭಯವ | ಪೇಳ | ಳು 


|| ೩೫೩ || 


ರಾಮು 

ದುಷ್ಟ | ದನುಜ | ನೊಡನೆ | ತಾನಿ | ನ್ನೆಷ್ಟು | ಕಾದ | ಲೆನುತ | ಶರವ | 
ಬಿಟ್ಟು | ರಾಮ | ಕಣನೊ | | ದ್ದಷ್ಟು | ಬಲವ | ನೆಲ್ಲ | ಯಮನ| 
ಪಟ್ಟ | ಣಕ್ಕೆ | ಸೇರಿ | ಸಿರ್ದ | ನು | ಜನಕ | ಸುತೆಯ || 
ನೆಟ್ಟ | ಭಯವ| ಹಾರಿ | ಸಿರ್ದನು- ಮಡಿದ | ಹೆಣನ | 
ಬೆಟ್ಟ | ಸತಿಗೆ | ತೋರಿ | ಸಿರ್ದ ! ನು 

|| ೩೫೪ || 


1 ವನ್ನು ( ಅ ) . 
2 ತೊಡಿಸಿಯದರ ನೆತ್ತಿ ಸೆಳೆದು ! ನಡುಗಿ ಗಿರಿಗ | ಳುರುಳಲಾಗ | 

ಬಿಡಲು ಬೆದರೆ | ಸಪ್ತಲೋಕ| ವು ( ಅ). 


ಪಟ್ಟಾಭಿಷೇಕ - ಪಂಚವಟಿ 


೧೨೭ 


ಈಸು | ಬಲವ | ನೆಲ್ಲ | ಸವರಿ | ದಾ ಸಾ !, ಮ ಥಗಳ | ಕೇಳಿ | 
ಮೋಸ| ಗತಿಯೋ | ಇದರ | ಗೆಲ್ಲ | ಭಾಷೆಯನ್ನು ! ಹೂಡಿ| ಬಂದ | 
ದೂ | ಷಣಾಸು | ರನ್ನ | ಮಡುಹಿ ! ದ ! ಅವನ | ತಲೆಯ | 
ಗಾಸಿ | ಮಾಡಿ | ಧರೆಗೆ | ಕೆಡಹಿ | | ರಘುಜ | ಮುಹೋ ! 
ಕ್ಲಾಸ | ದಿಂದ | ಶರವ | ಕೊಡಹಿ | ದ . 

|| ೩೫೫ || 


೧೧೬ ವಾರ್ಧಿಕಷಟ್ನದಿ 
ತ್ರಿಶಿರಮೊದಲಾಗಿ ದೂಷಣ ಭಂಡ ಸಹಿತ ರಾ 
ಕ್ಷಸರೆಲ್ಲ ಬಂದು ಕಾಳೆಗಗೊಟ್ಟು ಮಡಿಯೆ ನಾ 
ಲೈಸೆ ತುಂಬುವಂತೆ ಮಾರ್ಬಲವೆರಸಿ ಬಂದು ಖರನೆಂಬಸುರನಿದಿರಾದನು | 
ಮಸೆದಲಗು ಕಣೆಯ ಕಂಪಣ ಶೂಲ 1ಖಡ್ಡ 
ರ್ಮುಸಲ ಮುದರ ಪಿಂಡಿವಾಳ ಸವ್ರಸವೆಂಬ 
ಪೆಸರಾಯುಧಂಗಳಂ ತೆಗೆದು ಮುಂದಿಳುಹಿಯಾರ್ಭಟಿಸಿದಂ ರೋಷದಿಂದ 

|| ೩೫೬ || 


೧೧೭ ರಾಗ ಶಂಕರಾಭರಣಮಟ್ಟೆ ತಾಳ ೨ 


ಖರ 

ಘೋರರೂಪ| ದಿಂದ ಖರ | ಶೂರನೆಚ್ಚ | ಡೊಂದು ಶರವ | 
ವೀರ ರಾಮ | ನದರ ತರಿದು | ವಾರಣಿಸಿದ | ನು - || 
ಬೇರೆ ಮ | ತ್ತೊಂದು ಬಗೆಯ | ಭಾರಿ ಬಾಣ | ವೆಸೆಯಲದರ | 
ಬೇರ ಕಡಿದು | ಬಿಸುಟ ರಾಮ | ಧಾರಿಣಿಯ | ಲಿ 


|| ೩೫೭ || 


ಭೋರ್ಗುಡಿಸುತ | ಖರನು ಬಹಳ | ಉಗ್ರದಿಂದ | ಲಾರ್ಭಟಿಸಲು ! 
ಸ್ವರ್ಗಲೋಕ| ಸಹಿತಲಿಳೆಯ | ಗರ್ಭ ನಡುಗಿ | ತು - || 
ಅರ್ಗಲಾಸ್ತ್ರ | ಸಿಂಡಿವಾಳ | ಮುದ್ದರ ಮೈು | ಸುಂಡಿಗಳನು | 
ದೀರ್ಘದಿಂದ | ಬಿಡಲು ದನುಜ | ಭಾರ್ಗವಾರಿ | ಗೆ - || ೩೫೮ || 


1 ವೇ ಮೂಲ| ಮುಸಲ ಮುದ ರ ಸಿಂಡಿವಾಳಾದಿ ಪರಿಪರಿಯ | ಪೊಸವಸೆಯ 
ಆಯುಧಂಗಳಿನಿಟ್ಟು ಆರ್ಭಟಿಸೆಕೋಪದಿಂದಾರಾಮನು ( ಅ) 


೧೨೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಠಾನ 

ತಂಡ ತಂಡ | ದಾಯುಧಗಳ | ತುಂಡು ತುಂಡು ಮಾಡಿ ರಾಮ | 
ಕೆಂಡ ಕಣೋ | ಳುದಿರೆ ಕೋಪ! ಗೊಂಡು ಜರೆಯು | ತ - || || 
ಗಂಡುಸಹುದೊ ! ಭಳಿರೆ ನಿನ್ನ | ಕಡೆಶೌರ್ಯ ! ಗಳನು ಮುನ್ನ | 
ಭಂಡ ಫಡ ಫ | ಡೆನುತ ಧನುವ | ಖಂಡಿಸಿರ್ದ | ನು - || ೩೫೯ || 


ಬಿಟ್ಟು ಚಾಪ | ವನ್ನು ಖರನು | ಮುಷ್ಟಿಯಿಂದ | ತಿವಿಯ ರಾಮ | 
ಹೊಟ್ಟೆಯೂರಿ! ಬಿದ್ದ ಸೀತೆ ! ನಟ್ಟನಡುಗ | ಲು … || 
ಕೆಟ್ಟೆನೆಂದು | ಬೆದರುತಿರ್ದ | ಇಷ್ಟರೊಳಗೆ 1 ಎದ್ದು ರಾಮ | 
ದುಷ್ಟ ನಿಗ್ರ | ಹಕ್ಕೆ ಮನವ! ಕೊಟ್ಟನಾಗ | ಲೇ - || ೩೬೦ || 
ಮತ್ತೆ ತೆಗೆದು | ಮೂಲಶರನ | ಶಕ್ತಿಯಿಂದ | ತೊಡಿಸಿ ತಿರುನ | 
ಮಸ್ತಕಕ್ಕೆ | ಬಿಡಲು ಶಿರವ | ಕತ್ತರಿಸಿ | ತು 

|| ೩೬೧ | | 


೧೧೮ ಮತ್ತೇಭವಿಕ್ರೀಡಿತವೃತ್ತ 
ಇನವಂಶಾಂಬುಧಿಚಂದ್ರ ರಾಘವ ಮಹಾರಕ್ಸ್‌ಘನಂ ಕೊಲ್ಲಲು 
ಮನಸಂತೋಷದೊಳಿರ್ದರಿತ್ತಲು ಮಹಾಮೌನೀಜನಂ ತೋಷದಿ | 
ಅನುವಂ ಕಂಡುರೆ ದೇವದುಂದುಭಿಗಳುಂ ಧ್ವನಿಗೆಯ್ಯಲಾಕಾಶದಿ1 | | 
ಇನಿತಾನಂದದಿ ಮಂಗಳೋತ್ಸವ ಮಹಾ ಶ್ರೀರಾಮಗಂದಾಯಿತು Il೩೬೨|| 


೧೧೯ ರಾಗ ರೇಗುಪ್ತಿ - ಏಕತಾಳ ೩ 
ಜಯ ರಾ ! ಘವೇಂದ್ರ | ಶ್ರೀರಾ ! ಮ ಚಂದ್ರ | 
ಜಯ ಜಯ | ತು ರಾಘ | ವೇಂದ್ರ 


|| ಪಲ್ಲವಿ | | 


ಶರಧಿತ | ನುಜೆಯರ | ಸಾ ಜನ | ರಂಜನ | 
ಉರಗಶ | ಯನ ಸಂ | ಕಜನಾ | ಭ | 
ವರಅಹ | ಲ್ಯಾಸತಿ | ಪಾಪವಿ | ಮೋಚನ | 
ದುರಿತದು | ರ್ಗಸಂ | ತರಣರು | ಣ 


|| ೩೬೩ || 


1 ನಿರ್ಘೋಷನಂಗೆಯ್ಯಲು ( ಓ) 


2 ನಿಂಗಾಗಲು ( ಓ) 


ಪಟ್ಟಾಭಿಷೇಕ. ..ಪಂಚವಟಿ 


ಕೌಸ| ಲ್ಯಾಹ್ನದ | ಯಾಬ್ಲಿ ಚಂ | ದ್ರ ಇನ | 
ವಂಶರ | ತ ತಾಟ | ಕೀಹರ ! ಣ - | 
ವಿಶ್ವರೂ , ಪ ನಿ | ಶ್ವಾತ್ಮಕ | ನರಹರಿ | 
ವಿಶ್ವನಂ | " ಬಹು | ವಿಶ್ವಮ ! ಯ ... 


|| ೩೬೪ || 


ಸಾಕೇ | ತಾಗ್ರಣಿ | ಸರ್ವೊ | ತನ ಸುರ | 
ಲೋಕನಾ !, ಥ ಮಂ | ಗಲರೂ | ಪ - || 

ಜಯರಾಘವೇಂದ್ರ || ೩೬೫ || 


೧೨೦ ಡವಳಾರ; ರಾಗ ಸೌರಾಷ್ಟ್ರ - ಏಕತಾಳ ೪ 
ಹೃದಯಕ | ಮಲವೆಂಬ | ಹರಿವಾಣ | ದೊಳು ದಿವ್ಯ | 
ಸದಮಲ | ಭಕ್ತಿರ | ಸದ ತೈಲ | ದಿ | 
ಪದುಮನಾ | ಭನ ನಾಮ | ವೆಂಬ ಜ್ಯೋ ! ತಿಯ ತಂದು | 
ಮುದದಿಂದ | ಜ್ಞಾನಧಾ | ರತಿಯೆತ್ತಿ | ರೇ - 


|| ೩೬೬ || 


ಮಂಗಲಂ | ಶ್ರೀರಾಮ | ಚಂದ್ರನಿ | ಗೆ - 


|| ಪಲ್ಲವಿ || 


ದಶರಥ | ನುದರದಿ | ಜನಿಸಿ ವಿ | ಶ್ವಾಮಿತ್ರ | 
ಖುಷಿಯ ಮಾ | ತಿನಲಿ ತಾ 1 ಟಕಿಯ ಕೊಂ | ದು | 
ಪಶುಪತಿ | ಧನುವೆ | ಪರಶುರಾ | ಮನ ಗೆದ್ದ | | 
ವಸುಧಾಪಾ | ಲಕನಿಗಾ | ರತಿಯೆತ್ತಿ | ರೇ - ಮಂಗಲಂ || ೩೬೭ || 


ಪಿತನ ವಾ | ಕ್ಯವ ಕೇಳಿ | ಸೌಮಿತ್ರಿ | ಯೊಡಗೂಡಿ| 
ಸತಿಸಹಿ | ತವೆ ಪಂಚ | ವಟಿಗೆ ಬಂ | ದು - | 
ಖತಿಯಿಂದ | ಖರದೂಷ| ಣರ 1ಕೊಂದು ! ಶರಣ ಸಂ | | 
ತತಿಯ ರ | ಕ್ರಿಸಿದಂಗಾ | ರತಿಯೆತ್ತಿ | 6 - ಮಂಗಲಂ || ೩೬೮ || 


1 ಸಂತತಿಯನು ( ಅ) 2 ಹತಿಯ ನಾ | ಡಿದನಿ ( ಆ) 


೧೩೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸಾಕೇತ | ಪುರವಾಸ | ಸರ್ವಲೋ | ಕಾಧೀಶಃ | 
ಮಾಕಾಂತ | ಮಹಿಮ ಮಂ | ಗಲರೂಪ! ಗೆ - | 
ಲೋಕೇಶ | ಜನಕ ಮ | ಲೋಕವಂ | ದಿತನಿಗೆ | 
ಸಾಕಾರ' | ಮೂರ್ತಿಗಾ | ರತಿಯೆತ್ತಿ | ರೇ - 


|| ೩೬೯ || 


ಮಂಗಲಂ | ಶ್ರೀರಾಮ | ಚಂದ್ರನಿ | ಗೆ – ಜಯ ||* 


೧೨೧ ವಾರ್ಧಿಕಷಟ್ನದಿ 
ಬಾಲಕರು ಕೇಳಿ೦ತು ಪಂಚವಟ್ಯದ ವನದಿ 
ಖಳ ಖರದೂಷಣರ ಸಂಹರಿಸಿಯಾವನವ 
ಪಾಳುಮಾಡುತ್ತವೆ ಋಷಿಗಳಿಗೆ ಮತ್ತಾವನದಿ ಕಾಲೋಚಿತ ಗೆಯ ರು | 
ಮೇಲಲ್ಲಿ ಲವಕುಶರ ಕೂಡೆ ವಾಲ್ಮೀಕಿಮುನಿ 
ಪೇಳಿದೀ ಸಂಧಿಯ ಪ್ರಸಂಗವನು ಧರೆಯೊಳಗೆ 
ಹೇಳಿ ಕೇಳುವರನುಂ ಕಣ್ಯಪುರದೊಡೆಯ ಗೋಪಾಲ 

ರಕ್ಷಿಸುವ ಬಿಡದೆ || ೩೭೦ || 


|| ಗೋಪಾಲಕೃಷ್ಣಾಯ ನಮಃ | 


00 


1 ಸಕಲ ಲೋಕೇಶಗೆ ( ಅ , ಕಾ ) 2 ಜುಳರೂಪ| ಮ - 1 ರ್ಲೋಕವಂದಿತ 
ನಿಗೆ | ಮುರನ ಸಂಹಾರಗೆ | ಶ್ರೀಕಾಂತ ( ಕಾ ) * ಮಂಗಲಂ | ರವಿಕೋಟ| ಸಾಂದ್ರ 
ನಿ | ಗೆ – ( ಅ ) 3 ಟ ವನದೊಳಗೆ ( ಆ) 4 ಡಿದು ಮತ್ತೆ ಅಲ್ಲಿದ್ದು ಕೆಲವು ದಿನ 
( ಕಾ ) 5 ಮೇಲೆ ಕುಶಲವರೊಡನೆ ವಾಲ್ಮೀಕಿಮುನಿವರಂ | ಹೇಳಿರುವ ಪುಣ್ಯ ಕಥೆಯನ್ನು 
ನಿಜಭಕ್ತಿಯಿಂ 6 ಜನರ ರಕ್ಷಿಸುವ ಕಣ್ಯಪುರದೊಡೆಯ ಗೋಪಾಲಕೃಷ್ಣ ( ಓ ಅ) 

- . . . ಕಣ್ವಪುರ ಶ್ರೀಕೃಷ್ಣ ಪಾಲಿಸುವನನುಗಾಲವೂ ( ಓ , ಕಾ ). 


ಸಿ . 


ಪಂಚವಟ - ವಾಲಿಸಂಹಾರ 

ಪ್ರಸಂಗದ ಕಥಾಸಾರ 
ಖರದೂಷಣಾದಿಗಳ ಸಂಹಾರದಿಂದ ಹತಾಶಳಾದ ಶೂರ್ಪನಖಿಯು ರಾಮ 
ಲಕ್ಷಣರ ಮೇಲಿನ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಲಂಕೆಗೆ ಹೋಗಿರಾವಣನಿಗೆ ದೂರು 
ಶಾಳೆ. ಆಕೆಯು ವರ್ಣಿಸಿದ ಸೀತೆಯ ಲಾವಣ್ಯಾತಿಶಯಕ್ಕೆ ಮರುಳಾದ ರಾವಣನು 
ಸೀತಾದೇವಿಯನ್ನು ಅಪಹರಿಸಿ ತರಲು ನಿರ್ಣಯಿಸುತ್ತಾನೆ. ತನ್ನ ಪಟ್ಟದರಸಿಯಾದ 
ಮಂಡೋದರಿಯು ತಡೆದರೂ ಕೇಳದೆ ಆತನು, ಮಾವನಾದ ಮಾರೀಚನನ್ನು ಮಾಯಾ 
ಈಗವಾಗಿ ಸೀತೆಯ ಮುಂದೆ ನಲಿದಾಡುವಂತೆ ಕಳುಹಿಸುತ್ತಾನೆ. ಆ ' ಪೊಂಮೃಗ' 
ರನ್ನು ಕಂಡು ಮೋಹಿಸಿದ ಸೀತೆಯು ಅದನ್ನು ಹಿಡಿದು ತರಬೇಕೆಂದು ರಾಮನನ್ನು ಕಾಡಿ 
ನೀಡುತ್ತಾಳೆ. ಮೃಗವನ್ನು ಬೆಂಬತ್ತಿ ಹೋದರಾಮನಿಗೆ ರಾಕ್ಷಸರಿಂದ ಅಪಾಯವುಂಟಾಯಿ 
ತಂದು ಶಂಕಿಸಿದ ಸೀತಾದೇವಿಯ ಮಾತಿನಿಂದ ಲಕ್ಷ್ಮಣನು ರಾಮನನ್ನರಸಲಿಕ್ಕಾಗಿ ಪರ್ಣ 
ಾಲೆಯಿಂದ ಹೊರಟುಹೋಗುತ್ತಾನೆ. ಆಗ, ಈ ಹಂಚಿಕೆಯನ್ನು ಹೂಡಿ ಸಮಯ 
ರಾಧಿಸುತ್ತಿದ್ದ ರಾವಣನು ಸನ್ಯಾಸಿವೇಷದಿಂದ ಪರ್ಣಶಾಲೆಗೆ ಬಂದು ಸೀತಾದೇವಿಯಲ್ಲಿ 
ರಿಕ್ಷೆ ಬೇಡುತ್ತಾನೆ ಮತ್ತು ಭಿಕ್ಷೆ ಹಾಕಲು ಹೊರಬಂದ ಆ ಭೂಜಾತೆಯನ್ನು ನೆಲಸಹಿತ 
ಅತ್ರಿ ರಥದಲ್ಲಿಟ್ಟು ಆಕಾಶಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ. ಸೀತೆಯ ಮೊರೆಯನ್ನು 
Pಳಿದ ಜಟಾಯುವು ಮಾರ್ಗಮಧ್ಯದಲ್ಲಿ ಇದಿರಾಗಿ ತಡೆದು ರಾವಣನೊಡನೆ ಕಾದು 
Bನೆ. ಅವರೊಳಗೆ ನಡೆದ ಧರ್ಮಯುದ್ದದಲ್ಲಿ ರಾವಣನು ವಂಚನೆಯಿಂದ ಜಟಾಯು 
Bನ್ನು ಭಂಗಿಸಿ ಸೀತೆಯನ್ನು ಕೊಂಡೊಯ್ಯುತ್ತಾನೆ. 
- ಇತ್ತ ಮಾಯಾಮಾರೀಚನನ್ನು ಕೊಂದು ಹಿಂತಿರುಗಿದ ರಾಮಲಕ್ಷ್ಮಣರು ಸರ್ಣ 
ಎಲೆಯಲ್ಲಿ ಸೀತೆಯಿಲ್ಲದುದನ್ನು ನೋಡಿ ಚಿಂತಾಕ್ರಾಂತರಾಗಿ ವನಾಂತದಲ್ಲಿ ಹುಡುಕು 
ರುವಲ್ಲಿ, ಪೆಟ್ಟಾಗಿ ಬಿದ್ದಿರುವ ಜಟಾಯುವಿನಿಂದ ರಾವಣನ ದುಷ್ಕ ತ್ಯವನ್ನು ತಿಳಿದು , 
ಸು ನೀಗಿದ ಜಟಾಯುವಿಗೆ ಮೋಕ್ಷವನ್ನಿತ್ತು , ಸೀತಾನ್ವೇಷಣಕ್ಕಾಗಿ ಮುಂದೆ ನಡೆಯಲು 

ರ್ಪನಖಿಯ ಮಗಳಾದ ಅಯೋಮುಖಿಯೆಂಬ ರಾಕ್ಷಸಿ ತಡೆಯುತ್ತಾಳೆ, ರಾಮ 
ಕಣರು ಅವಳಿಗೂ ಶೂರ್ಪನಖಿಯದೇ ಗತಿಯನ್ನು ಕಾಣಿಸಿ ಮುಂದುವರಿಯುತ್ತಾ , 
ಮದರ್ಶನಕ್ಕಾಗಿ ತಪಸ್ಸು ಮಾಡುತ್ತಿದ್ದ ಶಬರಿಯ ಆಶ್ರಮಕ್ಕೆ ಬಂದು, ಅವಳ ಭಕ್ತಿಗೆ 
ಲಿದು, ಅವಳಿಂದ ಮುಂದಿನ ದಾರಿಯನ್ನು ತಿಳಿದವರಾಗಿ ಕಿಂಧೆಗೆ ಬರಲು , ಅಲ್ಲಿ 
ನ್ನಣ್ಣನಾದ ವಾಲಿಯ ಭಯದಿಂದ ಋಷ್ಯಮುಕಪರ್ವತವನ್ನು ಆಶ್ರಯಿಸಿಕೊಂಡಿದ್ದ 


೧೩೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಸುಗ್ರೀವನು ಕಂಡು ಹನುಮಂತನನ್ನು ಕಳುಹಿಸಿ ಇವರನ್ನು ಆದರದಿಂದ ಕರೆಸಿಕೊಳ್ಳು 
ತ್ತಾನೆ. ಸಮಾನಸಂತಾಪವಿರುವ ರಾಮಸುಗ್ರೀವರೊಳಗೆ ಸಖ್ಯವುಂಟಾಗಿ , ಸುಗ್ರೀವನ 
ಪತ್ನಿಯನ್ನು ಬಲಾತ್ಕಾರದಿಂದ ತನ್ನ ವಶವಿಟ್ಟುಕೊಂಡಿರುವ ವಾಲಿಯನ್ನು ರಾಮನು 
ಸಂಹರಿಸಿದ್ದಾದರೆ , ರಾವಣನು ಅಪಹರಿಸಿದ ಸೀತಾದೇವಿಯನ್ನು ಹುಡುಕಿ ಹಿಂದಕ್ಕೆ 
ತರುವಲ್ಲಿ ಸುಗ್ರೀವನು ತನ್ನ ಕಸಿಬಲಸಮೇತ ಸಹಾಯ ಮಾಡುವುದಾಗಿ ಅವರೊಳಗೆ 
ಪ್ರತಿಜ್ಞಾಪೂರ್ವಕ ಒಪ್ಪಂದವೇರ್ಪಡುವುದು. ಆ ಪ್ರತಿಜ್ಞೆಯಂತೆ, ಸುಗ್ರೀವನು ವಾಲಿ 
ಯೊಡನೆ ಯುದ್ಧ ಮಾಡುತ್ತಿರುವಾಗ ಶ್ರೀರಾಮನು ಮರೆಯಲ್ಲಿ ನಿಂತು ಬಾಣಪ್ರಯೋಗ 
ಮಾಡಿ ವಾಲಿಯನ್ನು ನಿಗ್ರಹಿಸಿ ಕಿಂಧೆಯ ಆಧಿಪತ್ಯವನ್ನು ಸುಗ್ರೀವನಿಗಿತ್ತು ಅನು 
ಗ್ರಹಿಸಿದನೆಂಬಲ್ಲಿಗೆ ಈ ಪ್ರಸಂಗಕ್ಕೆ ಮಂಗಳವಾಗುವುದು. 


ಮುಖ್ಯ ಪ್ರಕರಣಗಳು 

ಭೂಮಿಕೆಗಳು 
೧ . ಸೀತಾಪಹಾರ 

ರಾಮು 
೨. ಪಂಚವಟಿಯಿಂದ ನಿರ್ಗಮನ 
೩ . ಸುಗ್ರೀವಸಖ್ಯ 

ರಾವಣ 
೪. ವಾಲಿಸಂಹಾರ 

ಮಾರೀಚ 
ರಾವಣ ಸನ್ಯಾಸಿ 
ಜಟಾಯು 
ಕಬಂಧ 
ಸುಗ್ರೀವ 
ವಾಲಿ 
ಹನುಮಂತ 
ಅಂಗದ 
ಕಪಿಗಳು 

ಮಾಯಾಮೃಗ (ಸೂತ್ರದ ಬೊಂಬೆ) 
ಶೂರ್ಪನಖಿ 
ಮಂಡೋದರಿ 
ಅಯೋಮುಖಿ 


ಶಬರಿ 
ತಾರೆ 


ಪಂಚವಟ - ನಾಲಿಸಂಹಾರ 


- ೧ ವಾರ್ಧಿಕ ಷಟ್ನದಿ 
ಮುನಿಪ ಕೇಳ್ಳೆ ಮುಂದೆ ರಾಮಲಕ್ಷ್ಮಣರುಗಳು 
'ಘನ ಪಂಚವಟಿಯೊಳಂದೇನ ಮಾಡಿದರು ಶೂ 
ರ್ಪನಖಿ ಮತ್ತೇನಾದಳೆಂಬ ವಿವರವ ನನ್ನ ಮನ ತಿಳಿಯಲರುಹನ್ನುತ | 
ತನಯರಿರ್ವರು ಕರವ ಮುಗಿದು ಬೆಸಗೊಳಲು ಮುನಿ 
ವಿನಯದಿಂ ಬಾಲಕರ ತೆಗೆದಪ್ಪಿ ಮನ್ನಿಸುತ 
ಗುಣದಿಂದ ಹೇಳಿದಂ ಮುಂದಣ ಪ್ರಸಂಗನಂ ವನಜನಾಭನ ಚರಿತನ || ೧ || 


೨ ರಾಗ ನಾದನಾಮಕ್ರಿಯೆ ಅಷ್ಟ ತಾಳ ೧ 
ತನಯರು | ಕೇಳಿ ದೃ | ತದೊಳಿಂದು ಶೂ | 
ರ್ಪನಖಿ ತ | ನಂತರ 1 ಗದಿ ನೊಂದು || 


ಈ ರ್ಪನಖಿ 

ಇನಿತಾದ ! ವೃತ್ತಾಂತ ಗಳನಂದು | - - ರಾ | 
ವಣಗೆ ತಾ | ಪೋಗಿ ಪೇ | ತುವೆನೆಂದು 


|| ೨ || 


|| ೩ || 


ಮಂಡೆ ಮಂ | ಡೆಯ ಹೊಡ| ಕೊಳ್ಳುತ್ತ ನಡೆ | 
ಗೊಂಡು ಕ | ಣ್ಣಲಿ ನೀರ| ಸುರಿಸುತ್ತ | | 
ಕೆಂಡದಂ | ದದಿ ರೌದ್ರ | ತಾಳುತ್ತ | ಕಂಡ | 
ಕಂಡಸು | ರರಿಗಿದ | ಹೇಳುತ್ತ 
ರಾಘವ | ಮಾಡಿದ | ಮಾಟಕ್ಕೆ | - ತಮ್ಮ | 
ಲಕ್ಷ್ಮಣ | ನೋಡಿದ | ನೋಟಕ್ಕೆ || 
ಮೂಗು ಮೊ | ಲೆಯ ಕೊಯ್ದ |ಕೋಪಕ್ಕೆ ತಾನು | 
ಬೇಗ ಸಾ | ಗುವೆ ಲಂಕಾ | ದ್ವೀಪಕ್ಕೆ 


1 ವ ( ಅ) 


2 ಮುದ್ದಿಡು ( ಅ) 


೧೩೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಹೀಗೆಂದು | ತನಗೆ ತಾ | ನಂದಳೊ ತೆಂಕ | 
ಸಾಗರ | ತಟದಲ್ಲಿ | ನಿಂದಳೋ || 
ಹೇಗೆ ದಾ 1 ಟುತ ಪಾಪಿ | ಬಂದಳೊ | - ತಾ | 
ನಾಗಿ ಲಂ 1 ಕೆಗೆ ಕೇಡ | ತಂದಳೋ 


|| ೫ | | 


( ತೆರೆಯಲ್ಲಿ ಒಡೋಲಗಸ್ಟನಾದ ರಾವಣನ ಪ್ರವೇಶ) 


ರಾವಣ 


|| ೬ || 


ದಶಕಂಠ | ನನುಜೆಯ | ಕಂಡನು ಕಾಣು | 
ತಸುರ ಚಿ | ತದಿ ಭ್ರಮೆ | ಗೊಂಡನು || 
ಎಸೆವ ಓ | ಲಗವ ಬೀ | ಬ್ಲೊಂಡನು - ಅತಿ | 
ವ್ಯಸನದಿಂ | ದೊಳಗೆದ್ದು | ಬಂದನು 
ತಂಗಿಯ | ಕರೆದು ಮಾ | ತಾಡಿದ | . ಮಾನ | 
ಭಂಗದ | ಸರಿಯೆಲ್ಲ ! ಕೇಳಿದ || 
ಹಿಂಗದೆ | ರೌದ್ರವ | ತಾಳಿದ | ಅಂತ | 
ರಂಗವ | ದೇನೆಂದು | ಕೇಳಿದ 


|| ೭ || 


೩ ರಾಗ ಕಾಂಭೋಜಿ - ಜಂಪೆತಾಳ ೧ , ೨ 
ಶೂರ್ಪನಖಿ 

ದಶರಥನ | ಸುತರಾದ | ರಾಮಲ | ಕಣರೆಂಬ 
ಹೆಸರುಳ್ಳ ! ವೀರರಿ | ಬೃರಿಗೆ || 
ವಸುಧೆಯೊಳ| ಗಿದಿರಿಲ್ಲ | ನೋಡಿದರೆ | ಬಾಲಕರು | 
ಅಸನ ಸಾ | ಹಸರು ಕೇ | ಳಣ್ಣ - 


|| ೮ || 


1 ಡಿಯ ( ಕಾ , ಆ) 2 ಕುಶಲ ( ಅ ). 
* ದ್ವಿಪದಿ || ಏನು ಹೊಡೆಯಿತು ನಾರಿ ತಂಗಿ ನಿನಗೆನುತ | ದಾನವರ ಅರಸ 

ಬೆಸಗೊಂಡ ನಸುನಗುತ || 
ಊನವನು ತಂದೆ ಖಳವಂಶಕ್ಕೆ ನೀನು | ಮಾನಭಂಗವನೆಸಗಿ 

ದವನ ಹೆಸರೇನು || 
ಕಾಂಭೋಜಿ- ಜಂಪೆ || 

ಕೇಳಣ ನಿನ್ನೊಳೀ | ಮಾನಭಂಗದ ಪರಿಯ | ಪೇಳಲೇನಿನ್ನು ಧರೆಯೊಳಗೆ | | 
ಬಾಳಿರುವೆನೆಂತಕಟ | ಸಂಭವಿಸಿದಪಹಾಸ್ಯ ! ದೂಳಿಗವನೊರೆನೆ | 

ವಿಸ್ತರದಿ | ( ಕಾ , ಅ) 


೧೩೫ 


ಪಂಚವಟಿನಾಲಿಸಂ ಹಾರ 


ರಾಮನೆಂ | ಬಾತನಿಗೆ | ರಾಜಿಸುವ | ಘೋರ್ವ ಸತಿ | 
ಕಾಮನರ | ಗಿಣಿಯಂತೆ | ತರುಣಿ || 
ಕಾಮಿನಿಯ | ಕಂಡು ಮರು | ಳಾಗದವ | ರಾರುಂಟು | 
ಭೂಮಿಯೊಳು | ಜೋಡಿಲ್ಲ | ವಳಿಗೆ 


|| ೧೦ || 


ನಾಗವೇ | ಣಿಯ ಕಂಡು | ಸೈರಿಸದೆ | ಮನಸು ನಿನ | 
ಗಾಗಿ ಕೈ | ಯಿಕ್ಕಿದೆನು | ಸತಿಗೆ || 
ಆಗ ಲ | ಕಣನೆಂಬ | ಹುಡುಗನೆ | ನೈರಡು ಮೊಲೆ | 
ಮೂಗು ಸಹ | ಕೊಯ್ದ ಕಡು | ಧೀರ 
ತರಿದ ಗಾ | ಯವದುರಿಯ | ತಾಳಲಾ | ರದೆ ನನ್ನ | 
ಖರದೂಷ| ಣರ' ಸ್ಥಾನ | ಕಯ್ದೆ || 
ಇರದೆ ಸಂ | ಗತಿಯರುಹೆ | ಗಜರಥಾ | ದಿಗಳಿಂದ | 
ಭರದಿ ಮು | ಅದರೆ ರಾ | ಘವನ 


|| ೧೧ || 


ಖರದೂಷ | ಣಾದಿಗಳ | ಸಂಹರಿಸಿ | ಪಂಚವಟಿ | 
ವರದಂಡ | ಕಾರಣ್ಯ ! ದೆಡೆಯ || 
ಸ್ಥಿರವಾಗಿ ನೆಲಸಿರ್ದ | ನನ್ನವರ | ನೆಲ್ಲ ಯಮು | 
ಪುರಕೆ ಕಳು | ಹಿಸಿದನಾ | ರಾಮು 


|| ೧೨ || 


ದಾನವರ | ಸಂಹರಿಸಿ | ನಮ್ಮವರ | ಹೊಳಲೆಲ್ಲ || 
ದಾನಗಳ | ಕೊಟ್ಟ ಖುಷಿ | ಗಳಿಗೆ | | 
ಏನು ಹೋ | ದರೂ ಹೋಗ| ಲೆಂತಾದ | ಡಾಗಲಾ | 
ಮಾನಿನಿಯ | ತರಬೇಕು | ಸಿದ್ದ 


|| ೧೩ || 


೪ ರಾಗ ಶಂಕರಾಭರಣ ಅಷ್ಟತಾಳ ೨ 


ರಾವಣ 


[ ಅಂಥಾ ಚೆ | ಲುವೆ ಯೇ |ನೇರಾ| ನನ ಕಂತೆ | 
ಅಂಥಾ ಚ | ಲುವೆಯೇ | ನೆ – 


|| ಪಲ್ಲವಿ || 


1 ನಿರುವ ಜನ ( ಆ) 


2 ರು ( ಕಾ , ಅ) 


|| ೧೪ || 


* 


|| ೧೫ || 


೧೩೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಅಂಥ ಚೆ | ಲುವೆಯೇನೆ| ಕಾಂತೆ ಜಾ | ನಕೀದೇವಿ| 
1ಅಂತರಂ | ಗದಿ ಮಂಡೋ ! ದರಿಗಿಂತ | ಸೊಬಗು 
ಕಣ್ಣುಗ | ಳೆಂತಿಹ | ವು - ಅ | ವಳಮೆಯ್ಯ | 
ಬಣ್ಣವ | ದೆಂತಿಹು | ದು - || 
ರನ್ನ ಕೆ | ಅದನಡು | ಸಣ್ಣ ವಾ | ಗಿಹುದೇನೆ | 
ಮನ್ಮಥ | ನರಗಿಣಿ | ಯಂತೆ ತೋ | ರುವಳೇನೆ] 

೫ ರಾಗ ಬೇಗಡೆ -ತ್ರಿವುಡೆತಿ ತಾಳ ೧ 
ಶೂರ್ಪನಖಿ 

ತರಬೇಕು | ತರುಣಿಯ | ಇ - ಕಾ | ಮನ ಮುಂಗ | 
ಯ್ಯ ರಗಿಣಿ | ಯಂತಿಹ | ೪ || 
ಸ್ಮರನ ಸಿಂ | ಗಾಡಿ ಪು | ರ್ಬಿನ ನೀರೆ | ಮಲ್ಲಿಗೆ | 
ಪರಿವಳಿ | ಸುವ ಮೆಯ್ಯ | ವರಕರಿ | ಗಮನೆಯ 
ಪನ್ನಗ | ನಿಭವೇಣಿ |ಯಸಂ| ಕಜದೆಸ | 
೪ಣ್ಣ ಕ | ನ್ನಡಜಾಣೆ | ಯ || 
ಹೊನ್ನ ಪು | ತಳಿ ಬೊಂಬೆ'| ಯಂಥ ರಾ | ಮನ ಕಯ್ಯ | 
ಕನ್ನಡಿ | ಕದಪಿನ | ಕಡುಸುಪ್ರ | ವೀಣೆಯ 
ಕಿರುನಗೆ | ಮೊಗದೋಜೆ| ಯ - ಲಾ | 
ವಣ್ಯಭಾ | ಸ್ಮರಕೋಟಿ| ನಿಭತೇಜೆ | ಯ – || | 
ವರಕುಂಭ| ಕುಚೆಯ ಸ | ರೋಜಗ | ಧಿನಿಯ ಕೇ | 
ಸರಿಮಧ್ಯೆ | ಮರಿಶುಕ | ವಚನೆ ಶು | ಭಾಂಗಿಯ 


|| ೧೬ || 


|| ೧೭ || 


|| ೧೮ || 


& ಕಂದ 


ರಾವಣ 


ತಂಗಿಯ ಸವಿನುಡಿಯಂ ಕೇ 
ಇಂಗಜಶರತಾಗಿ ರಾವಣಂ ಭ್ರಮೆಗೊಂಡಂ | 
ಅಂಗನೆ ಮಂಡೋದರಿಗೀ 
* ಸಂಗತಿಯರುಹಿ ಪೋಗಿ ತಾ ಕರೆದೆಂದಂ 


|| ೧೯ || 


1 ಕಾಂತೆ ಮಾಂ ( ಅ) 2 ಲೂ ಸೊಬಗೇನೆ ( ಅ) 3 ಕಾಪಿ - --ಆಷ್ಟ ( ಅ , ಕಾ ) 
4 ಸಾಂಗದಿ ತಾ ಪೇಳಲೆಂದು ಸತಿಗುಸುರಿದನು ( ಅ ) 


ಪಂಚವಟ.. ನಾಲಿಸಂಹಾರ 


6થે . 


|| ೨೦ || 


( ಮಂಡೋದರಿಯ ಪ್ರವೇಶ) 

೭ ರಾಗ ಘಂಟಾರನ - ಜಂಪೆತಾಳ ೩ 
ಬಾರೆ ಮೋ | ಹರಿನಾಕಾರೆ | ನಾರೀಶಿರೋ | ರನ್ನೆ | 
ನೀರೆ ಮಂ | ಡೋದರಿಯೆ | ಕೇಳೆಂದು | ನುಡಿಯ 
ಜನಕನಂ | ದನೆಯಂತೆ | ಸೀತೆಯೆಂ | ಬವಳಂತೆ | 
ಘನಸೊಬಗಿ | ನವಳಂತೆ ರಾಘವನ | ಕಾಂತೆ 
ತರಲು ಪೋ 1 ಪೆನು ನಾನು | ತಂದರವ | ನೀನು | 
ಎರಕವಾ | ಗಿರುವ ಬಗೆ | ಪೇಳಬೇ | ಕೆನಗೆ. 
ಎನಲಾಗ | ಕೇಳಿ ಕಾಂ | ತನನು ಬಿಗಿ | ಯಪ್ಪಿ ಮಯ | 
ತನುಜೆ ನುಡಿ | ದಳು ಬೇಗ | ದನುಜಪತಿ | ಯೊಡನೆ 


|| ೨೧ || 


|| ೨೨ || 


|| ೨೩ || 


೮ ರಾಗ ಆಹೇರಿ - ಅಷ್ಟ ತಾಳ ೧ 


ಮಂಡೋದರಿ 
ತರವಲ್ಲ | – ಕಾಂತ | ತರವಲ್ಲ 

|| ಪಲ್ಲವಿ || 
ತರವಲ್ಲ | ವಿದು ಲೋಕ| ಮಾತೆ ಜಾ | ನಕಿಯ | 
ತರುವೆನೆಂ ದೆನುತ ಪೋ | ಗುವುದು | ಆ ಸತಿಯ || ಅನುಪಲ್ಲವಿ || 
ನಾರಾ | ಯಣಸ್ವಾಮಿ | ಆ ರಾಮ | ಚಂದ್ರ | 
ಚಾರುಲ | ಕ್ಷಣನೆಂಬಾ | ತನೆ ಉರ | ಗೇಂದ್ರ | 
ನಾರೀ ಜಾನಕಿಯೆಂಬ| ಳಾಕೆಲಕ್ಷ್ಮೀದೇವಿ || 
ಧಾರಿಣಿ | ಯೊಳಗವ | ತರಿಸಿದ | 2ರೀ ಬಾರಿ 

|| ೨೪ || 
ಕುಲವೆ ಸಂ 1 ಹಾರವಾ | ಗುವ ಕಾಲ | ಬಂತು | 
ಇಳೆಯೊಳ್ | ಬಾಳಿರುವಂಥ | ಋಣವೆಲ್ಲ ! ಸಂತು | 
ಇಳೆಯ ನಂ | ದನೆ ಸಿಕ್ಕ | ಕೇತಕೀ | ಭ್ರಾಂತು || 
ಉಳಿಯದು | ಪ್ರಾಣ ನಾ | ಸಾರಿದೆ | ನಿಂತು 

|| ೨೫ || 


1 ನಗಾ ( ಅ) 2 ರ್ ಸೇ ( ಅ) 


೧೩೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಖರದೂಷ| ಣಾದ್ಯರು | ಬಡವರೆ | ನೋಡು| 
ನೆರೆ ಮುಂದೆ | ಬಾಳುವ | ದರಿತು ಮಾ | ತಾಡು | 
ಕರವ ಮು | ಗಿದು ಬೇ | ಡುವೆ ದಯೆ | ನಾಡು | 
ತರುಣಿಯ | ತಳ್ಳಿಗೊ | ದರೆ ಬಂತು | ಕೇಡು | 


|| ೨೬ || 


೯ ರಾಗ ಶಂಕರಾಭರಣಏಕತಾಳ ೪ ; ಠಾಗತೋಡಿ _ ಏಕತಾಳ ೫ ತಿತ್ತಿ 
ಠಾವಣ - 

ವಲ್ಲಭೆ ಕೇ | ಇಂಥ ಮಾತ | ನೆನ್ನೊಳು ಪೇ | ಳುವರೇನೆ | 
ಹುಲ್ಲೆ ಘೋರ| ಸಿಂಹವನ್ನು | ಕೊಲ್ಲುವದುಂ | ಟಿ. 

|| ೨೭ || 


ಮಂಡೋದರಿ 

ಎಳ್ಳಿನಷ್ಟು | ಕಿಚ್ಚು ಮನೆಗ | ಬೆಲ್ಲ ಸುಡದೆ | ಬಿಡುವುದುಂಟಿ | 
ಒಳ್ಳಿತಲ್ಲ | ಬುದ್ದಿ ಬರಿದೆ | ಕೆಡಬೇಡ ಕಾಂ | ತ... 


|| ೨೮ || 


ರಾವಣ 

ಮಾನಿನಿ ಕೇ | ಆಲಿಗಳು ಮ | ಪ್ಲಾನೆಯ ಸಂ | ಹರಿಸಲುಂಟೆ | 
ದಾನವರಿಗೂ | ಮಾನವರಿಗೂ | ಸಮವೇನೆ ಕಾಂ | ತೆ 


|| ೨೯ || 


ಮಂಡೋದರಿ 

ಕಾಣದೆ ಕು | ಣಿಯೊಳು ಬಿದ್ದ | ಡಾನೆಯಾದ | ರೇನು ಕಡೆಗೆ | 

ಶ್ವಾನಗಿಂತ | ಕಡೆಯಲ್ಲವೆ | ನೀ ನೋಡು ಕಾಂ | ತ || ೩೦ || 
ರಾವಣ 

ಕಿಚಿಗಿರುವೆ | ಮುತ್ತಲುಂಟಿ | ಬಚ್ಚಲೂ ಮಾ | ಳಿಗೆಯೂ ಸರಿಯೆ | 
ಹೆಚ್ಚು ಕಡಿಮೆ | ಯಿಲ್ಲವೇನೆ | ಅಮೃತ ಗರಳ | ವೇ _ || ೩೧ || 


ಮಂಡೋದರಿ 

ನೆಚ್ಚಿ ಪರರ | ಹೆಣ್ಣಿಗೆ ಮನ | ಮೆಚ್ಚಿದಾತ | ಗಮೃತ ವಿಷವು|| 
ಕಿಚ್ಚು ನೀರೊ | ತುರಿವುದುಂಟಿ | ಹೆಚ್ಚೇನು ಕಾಂ | ತ . 


|| ೩೨ || 


ಪಂಚವಟಿವಾಲಿಸಂಹಾರ 


೧೩೯ 


|| ೩೩ || 


II ೩೪ || 


ರಾವಣ 

ಈರೇಳು ಲೋ | ಕದೊಳಗುಳ್ಳ | ಪಾರುಪತ್ಯ | ವೆನಗಿದ್ದಂತೆ | 

ನಾರಿ ಹುಲು | ಮನುಜರ್ಗೆಲ್ಲ | ಅಂಜುವೆನೇ ! ನೆ . 
ಮಂಡೋದರಿ 

ಬೇರು ಕಡಿದ | ಮೇಲೆ ವೃಕ್ಷ | ಜಾರದೆ ನಿಲ್ಲುವದುಂಟಿ | 

ಮಾರಿಬಡಿವ | ವೇಳ್ಯ ಕ್ಯಾರೂ | ಬಾರರು ಕಾಂ | ತ 
ರಾವಣ 

ಬಂದದ್ದೆಲ್ಲಾ | ಬರಲದರಿಂದ | ಮಂದಗಮನೆ | ಸೀತೆಯನ್ನು | 

ತಂದಲ್ಲದೆ / ಬಿಡೆನು ಕಾಣೆ| ಚಂದಿರವದ | ನೆ 
ಮಂಡೋದರಿ 

ತಂದೆತಾಯ | ಳಾಣೆ ನಿಮಗೆ| ತಂದರೆ ಜಾ | ನಕಿಯ ಮನೆಗೆ | 
ಕುಂದುವರೈ | ಶ್ವರ್ಯವೆಲ್ಲ | ' ಮುಂದೆನ್ನ ರಮ | ಣ 

( ಮಂಡೋದರಿಯ ನಿಷ್ಟ್ರಮಣ) 


|| ೩೫ || 


|| ೩೬ || 


೧೦ ಕಂದ 
ಕೋವಿದ ನೀತಿಯ ಮಾತಂ 
ಭಾವಕಿ ತಾ ತಿಳಿಯಪೇಳ್ಕೊಡಂಬಡಿಸಿದೊಡಂ | 
ರಾವಣ ಕೇಳದೆ ತನ್ನಯ 
ಮಾವಂ ಮಾರೀಚನಿದ್ದ ವನಕ್ಕೆ ತಂದಂ 


|| ೩೭ || 


( ಮಾರೀಚನ ಪ್ರವೇಶ ತೆರೆಯಲ್ಲಿ, ಆಸನಸ್ಥನಾಗಿ). 


೧೧ ರಾಗ ನವರೋಜು--- ಆದಿತಾಳ ೩೨ 
ಠಾವಣ _ 

ಮಾರೀಚನಿ | ಶಾಚರ | ಸಂತತ | 
ವೀರಮನೋಹರ | ವಿಕ್ರಮ | ಶೌರ್ಯ | - 
ಮಾರಾಂಗಶ | ರೀಠವು | ನೋಹರ | 
ಚಾರು ಗುಣಗ | ಭೀರಉ | ದಾರ _4 


|| ೩೮ || 


1 ನಾನಂ ( ಕಾ , ಆ) 2 ಇ೦ ( ಅ) 
4 ಸುಗುಣಗಂ | ಭೀರ ಪ | ರಾಕ್ರಮ | ( ಕಾ ). 


3 ನೀಲಾಂಬರಿ - ಧ್ರುವ ( ಓ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ದಶರಥನ | 1ಇಬ್ಬರು ಹುಡುಗರು | 
ವಸುಧೆಯೊಳತಿ ಶೋ | ಬಿಪ ರಂ | - | 
ಕುಶಲದಿ, ಖರ | ದೂಷಣ | ತ್ರಿಶಿರರ | 
ಪೆಸರಡಗಿಸಿ ಮೆರೆ | ದಿಹ ರಂ | ತೆ 


|| ೩೯ || 


ರಾಘವನೆಂ _ | 3ಬನಿಗೊ | ರ್ವಳು ಸತಿ | 
ನಾಗಕನೈ ಯಂ | ತಿಹ ಳಂ 1, ತೆ | 
ಪೋಗುವೆ ನಾ ತರಲಿಕೆ | ಪೊಂಮೃಗ || 
ವಾಗಿ ನೀನು ನಲಿ | ದಾಡ ಬೇ 1 ಕಲ್ಲಿ 


|| ೪೦ || 


೧೨ ರಾಗ ಮಧ್ಯಮಾವತಿ. .ಏಕ ತಾಳ ೩ 


ಮಾರೀಚ 


|| ೪೦ || 


ರಾವಣ | ನೀ ಬಲು | ಸಾಹಸಿ | ಯಯ್ಯ | 
ದೇವ | ರ್ಕಳ ದೇ | ನನು ಶ್ರೀ | ರಾಮ | 
ಕೇವಲ ! ನರಜ | ನದಿ ಜನಿ | ಸೀಪರಿ | 
ಭೂವಲ | ಯದಿ ತಿರು | ಗಾಡುತ | ಲಿಹನು 
ತತ್ಕಾಂ | ತೆಯ ತಂ | ದರೆ ನಂ | ಶಕ್ಕೆ ಮ || 
ಹತ್ವ | ಟಕನ | ಲ್ಲದೆ ಸುಖ | ಮೇ | 
ತತ್ಸಂ 1 ಗತಿ ಬೇ | ಡಾ ನಿ | ದಾನಿಸು | 
ಮುಂ | ಚಿತ ಮಾ | ತನು ನೀ | ಕೇಳು 


|| ೪೨ || 


೧೩ ಠಾಗ ವಾರವಿ - ಏಕತಾಳ ೩ 


ಠಾವಣ = 


ಸಾಕೆಲ | ವೋ ಬ | ಲ್ಲೆನು ನಾ | ನು | 
ಏಕವ | ರನು ಕೊಂಡಾಡುವೆ | ಯಮ್ | 
ನಾ ಕೊ | ಲ್ಲುವೆ ನೀ ! ಪೋಗದಿ | ರೆ - ಎನೆ | 
ತಾ ಕೈ | ಮುಗಿದ್ದೆ | ದುವನೆಂ | ದ . 


|| ೪೩ || 


4 ೩ಕೆಯ | ಪೋಲುವ | 


1 ಸುತರಿ ( ಅ) 2 ಗೆ ( ಅ) 3 ಬಾತ ( ಕಾ , ಅ) 
( ಆ) 5 ಬಿಡದು ( ಆ) 


ಪಂಚವಟ ವಾಲಿಸಂಹಾರ 


೧೪೧ 


1 ರಾಗ ಸೌರಾಷ್ಟ - ಅಷ್ಟ ತಾಳ ಛಾಪು 
ಮಾರೀಚ - 

ನಿನ್ನ ಕೈ | ಯಲಿ ಪೆಟ್ಟ | ತಿಂದು ಸಾ | ವುದಕಿಂತ | 
ರಾಮ ಬಾ | ಣದಿ ಸಾಯೆ ! ಸಾಯುಜ್ಯ | ವಹುದಯ್ಯ ? | 
ಪೋಗುವೆ | ದಮ್ಮಯ್ಯ | ಪೋಗುವೆ! 


|| ೪೪ || 


( ರಾವಣ ಮಾರೀಚರ ನಿಷ್ಕಾಮ) 

೧೪ ರಾಗ ಪುನ್ನಾಗ - ಅಷ್ಟ ತಾಳ ೨ 
ಅಡವಿಯೊ | ಳಗೆ ರಾಮ | ನಿರುವ ಸು | ದಿ ಯ ಕೇಳಿ | 
ಕಡುಚೆಲು | ವಿನ ಮೃಗ| ಬಂತೋ 
ತಂದಾನ | ತಾನೇ | ತಂದನಾ | ನಾ 


|| ೪೫ || 


ನೋಡಿ ಜಾ | ನಕಿ ಭ್ರಮೆ | ಗೂಡಿ ತ | ನೈರಸನ | 
ತಿಬೇಡಿ ಕಾ | ಡಲು ಮೃಗ| ಬಂತೋ ! ಓ ಓ |13 
ತಂದಾನ | ತಾನೇ | ತಂದನಾ ! ನಾ 


|| ೪೬ || 


( ಚಿನ್ನದ ಮೃಗ -ಸೂತ್ರದ ಬೊಂಬೆ ಕುಣಿಯುತ್ತ ಬರುವುದು ) 

೧೫ ಶಾರ್ದೂಲ ವಿಕ್ರೀಡಿತ ವೃತ್ತ 
ಮಾರೀಚಂ ಮೃಗವಾಗಿ ಪಂಚವಟಿಗಂ ಬಂದಲ್ಲಿ ಓಡ್ಯಾಡಲು 
ಸೌರಮ್ಯಾತಿಶಯಪ್ರಧಾನಕರನಂ ಕಂಡಾಗಳಾ ಜಾನಕಿ 
ಚೋರಂಗಳ ಮಾಯದಾಕೃತಿಯಿದೆಂದಾಕಾಂತೆ ತಾ ಕಾಣದೆ 
ನಾರೀ ವಿಸ್ಮಿತೆಯಾಗಿ ಕಾಂತನೆಡೆಗಂ ಬಂದಾಗಳಿಂತೆಂದಳು 


|| ೪೭ || 


1 ವಚನ || ಅವನ ಕೈಯ ಸಾವುದಕ್ಕೆ ರಾಘವನ ಕೈಯ ಮುಡಿದೆಯಾದರೆ ತನಗೆಸವ 
ಸಾಲೋಕ್ಯಮುಕ್ತಿ ಯಹುದೆಂದು ಪೋದಂ ( ಓ ). 

_ 2 ರಿಂದ 1 ನರಕವೇ ಸಾಧ್ಯವ| ಹುದು ತನ ಗಿಂದು|| ರಾಮನ ಬಾಣದೊಳಸುವ ನೀಗಿ 
ದರೆ ನಾ | ನೀರೇಳುಲೋಕದ ಮೋಕ್ಷವ | ಪಡೆವೆ !! ( ಅ) . 

3 ಕೂಡೆಬೇಡಿದಳು ತಾನೇಕಾಂತ ದಿಂದ | ( ಅ) ತಂದಾನ ತಾನೇ ಎಂಬ ಸೊಲ್ಲು 
ಹೆಚ್ಚಿನ ಕಾಗದ ಪ್ರತಿಗಳಲ್ಲಿ ಮತ್ತು ಅಚ್ಚಿನ ಪ್ರತಿಗಳಲ್ಲಿ ಇರುವುದಿಲ್ಲ. 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ರಾಮ ಸೀತೆ ಲಕ್ಷ್ಮಣರ ಪ್ರದೇಶ) 
೧೬ ರಾಗ ಪುನ್ನಾಗವರಾಳಿ. .ಏಕತಾಳ ೭ , ಅಷ್ಟ ತಾಳೆ ೨ 


ನೋಡಿದೆ | ಯಾ ರಾಮ | ನೋಡಿದೆ | ಯಾ 
ಕಾಡಿನಿಂದ | ಲೋಡಿಬಂದು ! ಆಡುವಂಥ | ಪೊಂಮೃಗವ || ಪಲ್ಲವಿ || 


ಚಿನ್ನದ ಹಾ | ಗಿರುವ ಮಯ್ಯ | ಬಣ್ಣದ ಸು | ತಲೂ ಪಂಚ | 
ವರ್ಣದ ರೇ | ಖೆಗಳು ಬಂದ.| ಚೆಂದವ ನೋ | ಡು - || 
ಸಣ್ಣ ಸಣ್ಣ | ಕಾಲಬೆರಳು | ಸಾಲಿನುಗುರು | ಭಾವಂಗಳ | 
ತನ್ನಂಗ ದಿ | ಇಂಗ ಧಿಕ್ಕಿಟ | ತೋ ಯೆಂದು | ಕುಣಿವ ಮೃಗವ || ೪೮ || 
ಜಗದೇಕ ವೀ | ರನೆ ಕಯ್ಯ | ಮುಗಿದು ಬೇಡು | ವ ದಮ್ಮಯ್ಯ | 
ಹಗಲೂ ಯಿರುಳೂ | ಕಂಡುಕೊಂಡು | ಸೊಗದಿಂದಿರ್ಪೆ | ನು || 
ಸುಗುಣ ನಿನಗೆ | ನಾ ಬೇಕೆಂಬ | ಬಗೆಯೊಳು ಸ್ನೇ | ಹವಿದ್ದರೆ| 
ಅಗಲಿ ಓಡಿ | ಹೋಹ ಮುನ್ನ | ಮೃಗವ ಹಿಡಿದು | ತಾ ಮೋಹನ ||೪ || 


೧೭ ರಾಗ ಕೇದಾರಗೌಳ - ಅಷ್ಟ ತಾಳ ೧ 


ಠಾನು 


ಅರಸಿ ನೀ | ಸುಮ್ಮನೆ| ಭ್ರಮೆಗೊಳ್ಳ | ಬೇಡವೆ | 
ಸರಸದ | ಮೃಗವಲ್ಲ | ಲೇ - || 
ಸರಸಿಜಾಂ| ಬಕಿ ನಿನ್ನ | ಮರುಳು ಮಾ | ಡಲು ಬಂದ | 
ದುರುಳರ | ಕಪಟ ಕಾ | ಣೆ 


|| ೫೦ || 


ಸೀತೆ 


ಕಪಟದಾ | ಕೃತಿಯೆಂದು | ಕಾಂತ ನೀ | ಯೆನ್ನ ಚಾ | 
ಳಿಪುದೆಲ್ಲ | ಬಲ್ಲೆ ನಾ | ನು | | 
ಅಪರೂಪ| ವಿದಕಂಡು | ಬಯಸಿದ | ರೆನಗೊಂದು | 
ಉಪಕಾರ | ಮಾಡೊ ನೀ ನು 


|| ೫೧ || 


ರಾಮ 


ನಾಡಮಾ | ತಲ್ಲ ರಾ ! ಕಸರ ಮಾ | ಯಕದಿ ಬಂ | 
ದಾಡುವ | ಮೃಗವು ಕಾಣೆ-- || 


ಪಂಚವಟಿನಾಲಿಸಂಹಾರ 


ಬೇಡ ಸು | ಮನೆ ಕಡ್ಡಿ ಮುರಿದು ಸಾ | ರಿದೆನು | 
ನೋಡಬೇ | ಡವೆ ಯೆನ್ನಾ | ಣೆ 


|| ೫೨ || 


ಸೀತೆ 


ಆಡುವ | ಮೃಗದಿಂದ 1 ಕೇಡು ಬಂ | ತಾದರೂ | 
ನೋಡಿಕೊಂ | ಬೆನು ಬಂದು | - || 
ನೋಡದೆ | ಯೆನಗೊಂದು | ಕಣ ಜೀವ | ನಿಲ್ಲದು | 
ಬೇಡಿಕೊಂ | ಬೆನು ನಿನ್ನ | ನು 


|| ೫೩ || 


ರಾವು 


ಕೆಟ್ಟ ಮೇ | ಲೇ ಬುದ್ದಿ | ಬರುವುದು | ನೀ ಗಂಟ | 
ಕಟ್ಟಕೊ | ಸೆರಗಿನ | ಲಿ || 
ದಿಟ್ಟೆ ಹೆಂ | ಗುಸು , ಛಲ | ಬಿಟ್ಟು ಬಿ | ಡಿದರಿಂದ | 
ಕಷ್ಟಕಾ | ರ್ಯಗಳಹು | ದು 


|| ೫೪ || 


ಸೀತೆ _ 


ಎಷ್ಟು ಚಾ | ಳಿಸಿದರೂ | 1ಈ ಮಾತೊಂ | ದನು ನಾನು | 
ಬಿಟ್ಟು ಕ | ಳೆವಳಲ್ಲ | ೮ || 
ಸಿಟ್ಟು ಬಂ | ತಾದರೂ | ತಾರದಿ | ದ್ದರೆ ಪ್ರಾಣ | 
ಬಿಟ್ಟ ಸೆ | ನಿನ್ನ ಮೇ | ಲೆ 


|| ೫೫ || 


ರಾಮ 


ಅನುಜ ನಾ | ಮೃಗವನು | ತರಲು ಪೋ ! ಸೆನು ಬರು | 
ನನಕ ಮಾ | ನಿನಿಯ ಬಿ | ಟ್ಟು - || 
ವನದಿ ಮ | ತತ್ರ | ತಿರುಗಾಡ | ಬೇಡೆಂದು | 
ಧನುಶರಂ | ಗಳ ಕೊಂಡ | ನು - || 


|| ೫೬ || 


1 ನಾನೀಮಾ ತನುಕೇಳಿ | ಬಿಟ್ಟ ಪಳಲ್ಲ ನಿ | 
ತಾರದಿದ್ದರೆ | ಬಿಟ್ಟ ಪೆ ಪ್ರಾಣವ | ನು - 1 ( ಅ , ಕಾ ) 


- ಸಿಟ್ಟು ಬಂದರೆ ಬರ | ಲಿದ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೮ ರಾಗ ಸವಾ - ಏಕತಾಳ ೩ 
[ ತಾವರೆಮೊಗದಂ | ಗನೆ ನೀ ಕೇಳಾ | ರಾವಣದನುಜನ | 

ಚೇಷ್ಟೆಯ ಮೃಗವಿದು | 
ಭೂವಲಯದೊಳುಂ | ಟೇ ಕೇಳಾದರೆ | ಮಾಯೆ 

ಯೆನುತ ತಿಳಿ | ದುಂ || ೫೭ || 
ಖಳನಂ ಕೊಲುವಡೆ | ವತ್ಸರವೊಂದಿದೆ | ನಳಿನಾಂಬಕಿ ನೀ | ನಕ್ಕಿಯೊಳುಂ ನಿಲು| 
ನೆಳಲಿಂದಿರು ನೀ ಅವನಿಯೊಳುಂ ನೆಲ | ಸೆಂದಂ ರಘುವೀ | ರಂ ' ] || ೫೮ | | 


೧೯ ರಾಗ ಸೌರಾಷ್ಟ್ರ - ರೂಪಕತಾಳ ೧ 


ರಾಮ 


ಸಹಜ ಸೌಮಿ | ತ್ರ - 1 ಜನಕನಂದ | ನೆ | 
ಮೃಗಮನೋಚಿ| ತೆ – ಯಾದಳಲ್ಲ ! ಯ್ಯ - 


|| ೫೯ || 


ತರಲು ಪೋಪೆ | ನಾ - | ಬರುವ ತನಕ | ನೀ || 
ಧರಣಿಜಾತೆ | ಯ | ಕಾಯ್ದುಕೊಳ್ಳ | ಯ್ಯ - 


|| ೬೦ || 


ಅಗ್ರಜಾ ನೀ | ಕ – ಈ | ಸ್ವಲ್ಪ ಕೆಲಸ | ಕೆ 
ವ್ಯಗ್ರದಿಂದ | ನೀ | ತೆರಳಲೇತ | ಕೆ - 


|| 


|| ೬೦ || 


| 


ನಿಮಿಷ ಮಾತ್ರ | ಕೆ - ನಾ | ತರುವೆನು ಮೃಗ| ವ 
ಅಮಮ ರಾಮ | - | ಕೊಡಿಸು ನೇನು | ವ - 


|| 


೨ || 


1 ಭಾಮಿನಿ || ಎಲೆಲೆ ಮಾನಿನಿ ಕೇಳು ಅಡವಿಯೊ 

ಇರುವ ಮಗ ಶರವೆಸೆದೆನಾದರೆ 
ಉಳಿಯದಿರಲದ ತಂದು ಮಾಡುವ ಕಾರ್ಯವೇನೆಂದ | 
ಪಂಚಬಾಣನ ಪಿತನೆ ಕೇಳಾ 
ವಂಚಿತದ ಮೃಗ ಮಡಿದುದಾದರೆ 
ಕಂಚುಕನ ರಚಿಸುವೆನು ಚರ್ಮನ ತೆಗೆದು ವಿನಯದಲಿ !! ( ಆ ). 

( ಇದು ತೊರವೆ ರಾಮಾಯಣದ ಪದ್ಯ ). 


ಪಂಚವಟಿ. ವಾಲಿಸಂಹಾರ 


ರಾಮ 


ಆಗದಾಗ | ದು - 1 ಕಪಟನ್ನುಗವಿ | ದು 
ಬೇಗದಿಂದ | ಲೇ - ನಾ | ತರುವ ಲಕ್ಷ 


ಣ 


|| ೬೩ || 


ಎಷ್ಟು ಕಾಲ |ಕೆಬರುವೆ ರಾಘ | ನ ! 
ಸೃಷ್ಟಿ ಜಾತೆ |ತಾಹೇ | ಗಿರುವಳೊಬ್ಬ | 


* || ೪ || 


ರಾಮ 


ನಿಮಿಷಮಾತ್ರ | ಕೆ - I ಬರುವ ಲಕ್ಷ ಣ.... 
ಅನಕ ಸೀತೆ | ಯ - ನೀ ! ನೋಡಿಕೊಳ್ಳ | ಯ್ಯ 


|| ೬೫ || 


- ೨೦ ವಾರ್ಧಿಕ ಷಟ್ನದಿ 
ಎನುತ 1ಬುದ್ದಿಯ ಪೇಳಿ ತನ್ನ ನಂ ನಿಲಿಸಿಯಾ 
ಕ್ಷಣದಿ ಮುನ್ನಡೆತಂದು ಮೃಗನ ಬೆಂಬತ್ತಿದಡೆ 
ಘನತರದ ಘೋರಡವಿಗಯಿ ತಾ ದನುಜಮೃಗ ರಾಘವಂ ಕೋಪದಿಂದ | 
ದಣಿದು ಶರವಂ ಬಿಡಲು ಹಾ ಲಕ್ಷಣಾಯೆಂದು 
ದನಿಗೆಯು ಮಾರೀಚ ಪ್ರಾಣವ ಬಿಡಲಾಗ 
ವನಿತೆ ಜಾನಕಿ ಕೇಳು ರಾಮನೇ ಸರಿಯೆಂದು ಲಕ್ಷಣನೊಳಿಂತೆಂದಳು || ೬ || 


೨೧ ರಾಗ ತೋಡಿ - ಏಕತಾಳ ೪ 


ಸೀತೆ 


|| ಪಲ್ಲವಿ || 


ನೋಡಿಬಾ | ರಯ್ಯ ಪೋ 1 ಗಿ - 5 | ನಾಯ್ಕೆಂದು 
ಮುಗುದ ಕೇ ! ಆದೆನಯ್ಯ !, ಮೃಗವಲ್ಲ | ರಾಕ್ಷಸ | 
, ರುಗಳು ರಾ | ಮನ ಹೋ ಹೋ !, ಕೊಲ್ಲುವ | ರೇನ್ನೆ ! 
ಜಗದೇಕ | ವೀರ ಕೂ , ಗುವ ಧ್ವನಿ | ಕೇಳುದು || 
ಮಿಗುವರಿ | ಯಿತು ಕಾರ್ಯ , ಕಪಟ ಸೌ | ಮಿತ್ರ 


|| ೬೭ || 


1 ತಮ್ಮಗೆಬುದ್ದಿ ಯ೦ ಹೇಳಿದಾಕ್ಷಣವೆ 

ಕನಕ ಮೃಗವಂ ರಾಮ ಬೆಂಬತ್ತೆ ವೇಗದೊಳು( ಅ). 


10 


ಪಾರ್ತಿಸುಬ್ಬನ ಯಕ್ಷಗಾನಗಳ 


ರಾಮನ | ಧ್ವನಿಯಲ್ಲ |, ಜಾನಕಿ | ನೀ ಕೇಳು | | 
, ಯಾಮಿನೀ | ಚರರವ |, ಸಾನಕಾ | ಲದಲಿ | 
ತಾಮಸ | ದಿಂ ಕೂಗಿ , ದೃಲ್ಲದೆ | ಬರಿದೆ ಸಂ | 
ಗ್ರಾಮಭೀ | ಮನ ದನು , ಜರು ಕೊಲ್ವ | ದುಂಟೆ. 
, ಬರಿದೆ ಚಿಂ ತಿಸಬೇಡ |ವೆಜಾ| ನಕೀದೇವಿ 


| ೮ || 


|| ಪಲ್ಲವಿ || 


ಸೀತೆ 


ಎಷ್ಟು ಸೇ | ಳಿದರು ನೀ !, ಯೆನ್ನರ | ಸನ ಧ್ವನಿ | 
ಅಷ್ಟಕೆ | ನಾನದ |, ನರಿಯದ / ಜೇನೋ || 
ಸ್ಪಷ್ಟಿ ಪಾ | ಲಕ ಪ್ರಾಣ , ದಟ್ಟುಳಿಗೆ | ಕೂಗಿದರೆ |1 
ಬಿಟ್ಟು ಸು | ಮನೆ ಇಂಥ , ನೆವನವಿ | ದೇಕೋತಿ 


|| ೬೯ || 


* ೨೨ ರಾಗ ಸೌರಾಷ್ಟ್ರ -ರೂಪಕತಾಳ ೧ 


ದೇವಿ ಕೇಳ್ ದೃ | ಢ ರಾಮಚಂದ್ರ | ನು 
ದೇವತಾಂಶ | ಸಂ - ಭೂತನಲ್ಲ | ನೆ || 
ಆ ವಿಭವ | ಸ್ವ - ತಂತ್ರಮೂರ್ತಿ| ಯ 
ಆವನಾದ | ರೂ . ಕೊಲ್ಲಲಾಪ | ನೆ 


|| ೭೦ || 


ಸೀತೆ 


ಏನು ಲಕ್ಷ ಣ - ಮನದ ಸಂಶ | ಯ || 
ಆ ನರೇಂದ್ರ | ಗೆ. ! ಪ್ರಾಣಸಂಕ | ಟ - || 
ನೀನು ಸುಮ್ಮನೆ ತಡವ ಮಾಡ | ದೆ | 
ಪ್ರಾಣನಾಥ | ನ ..! ನೋಡಿಬಾರ | ಯ್ಯ 


|| ೭೦ || 


ತಾಯೆ ಕೇಳ | ವೈ - | ರಾಕ್ಷಸರ್ಕ | || 
ಮಾಯವಲ್ಲ ದೆ ! ರಾಮನೇ | ನಲ್ಲ || 


1 ಗೊದಗದೆ ( ಕಾ ) 


2 ಹಾಳು ( ಅ) 


3 ವ್ಯಾಕಯ್ಯ ( ಅ) 


ಪಂಚವಟಿ. ವಾಲಿಸಂ ಹಾರ 


೧೪೭ 


ಈಯರಣ್ಯ | ದಿ ನಿನ್ನ | ಬಿಟ್ಟು ಹೋದ| 8 
ಕಾಯಜೋಪ| ನ . ..! ಕೋಪಿಸುವ ನಿ | ಜ 


|| ೭೨ || 


ಸೀತೆ 


ಬಾಲಕ ನಿ | ನ. .! ಭಾವವೇನ | ಯ್ಯ ! 
ಶ್ರೀಲಲಾಮು | ತಾ | - ನಳಿದ ಮೇಲೆ1 || 
ಆಳುವೆನೆಂ |ಬದು| ರಾಶೆಯಿಂದ | ಲೆ ! 
ಆಲಸ್ಯದಿಂ | ದ - ನೀ | ಕುಳಿತೆ ನಿಶ್ಚ | ಯ 


|| ೭೩ || 


೨೩ ವಾರ್ಧಿಕ ಷಟ್ನದಿ 


ಕಾಮಿನಿಯ ಕಠಿಣತರ ವಾಕ್ಯ ಮಂ ಕೇಳು ಶ್ರೀ 
ರಾಮ ರಾಮಾಯೆಂದು ಕಿವಿಗಳೆರಡಂ ಮುಚ್ಚಿ 
ಭೂಮಿಯೊಳಗೇಳಾಣೆಯಂ ಬರೆದಿದರ ಮೂಾಗಿ ಅಡಿಯಿಡದಿರೆಂದುಸಿರ್ದು | 
ಸೋಮಾರ್ಕಭೂಮಿದೇವಿಯ ಸಾಕ್ಷಿಯಂ ಮಾಡಿ 
ತಾ ಮನದಿ ನೊಂದುಕೊಂಡಾಕ್ಷಣದೊಳಯಿ ದಂ 
ರಾಮಚಂದ್ರನ ಪಾದದೆಡೆಗಿತ್ತಲಾದ ವೃತ್ತಾಂತಂಗಳಂ ಲಾಲಿಸಿ || ೬೪ || 


- ೨೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ದೇವ ಲಕ್ಷಣ | ನಿಂತು ಮಣಿದಾ|| 
ದೇವಿಯಳ ಬಳಿ | ಯಿಂದ ಪೊರಡಲು | 
ದೇವತೆಗಳಿಗೆ | ಸೆರೆಯ ಬಿಡುವಾ | ಕಾಲಬಂತು 

( ಲಕ್ಷಣನ ನಿಷ್ಟ್ರಮಣ) 


|| ೭೫ || 


ಕಾವಿ ವಸನದ | ಕೈಯ ಜಪಸರ | 
ಕೋವಿ ದಂಡ ಕ | ಮಂಡಲಂಗಳ | 
ರಾವಣನು ಸಂ | ನ್ಯಾಸಿವೇಷವ | ತಾಳಿ ಬಂದ 

(ಕಪಟಸನ್ಯಾಸಿಯ ಪ್ರವೇಶ) 


|| ೬೩ || 


oves 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೫ ರಾಗ ಪಂತುವರಾಳಿ. ಅಷ್ಟ ತಾಳ ೧ 


ರಾವಣ - 

ಭಿಕ್ಷವ | ನೀಡೆ ದೇ |ವಿಸ| ನ್ಯಾಸಿಗೆ 


|| ಪಲ್ಲವಿ || 


|| ೭೭ || 


ಕುಕ್ಷಿಗಾ ! ಧಾರವಿ | ಲ್ಲದೆ ದೇಶ | ದೇಶ ಪ್ರ | 
ದಕ್ಷಿಣೆ | ಗೆಝಿಲ್ಲಿ | ಬಂದೆ ಕಾ | ಣಮ್ಮ 
ಆವ ದೇ | ಶವು ನಿಮ | ಗಾನರಾಜ್ಯವನ್ನು | 
ಈ ವಿಪಿ | ನದೊಳೊಬ್ಬ | ಳಿರುವೆ ಯೇ | ಕನ್ನ 


|| ೭೮ || 


ಸುರರೊ ಕಿ | ರರೊ ಭೂ | ಸುರರೊ ದಾ | ನವರೊ ಯಂ | 
ದರಿಯದೆ| ನಾ ಕೇಳ್ವ | ಪರಿಯು | ಕಾಣಮ್ಮ 


|| ೭೯ || 


೨೬ ಚರಿತೆ ( ಸಾಂಗತ್ಯ ರಾಗ ಪಂತುವರಾಳಿ. ಅಷ್ಟ ತಾಳ ೨ 


ಸೀತೆ 


ಲೇಸಾಯಿ | ತಯ್ಯ ಸ | ನ್ಯಾಸಿ ತವ | ಚರಣಕ್ಕೆ | 
ಸಾಸಿರ | ಶರಣೆಂಬೆ | ನಾನು || 
ಬೇಸರ | ಟಿತು ನಿಮ್ಮ | ಪಾದದ | ರ್ಶನದಿಂದ | 
ಏಸು ಪು | ಣ್ಯದ ಫಲ | ವೇನೋ 


|| ೮೦ || 


ದೇಶಾಯೋ | ಧ್ಯಾಪುರ | ವಾಸಿಗ | ಕೈ ನಾವು | 
ಆ ಸೂರ್ಯ | ವಂಶದ | ರಸರು || 
ವಾಸಿಸಂ | ಥದ ಮೇಲೆ| ಅನುಜನ | ಸಹಿತಿ | 
ವಾಸವಾ | ಗಿಹನೆನ್ನ | ರಮಣ 


|| ೮೦ || | 


ಕಂಡೊಂದು | ಮೃಗವಪೇ ! ಓಸಿದ ಕಾ | ರಣದಿಂದ | 
ಕೊಂಡುಬ | ಹರೆ ರಾಮ | ಪೋದ || 
ಪುಂಡರೀ | ಕಾ … ಬಾ | ರದೆ ಹೊತ್ತಾ | ದುದರಿಂದ | 
ಅಂಡಲೆ | ಯುತ ತನ್ನ ! ನಡೆದ 


|| ೮೨ || 


ಪಂಚನಟ - ನಾಲಿ ಸಂಹಾರ 


೧ರ್೪ 


|| ೮೩ || 


ಅಡಿಗೆ ಊ | ಟಗಳೆಂಬ | ಗೊಡವೆಯು | ನಮಗಿಲ್ಲ ! 
ಅಡವಿಯ | ಫಲಾಹಾರ | ದೊಳಗೆ || 
ಕೊಡುವೆನೆಂ ದರೆ ತಮ್ಮ ! ನಾಜ್ಞೆ 1ಇ | ಲ್ಲಿಂದ ಮುಂ | 
ದಡಿಯಿಡ | ಬೇಡವೆಂ | ದೆನುತ 

೨೭ ರಾಗ ಸಾವೇರಿ ಅಷ್ಟ ತಾಳ ೧ 
ರಾವಣ ಸನ್ಯಾಸಿ 

ನೆವನ ಹೇ | ಳುವುದೇತ |ಕೆನಾ! ದೇಹಿಯೆ | 
ನ್ನುವೆ ನಾಸ್ತಿ | ಯೆನಬಹು | ದೆ || 
ಶಿವನಾಣೆ | ಮೂರುದಿನಗಳಾರ | ಭ್ಯಾಹಾ | 
ರವಗೊಳ್ಳ | ದೀಪರಿ | ಹಸಿದು ಬಂ | ದವನೊಳು 


|| ೮೪ || 


|| ೮೫ || 


ಧರ್ಮವು | ಇವರು ನೀ | ವು . ದಾ | ಕಿಣ್ಯ ಸತ್ | 
ಕರ್ಮದಿ | ನಡೆವವ | ರು | 
ವರ್ಮಹಿ ! ಡಿದು ನಾವು | ಶಪಿಸಿ ಪೋ | ದರೆ ವಂಶ | 
ನಿರ್ಮ ಲ | ವಹುದು ಕಾ | ಣೆ - ಈ | ಶೂರನಾಣೆ 
ದನುಜರ | ಟ್ಟುಳಿ ಬಾಧೆ | ಗೆ - ಅಂ | ಬಿನ ತುದಿ | 
ಮೊನೆಯಲ್ಲಿ | ಬರೆದ ಹೀ | ಗೆ 
ಎನಿತೂ ಬಂ | ದವರಿಗೆ | ಭಿಕವ | ಕೊಡಬೇಡೆಂ | 
ದೆನುತ ಪೇ | ಳಿದ ಮಾತುಂ ಟೀ - ರಾ | ಮನಕಾಂತೆ 


|| ೮೬ || 


೨೮ ವಾರ್ಧಿಕಷಟ್ನದಿ 
ನಾನಾ ಪ್ರಕಾರದಲಿ ಖಳ ಕಪಟವ ನುಡಿದು 
ಮಾನಿನಿಯ ಮನದ ಸಂಶಯ ನಿವಾರಿಸಲಾಗ 
ಏನು ಬಂದರು ಬರಲಿ ಯೆಂದಾಜ್ಞೆಯಂ ದಾಂಟಿ ಸೀತೆ ಮುಂದಡಿಯಿಡಿ | 
ದಾನವನು ತನಗೆ ಸಿಕ್ಕಿದಳೆಂದು ನೆಲಸಹಿತ 
ಮಾನಿನಿಯ ರಥದಿ ಕುಳ್ಳಿರಿಸಿಕೊಂಡೈದಲಾ 
ಭಾನುಮಾರ್ಗದಿ ಪೋಪ ವೇಳೆಯೊಳು ಮೊರೆಯಿಟ್ಟಳಾ ಬಾಲೆ ನೆಲ ನಡುಗಲು 


1 ಯ ವಿನಾರಿ ಮುಂ | ದಡಿಯಿಡಬೇಡವೆಂದಿಹರು ( ಅ ) 


2 ಯೆಂದರೆ ( ಅ, ಕಾ ) 


೧೫ರಿ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೯ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೧ 


ಸೀತೆ.... 


ವಿಪಿನದೊ | ಆರಲು ನಾ | ನಿಂದು - ಒಬ್ಬ | 
ಕಪಟದ | ಯತಿ ನಡೆ | ತಂದು 
ಗುಪಿತ ! ಲೋಯ ತಾ | ನೆಂದು. ಆ || 
ಚಪಲಾಕಿ | ಕೂಗಿದ | ಇಂದು 


|| ೮೮ || 


ಧರಣೀ | ದೇವತೆ | ಗಳಿರ - ಎಲೆ | 
ತರಣಿ ನ | ಭೂದೇವ | ರ್ಕಳಿರ | 
ಹರ ಸರ | ಸಿಜಭವಾ | ಡೈರಿರI - 5 || 
ಸುರಮುನಿ | ಗಂಧ | ರ್ವರಿರ 


|| ೮೯ | | 


ದಶರಥ | ಭೂಪನ | ಸೊಸೆಯ ವರ | 
ಬಿಸಜ್ಜಾಕ್ಷ | ರಾಮನ | ರಸಿಯ 
ಅಸುರ ಕ | ದೈಯ್ಯ ಜಾ | ನಕಿಯನಂ 
| 
ದಿಸುವೆ ಬಿ | ಡಿಸಿರಿ | ಸತಿಯ 


|| ೯೦ | | 


೩೦ ರಾಗ ಸೌರಾಷ್ಟ - ಅಷ್ಟ ತಾಳ ೨ 


[ ಹೆಣು ಜ | ನುವ ಸಾಕು | ಎನ ಕಂಡು | ಮರೆಯಿರೋ | 

ರಾಮ | ರಾ | ಮI 
ಕಣ್ಣಾರೆ | ಕಾಣಬಾ | ರದೆ ಯೆನ್ನ ! ವಿಧಿಯನು | 

ರಾಮ | ರಾ | ಮ ll೯೧ | | 


ಜನಕರಾ | ಯಗೆ ಸುತೆ | ಯಾಗಿ ಸಂ | ಭವಿಸಿದೆ | 

- ರಾಮು ( ರಾ - ಮ 
ಇನಕುಲ | ದರಸ ರಾ | ಇವನ ಪ | ಟ್ರದ ರಾಣಿ | 

ರಾಮ ರಾಮ 


|| ೯೨ || 


ಪೊಡವಿಯಾ | ಳುವೆನೆಂದು | ದೃಢವಾಗಿ ನಂಬಿದೆ | 

- ರಾಮ | ರಾ | ಮ 


೧೫೧ 


ಪಂಚವಟಿ. ವಾಲಿಸಂ ಹಾರ 


ಅಡವಿಯೆ | ಗತಿಯೆಂದು | ಬರೆದನಂ | ಬುಜಭವ | 

- ರಾಮು |ರಾಮ 


|| ೯೩ || 


ನಡೆದು ಬಂ | ತೈ ಕೇಡು | ಕಪಟದ | ಮೃಗವಾಗಿ | 

- ರಾಮು | ರಾ | ಮ . . ! 
ಕೆಡುವ ಕಾ | ಲಕ್ಕದ | ನಾಕಂಡು | ಬಯಸಿದೆ ರಾಮ 

ರಾ - ಮ || ೯೪ || 


ತರಲು ಮುಂ | ದರಿವಾಗ | ದಂಡಕ | ವನದಲ್ಲಿ | 

- ರಾಮ ರಾ | ಮು | 
ಬರೆದ ಮ | ಯು ನನೇಳು | ಗೆರೆಗಳ | ದಾಂಟಿದೆ | 

ರಾಮ | ರಾ | ಮು - 1 || ೯೫ || 


೩೧ ವಾರ್ಧಿಕಷಟ್ನದಿ 
ಪರಿಪರಿಯ ದುಃಖದಲಿ ಮರುಗಿ ಬಾಯ್ಲಿಡುತ ಕೇ 
ಸರಿಯ ವಶವಾದ ಮೃಗದಂತೆ ಮಿಡುಕುತ್ತಲಾ 
ಧರಣಿನಂದನೆ ಕಠಿಣವಾಗಿ ಕನಿಕರ ದೀರ್ಘಸ್ವರದಿಂದ ಕೂಗುತಿರಲು | 
ಶರಣರೊಳುಶ್ರೇಷ್ಠ ಸಾಧುಗಳರಸ ಸಾತ್ವಿಕ 
ವರಪಾರಿಜಾತ ಸನ್ಮಾರ್ಗಸಂಚರಣ ನೆರೆ 
ಕರುಣಸಾಧನ ಜಟಾಯುಷ ಕೇಳು1 ದನುಜನಂ ತಡೆದನಂಬರಪಥದೊಳು 

|| ೯೬ || 


2 


( ಜಟಾಯುವಿನ ಸಂಭ್ರಮದ ಪ್ರವೇಶ) 
೩೨ ರಾಗ ನಾದನಾಮಕ್ರಿಯೆ ಅಷ್ಟ ತಾಳ ೧ 


ಜಟಾಯು 


ಎಲ್ಲಿಗೆ | ಒಯ್ದೆಯೊ | ಸೀತೆಯ | ಬಿಡು | 
ಕಳ್ಳ ರ | ಕಸ ಜಗ | ಸ್ಮಾತೆಯ || 
ಒಳ್ಳಿತೆ | ನಿನಗೀ | ರೀತಿಯ ಕಂಡೆ | 
ನೆಲ್ಲ ನಿ | ನ ಈ ವಿ | ಘಾತಿಯ 


|| ೯೭ || 


1 ವು ಕಂಡು ( ಆ) 


2 ಮಾರ್ಗದೊಳ್ ತಡೆದೆಂದನು ( ಅ). 


೧೫.೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ರಾವಣ 


ದಾರಿಯ | ಬಿಟ್ಟ | ಕಡೆಸಾರೊ | - ಇಂಥ || 
ಪಾರುಪ | ತ್ಯ ನಿನಗಿ | ತವರಾರೊ || 
ಗಾರುಗೆ | ಡುತ ಪೆಟ್ಟ | ತಿನಬೇಡ | ಕೆ | | 
ಮಾರಿತೆಂ | ದೆನುತ ಮ | ತೆನಬೇಡ 


|| ೯೮ || 


ಜಟಾಯು 


ಕಳ್ಳರು 1 ಕದ್ದು ಕೊಂ | ಡೊಯ್ಯಾಗ ಕೇಳೋ || 
ದುಳ್ಳ ವಿ | ಚಾರವಿಂ | ದೆನಗೀಗ|| 
ಒಳ್ಳೆ ಮಾ | ತಿನಲಿ ಬಿ | ಡುವೆಯೇ | ನು ಬಿಟ್ಟು | 
ಖುಲ್ಲರ | ಕಸ ಅತ್ತ 1 ನಡೆ ನೀನು 


|| ೯೯ || 


ರಾವಣ 


ಸತ್ತ ಪ್ರಾಣಿಗಳ ತಿಂ | ಬಾತಗೆ ಇಂಥ | 
ಧೂರ್ತದು | ರ್ವಚನಗೆ | ಲೇತಕೆ | | 
ಮತ್ತೆ ದಾ | ರಿಯ ಬಿಟ್ಟು | ಬಿಮ್ಮನೆ ಇಲ್ಲಿಂ | 
ದತ್ತತ್ತ 1 ನಡೆ ನಡೆ | ಸುಮ್ಮನೆ 


|| ೧೦೦ | | 


ಜಟಾಯು 


ಭಕ್ಷಿಸಿ | ದನಕ ಹೋ | ಗೆನು ನಿನ್ನ ಯೆಂದು | 
ಪಕ್ಷೀಂದ್ರ ! ಹೊಡೆದ ಪೆ | ಟ್ವಿಗೆ ಮುನ್ನ || 
ರಾಕ್ಷಸ | 1ಕಡುನೊಂದು1 | ಬೆದರಿದ | _ ಇಪ್ಪ | 
ತಕಿಗ | ಲೊಳು ಕಿಡಿ | ತಗೆದರಿದ 


|| ೧೦೦ || 


ರಾವಣ 


ಬಾಣವ ! ಖಗಪತಿ | ಗೆಸೆದನು | ಪ | 


ಜಟಾಯು 


ತಾಣದಿಂ | ದದನು ಖಂ | ಡಿಸಿದನು | | 


1 ನದಕಂಡು (*) 


2 ಎರಡ ( ಅ) 


ಯುಗುಳಿ ( ಅ) 


ಪಂಚವಟಿನಾಲಿ ಸಂಹಾರ 


ರಾವಣ 


ಕಾಣುತ್ತ | ಗದೆಯ ಬಿ | ಸಾಡಿದ | ಹಕ್ಕಿ | 


ಜಟಾಯು 


ಕೇಣದಿಂ | ದಲೆ ತುಂಡು | ಮಾಡಿದ 


|| ೧೦೨ || 


- ರಾವಣ - – 


ಅಬ್ಬರಿ | ಸುತ ಹಿಂದೆ | ತಿರಿಗಿದ - ಮತ್ತೆ | | 
ಕಬ್ಬಿ ಕೈ | ಮುಷ್ಟಿಯೊ | ಳೆರಗಿದ || 
ಇಬ್ಬರು | ಸರಿನಾವು | ಶಕ್ತಿಗೆ ಕಾದು | 
ವೊಬ್ಬೊಬ್ಬ | ರೊಂದೊಂದು | ಯುಕ್ತಿಗೆ 


|| ೧೦ || 


1ಮರ್ಮವಿ | ಡಿದು ಕಾ | ದುವ ನಾವು ಸತ್ಯ | 
ಧರ್ಮ ಯು | ದ್ದದಲಿ ಬಾ | ರದು ನೋವು|| 
ವರ್ಮವಿ | ಡಿದು ಕಾ | ದಿದೆನಲ್ಲ | ' ಸೋ | 
ಲೊಮ್ಮೆ ಗೇ | ಲೊಮ್ಮೆ ಕಾಣಿಸಿತಲ್ಲ ? 
ಎನ್ನಸು | ವುಂಗುಟ3 | ದೆಡೆಯಲ್ಲಿ ಹಕ್ಕಿ | 
ನಿನ್ನ ಪ್ರಾ | ಣವದಾನ | ಕಡೆಯಲ್ಲಿ | 


|| ೧೦೪ || 


ಜಟಾಯು 


ತನ್ನಸು | ಬಲರೆಂಕೆ | ಯಡಿಯಲ್ಲಿ 
ವೆನ್ನುವೆ | ಯೆರಡಿಲ್ಲ | ನುಡಿಯಲ್ಲಿ 


ಸತ್ಯ | 


|| ೧೦೫ || 


೩೩ ರಾಗ ಸೌರಾಷ್ಟ್ರ -ತ್ರಿವುಡೆತಾಳ ೨ 
ಮಾಯಕದ ನುಡಿ| ಯೆಂದು ತಿಳಿಯದೆ | 
ಕಾಯಮರ್ಮವ | ನುಸುರೆ ರಾಕ್ಷಸ | 
ರಾಯ ಬಡಿಯಲು | ಬಿದ್ದ ನಾಗ ಜ | ಟಾಯು ಶರಣ 


|| ೧೦೬ || 


1 ಧರ್ಮವಾದದಲಿ ( ಅ) 2 ಸೊಲ್ಲೆಲವೊಮ್ಮೆಗೂ ಕಾಣಿಸಲಿಲ್ಲ ( ಕಾ ) 3 ನಂಗುಷ ( ಅ). 
* ಹಕ್ಕಿ ಪ | ಕ್ರಿಯ ಪಕಜಾತಿಗೆ | ಬಲ | ರೆಕ್ಕೆಯೊಳಿಹುದೆಂಬ ಮಾತಿಗೆ. 
ರಾಕ್ಷಸ | ನದ ಕೇಳಿ ಗ್ರಹಿಸಿದ | ಪಕ್ಷಿ 1 ಸಿಕ್ಕಿದನೆಂದ್ಧರ್ಷ ತಾಳಿದ || 
ನಾಯ ಖ | ತಿಯೊಳದರ ಬಡಿದನು ! ಪಕ್ಷೆ | ತ್ರಾಣಗುಂದಿಯ ಭೂಮಿಗೊರದನು ! ( ಆ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಆಹ ಕೆಟ್ಟೆನು | ಕೆಟ್ಟೆನಕಟೀ | 
ಕಾಯದುಷ್ಕತ | ಫಲವೋ ನಾನೀ | 
ರಾವಣನ ಕರ | ಹತಿಯೊಳಳಿವರೆ | ಹಾ ವಿಧಾತ 
ಎಂದು ಮರುಗುತ | ನಯನ ನಾರಿಯೊ | 
ಇಂದು ಮಿಡಿದಂ | ಫಿಯಲಿ ಹೊರಳಲು | 
ಮಂದಗಮನೆಯು | ನುಡಿದಳಾ ವಿಹ | ಗೇಂದ್ರಗಂದು 


|| ೧೦೭ || 


|| ೧೦೮ || 


ಸೀತೆ 


ವರವ ಕೊಟ್ಟಳು | ಸೀತೆ ರಾಮನ| 
ಚರಣವನು ಕಂ | ಡರುಹುವನಕವು | 
ಮರಣವಿಲ್ಲೆನೆ| ದುರುಳ ಕೊಂಡಂ | ಬರದಿ ನಡೆದ 


|| ೧೦೯ || 


೩೪ ಕಂದ 
ದುರುಳಂ ಮಾಯದಿ ಸೀತಾ 
ತರುಣಿಯ ತಾನೊಯ್ದ ನೆತ್ತಿಕೊಂಡಂಬರದೊಳ್ | 
ಶರಧಿಯ ದಾಂಟುತ ಲಂಕಾ 
ಪುರಕೆಯ್ದ – ರಾಮಗನುಜಂ ಪೇಳ್ತ೦ 


|| ೧೧೦ || 


( ಜಟಾಯು ರಾವಣರ ನಿಷ್ಮ ಣ - ರಾಮಲಕ್ಷ್ಮಣರ ಪ್ರದೇಶ) 

೩೫ ರಾಗ ಘಂಟಾರನ _ ಜಂಪೆತಾಳ ೩ 


|| ಪಲ್ಲವಿ || 


|| ೧೦ || 


ರಾಮ ಸಾ | ಕೇತಸತಿ |ಕೇಕಮಲ ! ನೇತ್ರ 
ನೀ ಮೃಗವ | ಬೆಂಬತ್ತಿ | ಪೋದಮೇ | ಲೆನ್ನೊಡನೆ | 
ಆ ಮಹಾ | ಜನಕಸುತೆ | ಅಸುರನುಲಿ | ಕೇಳು 
ಕಠಿಣತರ | ಮಾತುಗಳ | ಕಾಂತೆ ಪೇ | Yು ದರಿಂದ | 
ಆಟವಿಗೆ | ಝಂದೆ ನಾ ! ನಿನ್ನರಸ ! ಲೆಂದು 
ಅಂಜುವಳು | ಜನಕಸುತೆ | ಯೊಬ್ಬಳೇ | ವನದೊಳಗೆ || 
ಕಂಜಸಖ | ಕುಲಜಾತ | ಕೀರ್ತಿವಿ | ಖ್ಯಾತ 


H ೧೧೨ || 


|| ೧೧೩ || 


ಪಂಚವಟಿ - ವಾಲಿಸರಿಹಾರ 


೧೫ 


ಎನುತ ಪೇ | ಳುದ ಕೇಳಿ | ಘನಮಹಿಮ | ನಿಂತೆಂದ | 
ಠಾನ 
ಅನುಜ ಲ | ಕ್ಷಣ ವೀರ | ಪೋಗಬೇ | ಕಯ್ಯ 

|| ೧೧೪ || 
- ೩೬ ವಾರ್ಧಿಕ ಷಟ್ಟದಿ 
ಮೃಗವ ಕೊಂದಾ ದಶರಥಾತ್ಮಜರು ಬದಲೊಂದು 
ಮೃಗವ ನಿರ್ಮಿಸಿಕೊಂಡು ಜಾನಕಿಗೆ ಕೊಡಲೆಂದು 
ಮಿಗೆ ವಹಿಲದಿಂ ಬಂದು ನೋಡಿದರೆ ಪರ್ಣಶಾಲೆಯೊಳಾಕೆಯಿಲ್ಲದಿರಲು | 
ಹಗಲು ಕತ್ತಲೆಯಾಯ್ತು ಸಿಡಿಲೆರಗಿದಂತೆ ನಾ 
ಲಗೆ ಸೆಳೆದುದೆದೆಯಾರಿ ಲಕ್ಷಣಂ ನಡುಗಿ ಕೈ 
ಮುಗಿದು ನಿಂದಿರೆ ಸೀತೆಯೇನಾದಳೋ ಯೆಂದು ತಮ್ಮಗಬುಜಾಕ್ಷ ನುಡಿದ 

|| ೧೧೫ || 


೩೭ ರಾಗ ನವರೋಜುಏಕತಾಳ ೬ 


ಬಾಲೆಯ | ರIಮಣಿಪ | ರ್ಣ ಶಾಲೆಯೊ | ಛೇ ! ತಕೆ ಮು | ನ್ಯ ! 
ಕಾಣಲು | ಬಾ | ರಳು ಎ | ನ್ಯ - I ಪ್ರಾಣಸ | ಖಿ | 

ಪದ್ಮನು1 | ಖಿ - 1 || ೧೧೬ || 
ಜನಕಸು | ತೇ | ಜನವಿನು | ತೇ - ಮನಸಿಜ | ಮೋ | | 

ಹನೆ ರುಚಿ | ರೇ 
ಕನಕನು | ಯ - ತನುಪುಳ | ಕೇ - ಮುನಿನಮಿ ! ತೇ | 

ಮನು ವನಿ | ತೇ || ೧೭ || 
ಎಲ್ಲಿಗೆ | ಪೋ - ದಳೊ ಸೀ | ತೆ...! ಎನ್ನ ಯ |ಮೋಹನೆ 

ಪ್ರೀ | ತೆ _ 1 
ಮಲ್ಲಿಗೆ | ಗಂ | ಧಿಯ ಕಾ | ಣ - ಬೆನ್ನದು ನಿಲ್ಲದು ಪ್ರಾ | ಣ 

llonesli 
೩೮ ಕಂದ 
ಎಡಬಲ ದಿಕ್ಕಿನೊಳೆಲ್ಲಂ 
ಪುಡುಕಿದರೂ ಕಾಣದಿರಲು ಬಲುದುಃಖಿಸುತಂ | 


1 ರನಸು ( ಅ) 


೧೫೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮಡದಿಯ ಗುಣವುಂ ಪೊಗಳುತ 
ಒಡನಿರ್ದನುಜಂಗೆ ಪೇಳ ಕಡುಮನದಿಂದಂ 


|| ೧೧೯ || 


೩೯ ರಾಗ ಸೌರಾಷ್ಟ್ರ ಮಟ್ಟೆ ತಾಳ ೧ 
ಸಹಜ ಲಕ್ಷಣ--- ಸರಸಿಜೇಕ್ಷಣ 
ಮಹೀತಳಸು ತೆ -- | ಮಂಜುಳಾಕಾ | | 
ಮಹಿತಕಾರ | ಣೆ ಹಿಮಕರಾನ | ನೆ | | 
ಗಹನದಿ ಬಿ | ಟ್ಟು - ಮೋಸವಾಯಿ | ತು 


|| ೧೨೦ || 


ಎತ್ತ ಹೋದ| ಏನನಾದ | ಟೊ | | 
ಮತ್ಯಕಾಶಿ ! ನಿ ... ! ಮಂದಗಾಮಿ | ೩ || 
ಪೃಥಿಜಾತೆ | ಯ ಕಾಣದೆನ್ನ | ಯ ! 
ಚಿತ್ತಚಂಚ | ಲ - ವಾಯಿತಲ್ಲ | - 


|| ೧೨೧ || 


೪೦ ಕಾಂಭೋಜಿ_ ಜಂಸೆ ತಾಳ ೧, ೨ 
ಅಡವಿ ಗಿಡ | ಮರ ಕಲ್ಲು | ಗಳು ನೋಡೆ| ಅರಸಿನದ | 
ಪುಡಿಯಂತೆ | ತೋರುತಿದೆ | ತಮ್ಮ ....! 
ಒಡಲೊಳುರಿ / ತಾಪ ಬೇ ! ವಿಡಿದು ಜಠ | ರಾಗ್ನಿಯಲಿ | 
ನಡುಗುತಿದೆ | ಕೈಕಾಲು | ತಮ್ಮ 


|| ೧೨೨ || 


ನುಡಿವೆನೆಂ | ದರೆ ಗಂಟ | ಲೆಡೆಗೆ ಕರ | ವೆರಡೂತಿ | 
ಪಿಡಿದಂತೆ | ನೋಯುತಿದೆ / ತಮ್ಮ 
ಮಡದಿ ಜಾ | ನಕಿಯೆಂಬ | ರತುನವನು | ಕಾಣದಡಿ | 
ಯಿಡಲಾರೆ | ನಯ್ಯಯ್ಯೋ ! ತಮ್ಮ 

|| ೧೨೩ || 
ತಂದೆತಾ | ಯ ಳ ಬಂಧು | ಬಳಗವೆ | ಲವ ಬಿಟ್ಟು | 
ಒಂದೇ ಮ | ನಸ್ಸಿನಲಿ | ತಮ್ಮ 
ಎಂದಿಗಾ | ದರು ಎನ್ನ | ಪಾದವೇ | ಗತಿ | ತನಗೆ | 
ಎಂದು ನಂ | ಬಿದಳಲ್ಲೋ ! ತಮ್ಮ 

|| ೧೨೪ || 
ಮುಂದುವರಿ | ಯಿತು ಕಾರ್ಯ | ಕಪಟಮ್ಮಗ | ವೆಸನದಲಿ | 
ಬಂದು ಕೇ | ಡಾಯ್ತಲ್ಲ ತಮ್ಮ 


೧೫೭ 


ಪಂಚವಟಿನಾಲಿಸಂಹಾರ 


ಇಂದು ನೀ ! ಏನ ಪೇ | ಳಿದರು ರಾ | ಕಸರ ನಿ ! 
ರ್ಬಂಧಕ್ಕೆ | ಸಿಕ್ಕಿದಳು | ತಮ್ಮ 


|| ೧೨೫ || 


|| ೧೨೬ || 


ಹಾಳುಬದು | ಕಿಗೆ ಹೋಗು| ವಾಗಲೇ | ನಿನ್ನೊಡನೆ | 
ಹೇಳಲಿ | ಲ್ಲವೆ ಮೊದಲೆ | ತಮ್ಮ 
ಕೀಳು ಮೇ | ಲರಿಯದೆ | ನಯ ಸತಿಯ ! ಬಿರುನುಡಿಯ | 
ಕೇಳಿ ನೀ | ಬರಬಹುದೆ | ತಮ್ಮ 
ಏಳು ಜ | ನ್ಮಾಂತರದಿ | ತಸವ | | ದರು ಇಂಥ | 
ಬಾಲೆ ಕೈ | ಸೇರುವಳೆ | ತಮ್ಮ 
ಖೂಳ ರ | ಕಸರ ನಿ | ರ್ಬಂಧ ದುಃ | ಖವನೆಂತು | 
ತಾಳುವಳು | ದಿನದಿನದಿ ತಮ್ಮ 


|| ೧೨೭ || 


೪೧ ರಾಗ ಕೇದಾರಗೌಳಮಟ್ಟೆ ತಾಳ ೩ 


ಅಗ್ರಜಾ ಮ | ಹಾಪರಾಕ್ರ | | ಧೀರ ವೀರ| || ಪಲ್ಲವಿ || 
ಪುಂಡರೀಕ | ವದನ ಸುಪ್ತ | ಚಂಡಸಾಹ | ಸಾಗ್ರಗಣ್ಯ | 
ಕುಂಡಲೀಂದ್ರ | ಶಯನ ಭೂ | ಮಂಡಲಾಧಿ | ನಾಯಕ ಶ್ರೀ | 
ಖಂಡಪರಶು | ಮಿತ್ರ ರಾಜಿ | ತ ! ಸಕಲ ಬ್ರ || 
ಹ್ಮಾಂಡ ಸರ್ವ | ಲೋಕಪೂಜಿ| ತ ನಿರುತ ನಾ ! 
ರ್ತಂಡಕೋಟ| ತೇಜ ಭ್ರಾಜಿ | - ಧೀರ ವೀರ || ೧೨೮ || 


ಲೋಕಮಾತೆ | ಸೀತೆ ಸಪ್ತ | ಲೋಕ ಮಧ್ಯ | ಲೋಕ ಶಿವನ | 
ಲೋಕಬ್ರಹ್ಮ | ಲೋಕ ವಿಷ್ಣು | ಲೋಕದ | ಲ್ಲಿದ್ದರೆಯೂ | 
ನಾ , ಕರೆದು ಕೊಂಡು ಬರುವೆ | ನು _ ನಿನ್ನ ಪಾದ | 
ದಾ , ಕಮಲ | ದೆಡೆಗೆ ತೋರ್ವೆ | ನು ಇದಕೆ ಚಿಂತೆ | 
ಏಕೆ ಧೈರ್ಯ | ವಾಗಿರೈ ನೀ ನು - ಧೀರ ವೀರ || ೧೨೯ | 


ಎಂದು ಲಕ್ಷ ಣಾಂಕ ಕೋಪ| ದಿಂದ ಧನುಶ | ರಗಳ ಪಿಡಿದು | 
ವಂದಿಸುತ್ತ | ಲಣ ನಡಿಗೆ | ಮುಂದೆ ಸರ್ಣ | ಶಾಲೆಯಿಂದ | 


೧೫ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಂದು ಪೊರಡ | 1ಲಾಗ ಕಾಣು ! ತ - | ರಾಮಚಂದ್ರ | 


ರಾಮ 


ನಂದು ವತ್ನ | ನಿಲು ನಿಲೆನ್ನು |ತಸಂ| ತೈಸಿ ನಡೆದ | 
ರೊಂದೆ ಮನದಿ | ಸತಿಯನ' ರಸು ! ತ. 


|| ೧೩೦ || 


೪೨ ಕೇದಾರಗೌಳ - ಜಂಪೆತಾಳ ೩ 
[ ಇದು ಸಮಯ 1 ನಲ್ಲ ತ | ಮಾ ನೀ ಪೋಪ| 
ಹದನವೇ ನಯ್ಯ ಧ | ರ್ಪ | | 
ಮೊದಲೆ ಜಾನಕಿಯನಗ | ಲಿ ! ಮನದೊಳಗೆ || 
ಕುದಿಯುತಿದೆ | ವಿರಹದ ಲ್ಲಿ 
ಈ ಸಮಯ | ದೊಳಗೆನ್ನ | ನು - ನೀ ಬಿಟ್ಟು | 
ಬೇಸರದೆ | ಪೋಪುದೇ | ನು 
ಆಸೆ ಇ | ನ್ನೇನು ತನ | ಗೆ - ಎಲೆ ತಮ್ಮ | 
ರೋಷ ಬೇ | ಡಿನಿತು ನಿನ | ಗೆ - ] 


|| ೧೩೧ || 


| ೧೩೨ || 


೪೩ ದ್ವಿಪದೆ 
ರಾಮಲಕ್ಷ್ಮಣರುಗಳು ಘನಪರಾಕ್ರನರು 
ಆ ಮಹಾ ಪಂಚವಟಿಯಿಂದ ತೆರಳಿದರು 


|| ೧೩೩ || 


|| ೧೩೪ || 


ಕಾನನಾಂತರದಿ ತಪಸಿರುವ ಋಷಿಗಳನು 
ಜ್ಞಾನಶರಧಿಗಳೆನಿಪ ಋಷಿಪತ್ನಿಯರನು 
ಕಾಣುತಲೆ ಬೆಸಗೊಳುತ ಕಂಡ ಖಗಮೃಗವ 
ಮಾನಿನಿಯ ಕೇಳಿದರು ಮತ್ತೆ ಕೌತುಕವ 


|| ೧೩೫ || 


ಹುಲಿ ಕರಡಿ ಸಿಂಹ ಶಾರ್ದೂಲಗಳ ನೋಡಿ 
ಕಳವಳಿಸದತಿಧೈರ್ಯದಿಂದ ಮಾತಾಡಿ 


|| ೧೬ || 


1 ಲೋಂದುಗಳಿಗೆ ಒಡಂಬಡಿಸಿದ || 

ತಮ್ಮನ ಮನದಿಂದಕೋಪವೆಲ್ಲ ತಣಿಸಿದ | 
ನಡೆದರಿರ್ವ | ರೊಂದು ಬುದ್ದಿ ಯಿಂದ ( ಆ ). 


೧೫೯ 


ಪಂಚವಟ.. ನಾಲಿಸಂಹಾರ 


ಅರಸಂಚೆ ನವಿಲು ಕೋಗಿಲೆ ಚಕ್ರ ಗಳ 
ಹರಿಯುತಿಹ ನದಿಗಳನು ದಾಟಿದರು ಬಹಳ 


|| ೧೩೭ || * 


ನಾನಾ ಪ್ರಕಾರದಲಿ ಅರಸಿ ನಡೆತಂದು 
ಆ ನರೇಶ್ವರರು ಘೋರಡವಿಯಲಿ ಸಂದು 


|| ೧೩೮ || 


ದೂರ ಪಥದಲಿ ನಡೆದು ದಣಿದುದತಿ ಕಾಯ 
ದಾರಿಯಲಿ ಕಂಡರಾ ಮಲಗಿದ ಜಟಾಯ 


|| ೧೩೯ || 


ರಾಮ 


ಈತ ನನ್ನಯ್ಯನಿಗೆ ಸಖನರುಣತನುಜ 
ಮಾತನಾಡಿಸು ತಮ್ಮ ಸಂಪಾತಿಗನುಜ 


|| ೧೪೦ || 


ಆರಿಂದ ಬಂತು ನಿನಗೀ ಮರಣದೊಸಗೆ 
ಕಾರಣವ ನಮಗೆ ತಿಳುಹೆಂದು ದಯವೆಸಗೆ 


|| ೧೪ || 


1ಕಾರಣಿಕರಿಂತು ಕೇಳಿದರು ಸವಿಮಾತ 
ಶ್ರೀರಾಮನೇ ಎಂದು ನೆರೆ ತಿಳಿದನಾತ! 


|| ೧೪೨ || 


|| ಪಲ್ಲವಿ || 


೪೪ ರಾಗ ತೋಡಿ - ಅಷ್ಟ ತಾಳ ೩೪ 
ಜಟಾಯು 

ಪಾಲಯ | ರಘುವೀರ | ಪರಮಪ | ವಿತ್ರ | 
ಮೂಲೋಕ| ದೊಡೆಯನೆ| ಕೇಳು ಬಿ | ಸವ 
ಖೂಳ ರಾ | ವಣ ಕದ್ದು 1 ಕೊಂಡು ಜಾನಕಿಯನ್ನು | 
ಮೇಲುಮಾ | ರ್ಶದಿ ಪೋಪ| ವೇಲ್ಯದಿ | ನಾನು || 
ಬಾಲೆ ಕೂ | ಗುವ ಧ್ವನಿ | ಕೇಳಿ ರಾ | ವಣನೊಳು ! 
ಕಾಳಗಕಿ | ದಿರಾಗಿ | ಕಾದಿದೆ | ಪೋಗಿ 


|| ೧೪ || 


* ಹರಿಣನರಿ ಶರಭ ಕಾಡೊಣಗಳ ಹಿಂಡ | ಪರಿಪರಿಯ ಬಿಲಗಳಲಿ 

ಮೆರೆವ ಮೃಗತಂಡ ( ಓ ) 
1 ಶ್ರೀರಾಮನೇ ಬಂದ | ನೆಂಬುದನು ತಿಳಿದು | ಭೂರಿಭಯಭಕ್ತಿಯೊಳಗೆ 

ಗಿಂತೆಂದನೊಲಿದು ( ಆ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮುಂಚೆ ಸಂ | ಗರದಲಿ | ಗೆದ್ದೆ ನಾ | ನಾಮೇಲೆ | 
ವಂಚನೆ | ಯಿಂದೆನ್ನ | ಕೊಂದ ರಾ | ಜೇಂದ್ರ | | 
ಪಂಚಪ್ರಾ | ಣಗಳಡ | ಗುವ ತೆರ | ನಾಗೆ ಅರ | 
ಸಂಚೆಗೆ ! ಮನೆ ಇದ | ನೆಲ್ಲವ ನೋಡಿ 


|| ೧೪೪ || 


ತರುಣಿ ಜಾನಕಿ ನಿನ | ಗರುಹಬೇ ! ಕೆನಲು ನಾ | 
ನರಳುತ್ತ ! ಲಿಹೆನಿಷ್ಟು | ದಿನ ಪರಿ | ಯಂತ || 
ಕರುಣವಿ | ದಿರಲೆಂದು | ಚರಣ ! ದೆಡೆಗೆ ಬಿದ್ದು | 
ಮರಣವಿ | ಜಟಾಯು | ಶರಣರ | ಶ್ರೇಷ್ಠ 


|| ೧೪೫ || 


೪೫ ಕಂದ 
ಸುರಪುರಕದಖಗಪತಿ 
ನರಪಿತಗೆ ಸಮಾನನೆಂದು ಸಂಸ್ಕಾರಗಳು 
ವಿರಚಿಸಿ ಮಾಸೀತೆಯು 
ದುರುಳನ ವಶವಾದಳೆಂಬ ಭ್ರಮೆಯೊಳಗೆಂದಂ 


|| ೧೪೬ || 


೪೬ ರಾಗ ಶೋಕವರಾಳಿ _ ಸಾಂಗತ್ಯ _ರೂಪಕತಾಳ ೩ 


ರಾಮು 


|| ೧೪೭ || 


ಸ್ಮರನರ | ಗಿಣಿ ಸತಿ | ಯರ ಶಿರೋ ! ಮಣಿ ದಶ | 
ಶಿರನ ವಶ | ವಾದಕ್ಕೆ ತನ್ನ - - || 
ದುರುಳ ಬಾ | ಧಿಸುವ ನಿ | ರ್ಬಂಧಕ್ಕೆ | ತಾ ಮೆಯ್ಯ | 
ಗುರಿಯಾಗಿ | ಸುವಳಿ | ತನ್ನ 
ಹರಿಣದ | ನೆವದಿಂದ | ಲೆನ್ನ ಕ | ಳುಹಿ ನಿನ್ನ | 
ಭರದಿಂದ | ದ್ವಿದಳಲ್ಲೊ | ತಮ್ಮ || 
ತರುಣಿಯ / ರಂತರಂ | ಗದ ನಿಜ | ವಾರಿಗೂ | 
ಅರಿವಡ | ಸಾಧ್ಯವೈ | ತಮ್ಮ 


|| ೧೪೮ || 


ತಾನೇ ಬ | ಯಸಿ ಪೋದ| ಲೋ ಬಲಾ | ತಾರದಿಂ | 
ದಾನವ | ನೊಯ್ದ ನೊ | ತಮ್ಮ - || 


ಪಂಚವಟಿ - ನಾಲಿಸಂ ಹಾರ 


ಏನೆಂದು ! ತಿಳಿಯಲಾ! ರದು ಅಂತ ! ರಂಗಕೆ ! 
ಮಾನಿನಿ | ಯ ಮನಸ್ಸು ! ತಮ್ಮ 


|| ೧೪ || 


|| ೧೫೦ | 


ಮೂಢ ರ | ಕಸ ತನ್ನ | ಕಾಮುಕ | ತನ' ದಿ ಕೈ | 
ಮಾಡದಿ | ರುವನೇನೊ | ತಮ್ಮ || 
ಕಾಡಿನೊ | ಳಗೆ ತಿಳಿ | ಗೇಡಿಂದ | ಸತಿಯ ಹೋ | 
ಗಾಡಿ ಕೋಂ | ಡಂತಾಯ್ತು ! ತನ್ನ 
ರಾವಣ | ನೆಂಬ ನಿ | ಶಾಚರ | ನಿರುವಂಥ ! 
ಠಾವನ | ರಿಯವಲ್ಲೊ | ತಮ್ಮ - || 
ಈ ವಿಸಿ | ನದಿ ಸುತ್ತಿ 1 ದಣಿದೆವ | ಲ್ಲದೆ ಮುಂದೆ || 
ಜೀವವು | ಆಯದಲ್ಲೊ ತಮ್ಮ 


|| ೧೫೧ || 


೪೭ ವಾರ್ಧಿಕಷಟ್ನದಿ 


ರಘುವೀರ ಕೇಳಂಬುಧಿ ಮೇರೆದಪ್ಪಿದರು 
ಹಗಲರಸನಿರುಳುದಿಸಿ ಬೆಳಗಿದರು ಜನಕಜೆಯ 
ಉಗುರೆಡೆಗೆ ಕಲಶವುಸೋಕುವುದೆ ಕಪಟ' ಲಂಡಿಗಳ ದುರ್ನುಡಿಯೇತಕೆ 12 
ಹಗರಣವ ಬಿಡು ಮುಂದೆ ನಡೆ ಯೆಂಬ ತನ್ನತ 
ಮೈಗೆ ಮೆಚ್ಚಿ ನಡೆತಪ್ಪ ವೇಳೆಯೊಳ್ ಮಾರ್ಗದಲಿ 
ಪಗೆತನದಿ ಬಾಯ್ಲಿಡುತಿದರು ಶೂರ್ಪನಖಿನಗಳಯೋ 

ಮುಖಿ ಕಂಡಳು || ೫೨ || 
(ಅಯೋಮುಖಿಯ ಪ್ರವೇಶ, ಅಟ್ಟಹಾಸದಿಂದ) 

೪೮ ರಾಗದೇಶಿ - ಅಪ್ಪ ತಾಳ 3 
ಅಯೋಮುಖಿ... 

ತಿನಿಸು ಸಿ / ಕ್ಕಿತು ಯೆನ | ಗೊಂದು . . ! - ಅವು | 
ತಣವ ನಾ ! ಡುವೆ ಬಂಧು | ಬಳಗಕ್ಕೆ ! ಇಂದು || ಪಲ್ಲವಿ || 


1 ದಿಂದಾಕೆಗೆ ಮಾಡುವನೇ ( ಆ ) 


2 ಧುರ್ಮುಧರಿಂದ ಭಯವೇತಕೆ ( ಅ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮನುಜರ | ಮಾಂಸವ | ಮೆಲದೆ .. ! - ಬಹು | 
ದಿನ ನಾಯಿ | ತದರಿಂದ ! ತೊಡುವೆದ್ದು | ನವದೆ || 
ಮನೆಗೊಯ್ಕೆ | ನಿವರನ್ನು | ಕೋಲದೆ – – ಭೂತ | 
ಗಣಗಳಿ | ಗುಣಬಡಿ | ಸುವೆ ರಕ್ತ ಕೊಳದೆ 


|| ೧೫೩ || 


ಎದೆಯ ಗುಂ | ಡಿಗೆಯನ್ನೆ | ಮುರಿದು | ತು | 
ಸ್ಪದಲಿ ಜಾ | ಆಸುತ ಯೆ | ಣ್ಣೆ ಯಲಿಕ್ಕಿ | ಹುರಿದು || 
ಬದಿಯೆಲು | ಬುಗಳ ಗು | ರೆದು - | - ಎನ್ನ | 
ಮದುವೆಯಾ | ದವನ ಸಂ | ಗಡ ತಿಂಬೆ | ನೆರೆದು 


|| ೧೫೪ || 


ಗಂಟಲ | ಮುರಿದಿನ | ರುಗಳ – – ಮಾಂಸ | 
ದೆಂಟು ಬ | ಗೆಯಲಿ ನಾ | ಡುವೆ ಕಜಾ | ಯಗಳ || 
ಪಂಟಿಗೆ | ಸೊಗಸು ಚ | ರ್ಮಗಳ – – ಎನ್ನ | 
ನೆಂಟರಿ / ಹೈರಿಗಿಕ್ಕು | ವೆನು ಶಾಕಾ ! ದಿಗಳ 
ತಿಂಬೆನೆ | ನುತ ಬಾಯ | ಕಳೆದು ! - ಬಂದ ! 
ಬೆಂಬುದ | ಲಕ್ಷಣ | ಮನದಲ್ಲಿ | ತಿಳಿದು | | 


|| ೧೫೫ || 


ಅಂಬ ಬಿ / ಲ್ಲಿನೊಳಿಟ್ಟು | ಸೆಳೆದು – – ಕೊಲೆ | 
ನೆಂಬಷ್ಟ | ರೊಳು ರಾಮ | ನಿಲಿಸಿದ | ನೊಲಿದು 


| | ೧೫೬ || 


ರಾಮ 


ಕೋಲಬಾರ | ದಯ್ಯ ಈ | ಹೆಣ್ಣ - - ಕೊಂದು | 
ಫಲವೇನು | ಸೀಹತ್ಯೆ | ಗಳು 1ಲೇಸ 21 || 
ಕಳೆದು ಬಿ | ಟ್ಟರೆ ಸಾಕು | ಬಣ್ಣ – ! – ಯೆನ್ನು | 
ತೊಳಗೊಳ| ಗಿಂದ ಸಂ | ಚನೆ ಗೆಯ್ದ | ಕಣ್ಣ * 


|| ೧೫೭ || 


1 ಸಬೇಡ ( ಓ) 
* ತಾಟಕಿಯನು ಹೇಗೆ ಹಿಂದೆ.. ನೀನು | ಹಾಟೋಪದೊಳಗೇಕೆ! ಸಮರದಿ ಕೊಂದೆ || 
ಸೂಟಿಯಿಂ ಬಪ್ಪಳು ಮುಂದೆ ಇಂಥ | ನಾಟಕತನದ ಮಾತೆನೊಳೇಕೆಂದೆ || 
ಗಾಧಿಸುತನ ಮಾತಿನಿಂದನಾ| ನಾದುರಾಯ ಭೇದಿಸಿದೆ ನೆಲೆ ಕಂದ || 
ಈ ದುಸ್ತೆಯಳನದರಿಂದ ಮಾನ | ಛೇದಿಸಿ ಜತನದಿಂ ನೀ ಕಳುಹೆಂದ || ( ಅ) 


ಪಂಚವಟಿವಾಲಿಸಂಚಾರ 


೪೯ ವಾರ್ಧಿಕ ಷಟ್ನದಿ 
ಅಣ್ಣನಂತರ್ಭಾವವರಿತು ಲಕ್ಷ್ಮಣನವಳ 
ಉನ್ನತದ ಕುಚವೆರಡ ತರಿದು ನಾಸಿಕವ ಚೈ 
ತನ್ಯದಿಂ ಕತ್ತರಿಸಲಾಗಧೋಮುಖಿ ದನುಜೆ ತನ್ನ ತಾಯಂ ಪೋಲ್ಲಳು | 
ಬನ್ನ ಬಡುತವಳು ಸಾಗಿದಳು ಮೊರೆಯಿಡುತಲಿನ 
ರನ್ನು ಬಯ್ಯುತಸಲೆ ರಾಮಲಕ್ಷ್ಮಣರುಗಳು 
ಇನ್ನು ಮುಂದೊತ್ತಿಬರೆ ಖಳಕಬಂಧನ ಕರಗಳನ್ನು ಕತ್ತರಿಸಲಾಗಿ1 || || ೧೫೮ | | 


( ದೇಹ ಕಾಣದಂತೆ ನನ್ನ ಮುಸುಕಿಕೊಂಡ ಕಬಂಧನ ಪ್ರವೇಶ) 


೫೦ ರಾಗ ಶಂಕರಾಭರಣ - ಮುಟ್ಟಿ ತಾಳ ೧ 
ಕಬಂಧ 

ಜಯ ಜಯ ಶ್ರೀ | ರಾಮಚಂದ್ರ | ಜಾನಕೀಶ | ಸುಗುಣಸಾಂದ್ರ | 
ಮಾಯಾಮೋಹ | ರಹಿತ, ಶುಭ | ಕಾಯ ಪಾಹಿ | ಮಾಂ || ಪಲ್ಲವಿ || 


ಹಿಂದಕೆ ದನು ! ವೆಂಬ ಹೆಸರ | ಗಂಧರ್ವಶ | ನಯ್ಯ ನಾನು | 
ಅಂದಿಗಾ ದೂ | ರ್ವಾಸಮುನಿಯು | ತಂದ ಶಾಪ | ದಿ – 


|| ೧೫೯ || 


ಬಂದೆನೀರಾ | ಕಸರ ಜನ್ಮ | ಕೆಂದ್ರ ವಜ್ರ | ದಿಂದ ಶಿರವ | 
ನಂದು ತರಿದ | ಮೇಲೆ, ಕ | ಬಂಧನಾದೆ | ನು ... 


|| ೧೬೦ || 


ಇಂದು ಶಾಪ ! ಮುಕ್ತವಾಯ್ತು | ಬಂದುದಕೆ ನಿ | ನಗೆ 

ನಮೋಸ್ತು? 
ಮುಂದೆ ಶಬರಿ | ಪೇಳ್ವಳ್ ಪೋಗಿ| ರೆಂದ ಗಂಧ | ರ್ನ 


|| ೧೬೧ 11 


1 ತಮುಂದೆ ಬರೆ ಕಬಂಧಂ ತಡೆಯ 1. ಅನ್ನವನ ಕರವ ತರಿಯಲು: ಶಾಪದಿಂದೆದ್ದು , 

ಕೈ ಮುಗಿಯುತಿಂತೆಂದನು ( ಅ) . 
2 ವಿಮೋಚನೆ | ಹೊಂದಿಸು ನೀ ಕಾರ್ಯವೆಲ್ಲ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


(ಕಂಬಧನ ನಿಷ್ಕಾಮ ; ಶಬರಿಯ ಪ್ರವೇಶ) 

- ೫೧ ಕಂದ 
ಕರುಣಿಸಿ ಮುಂದೆಯ ರಲಾ 
ವರಶಬರಿಯು ಭಕ್ತಿಯಿಂದಲಾ ರಘುಪತಿಯಾ | 
ಚರಣಕೆ ನಮಿಸುತಲಂದಾ 
ಗುರುಭಾವದೊಳಂಬುಜಾಕ್ಷಿ ಬಲು ನುತಿಸಿದಳು1 || || ೧೬೨ || 


೫೨ ರಾಗ ರೇಗುಪ್ತಿ - ಏಕತಾಳ 4 


ಶಬರಿ 


|| ಪಲ್ಲವಿ || 


ಪಾಲಯ | ಮಾಂಸಾಹಿ | ಪರಮಪ | ವಿತ್ರ | 
ಕಾಲಭ | ಯನಾಶ ಶ್ರೀ | ಲೋಲ ವೈ | ಕುಂಠಾಧೀಶ 
ದುರ್ಜನ | ರ ವಿಘಾತ | ಸಜ್ಜನರ | ಸಂಪ್ರೀತ | 
ನಿರ್ಜರಗ | ಣವಂದಿತ | ಗರ್ಜನ ಸಿಂ ! ಧುಸಮೇತ ( ? ) 


|| ೧೬೩ | | 


ಅಂಗಜಕೋ ಟಿಲಾವಣ್ಯ | ಆಶ್ರಿತಜ | ನವರೇಣ್ಯ | 
ತುಂಗವಿಕ್ರ | ನಕಾರುಣ್ಯ | ಸಂಗೀತಲೋ | ಲಾಗ್ರಗಣ್ಯ * 


!! ೧೬೪ || 


ಮುಂದೆ ಹಂ | ಪೆಯೊಳರುತ | ನಂದನನಿಂ ! ಭಾನುಜಾತೆ | 
ನಿಂದ ರಾವ | ಣನ್ನ ಕೊಲಿಸಿ | ಬಂದಸಳ್ಳೆ ! ನಿನ್ನರಸಿ 


|| ೧೬೫ | | 


೫೩ ರಾಗ ನವರೋಜು... ಏಕತಾಳ & 


ರಾಮ 


ಮಧುರತ | ರಾಂ - ಬುಜವದ | ನೇ | 
ಮದಗಜ | ಸlನ್ನಿಭಗಮ ನೇ | 


1 ವಚನ || ಕರುಣದಿ ಕಬಂಧಗೊಲಿದಾನಂದದಿಂದಾಕೋಮಲಕಾಯರಿರ್ವರುಂ 

ಶಬರಿಯಾಶ್ರಮಕೆ ನಡೆತರಲಾಗಿ ಶಬರಿ ಭಕ್ತಿಯಿಂದ ರಘುಪತಿಯ 

ಚರಣಕ್ಕೆ ಪೊಡೆವಟ್ಟು ಗುರುಭಾವದೊಳಂದು ಸ್ತುತಿಸಿದಳದೆಂತನೆ 
* ಕಂ ಬಧ ನೆಂದ ಮಾತಿಗೆ| ಬಂದಕಾರ್ಯದ ನೀತಿಗೆ 1 ( ಆ ). 


ಪಂಚವಟಿವಾಲಿಸಂಹಾರ 


| ೧೬ 


|| 


ಪದುಮದ | ಳಾ | ಯತನಯ | ನೇ | 
ಪರಮಪತಿ | ವ್ರತೆ ಶಬ | ರೀ || 
ಪಂಚನ | ಟೀ ವನದೊಳ| ಗೆ | 
ಮನು ರಮ | | ಜನಕಸು / ತೆ 
ವಂಚನೆ | ಯಿಂ ಕದನ | ಇ .. 
ನೊಯಿಹ | ರಾ | ವಣ ೩ | || 


|| ೧೬೭ || 


|| ೧೬೮ || 


ಸೀತೆಯ | ಕಾ | ಬದರಿo1 | ದ ! 
ಅರಸುತ | ಬಂ ! ದೆ ಕಬಂ | ಧ ..! 
ನಾತನು | ಪೇಳಲು ನಮ | ಗೆ 
ಬಂದೆವು ! ನಾವ್ | ನಿನ್ನೆಡೆ | ಗೆ - || * 
ದಾರಿಯ ದಾ ವುದು ತರು | ಣಿ | 
ತೋರಿಕೊ | ಡೆ ನಾರೀಮ | ಣಿ ! 
ತಾರಣ | | ನೆನಗೊಂ4 | ದು 
ನೀರೇ ! ನೀ ತಿಳುಹಿಂ | ದು - 1| | 


|| ೧೬೯ || 


ಶಬರಿ 


ರಾಘವ | ಕೇ ! ಈ ಪಥ | ದಿ | 
ಸಾಗಿದ | ರಾ ! ಪುರವನ | ದಿ | | 
ಮೇಗೆ ಸ | ರೋ ವರದಡ | ದಿ | 
ತೋರುವು | ದೇ ! ಹಂಪೆಯ | ದು _ * 


|| ೧೭೦ || 


(ಶಬರಿಯ ನಿಷ್ಮ 


ಣ) 


1 ಚಿಸುತ | ದಶಶಿರನು | ತಾನೋಯ್ದ | ಸೀತೆಯನು|| ಆತನಕಾ | ರಣದಿಂ ( ಅ) . 

2 ರೀತಿಯ ( ಆ ) ; ಹೇಳಿದ ( ಅ) 3 ಮಾ | ಶಿಗೆ ತರುಣಿ| ಪ್ರಾಣಸಖಿ ! ಪರವು 
ಖಿ | ( ಅ) 4 ರಿಯೆ ಮುಂ ( ಅ) . 

* ಚಾರುಸರೊ | ವರದೆಡೆಗೆ | ಪೋಗಲು ಬೇ | ಹೀಗೆಮಗೆ ( ಅ) 
3 ವಿಹುದು ( ಅ) 
* ಸೃಷ್ಟಿಯೊಳುಳ್ಳ | ದುಷ್ಟರ ಗೆಲುವುದಕೆ | ಶಬರಿ 1 ಕೊಟ್ಟಳೊಂದವನು || ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೫೪ ವಾರ್ಧಿಕ ಷಟ್ನದಿ ( ಅರ್ಥ). 
1ವರಪತಿವ್ರತೆ ಶಬರಿಗೊಲಿದಾಗ ಶ್ರೀರಾಮು 
ಕರುಣಿಸುತ ಸದ್ದತಿಯ ಮುಂದೆ ಸಂಪಾಸರೋ 
ವರದೆಡೆಗೆ ಬಂದು ಮನವೆಸಗಿ ಕಮಲವನು ತರುಣಿ 

ಯೆಂದೇ ಭ್ರಮಿಸುತ ||* 


| ೧೭೧ | 


೫೫ ರಾಗ ನೀಲಾಂಬರಿ _ ಏಕತಾಳ ೬ 


ರಾಮ 


|| ೧೭೨ || 


|| ೧೭೩ || 


ಜಲಜದ | ಳಾ ಯತನಯ | ನೆ ! 
ಜಲಜನು | ಖಿ - ಮ | ಹೀತನು | ಜೆ. 
ಜಲದೊಳ | ಗೇ ತಕೆ ಬಂ | ದು 
ನೆಲಸಿಹ | ಲೈ - ಸತಿಯಿಂ | ದು || 
ನಾರಿಯ | ಕೈ ಗಳ ನೋ ! ಡು -- 
ತೋರುತಿ | ದೆ | ಕುಚವೆರ | ಡು | 
ನೀರೊಳ | ಗೇ | ತಕೆ ಬಂ | ದು. . ! 
ಸೇರಿಹ | ಲೈ - ಸತಿಯಿಂ | ದು || 
ಮಾನಿನಿ | ಯಂ | ಜುವಳೆಂ | ದು 
ಮಾನದಿ | ಕಾ … ! ದಿರು ಯೇಂ ! ದು. .! 
ನಾ ನಿನ | ಗಾ | ಡಿದ ನುಡಿ ! ಯ ...! 
ಆನದೆ | ಬಂ ! ದೆನ್ನೆಡೆ | ಯ || 
ಕಡು ಕವು ಲI ಸಖಕಿರ | 
ಸುಡುತಿದೆ | ಮೈI ಯಾವರ | ಣ. .! 
ಗಿಡುಮರ | ನ ತಂಪಿನೊ | | 
ಝೀ ಡು ಯೆ | ನ್ನ - ಮಮ ಸಹ | ಜ || 


|| ೧೭೪ || 


|| ೧೭೫ || 


1 ಕರವ ಮುಗಿದಿಂತೆಂದ ಶಬರಿಗೊಲಿದಾ ( ಅ ) 
* ಸರನ ಬಾಣದ ವೇಧೆಯಿಂದ ಸಂತಪಿಸುತ | 
ಮರೆದು ನಿಜದೇಹವಂ ಬಳಿಯೊಳಿಹ ನಿಜಸಹೋ || 
ದರನೊಳುರೆ ಚಿತ್ತ ಚಾಂಚಲ್ಯದಿಂದುಸುರಿದಂ ಮನಬಂದ ತೆರದಿಂದಲಿ || ( ಅ ). 


ಪಂಚವಟಿ ವಾಲಿಸಂಹಾರ 


೧೬೬ 


೫೬ ರಾಗ ಮೋಹನ - ತ್ರಿವುಡೆತಾಳ ೧ 


ರಘುವೀರಾಂ | ಬುಜವದ | ಈ | ಮರುಳುಮಾ | 
ತಿಗೆ ಯೇನೆಂ | ಬೆನು ಸುಜಾ ಣ || 


|| ಪಲ್ಲವಿ || 


ಇರುಳು ಮ | ಡುನನೆ ಸೂ | ರ್ಯ - ನೋ | ಡಲು ಚಂದ್ರ | 
ಕಿರಣವ | ಲ್ಲವೆ ಅಣ | ಯ್ಯ ! 
ಸರಸಿಜ | ದರಳಲ್ಲ |ವೇನೀ ರೊಳು ಸೀತೆ | 
ಇರುವುದುಂ 1 ಟೀ ರಾಘ | ನ. .. 


|| ೧೭೬ || 


೫೭ ವಾರ್ಧಿಕ ಷಟ್ಟದಿ( ಅರ್ಧ ) 
ಇರದೆ ಲಕ್ಷ್ಮಣನೊಡಂಬಡಿಸಿ ಋಷ್ಯಮುಕ 
ಗಿರಿಯಿಂದ ಕಂಡು ವಾಲಿಯ ಭಯದಿ ಸುಗ್ರೀವ 
ಸರಸಿಜೋದ್ಭವಸುತಾದಿಗಳೊಡನೆ ಹತ್ತಿರಕ್ಕೆ ಕರೆದಾಗಳಿಂತೆಂದನು || ೧೭೭ || 


( ರಾಮ ಲಕ್ಷ್ಮಣರು ರಂಗಸ್ಥಳಕಕ್ಷೆಯಲ್ಲಿ ನಿಂತಿರುತ್ತಾ ಸುಗ್ರೀವ ಹನುಮಂತ 

ಮೊದಲಾದ ಕಪಿಗಳ ಪ್ರವೇಶ) 


೫೮ ರಾಗ ಮಧ್ಯಮಾವತಿ - ಏಕತಾಳ ೪ 


ಗ್ರೀವ 


|| ಪಲ್ಲವಿ || 


ವಾನ | ರೇಶ್ವರ | , ರೆಲ್ಲರು | ಕೇಳಿ | | 
ಏನು ಚೋ | ದ್ವಿದಂ |, ದೆನ್ನೊಳು| ಪೇಳ || 
ತರಣಿಪ್ರ | ಕಾಶದಿಂ 1 , ಪಂಪಾ | ರಕೆ ಬಂದ | 
ಲ್ಲಿರುವರಿ | ರ್ವರು ವೀರ | , ರಾರೆಂದು | ನೋಡಿ|| 
ದುರುಳನ | ಪ್ರಜನು ಸಂ | ಹರಿಸಬೇ | ಕೆಂದೆನ್ನ | 
ಅರಸಿ ಬಂ | ದವರಾಗ | ದಿರರೊ ಪೇ | ಳಿ ನೀವೀಗ 


|| ೧೭೮ || 


1 ಮೃದುವಚನದಿಂದಗ್ರ ಜನ ತಾಪಮಂ | ಪರಿಹರಿಸಿ ಲಕ್ಷಣಂ ಸರ್ವೋಪಚಾರದಿಂ | 
ಸಿಜಸದಂಗಳಿಂ ತಣ್ಣೀರಹನಿಗಳಂ ತಳಿದು ಚೇತನಗೊಳಿಸುತ | ತರುನೆರಳನಾಂತಿರಲು 
ಪ್ರಮಕದೊಳಿರ್ಪ 1 ತರಣಿಸುತ ಸುಗ್ರೀವ ಕಂಡು ವಾಲಿಯಭಯದಿ 1 ಸರಸಿಜೋದ್ಭವಕು 
ಬಿಗಳ ಹತ್ತಿರ ಕರೆಯುತಾಗಲವರೊಡನೆಂದನು || ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ವೈರಿಗ | ಳಾಗಲಿ | , ವರಹಿತ | ರಾಗಲಿ | | 
ಮಾರುತಾ | ತಜ ನೀನು | ನೋಡಿ ಬಾ | ರಯ್ಯ || 
,ಬೇರೊಂದು | ರೂಪಿನಿಂ | ದವರ ಬ | ಳಿಗೆ ಹೋಗಿ| 
ಕಾರಣಿ | ಕರ ಕಂಡು | ಕರೆತಾರೆ | ಮಂಕೊಂಡು 


|| ೧೭೯ || 


( ಹನುಮಂತನೊಬ್ಬನುಳಿದು ಇತರ ಕಪಿಗಳ ನಿಷ್ಮ ಣ) 

೫೯ ವಾರ್ಧಿಕಷಟ್ಟದಿ ( ಅರ್ಧ) 
ಹನುಮಂತ 

1ಕೇಳಿದಾಕ್ಷಣದೊಳಗೆ ನಿಜರೂಪಮಂ ಬಿಟ್ಟು 
ಬಾಲಬ್ರಹ್ಮಾಚಾರಿವೇಷದಲಿ ನಡೆತಂದು 
ಬಾಲಕರು ನೀವಾರು ಎಲ್ಲಿಗಯುವರೆಂದು ಕೇಳಿದನು ಮರುತಾತ್ಮಜಃ || ೧೮೦ || 

೬೦ ರಾಗ ಗೌಳವಲಹರಿ - ಏಕ ತಾಳ ೫ 
ಯಾವಲ್ಲಿಂದ | ಬಂದಿರಯ್ಯ | ನೀವು ಬಾಲ | ಕರಿರ | 
ಯಾವಲ್ಲಿಗೆ | ಪಯಣವಯ್ಯ | ಜಾಣ ಬಾಲ | ಕರಿರ || || ೧೮ ||* 
ಊರೆಲ್ಲಿರುವ | ತಂದೆತಾಯ | ಲಾರು ಬಾಲ | ಕರಿರ | | 
ಘೋರಾರಣ್ಯ | ಕೆ ಬಂದುದಿ | ದೇನು ಬಾಲ | ಕರಿರ || || ೧೮೨ | | 
ಕಾನನ ಕಾ | ನನ ಹುಡುಕುವ | ದೇನು ಬಾಲ | ಕರಿರ | 
ಆನನವೇ | ಕೆ ಬಾಡಿದೆ | ಜಾಣ ಬಾಲ | ಕರಿರ || 

|| ೮೮೩ || 
ಋಷಿಗಳ ಹಾ ! ಗಿರುವ ವೇಷ | ವೇನು ಬಾಲ | ಕರಿ | 
ಪುಸಿಯದೆನ್ನೊ | ಳುಸುರಿ ಸಾ | ಹಸಿಗ ಬಾಲ | ಕರಿರ || || ೧೮೪ || 


1 ಸಾರತರವಾದ ಸುಗ್ರೀವ ಹೇಳಿದ ಮಾತ 
ನೋರಂತೆ ಕೇಳುತಾಕ್ಷಣದೋಳಲ್ಲಿಂದ ಚಿಗಿ 
ದಾರಿ ನಿಜರೂಪಮಂ ಬಿಟ್ಟು ಬಾಲಬ್ರಹ್ಮಚಾರಿವೇಷವ ತಾಳಿದು | 
ವೀರರೆಡೆಯನು ಸಾರ್ದು ವಿನಯದಿಂ ನಂದಿಸುತ 
ಶೂರರಘುಕುಲವನಧಿರಾಕಾನಿಶಾಕರರ 

ನಾರು ನೀವೆಲ್ಲಿಗೆಯು ವಿರೆಂದು ಬೆಸಗೊಂಡನಪ್ರತಿನಮರುತಾತ್ಮಜ| 
* ಇತ್ಯ ಬಂದು | ದೇನಿದು ವಿ | ಚಿತ್ರ ಬಾಲ | ಕರಿ | 

ಎತ್ತ ಪಯಣ | ವಯ್ಯ ನಿಮಗೆ 1 ಮತ್ತೆ ಬಾಲ | ಕರಿರ || 


ಪಂಚವಟ.. ವಾಲಿಸಂ ಹಾರ 


೬೧ ವಾರ್ಧಿಕ ಷಟ್ಟದಿ ( ಅರ್ಧ) 
ಕಾಮ 

Tಆಲಿಸಾದಡೆ ನಾವು ಇನವಂಶದರಸುಗಳು 
ಮೇಲೆ ದಶರಥನಣುಗರೆನ್ನರಸಿ ಜಾನಕಿಯ 
ಖೂಳ ರಾವಣ ಕದ್ದು ಕೊಂಡೊಯ್ದ ನದರಿಂದಲರಸಿಕೊಂಡಯ್ತಂದೆವು || ೧೮೫|| 


& ೨ ಕೇದಾರಗೌಳ - ಅಷ್ಟ ತಾಳ ೨ 


ಧರೆಯೊಳ | ತ್ಯಧಿಕವೆಂ | ದೆನಿಸಯೋ | ಧ್ಯಾಪುರ || 
ದರಸಿನ | ಸುತರು ನಾ | ವು ! 
ವರಪಿತ | ನಾಜ್ಞೆಯಂ | ತಡವಿಯೊ | ೬ದಿನಾಲ್ಕು | 
ವರುಷ ಕಳೆಯಲೆನ್ನು | ತ. 


|| ೧೮೬ || 


ಹಿರಿಯಾತ ! ನಾ ರಾಮ | ತಮ್ಮ ಲ ಕ್ಷಣನೀತ || 
ಭರತ ಶ | ತ್ರು ಫರೆಂದು. 
ಇರುವರೂ 1 ರೊಳಗಿಬ್ಬ | ರನುಜರು | ಎನಗೆನ್ನ | 
ತರುಣಿ ಜಾ | ನಕೆಯೆಂಬ 1 ಳು . 


| ೧೮೭ | 


ದುರುಳ ರಾ | ವಣ ನಾವ | ಲ್ಲಿರದ ವೇ | ಆದಿ ಸೀತಾ | 
ತರುಣಿಯ | ನೋಯ್ದನೆಂದು 
ಶರಣ ಜ | ಟಾಯು ಪೇ | ಭೀರವ ಕೇ | ಅಲ್ಲಿಗಾ | 
ನರಸಿಕೊಂ | ಡಯ್ತಂದೆ | ವು - 


|| ೮೮ || 


ತೋರುವ | ಗಿರಿಯಾವು | ದಲ್ಲಿರು | ವಾತ ನೀ | 
ನಾರು ನಿ | ನೃಯ ಪೆಸ | ರು | 
ಯಾರಿಗೆ | ಮಗ ನೀನು | ಬಂದುದೇ ನೆಂದೆನೆ || 
ಮಾರುತಿ | ಶರಣೆಂದ | ನು 


|| ೧೮೯ || 


1 ಭೋರನೆ ತಿಳುಹನ | ಲತಿಭಕ್ತಿ ಭಾವದಿ | ಮಾರುತಾತ್ಮಜ ನೆಂ !! ( ಆ ) 


೧೭6 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೯೦ || 


೬೩ ರಾಗ ವೃಂದಾವನಸಾರಂಗ - ಏಕತಾಳ ೪ 
ಹನುಮಂತ 

ಪಾಹಿ - ಸಂ | ಕಜದಳ |ಲೋಚ|ನಮುಕ್ತಿಂ || 
ದೇಹಿಯ| ಹಲ್ಯಾಶಾಪ |ಮೋಚ| ನ … ! 
ಮಹಾಂತ | ಗುಣನಿಧಿ | ಮಹಿನುಸ/ ಜನಪಾಲ 
ಅಂಗಜ| ಪಿತ ಪಾಪ | ನಾಶ| ನ - ದೇವೋ | 
ತುಂಗ - ಉ | ತಮಗರು | ಡಾ. ಸ | ನ ..! 
ಸಂಗರ| ಹಿತ ಬಾಣ | ಭಂಗ - ನೀ | ಲಶುಭಾಂಗ 
ಲೋಕ- ನಾ | ಯಕ ಸದ್ರಿ | ಚಾರ|ಣಮತ್ತ | 
ನೇಕದು|ಪ್ಲಾಸಂ| ಹಾರ| ಣ 
ಸಾಕೇತ| ಪುರವಾಸ | ಶರಣು ರಾ ! ಮಚಂದ್ರೇಶ 


|| ೧೯ || 


|| ೧೯೨ || 


೬೪ ರಾಗ ಮಧ್ಯಮಾವತಿ _ ಅಪ್ಪ ತಾಳ ೨ * 


ನಿಜವೇಷ | ವಿದೆ ನೋಡು| ಹನುಮಂತ | ನ.. ನಿನ್ನ | 
ಭಜಕನು | ನಾನಾ ಗಿರುವೆನ | ಯ್ಯ 
ಅಜಸುರಾ | ದಿಗಳು ಪೂ | ಜಿಸುವಂಥ | ಪಾದದ | 
ನಿಜಭಕ್ತಿ | ಯೆನಗೀಯೊ | ಶ್ರೀರಾಮು | ಕಾಯೋ2 


|| ೧೯೩ || 


ಹಿಂದೆ ಬಾ | ಲ್ಯದೊಳೆನ್ನ | ಮಾತೆಯಂ | ಜನೆದೇವಿ | 
ತಂದುಪ | ದೇಶದಿಂ | ದೆನಗಾಯ್ತು | ಯ್ಯ - I 
ಸಂದರು | ಷನ ವಿಂದು | ಸಫಲವಾ | ಯಿತು ಜನ್ನ | 
ತಂದೆನ್ನ | ಮನದಭೀ | ಷ್ಟವನೀಯೊ | ಕಾಯೊ 


Il೧೯೪ || 


1 ಕರು | ಣಾಕರ | ದುರಿತ | ( ಅ). 
* ಮರುಳು ಮಾ | ತೆನೆ ಡ | ನುಸುರುವ | ದೇತಕೊ | ತೆರಳತ್ತ | 

ಬ್ರಹ್ಮಚಾ | ೦ - I 
ಮರುತಸಂ 1 ಜಾತನ | ಬಗೆಯ ಕೇ | ಳಿರುವೆ ಭೀ | ಕರಕಳೇ | ವರನವನು! ( ಅ ). 
2 ನೀಡೊ ರಾಮ | ನಿಸ್ಪೀನು | ( ಅ) 


ಪಂಚವಟ... ನಾಲಿಸಂಹಾರ 


೧೭೧ 


ಸುಗ್ರೀವ| ನೆಂಬ ಮ | ರ್ಕಟರಾಜ ! ತವ ಪದಾ | 
ನುಗ್ರಹ | ಕಾಗಿ ಕ | ಳುಹಿದನೆ | 1 
ಅಗ್ರಜ | ವಾಲಿಯ | ಭಯದೊಳ| ಗೀ ರ್ಪವ್ರ| 
ತಾಗ್ರದೊ | ಆಹ ದಯೆ | ಮಾಡು ಸಂ | ಪನ್ನ - | 


|| ೧೯೫ || 


೬೫ ಕಂದ 
ಈ ಪರಿಯೆಂದಾ ಮಾರುತಿ 
ಭೂಪಾಲರನೆರಡು ಪೆಗಲೊಳೇರಿಸುತಲ್ಲಿಂ 
ದಾಪರ್ವತಕೊಯ್ದ ವರಸು 
ರೂಪೋದಯಚರಿತೆ ಪೇಳ ಭಾಸ್ಕರಸುತನೊಳ್2 


|| ೧೯೬ || 


೬೬ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಹನುಮಂತ 


ಭಾನುನಂದ | ನ | ವಾನರೇಶ್ವ | | 
ನೀನು ಲಾಲಿ | ಸು ! ಸಂತಸವಿ | ಟ್ಟು . 
ರಾಮನೀತ | ನು - ರಾಜೀವಾಕ ನು | | 
ಭೂಮಿಪಾಲ | ನು ಭಾನುವಂಶ | ನು.. .! 


|| ಪಲ್ಲವಿ || 


| ೧೯೭ || 


ಸಾಕೇತಾಧಿ | ಪ. | ದಶರಥೇಂದ್ರ | ನ | 
ಸೌತಿಕುಮಾರ | ರು. ! ರಾಮಲಕ್ಷ ಣ್ .... 


|| ೧೯೮ || 


“ ತಾತಕೈಕೆ | - I ಮಾತಿಗೋಸು| ಗ | 
ಈತ ರಾಘ | ವlಸೀತೆಯ ಸ | ಹ - - * 


11 ೧೯೯ || 


1 ಹಾಪೇಕ್ಷೆಯಿಂದ ( ಅ) 
2 ಶಿಖರಕೆ ಬಂ | ದೀಪರಿಯಂ ಬಿನ್ನಯಿಸಿದ ಭಾಸ್ಕರಸುತಗಂ | ( ಅ) 

• • • ಪ್ರ || ತಾಪವನುಸುರಿದನ೦ದಾ , , , ಆ 
3 ಗೆ ! ಈ ( ಅ) 4 ಮಾತೆ( ಅ) * ಧಾರಿಣೀಪ ! ತಿ - ಧರ್ಮ 

- ಮಾರ್ಗ 1 ದಿ - ಘೋರಡವಿಯ 1 ಲಿ. ವಾಸಿಸುತ್ತಿ 1 ರೆ = 


೧೬೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೨೦೦ || 


ಪಂಚವಟ್ಯ | 1ದಿ ಇರಲು ರಾವ | ಣ - .! 
ವಂಚನೆ ಗೈ | ದ ಸೀತೆಯನೊ |2 | 
ಕದ್ದು ಕೊಂಡ | ವlಪೋದ ಕಾರ | ಣ. . ! 
ಎದ್ದು ಬಂದ | ರು ಅರಸುತಾತ | ನ … ? 
ಕಾರಣೀಕ | ರು . ! ಕಂಡರಿರ್ವ | ರು | 
ಸರಿಯಾತ್ಮ | ಜ ! ಸುಲಭರಲ್ಲ | ಯ್ಯ 


|| ೨೦ || 


|| ೨೦೨ || 


೬೭ ರಾಗ ಕೇದಾರಗೌಳ ಅಷ್ಟ ತಾಳ ೨ 


ಸುಗ್ರೀವ 


|| ೨೦ || 


ಇಕ್ಷಾಕು | ವಂಶದ | ಭೂಮಿಪಾ | ಲರು ಧರ್ಮ | 
ರಕ್ಷಣಾ| ಧಿಕರಲ್ಲ | ವೆ - I - ನಮ್ಮ 4 || 
ಪೇಕ್ಷೆಯೊಂ | ದುಂಟದ | ಕೇಳಿ ನೀ ! ಅನ್ಯಾಯವ | 
ರಸ| ಲಹುದಲ್ಲ | ವೇ 
ಅಗ್ರಜ | ನಾಗಿಹ | ವಾಲಿ ಸ | ರಾಕ್ರಮ | 
ದುಗ್ರಶ | ರೀರನ | ಮನೋ | 
ವ್ಯಗ್ರದಿಂ | ದೆನ್ನ ಭಾ | ರ್ಯೆಯನಿಟ್ಟು | ಕೊಂಡಾತ | 
ನಿಗ್ರಹಿ | ಸಲು ನೋಡು| ನ.. 


|| ೨೦೪ || 


ಶೌರ್ಯ | ಲಾತ| ನಾತನ | ಭಯಕಾಗಿ | 
ಸೂರ್ಯನ | ಪ್ರಣೆಯಿಂದಿ | ... || 
ಧೈರ್ಯ ' ಗೆ | ಟ್ಟಿಹೆ ನಿನ್ನ | ಪಾದಪ | ದೈವ ಕಂಡೆ! 
ಮರ್ಯಾದೆ | ಯಿಂದ ಕಾ | ಯೊ ? 


|| ೨೦ || 


1 ಕೆ _ | ಬ ( ಕಾ , ಅ ) 
2 ಯು | ಕೊಂಡು ಪೋದ| ರೆ ಕಾಡುದಾರಿ | ಯl 

ಕಂಡುಕೊಳ್ಳು 1 ತೈ ತಂದರಿಲ್ಲಿ | ಗೆ - 1 ( ಅ ) 
3 ಕರಧಿಕರ | ೮ ( ಅ) 4 ಮನಾ ( ಅ) 3 ನನ್ನಾಯ | ಶಿ ( ಕಾ ). 
6 ಸಿ ! ಸಲಹಬೇಕು ( ಆ) 7 ಧೈರ್ಯವಾಗಿಹೆನಿಲ್ಲಿ | ತವಪಾದ ಕಂಡು ಸ || 
ದೈರ್ಯವಾಂ ! ತೆನುರಾಘವ ( ಅ ) 


ಪಂಚವಟ.... ನಾಲಿಸಂಹಾರ 


೧೭೩ 


|| ೨೦೬ || 


ರಾವಣ | ನೆಂಬ ನಿ | ಶಾಚರ | ನನು ಹಿಂದೆ | 
ಕೋವಿದ | ಹಿಡಿದು ತಂ ! ದು - ತಾರಾ | 
ದೇವಿಯ | ಮಗನ ತೊ | ಮೈಲಿಗೆ ಕ | ಟ್ಟದ ವಾಲಿ | 
ದೇವೇಂದ್ರ | ಸುಕುಮಾರ | ನು 
ದೇವತೆ | ಗಳು ಸಹಿ | ತಂಜುನ | ರಣನ | 
ಠೀವಿಗ | ಸಾಧ್ಯವೆಂ | ದು - ರಾಮ | 
ದೇವ ನಾ | ವಿಬ್ಬರು | ಜೋಡಾದೆ | ವೀ ವಾಲಿ | 
ರಾವಣ | ದನುಜರಿ ! ದ . 


|| ೨೦೭ || 


ರಾಮ 


00 


ಕಣ್ಣಾರೆ | ಕಂಡರೆ | ಬಿಡುವೆನೆ | ಸೀತೆಯ | 
ಎನ್ನ ಮ | ನಃ ಪ್ರೀತೆ | ಯ ....! ನಿನ್ನ | 
ಅಣ್ಣನ | ಪಾಡೇನು ! ವಾಲಿಯ | ನಾ ಕೊಂದು | 
ಮಣ ಕೂ | ಡಿಸುವೆನೆಂ ! ದ. 


|| ೨೦೮ || 


ಜಾಣ ನೀ ! ನಾದರೆ | ನೋಡು ಕೈ | ಯೊಳಗಿಹ ! 
ಬಾಣಜಾ | ತಂಗಳ | ನು !... ಅವನ | 
ಪ್ರಾಣವ | ಕಳೆದೊಂದೇ | ನಿಮಿಷದೊ ! ಳಗೆ ನಿನ್ನ | 
ರಾಣಿಯ | ತಂದೀವೆ | ನು || 


|| ೨೦೯ || 


೬೮ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೧ 


ಸುಗ್ರೀವ 


ಅಮಮ ವಾ | ಲಿಯ ರಾಮು | ಕೊಂದರೆ | ಸತಿ | 
ರುಮೆಯ ನೀ | ಬಿಡಿಸಿಲ್ಲಿ | ತಂದರೆ | | 
ನಿಮಿಷದೊ | ಟೀ ಸೇನೆ | ಸಹ ಬಂದು ಪಾದ 
ಕಮಲಸೇ | ವೆಯ ಮಾ ... ಡುವೆ ನಿಂದು 


|| ೨೧೦ || 


ನುಡಿದ ಮಾ ! ತಿಗೆ ಎರ | ಡಿಲ್ಲದೆ ! ಇಕೊ | 
ಕೊಡುವೆ ನಂ | ಬುಗೆಯ ಮ | ಇಲ್ಲದೆ | 
ಬಿಡದೆ ಕೈ ! ತಟ್ಟತೊ | ಬೊಬ್ಬರು ಒಂದೇ | 
ದೃಢಮನ! ದವರಾದ | ರಿಬ್ಬರೂ 


|| ೨೧೧ || 


೧೭೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕನ್ನೆ ತಾ | ಖಳ ಕೊಂಡು ! ಪೋಪಾಗ ತನ್ನ ! 
ಚಿನ್ನಗ | ಬೆಲ್ಲವ | ತೆಗೆದಾಗ | | 
ಎನ್ನ ಪ | ರ್ವತಕಿಟ್ಟ | ಡದರನ್ನು ಕಟ್ಟಿ 
ಚೆನ್ನಾಗಿ ! ಟ್ವಿರುವೆ ನೋ | ಡಿದರನ್ನು 


|| ೨೧೨|| 


ಎಂದು ಸ | ರ್ವಾಭರ | ಣಗಳನ್ನು ಬೇಗ| 
ತಂದು ಕೈ | ಯಲಿ ಕೊಟ್ಟ | ಡದರನ್ನು ! 
ಇಂದಿರೆ | ಯರಸ ತಾ ! ನೋಡಿದ | - ಮನ | 
ನೊಂದುಕೊಂಡತಿ ಚಿಂತೆ | ಮಾಡಿದ 


|| ೨೧೩ || 


೬೯ ನೀಲಾಂಬರಿ _ ಏಕತಾಳ ೪ ವಿಲಂಬಿತ ಲಯ 


ರಾಮ 


|| ೨೧೪ || 


ಕಂಜಾನನೆ | ಕಲಕೀರವಾಣಿ | 
ಸಂಜೀವನ ಸರ | ಸಕಲಾಸೆ -- | 
ಮಂಜುಳತರಾಂ ! ಗಿ ಮನೋಹರೆ | 
ಕುಂಜರಗಮನೆ ! ಸುನಿಧಾನ 
ಫಣಿವೇಣಿಯಾ | ಕುಚಗಳ ಮಧ್ಯದಿ | 
ಕುಣಿದಾಡುವ ಸರ | ವಿದೆ ಸಹಜಾ | 
ಮಣಿಕಂಕಣ | ಮುದ್ರಿಕೆಗಳ ಸರ | 
ಪಣಿಯಂದನ ಬ | ಣಿ ಸಲಳವೆ 
ಲೋಲಾಕ್ಷಿಯ | ಕರ್ಣದೊಳೊಪ್ಪುವ| 
ಓಲೆಯ ತೆಗೆದೆಂ | ತಿಹುದೋ ವದನಃ | 
ಬಾಲಾರ್ಕನ | ತೆರದ ಮೂಗುತಿಯ | 
ನೀಲಾರುಣ | ಹರಳಿದೆ ಸಹಜಾ 


|| ೨೧೫ || 


|| ೨೧೬ || 


ನೋಡಾಕೆಯಾ | ಭರಣಗಳಲ್ಲಿ | 
ಚೂಡಾಮಣಿ ನಾ | ಸ್ತಿ ಇದರಲ್ಲಿ | 


1 ದನೇಕ ( ಕಾ . ಅ) 2 ಯೊಳಿರಿಸಿದ ಮೌಕ್ತಿಕವು ( ಅ) 


ಪಂಚವಟಿ .. . ವಾಲಿಸಂಹಾರ 


೧೭೫ 


ಮೂಢಾತ್ಮನೊ !| ಯುವ ಅಂಜಿಕೆಗೆ ಬಿ | 
ಸಾಡಿದಳೆಲೋ ! ಏನೋ ತಮ್ಮ 


|| ೨೧೭ || 


ಕಾಲುಂಗುರವ | ಬಲ್ಲೆನು ಹೊರತು | 
ಮೇಲಾದುದರ | ಗುರುತವನರಿಯೆ | 
ನೀಲಾಳಕಿಯ | ನಿರ್ಮಲಗುಣವ | 
ಹೇಳೀಸರಿ ನೀ | ಚಿಂತಿಸಲೇಕೆ 


|| ೨೧೮ || 


೭೦ ವಾರ್ಧಿಕ ಷಟ್ನದಿ 
ಇನಸುತನು ಕೊಟ್ಟ ಸರ್ವಾಭರಣವಂ ಕಂಡು 
ಮನಸಿನಲಿ ಕಡುನೊಂದು ಚಿಂತಿಸುತ ಮತ್ತೊಡನೆ 
ಕನಸ ಕಂಡೆಚ್ಚರಿಕೆದೋರ್ದಂತೆ ಕೇಶಂಗಳಂ ಮರೆತನಾಕ್ಷಣದೊಳು | 


ಠಾನ 


ಜನಕನಂದನೆಗಿಡುವ ಪುಣ್ಯ ಫಲವಿರಲು ಬರು 
ನನಕ ತೆಗೆದಿರಿಸು ಸುಗ್ರೀವ ನೀನಿನ್ನು ಸುರ 
ಪನ ಸುತನ ಸಂಗರಕೆ ಬರಹೇಳು ನಾವು ಶಕ್ತಿಯ ಪರೀಕ್ಷಿಸುವೆವೆಂದ || ೨೧೯ || 


೭೧ ರಾಗ ಘಂಟಾರನ - ಜಂಪೆತಾಳ ೩ 
ಸುಗ್ರೀವ 

ರಾಘವ ಮ | ಹಾವೀರ | ಕೇಳು ಸುನಿ | ಚಾರ | 
ಈಗೆನ್ನ | ಸಂಶಯವ | ಪರಿಹರಿಸು | ಪೂರ 


|| ಪಲ್ಲವಿ || 


ದುಂದುಭಿಯ | ಒಡಲನಮ | ರೇಂದ್ರಸುತ | ವಾಲಿ ಮದ | 
ದಿಂದ ನೆಗ | ಹುವನೊಂದು | ಮೊಳ ಧರಣಿ | ಯಿಂದ | | 
ಒಂದು ಕರ | ಪರಿಮಿತದೊ | ಬೆತ್ತಿದರೆ ! ನೀಯೆನ್ನ | 
ಸಂದೇಹ | ಹೋಗಿ ಬಳಿ | ಕೊಂದೆ ಮತ | ನಮಗೆ 


H ೨೨೦ || 


ರಾಮ 


ಕಾಲತುದಿ | ಯಿಂದದರ | ಯೋಜನಕೆ | ಬಿಸುಟ ಮೇ | 
ಲೇಳು ತಾ | ಳೆಯ ಮರಗ | ಳನು ಮುರಿಯ | ಲಾಗ | 


೧೭೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಶ್ರೀಲೋಲ| ಶರಣೆಂದು | ಸ್ತುತಿಗೆಯ್ಕೆ | ಸುಗ್ರೀವ | 
ವಾಲಿಯನು | ರಣಕೆ ಬರ | ಹೇಳೆಂದ | ರಾಮು 

|| ೨೨೧ || 
೭೨ ವೃತ್ತ (ಕೇಕಯವೃತ್ತ ) 
ಸುಗ್ರೀವ 

ರಘುವರನ 1ಸಹಸವನ್ನ | ಕಂಡ ಸುಗ್ರೀವ ತನ್ನ | 
ಅಗಣಿತದ ಧೈರ್ಯದಿಂದ | ಆ ಕ್ಷಣವೆ ಎದ್ದು ಬಂದ || 
ನಗ ತರುವ ಕೈಗಳಲ್ಲಿ ! ಬಂದು ಕಿಂಧೆಯಲ್ಲಿ | 
ಅಗರಜ ಬಾರೆನೆ ಕೇಳಿ | ಆಗಲಯ್ತಂದ ವಾಲಿ | 

|| ೨೨೨ || 
( ವಾಲಿಯ ಪ್ರವೇಶ ಅಬ್ಬರತಾಳದಲ್ಲಿ) 

೭೩ ರಾಗ ನಾದನಾಮಕ್ರಿಯೆ - ಅಷ್ಟು ತಾಳ ೧ 
ವಾಲಿ 

ಭಾನುತನುಜ ! ಭಳಿರೆಯನುಜ ! ಬಂದೆಯಾ ಮ | ಮ ! 

ಏನು ಕಾರ | ಣೆನ್ನ ಕರೆದೆ ! ಎಲೆ ಪರಾಕ್ರ | ನ ... || ಪಲ್ಲವಿ| | 
ಸುಗ್ರೀವ 

ಮಾನಿನಿಯನು | ಬಿಡುವುದಕ್ಕೆ | ಮನಸು ಬಾರ | ದೆ | 
ನೀನು ಕೆಡುವೆ | ನೀತಿಯಲ್ಲ ! ನಿನಗೆ ಸಾರಿ | ದೆ 

|| ೨೨೩ || 
ವಾಲಿ. . 

ಏನುಧೈರ್ಯ | ದಿಂದ ಬಂದು | ಎನ್ನ ಕರೆದೆ | ಯು . 

ನೀನು ಹಿಂದೆ ! ಪಡೆದ ಭಂಗ | ನೆಲ್ಲ ಮರೆತೆ | ಯ – || ೨೨೪ || 
ಸುಗ್ರೀವ 

ಅಣಕವಲ್ಲ | ಅಂದಿನಂತೆ | ಅಣ ರಣದೊ | ಳು 

ಸೆಣಸಿ ನೋಡು| ಸಲುಗೆಯಿಂದ | ಶೌರ್ಯಗುಣದೊಳು || ೨೫ || 
ವಾಲಿ. . 

ಎಂದ ಮಾತ | ಕೇಳಿಕೋಪ | ದಿಂದ ಲನುಜ | ಗೆ 
ಒಂದು ಗಿರಿಯ | ಕಳಚಿ ಬಿಸುಟ | ನಂದು ರವಿಜ | ಗೆ || ೨೨೬ || 


1 ಸಾಹಸವ ಮಿಗೆ ಕಂಡು ಸುಗ್ರೀವ | ನಗಲಿ ಭಯವನು ಕೀಶ| ರುಗಳೊಡನೆ 

ಬಂದು || ಜಗಳ ಕಣ ನ ಕರೆಯ | ಲಗಣಿತ ಪರಾಕ್ರಮದಿ| ಹಗರಣ | 
ಕೊದಗಿ ತ | ನಗೆ ನುಡಿದ | ( ಅ). 


ಪಂಚವಟಿ ವಾಲಿಸಂಹಾರ 


|| ೨೨೭ || 


ಸುಗ್ರೀವ 

ಬರುವ ಗಿರಿಯ | ತಡೆದು ದೊಡ್ಡ | ಪರುನತಂಗ | | 
ಸುರಪನಣುಗ್ರ | ನಂಗಕಿಟ್ಟ | ತರತರಂಗ | ೮ 
ಮರ ಮರಂಗ | ಳುಭಯ ಬಲದೊ | ಕುರುಳ್ಳ ಗಿರಿಗ | ೪ | 
ಮೊರೆವ ರಭಸ | ಕನರರಂಜು ! ತಿರುವ ಪರಿಗ | 


|| ೨೨೮ || 


ಅದ್ರಿ ವೃಕ | ನೆಲ್ಲ ತೀರಿ | ತಿಬ್ಬರಿದಿರ | ಲಿ ! 
ಗುದ್ದು ತೊಡನೆ | ಕಯ್ಯ ಕಾಲಿಂ | ದೊದ್ದು ಭರದ | ಲಿ... 


|| ೨೨೯ || 


ನಾಲಿ 


ಉರಕೆ ಮುಷ್ಟಿ | ಯಿಂದ ತಿವಿದ | ಭರದ ಪೆಟ್ಟ | ಗೆ ! 
ತಿರುಗಿ ತಲೆಯು ! ಭಾನುತನುಜ | ನೊರಗೆ ಸೃಷ್ಟಿ | ಗೆ 


|| ೨೩೦ || 


ಬೀಳಲನುಜ | ನಂಗಕೆರಡು | ಕಾಲಲೊದ್ಧ | ನು ! 
ಮೂಳಹೋಗು| ಸಾಯೆನುತ್ತ | ವಾಲಿ ನಡೆದ | ನು - 


|| ೨೩೧ || 


ಹೋದನಣ್ಣ | ನೆಂದು ತಿಳಿಯು | ತಾಧರಿಸಿ | ದ | | 
ಕ್ರೋಧದಿಂದ | ಜಗದುಸತಿಯ | ಮೂದಲಿಸಿ | ದ 


|| ೨೩೨ || 


೭೪ ರಾಗ ಸೌರಾಷ್ಟ್ರ _ರೂಪಕತಾಳ ೧ 
ಸುಗ್ರೀವ 

ವಿಶ್ವನಾಯ | ಕ … ! ನಿನ್ನ ವಾಕ್ಯ | ವ.. ! 
ವಿಶ್ವಾಸವೆಂ | ದು - ನಂಬಿದೆನಿಂ | ದು 
ಎನ್ನ ವೈರಿ | ಯ ಮುಂದೆ ಮಾಡಿ | ನೀ | 
ಕಣ್ಣಾರೆ ಕಂ | ಡೆ ಚೆನ್ನವಾಗಿ | ಯೆ --|| 
ಇನ್ನು ಸಾಕ | ಯ್ಯ ನಿನ್ನ ತಳ್ಳಿ | ಯು 
ಮನ್ನರಾಧಿ | ಸI ಮಂಜುಳಾಕಾ | ರ. 


|| ಪಲ್ಲವಿ || 


|| ೨೩೩ || 


ರಾಮ 


ಸೂರ್ಯವಂಶ | ದ. ರಾಯರಾಡಿ | ದ | 
ಕಾರ್ಯ ತಪ್ಪ | ದು - 1 ಕಪಟವಲ್ಲಿ | ದು -|| 


12 


೧೭೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಧೈರ್ಯತಾಳ | ಯ್ಯ - ಸೂರ್ಯನಂದ | ನ | 
ಶೌರ್ಯ ಬೇಡ | ನೀ ಶಾಂತನಾಗ | ಯ್ಯ 


|| ೨೩೪ || 


ವಾಲಿಯ ನಿ | ನ್ಯ - I ಕಾಣಲಿರ್ವ | | 
ಆಳುಭೇದ | ನ. ..! ಅರಿಯದಾದೆ | ನು || 
ನಿನ್ನ ಮೋಸ| ದಿ ಕೊಲಿಸೆ ಲೋಕ| ದಿ || 
ಎನ್ನ ನಿಂದಿ | ಸಿ ] ಜರೆವರಲ್ಲ | ಯ್ಯ 


|| ೨೩೫ || 


ಬಾಲಕ ಗ | ಜ | ಪುಷ್ಪದ ನಿ | ಜ - || 
ಮಾಲೆ ಇಟ್ಟ | - ಇವನ ಕೊರಳಿ | ಗೆ || 
ಮಲ್ಲ ಸಾಹ | ಸ ! ವಾಲಿಯನ್ನು | ನಾ | 
ಕೊಲ್ವೆ ಲಕ್ಷ ಣ. .. ! ಇಲ್ಲ ಸಂಶ | ಯ – 


|| ೨೩೬ || 


ಮಗಧ ಜಾತೆ | ಯ ಮಗನು ನೀತಿ | ಯ 
ಬಗೆದು ಮಾಲೆ | ಯ . ! ನಿಟ್ಟ ರಜ | ಗೆ || 


ರಾಮ 


ತರಣಿನಂದ | ನ ! ಕೇಳು ಶೀಘ್ರ ದಿ | | 
ಧುರಕೆ ವಾಲಿ | ಯl ಕರೆದು ಬಾರ | ಯ್ಯ 


|| ೨೩೭ || 


೭೫ ಶಾರ್ದೂಲ ವಿಕ್ರೀಡಿತ ವೃತ್ತ 


ಶ್ರೀರಾಮಾಡಿದ ಮಾತ ಕೇಳು ರವಿಜಂ ಸದೈರ್ಯದಿಂದಾಕ್ಷಣಂ | 
ಶೂರತ್ಯಂಗಳ ತೋರ್ಪೆನೆಂದು ಬರುತಾ ಕಿಷ್ಕಂಧದ ದ್ವಾರದಿ | 
ಘೋರಾಕಾರದಿ ಕೂಗಲಾ ಸುರಸಜಂ ಕೋಪಾಗ್ನಿಯಿಂದೇಳಲು | .. 
ತಾರಾದೇವಿ ವಿವೇಕದಿಂದ ತಡೆದೂ ತತ್ರಾಂತಗಿಂತೆಂದಳು || ೨೩೮ || 


1 ತದ. .. ಸೊಗದ ಪೂಗಳ | ತೆ ( ಆ , ಕಾ ) . 
2 ವ ( ಅ) . 


ಪಂಚವಟ ವಾಲಿಸಂಹಾರ 


( ನಾಲಿ ತಾರೆಯರ ಪ್ರವೇಶ) 
೭೬ ರಾಗ ಎರುಕಲ ಕಾಂಭೋಜಿ - ಏಕತಾಳ ೫ ( ೨೨ ) . 
ತಾರೆ 
ನೀತಿ | ಯಲ್ಲ | ಪೋಪು| ದಿಂದು | ನೀ ಕೇ | ಳು ಕಾಂ | ತ _ I ಮನ | 
ಜಾತ | ನಂಗ | ದ ಪೇ | ಬ್ಲೊಂದು | ಮಾತ | ಕೇಳಿ | ದೆ ನಾ ! ನಿಂದು || ಪಲ್ಲವಿ || 
ಪುಂಡ | ರೀಕ| ನೇತ್ರ | ನು ಮಾ | ರ್ತಂಡ | ಜಾತ | ಸುಗ್ರೀ | ವನು | 
ಕಂಡು | ತಮೋ | ಇಂತ | ರಂಗ | ಗೊಂಡೇ | ಕಾಂತ | ದಿ | 
ಚಂಡ | ವಿಕ್ರ | ಮ ರಾ | ನನ| ಹೆಂಡ | ತಿಯ ! ನಾ ರಾ | ವಣ || 
ಕೊಂಡು | ಪೊದ| ನಾ ರ | ಕಸನ | ಖಂಡಿ | ಸಲಾ ಗಿ 

|| ೨೩೯ || 


ನಿನ್ನ | ಕೆಂದಾ | ತನ ರುಮೆ | ಯನ್ನು | ಬಿಡಿಸಿ | ಕೊಟ್ಟೇ ! ನೆಂದು | 
ನನ್ನ | ರಾಧಿ | ಪತಿಯು | ಸತ್ಯ | ನನ್ನಿ ! ತನಂ | ತೆ 
ನಿನ್ನ | ತಮ್ಮ | ಸೀತಾ | ದೇವಿ | ಯನ್ನು | ತಹ | ಬಗೆ | ಗಾಗಿ | 
ತನ್ನ | ಕಸಿ | ಸೇನೆ| ಸಹ | ಸನ್ನ | ಹ ವಾ | ಗಿ 

|| ೨೪೦ || 
ಬಂದು | ರಾಮ | ಸೇವೆ! ನಾಳೆ | ನೆಂದು | ಭಾಷೆ | ಕೊಟ್ಟ ನಂತೆ | 
ಸಂದೇ | ಹ ವಿ | ಲ್ಲದೆ ! ತಮೋ | ಭೋಂದಾ | ದರಂ ತೆ || 
ದುಂದು | ಭಯ | ಒಡಲ | ಕಾ ! ಅಂದ | ಚಿಮ್ಮಿ | ಯೋಜ| ನಕ್ಕೆ | 
ಬಂದು | ಬೀಳ | ಲಾಮೇ ! ಲೆಕೇಳೋಂದಾ |ಶ್ವರ್ಯ! || ೨೪೧ || 
ಏಳು | ತಾಳ| ವೃಕ್ಷ | ವನ್ನು | ಸೀಳು| ಮಾಡಿ | ಈಗ ನಿಮ್ಮ || 
ಮೇಲೆ| ಕೂಡಿ| ಬಪ್ಪ | ರಂತೆ | ಕಾಳ | ಗಕ್ಕೆಂ | ದು - | | 
ನಾಳೆ ನೋಡಿ| ಕೆಂಬ | ಇಂದು | ವೇಳೆ | ಯಲ್ಲ | ವೆನುತ | ಲವನ | 
ಕಾಲ | ಮೇಲೆ| ಬಿದ್ದು | ತಾರೆ | ಹೇಳಿ | ಕೆಂಡ | ಳು || ೨೪೨ | | 


೭೭ ಘ೦ಟಾರವ - ಏಕತಾಳ ೪ 
ವಾಲಿ 

ಚಿತ್ರತರಾಂ 1ಗಿ ಕೇಳ್ತಾಲೆ ವಿ | ಚಿತ್ರವಾಯು | ನಿನ್ನ ಮಾತು | 
ಮಿತ್ರ ಜಾತಂ | ಗಂಜಿ ನಡೆವ | ವರ್ತನ | ವುಂಟೆ 

|| ಪಲ್ಲವಿ || 
ಧಾತ್ರಿಯೊಳೆ| ಶೌರ್ಯಕೆ ೩ | ಮೂರ್ತಿಗಳಂ | ಜುವರೆಸೆ | 
ಮತ್ತೆ ರಾಮು | ಗೀವರೆಂಬ | ನರ್ತರಿಂದೇ | ನೇ ..| 
1 ದು ಕಾ ( ಅ) 


೧೮ರಿ . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಚಿತ್ತದೊಳು | ಶಂಕೆ ಬೇಡ | ಮತ್ಯಕಾಶಿನಿ | ತಡೆಯಬೇಡ | 
ಮತ್ತೆ ನೋಡೆ| 1 ಕೈವಾಡ | ಅತ್ತ ಹೋಗೆ| ಲೆ 


|| ೨೪೩ || 


( ತಾರೆ ನಿಮ್ಮ ಮಿಸುವಷ್ಟರಲ್ಲಿ ಸುಗ್ರೀವನೂ ಅವನ ಹಿಂದಿನಿಂದ ರಾಮನೂ ಪ್ರವೇಶಿಸುತ್ತಾರೆ.) 

೭೮ ಕಂದ 
ಪತಿಯೊಡನೆಂದುತ್ತರನಂ 
ಖತಿಯಿಂ ತರುಗಿರಿಗಳೆತ್ತಿಕೊಂಡಯ್ತಂದಂ 
ಅತಿಶಯ ಛಲದಿಂದಿರ್ವರು 
ಜೊತೆಯಾಗಿಹ ರಾಮಭಾವುತನುಜರ ಕಂಡಂ 

|| ೨೪೪ || 


೭೯ ರಾಗ ಪಂತುವರಾಳಿ - ಜಂಪೆತಾಳ ೪ 


ವಾಲಿ 


ಮತ್ತು ಮನ್ನಿದಿರು | ನಿತ್ತುಕೊಂ | ಡೀ ರಣದೊ | 
ಳುತ್ತರನ | ಕೊಡುವೆ ಭಲೆ | ಧೂರ್ತ ಸು | ಗ್ರೀನ - || 


ಸುಗ್ರೀವ 

ಧೂರ್ತನ | ಲ್ಲದೊಡನುಜ | ಪತ್ನಿಯನು | ಸೆಳೆದಿಟ್ಟು | 
ರಕ್ತಮದ | 2ದಿಂದ ಕೊಡ! ದಿರ್ಪೆಯಾ | ವಾಲಿ 


|| ೨೪೫ || 


ವಾಲಿ 

ತನ್ನನೆ | ತದೀತನಕ | ಧರ್ಮಕ್ಕೆ | ಬಿಟ್ಟಾರೆ | 

ಗಮ್ಮನೇ ! ನಿನಗಿಷ್ಟುತ | ಹೆಮ್ಮೆ ಬಂ | ತಲ್ಲ || 
ಸುಗ್ರೀವ 

4ಬ್ರಹ್ಮಲಿಖಿ | ತಂಗಳಿವು | ದುರ್ಮರಣ | ದಲಿ ನಿನಗೆ | 
ಕರ್ಮವೆಸ | ಗಿತು ಕಡೆಗೆ ! ಕಂಡೆಯಾ | ವಾಲಿ _ 4 


|| ೨೪ || 


1 ನ್ನ ರಣದ ( ಅ) 2 ದುಪ್ಪಿನಲಿ ಕುಣಿವೆ ( ಅ) 
3 ಧರ್ನುವರಿ 1 ತೀಗ ಬಿಡೆ | ಶರ್ಮ ವಿಡಿ ! ದೀಪರಿಯ 1 ( ಆ) . 
4 ಹೆಮ್ಮೆಯಲ್ಲಿದಕಿನಿತು | ದುರ್ಮಾರ್ಗಿಯಾಗಿದು 

| ಹೈ ರ್ಮನ ನಡೆಸುವುದು | ಧರ್ಮವೇನಣ್ಣ || ( ಅ). 


ಪಂಚವಟ.. - ವಾಲಿಸಂಹಾರ 


එරෙ 


ವಾಲಿ 


ಬಾಯಲ್ಲಿ | ಬಂದಂತೆ | ಬಗುಳಿ ನೀ 1 ಸುಮ್ಮನೇ | 
ಸಾಯದಿರು | ಸೆಟ್ಟಿನಲಿ | ಸಟೆಯಲ್ಲ | ತಮ್ಮ || 


ಸುಗ್ರೀವ 

ನ್ಯಾಯವೇ | ಸರಿ ಮಾತು | ನಡತೆ ತ | ಪ್ಪಿದ ಮೇಲೆ | 
ನಾಯಿಂದ | ಕಡೆಯಾಗಿ } ಬಗುಳುವುದೆ | ಸಿದ್ದ * 


|| ೨೪೭ || 


ವಾಲಿ 


ಹೆಚ್ಚು ಮಾ | ತುಗಳೇಕೆ | ಎಚರಿತು | ಕೊಳ್ಳೆನುತ | 
ಕಿಚ್ಚಿನಂ | ದದ ಕಣೆಯ | ನೆಚ್ಚನಾ | ವಾಲಿ || 


ಸುಗ್ರೀವ 

ಎಚ್ಚರಿತು | ಮನದ ಹಗೆ | ಹೆಚ್ಚಳದ | ಲೋಷದಲಿ | 
ನುಚ್ಚುನೂ 1 ರ್ಕಡಿಯಾಗಿ | ಕೊಚ್ಚಿದನು | ರವಿಜ 


|| ೨೪೮ || 


೮೦ ರಾಗ ಮಾರನಿ - ಮುಟ್ಟಿ ತಾಳ ೩ 
- ವಾಲಿ 

ಜಾಣನಹುದೊ | ಭಳಿರೆ ನಿನ್ನ | ತ್ರಾಣವನ್ನು ! ಕಂಡೆನೀಗ| 

* ಆನಲಾಪ | ಡಿದರ ಕೊಳೊ | ಮಾಣದದ್ರಿ | ಯ || 
ಸುಗ್ರೀವ 

ಮಾಣದಿಟ್ಟ ! ಗಿರಿಯ ತಡೆದು | ಕಾಣುವಂತೆ | ಮರನ ಕೊಂಬ | 
ತ್ರಾಣದಿಂದ | ಬಿಟ್ಟ ಸುರಪ | ಸೂನುವಿದಿರಿ |. ಗೆ 

|| ೨೪೯ || 


ತಂಡತಂಡ | ದದ್ರಿಗಳನು | ಕೊಂಡುಕೊಂಡು | ಬಿಸುಡುತಿರಲು | 
ಚೆಂಡಿನಾಟ | ವಾಯಿತಮರ | ತಂಡ ಬೆದರ | ಲು. .. 


|| ೨೫೦ || 


* ಮೊದಲೆರಡು ಬಾರಿ ನೋ 1 ಡಿದೆ ನಿನ್ನ ಶೌರ್ಯ ನನು | 

ಅದ ಮರೆತು ಮತ್ತೆ ಬಂ | ದಿದಿರಾದೆಯಲ್ಲ | 
ಇದನರಿಯೆ ಹೊಸ ಪರಿಯ | ಕದನವಿದು ನಿಲುಗಡೆಯ | 
ತುದಿಯ ದಿನ ನಿನಗೆ ಬಂ | ದೊದಗಿದುದು ಬರಿದೆ || 


d೮೨ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ನಾಲಿ 

ಮುಸಲಕಂಪ | ಣಂಗಳಿಂದ | ಎಸೆವೆ ಪಟ್ಟ | ಸಂಗಳಿಂದ | | 
ಪುಸಿಯದಿದರ | ತಡೆದುಕೊಳ್ಳೋ | ಬಿಸಜಸಖಸು | ತ || 


ಸುಗ್ರೀವ 


ಹೆಸರ ಬಲ್ಲೆ | ಸಿಂಡಿವಾಳ | ದೆಸುಗೆ ಕುಂತ | ಗಳನೆ ನಾಲ್ಕ || 
ನೆಸೆವೆ ನೋಡು| ಕಾರ್ಮುಕವನು / ನೊಸಲ ಸನಿಯ | ಕೆ. || ೨೫೧ || 
ಅಷ್ಟ ದೆಸೆಯೊ | ಳಿರುವ ವೃಕ್ಷ | ಬೆಟ್ಟವೆಲ್ಲ | ತೀರಲಾಗ | 
ಜಟ್ಟಿಗಾಳ | ಗಕ್ಕೆ ಬೆದರಿ | ತಷ್ಟ ದಿಗ್ಗ | ಜ 

|| ೨೫೨ || 
ಪೆಟ್ಟು ಪೆಟ್ಟ | ಗೊಮ್ಮೆ ಕೂಗು| ತಟ್ಟಿ ಹಿಡಿದು | ಬಡಿದು ಸದೆದು || 
ಮುಷ್ಟಿ ಯುದ್ದ | ದಲ್ಲಿ ಹೆಣಗು |ತೊಟ್ಟಯಿಸಿ'ದ | ರು || ೨೫೩ || 
ಇಂತು ಹೆಣಗು | ತವರು ಬಿಡದೆ! | ಪಂಥವಿಡಿದು | ಕಾದುತಿರಲು || 
ಅಂತರಂಗ | ದೊಳಗೆ ರವಿಜ | ಚಿಂತಿಸಿರ್ದ | ನು || 


ಠಾನ 

ಅಂತ್ಯಕಾಲ | ಶಣನಿಂಗೆ | ಬಂತೆನು | ಬಗೆದು ರಾಮ | 
ನಿಂತುಕೊಂಡು | ಮರೆಗೆ ಧನುವ | ಸಂತವಿಸಿದ | ನು 


|| ೨೫೪ || 


೮೧ ರಾಗ ಶಂಕರಾಭರಣ ಪಂಚಘಾತಗಟ್ಟೆ ತಾಳ ೨ 
ರಾಮ ಶರವ | ಹೂಡಿ ಸು | ಪ್ರಾಮನಣುರ | ನಂಗಕೆಸೆಯೆ | 
ಭೂಮಿಗೆಡರಿ | ಬಿದ್ದು ವಾಲಿ | ತಾಮಸಗೊಂ | ಡ - 1. 
ಆ ಮಹಾಂತ | ರಾಮ ಶರವ | ವಾಮಹಸ್ತ | ದಲ್ಲಿ ಪಿಡಿದು | 

ಭೂಮಿಪಾಲ | ನೊಡನೆ ನುಡಿದ | ನೇಮದಿಂದ | ಲಿತಿ || ೨೫೫ || 
ನಾಲಿ 

ಏ ದುರಾ , 1 ಕಪಟವಿದ್ಯ | ಸಾಧಿಸಿದೆ ! ಭಳಿರೆ ಯಂ | 
ತಾದರೂ | ಕೀರ್ತಿ ಬಂತು | ಮೇದಿನಿಯೊ | ಳು || 
ಬೋಧೆಯಿಂದ | ಸಮರದೊಳಗೆ / ಸೋದರನ್ನ | ಮೊಗವನೋಡಿ| 
ಕೋಧದಿಂದ | ಜಗದುಪತಿಯ | ಮೂದಲಿಸಿದ / ನು || ೨೫೬ | | 


1 ತಟ್ಟಿ ಬಡಿ ( ಅ) 2 ಮರೆಯೊಳಿದ್ದು ಶರವನಾಂತು ಬಲಿ ( ಕಾ ) 
3 ಪತಿಯ ಕಂಡು ಲಯದ ಭೀಮನಂದದಿ ( ಅ) 


೧೮೩ 


ಪಂಚವಟಿನಾಲಿಸರಿಹಾರ 


|| ಪಲ್ಲವಿ || 


೮೨ ರಾಗ ಕುರಂಜಿರಾಗ - ಆಷ್ಟ ತಾ೪ ೧ 
ಜಾಣ| ನಹುದಹುದು |ದೋಸಂ| ಗರಕೆ ಪ್ರ | 
ವೀಣ | ನಹುದಹುದು | ದೊ || 
ಕೋಣಿಯೊ | ಳಗೆ ನಿನ | ಗೆಣೆಯಿಲ್ಲ | ಭಳಿರೆ ಸು | ಜಾಣ 
ಇನ ವಂಶ | ದರಸುಗ | ಳೊಳಗೆ | ಹಿಂದೆ | 
ಜನಿಸಿದ 1 ವರು ನಿನ್ನ | ಕೆಳಗೆ || 
ಘನಘೋರ| ತನದ ಶಿ ! ಖಂಡಿವಿ | ದೈಯನೆಷ್ಟು | 
ದಿನ ಸಾಧಿ | ಸಿದೆಯೊ ನೀ ನುಲಂ1 ಡಿಗಳ ಸ | | 
ದ್ದುಣವ ಶೋ | ಧಿಸಿದೆ ತಾ | ನು - ನಿ ! ಇಂಥ ಕು | 
ಜನರಿಲ್ಲ | ಸಾಕ್ಷಿಗಿ | ನ್ನು - ರಾ | ಘನ ಬಲು 
ಗಂಡನಿ / ಲ್ಲದ ಹೆಂಗ | ಳಂತೆ , - ನಾಚಿ | 
ಕೊಂಡು ನೀ | ಮರೆಯಲ್ಲಿ | ನಿಂತೆ | 
ಹೆಂಡತಿ | ಗಾಗಿ ಕಂ | ಡವರ ಮಾ | ತಿನ ಮೇಲೆ | 
ಬಂಡಾಟ | ಗಳ ಮಾಡಿ | ದೆ - ಮೇ | ಸದಲಿ ಬಿಲ್ | 
ಗೊಂಡು ಬಾ | ಣವ ಹೂಡಿ ! ದೆ - ಜೋ | ಡಾಗಿರ್ದ | 
ಗಂಡುಸು | ತನ ನೋಡಿ| ದೆ - ರಾ ! ಘನ ಬಲು 


|| ೨೫೭ || 


|| ೨೫೮ || 


ಲೇಸಾಯಿ | ತಯ್ಯ ನಿ | ಇಂಗ, ಇನ್ನು | 
ಏಸು = | ಳುವರೆ ಪ್ರ | ಸಂಗ | 
ಮೋಸದೊ | ಛಿನ್ನ ಸಂ | ಹರಿಸಿದೆ ! ಅದರಿಂದ | 
ಲೇಸು ಕೀ | ರ್ತಿಗಳು ಬಂ | ತುಕಾ| ಯದೊಳಿದ್ದ | 
ಆಶಾಪಾ | ಶಗಳು ಸಂ | ತುಮ| ತ್ವರವೆಂಬ | 
ವಾಸಿಸಂ | ಥಗಳಿನೈಂ | ತುರಾ| ಘನ ಬಲು 

|| ೨೫೯ || 
( ಅಂಗದನೊಡನೆ ತಾರೆಯು ಪ್ರವೇಶಿಸಿ ವಾಲಿಯ ಮೇಲೆ ಬಿದ್ದು ದುಃಖಿಸುತ್ತಾರೆ.) 

೮೩ ಭಾಮಿನಿಷಟ್ನದಿ 
ವಾಲಿಯಂಗದ ಶರವಿಡಿದು ಭೂ 
ಪಾಲಕನ ಮೂದಲಿಸೆ ವಾನರ 
ಜಾಲದೊಸರಿಕೆಯಲಿ ತಾರಾದೇವಿ ನಡೆತಂದು | 


1 ನ್ನುಂಟೇ ( ಕಾ ). 


೧೮೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತಾರೆ 


ಬಾಲನಂಗದಸಹಿತ ರಮಣನ 
ಮೇಲೆ ಬಿದ್ದಳುತಿರಲು ನತಜನ 
ಪಾಲ ಸಂತೈಸುತ್ತ ಬಳಿಕೆಂತೆಂದನವನೊಡನೆ 


|| ೨೬೦ || 


೮೪ ರಾಗ ಮಧ್ಯಮಾವತಿ - ಏಕತಾಳ ಆ 
ರಾಮು 

ವಾನ | ರಾಧಿಪ , ಕೇಳೆನ್ನ ! ಮಾತ 
ನೀನೆನ್ನ | ಜರೆವದೇ !, ತಕೆ ಇಂದ್ರ | ಜಾತ || 
ದಾನವ | ರುಗಳ ದು |, ಸ್ವರ ತಲೆ | ಯರಿದು | 
ಕೋಣೀಭಾ | ರವಳು , ಹುವದೆನ್ನ | ಬಿರುದು || ೨೬೧ | | 
ನ್ಯಾಯವೆ | ತಮ್ಮನ , ಸತಿಯ ಮು | ಟ್ಟುವದು | 
ಹೇಯವಾ | ದುದರಿಂದ , ದೋಷ ತ | ಟ್ಟುವದು | 
ಪ್ರಾಯಶ್ಚಿ | ಆಗಳಿದು |, ಪರದೋಷ| ಗಳಿಗೆ || 
ಕಾಯಖಂ | ಡನವೆಂಬ , ನಿಜಮಾತಿ | ನೊಳಗೆ || ೨೬೨ || 
ಮುಂದಿನ್ನು | ಬದುಕಬೇ 1, ಕೆಂಬಾಸೆ | ಯುಂಟಿ || 
ಹಿಂದೆ ತೆ | ಗೆವೆ ಬಾಣ !, ವದುನೋಯ ದಂತೆ | 
ಒಂದೇ ಬು | ದ್ದಿಯೊಳೆಲ್ಲ !, ಸತ್ಯವ ! ಬಿಡದೆ | 

ಚಂದವಾ | ಗಿರುವುದು , ಸರ್ವರೂ | ಕಡೆಗೆ || ೨೬೩ || 
ವಚನ| ಇಂತೆಂದು ಶ್ರೀರಾಮದೇವರು ಅಪ್ಪಣೆಯಂ ಕೊಡಲಾಗಿ ಆಗ ವಾಲಿಯು 

ಈತನು ಸಾಕ್ಷಾತ್ ನಾರಾಯಣನೆಂದೇ ತಿಳಿದು ಇವನ ಬಾಣದಿಂ ಮರಣ 
ವಿಟ್ಟರೆ ತನಗೆ ಸಾಲೋಕ್ಯ ಮುಕ್ತಿಯಂ ಪಾಲಿಸುವನೆಂದು ಆತನೊಡನೆ 
ಏನೆಂದನು ಎಂದರೆ 

೮೫ ರಾಗ ಎರುಕಲ ಕಾಂಭೋಜಿ, ಅಷ್ಟ ತಾಳ ೨ 
ವಾಲಿ 

ವಿಕಸಿತಾಂ | ಬುಜದಳ | ಲೋಚನ | ಪಾಪ | ಮೋಚನ 
ಸಕಲಾ | ಭರಣ ವಿ | ಭೂಷಣ | 
ಜಯ ಜಯ | ರಾಮಹ | ರೇ 

|| ೨೬೪ || 


1 ವನುಂಡೆ ( ಕಾ ) 2 ಕಡುತಪ ( ಕಾ ) 


ಪಂಚವಟ. . ನಾಲಿಸಂಹಾರ 


೧೮೫ 


|| ೨೬೫ || 


|| ೨೬೬ || 


|| ಪಲ್ಲವಿ || 


ದುರ್ಜನ | ಜನಸಂ | ಹಾರಣ ಸದ್ವಿ | ಚಾರಣ | | 
ಸಜ್ಜನ | ಜನಪರಿ | ಪಾಲನ - || ಜಯ ಜಯ 
ಕಂಜಬಾಂ | ಧನಕುಲ | ಶೇಖರ | ಕರು | ಣಾಕರ - I 
ಕುಂಜರ | ವರದ ವಿ | ಭಾವರ || ಜಯ ಜಯ 

೮೬ ರಾಗ ಮೋಹನ - ಅಷ್ಟ ತಾಳ ೩ 
ಕರುಣವಿ | ದ್ದರೆ ಸಾ | ಕುಪ| ದಾಬ್ಬದ 
ಭೂತಪಂ | ಚಕ ದೇಹ | ಏತಕಿ | ಷ್ಟರ ಮೋಹ| 
ಚೇತನಾ | ತ್ಮಕ ನಿಮ್ಮ । ನೀತಿ ಸ | ದಾಂಬುಜದ 
ತಂದೆ ತಾ | ಯಿಗಳೆಂಬು | ದೊಂದು ಸ್ವ | ಪ್ರ ವಿಚಾರ || 
ಎಂದೂ ನಿ | ನ ಪದಾರ | ವಿಂದ ಪೂ 1 ಜಿಸುವಂಥ 
ಮೂರು ದಿ | ನದ ಈ ಸಂ | ಸಾರ ಶಾ | ಶೃತವಲ್ಲ | 
ಘೋರದು : 1 ಖಗಳ ಸಂ | ಹಾರ ಮಾ | ಡುವದೊಂದು 


|| ೨೬೭ || 


|| ೨೬೮ || 


|| ೨೬೯ || 


|| ೨೭೦ || 


೮೭ ಆನಂದಭೈರವಿ - ಏಕತಾಳ ೪ 
ರಾಮ ನಿ | ನೃಯ ಬಾಣ |, ತಾಗಿದ | ಮೇಲಿನ್ನು೦ಟೆ | 
ಭೂಮಿಯೊ | ೪ಾಸೆ ಯೆನ | ಗೆ | | 
ಕಾಮಿತ | ಬೇರಿಲ್ಲ | ಚಿತ್ತವು | ಕ್ರಿಯನಿತ್ತು | 
ಪ್ರೇಮದಿ | ಕಳುಹೆನ್ನ | ನು - - 
ಇತ್ತ ಬಾ | ತಮ್ಮ ಸುಗ್ರೀ ! ವಕಿ! ಪ್ರಿಂಧ ಪಾರು | 
ಪತ್ಯವ| ಪಾಲಿಸ | ಯ್ಯ | | 
ಸತ್ಯವಂ | ತೆ ಈ ತಾರೆ |ಯಮಾ ನನ ಕಾಯು | 
ಸ್ವಸ್ಥದಿ | ಲಾಲಿಸ | ಯ್ಯ - 1 
ಬಾಲ, ಬು | ದಿ ಯನರಿ | ಯ ಈ | ಅಂಗದನ | 
ಮೇಲೆ ಕ | ಟಾಕವಿರ | ಲಿ | | 
ಮೇಲಾದ | ಕಪಿವೀರ | ರು -- ನಮ್ಮ | ನಂಬಿಷ್ಟು | 
ಕಾಲವಿ | ದ್ದಂಥನ | ರು 


| ೨೭೧ || 


|| ೨೭೨ || 


1 ಮುಂದೆ ನಿನ್ನಯ ಪಾದ | ಹೊಂದಿಕೊಂಡಿರುವಂಥ ( ಅ) 


೧೮ 


|| ೨೭೩ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕಷ್ಟವ | ಮಾಡಿಕೊಳ್ಳ | ದೆಸ| ಜನರೊಳು | 
ದುಷ್ಟನೆ | ನಿಸಿ ಕೊಳ್ಳ | ದೆ | | 
ಅಪ್ಪಸೌ ॥ ಭಾಗ್ಯದಿಂದ | ಲಿಕಿ| ಪ್ರಿಂಧಾರಾಜ್ಯ | 
ಪಟ್ಟ ವಾ | ಆರು ಸುಖ | ದಿ.. ! 
ಭರತ ಶ | ತುಘರಂದ | ದಿ ಶ್ರೀ ರಾಮ ನಮ್ಮ | 
ತರಳಸು | ಗ್ರೀವರ ! .. || 
ನಿರುತ ಕ | ಟಾಕವಿರ | ಲಿ - ಈ | ವಂಶದವರ || 
ಕರುಣಿಸು | ಮುಕ್ಕಿಂ ದೇ | ಹಿ 
ಶ್ರೀರಾಮ , | ರಾಮ ರಾ | ಮ - ರಾ | ಜೀವನೇತ್ರ | 
ನಾರಾಯ | ಣ ನಾರಾಯ | ಣ - | 


|| ೨೭೪ || 


|| ೨೭೫ || 


೮೮ ವಾರ್ಧಿಕ ಷಟ್ನದಿ 
ಬಾಣವನು ಸೆಳೆದು ತೆಗೆದಾಕ್ಷಣವೆ ನೋಡಿದರೆ 
ಪ್ರಾಣ ಹಾರಿತು ಇಂದ್ರಸುತಗೆ ತಾರಾದೇವಿ 
ಕಾಣುತಂಗದ ಸಹಿತ ಸುಗ್ರೀವ ಮೊದಲಾಗಿ ನಾನಾಗುಣವ ಪೊಗಳುತ || 
ಗೇಣವಿಲ್ಲದೆ ಕೇಶದಿಂದಳುವ ವೇಳೆಯಲಿ 
ಕೋಣಿಪತಿ ರಘುನಾಥ ಸಂತೈಸಿ ಬಳಿಕ ವರ 
ಏಣನೇತ್ರೆಯ ಮೊಗವನೋಡಿಕಂಬನಿ ತೊಡೆದು ತಾನೆಂದನತಿಧೈರ್ಯವ || ೨೭೬ || 


೮೯ ರಾಗ ಮೋಹನ - ಏಕತಾಳ ೭ 


ರಾಮ 


|| ೨೭೭ || 


ಅಳುವದೇ | ತಕೆ ನೀ ತಾ | ಕನಿ| ನ್ನಯ ಮನ | 
ದೊಳುಧೈರ್ಯ | ತಾಳು ನೀ | ರೆ -II 
ನೆಲೆಯಲ್ಲ| ಸಂಸಾರ | ವೆಂಬುದು | ಮೊದಲೆ ನೀ | 
ತಿಳಿದಿಪ್ಪ| ಕಾರ್ಯ ಕಾ | ಣೆ - ಕೇ | ಬೆಲೆ ಜಾಣೆ 
ಬಾಲ - ನೀ | ಮರುಗದಿ |ರುಲ| ಕಣನಂತೆ | 
ಪಾಲಿಸಿ| ಕೊಂಬೆ ಸೇ | ರು -- - 
ವಾಲಿನಂ| ದನ ಹಿಡಿ | ಕೊಡುವೆ ನಂ | ಬುಗೆಯನ್ನು | 
ಜಾಲ - ಮಾ | ತಲ್ಲವೆ !ನೈನಂ| ಬಿರು ಮುನ್ನ 


|| ೨೭೮ || 


೧೮೭ 


ಪಂಚವಟಿ. ವಾಲಿಸಂಹಾರ 


ತರಣಿ - ನಂ | ದನ ಸುಗ್ರೀ | ನತಾ| ರಾದೇವಿ | | 
ಗರುಹು - ನೀ | ನತಿಧೈರ್ಯ | ವl- 11 
ಧರೆಯೊಳು| ಸುಜನರೀ | ದೇವಿಯ | ನಾಮವ | 
ಸ್ಮರಿಸಿಕೊಂ ಡಿರಲು ಮೋ | ಕ . ಎ | ನ್ನು ಕಟಾಕ್ಷ 


|| ೨೭೯ || 


೯೦ ವಾರ್ಧಿಕ ಷಟ್ನದಿ 
ಆರಸು ಮಕ್ಕಳು ಕೇಳಿ ನಿಮ್ಮ ಪಿತನೀರೀತಿ 
ವರ ಪತಿವ್ರತೆಸುತರ ಸಂತಯು ತಂದು ನಾ 
ನರಶಾಸ್ತ್ರವಿಧಿಯಿಂದ ವಾಲಿಗಾಗುವ ಶೇಷಕರ್ಮಂಗಳಂ ವಿರಚಿಸಿ || 
ಸುರರು ಮುನಿಗಳು ಸಿದ್ದ ಸಾಧ್ಯ ಗಂಧರ್ವ ಕಿ 
ನ್ನರ ಕಿಂಪುರುಷರು ರಾಘವಸಹಿತ ಕಿಂಧ 
ಪುರಕೆ ಯಧಿಪತಿಯಾಗಿ ಸುಗ್ರೀವನಂ ಮಾಡಿದರು ಶಾಸ್ತ್ರವಿಧಿಗಳಿಂದ || ೨೮oil 


೯೧ ಢವಳಾರ - ತ್ರಿವುಡೆ ತಾಳ ೧ 
ನಾಕವನಾ | ಳುವದೇವತೆಗಳು | 
ಶ್ರೀಕರ ಸು | ಗ್ರೀವನ | ಹರಸುತ | 
ಈ ಕಪಿಗಳಿ |ಗೆ ಲ್ಲ ! ಅರ - I ಸಾ - ಗು -- 
ಅರಸಾಗೆ ದೆನುತಲಿ | ಹರಸುತ | 
ಶ್ರೀಕರಾ | ಕತೆ | ಯ ] ತಳಿ ದರು 
ಗುಪಿತದೊಳನು | ಗಾಲ ವ | ನದೊಳಿಹ | 
ತಪಸಿಗಳೆ | ತಂದು ಸು | ಗೀವನ | 
ಕಸಿನಾಯಕ | ರಿಗೆ | . . ! ಅರ - ಸಾ ! ಗು || 
ಅರಸಾಗೆಂ | ದೆನುತಲೆ | ಹರಸುತ | 
ಅಪರಿಮಿತಾ | ಕತೆ | ಯ ತಳಿ - ... ! ರು. 


|| ೨೮೧ || 


|| ೨೮೨ || 


ಅಂಬರದಲಿ | ಚರಿಸುವ | ನಾರದ || 
ತುಂಬುರರ | ಝಂದು ಸು | ಗ್ರೀವನ | 
ಜಾಂಬವ ಮೊದ| ಲಾ - ದ ಕಪಿ | ಗ … ಆ 
ಕಪಿಗಳಿಗರ | ಸಾಗೆಂ | ದೆನುತಲೆ | 
ಸಂಭ್ರಮದ | ಕತೆ | ಯ ತಳಿ - 1 ದ ! ರು 


|| ೨೮೩ || 


೧೮೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 

೯೨ ವಾರ್ಧಿಕ ಷಟ್ನದಿ 
ತರಳ ಕೇಳಿಪ್ಪತ್ತಯಿದು ದಿನಕೆ ಕಿಂಧ 
ಪರುವತದಿ ನಿಲಲು ಮಳೆಗಾಲ ಬಂತೆಂದು ನಾ 
ನರಸೈನ್ಯ ಮಂ ಕಳುಹಿ ನಾಲ್ಕು ತಿಂಗಳ ಮೇಲೆ ಬರುವ ತಹಗಳನೆ ಮಾಡಿ || 
ತರಣಿನಂದನನ ಬೀಳ್ಕೊಟ್ಟು ರಘುರಾಮ ಸೋ 
ದರಸಹಿತ ಶ್ರವಣಪರ್ವತಕೆ ನಡೆತಂದಲ್ಲಿ 
ಇರುವರೆಂಬಲ್ಲಿಗಾಯಿತು ಸಂಧಿ ಕಣ್ವಪುರಕೃಷ್ಣನ ಕಟಾಕ್ಷದಿಂದ || ೨೮೪ || 


1 ರಿರಕೇಳಿರಿಪ್ಪತ್ತು ದಿವಸ ವಾ 1 ನರರಧಿಪ ನೊಡನಿದ್ದು ಕಿಂಧೆ 

ಯೊಳಗೆ ಕಪಿ 1 ವರರುಗಳ ಬೀಳ್ಕೊಂಡು ! ( ಅ ) 
2 ನುಳಿದಾಗ ಲಕ್ಷಣನೊಡನೆ ! 

ಮರಳಿದಂ ರಘುಜನೆಂಬಲ್ಲಿಗಾಯಿತು ಸಂಧಿ | 
ವರಕಣ್ಯಪುರದೊಡೆಯನಾಗಿರುವ ಶ್ರೀಕೃಷ್ಣರಾಯನ ( ಕಾ , ಅ) 


ಉಂಗುರ ಸಂಧಿ 

ಪ್ರಸಂಗದ ಕಥಾಸಾರ 
ಸೀತಾನ್ವೇಷಣಕ್ಕಾಗಿ ಸುಗ್ರೀವನು ಕಪಿವೀರರನ್ನು ನೆರವಿಸಿಕೊಂಡು ಸಕಾಲಕ್ಕೆ 
ಬರಲಿಲ್ಲವೆಂಬುದರಿಂದ ರಾಮನು ಸಂದೇಹಪಟ್ಟು ಲಕ್ಷಣನನ್ನು ಕಿಂಧೆಗೆ ಕಳುಹಿಸು 
ತ್ತಾನೆ. ಒಡನೆಯೇ ಸುಗ್ರಿವನು ಎಚ್ಚರಿತು ಹನುಮ , ಜಾಂಬವ, ಅಂಗದಾದಿ ಸಮಸ್ತ 
ಕಸಿ ಬಲದೊಂದಿಗೆ ಬಂದು ಅವರನ್ನು ನಾಲ್ಕು ತಂಡವಾಗಿ ವಿಂಗಡಿಸಿ , ನಾಲ್ಕು ದಿಕ್ಕಿನ 
ದೇಶಗಳಲ್ಲಿ ಎಲ್ಲಿದ್ದರೂ ಹುಡುಕಾಡಿ ಒಂದು ತಿಂಗಳೊಳಗೆ ಸೀತೆಯ ಸೋವನ್ನು ತಿಳಿದು 
ಬರಬೇಕೆಂಬ ಕಟ್ಟಪ್ಪಣೆಯಿಂದ ಕಳುಹಿಸುತ್ತಾನೆ. ಶ್ರೀರಾಮನು ಹನುಮಂತನನ್ನು ಬಳಿಗೆ 
ಕರೆದು ಏಕಾಂತದಲ್ಲಿ, ಸೀತೆಯನ್ನು ಕಂಡರೆ ನಂಬಿಕೆಯ ಕುರುಹಿಗೆಂದು ತನ್ನ ಮುದ್ರೆ 
ಯುಂಗುರವನ್ನು ಆತನ ಕೈಯಲ್ಲಿಕೊಡುತ್ತಾನೆ. ಹಾಗೆ ತಿಂಗಳು ದಿನ ಎಲ್ಲೆಲ್ಲಿ ಹುಡು 
ಕಾಡಿದರೂ ಸೀತೆಯ ಹಾಗೂ ರಾವಣನ ಸುಳಿವು ಸಿಕ್ಕದಿರಲಾಗಿ ಕಪಿಗಳೆಲ್ಲ ನಿರಾಶೆಯಿಂದ, 
ಮುಂದಿನ್ನೇನು ಗತಿಯೆಂದು ಚಿಂತಿಸುತ್ತ ಸಮುದ್ರ ದಡದಲ್ಲಿ ಒಟ್ಟಾಗಿ ಕುಳಿತಿರುತ್ತಾರೆ. 
ಆಗ ಜಟಾಯುವಿನ ತಮ್ಮ ಸಂಪಾತಿಯು ಬಳಿಗೆ ಬಂದು ವಿಚಾರಿಸಿ, ಸಮುದ್ರ ಮಧ್ಯದಲ್ಲಿ 
ರಾವಣೇಶ್ವರನ ಲಂಕಾನಗರವಿರುವ ದಿಕ್ಕನ್ನು ತೋರಿಸುತ್ತಾನೆ. 
- ಸಮುದ್ರವನ್ನು ಲಂಘಿಸಿ ಲಂಕೆಯಲ್ಲಿ ಹುಡುಕಿ ಬರುವುದಕ್ಕೆ ಹನುಮಂತನೇ 
ಸಮರ್ಥನೆಂದು ವೃದ್ದನಾದ ಜಾಂಬವನು ನಿರ್ಣೆಸಿದ ಪ್ರಕಾರ , ಹನುಮಂತನು ಹಾರಿ 
ಲಂಕೆಯನ್ನು ಸೇರಿ, ಅಲ್ಲಿ ದುರ್ಗ ರಕ್ಷಣೆಯಲ್ಲಿದ್ದ ಲಂಕಿಣಿಯೆಂಬ ರಕ್ಕಸಿಯನ್ನು ಹೊಡೆದು 
ಭಂಗಿಸಿ ಮಧ್ಯರಾತ್ರಿ ಕಾಲದಲ್ಲಿ ಕೋಟೆಯ ಒಳಹೊಕ್ಕು ಹುಡುಕುತ್ತಾ , ರಾವಣನೊಂದಿಗೆ 
ಶಯ್ಯಾಗೃಹದಲ್ಲಿ ಮಲಗಿರುವ ಮಂಡೋದರಿಯನ್ನು ಸೀತೆಯೆಂದೇ ಭ್ರಮಿಸಿ ಒಮ್ಮೆಗೆ 
ತಪ್ಪೆಣಿಸುತ್ತಾನೆ. ಮತ್ತೆ ಪರಾಂಬರಿಸುವಲ್ಲಿ ಅದು ಸೀತೆಯಲ್ಲವೆಂದು ತಿಳಿದವನಾಗಿ, 
ಕೋಟೆಯೊಳಗೆಲ್ಲಿಯೂ ಸೀತೆಯಿರುವ ಠಾವಿಲ್ಲವೆಂದು ಹೊರವಳಯಕ್ಕೆ ಬಂದು ಹುಡು 
ಕಾಡುತ್ತಿರುವಲ್ಲಿ , ಸೀತೆಯನ್ನು ರಾವಣನು ಬಂಧನದಲ್ಲಿಟ್ಟಿರುವ ಅಶೋಕವನವು ಕಣ್ಣಿಗೆ 
ಬೀಳುತ್ತದೆ, ಹಾಗೂ ಆ ವನದೊಳಗೆ 'ಶಿಂಶುಪ' ಎಂಬೊಂದು ಮರದಡಿಯಲ್ಲಿ ಸುತ್ತಲೂ 
ರಾಕ್ಷಸಿಯರ ಕಾವಲಿನಲ್ಲಿ ರಾಮಧ್ಯಾನದಿಂದಿರುವ ಸೀತಾದೇವಿಯ ದರ್ಶನವಾಗುವುದು, 

ಆಮೇಲೆ ಹನುಮಂತನು ಶ್ರೀರಾಮನ ವೃತ್ತಾಂತಗಳನ್ನೆಲ್ಲ ಸಾಂಗವಾಗಿ ತಿಳಿಸುವು 
ದಲ್ಲದೆ ರಾಮನ ಮುದ್ರೆಯುಂಗುರವನ್ನೂ ಕೊಟ್ಟು ಸೀತೆಯನ್ನು ಸಮಾಧಾನಪಡಿಸು 
ತ್ತಾನೆ. ಸೀತೆಯು ತನ್ನ ಕುರುಹನ್ನು ರಾಮನಿಗೆ ತೋರಿಸುವುದಕ್ಕಾಗಿ ಚೂಡಾಮಣಿ 
ಯನ್ನು ಹನುಮಂತನ ಕೈಯಲ್ಲಿ ಕೊಡುತ್ತಾಳೆ, 


೧೯g 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹನುಮಂತನು ಮುಂದೆ ಎಂಟುದಿನದೊಳಗೆ ಶ್ರೀರಾಮನನ್ನು ಕರಕೊಂಡುಬಂದು 
ರಾವಣನನ್ನು ಕೊಲ್ಲಿಸಿ ಸೀತೆಯನ್ನು ಬಂಧನದಿಂದ ಬಿಡಿಸುವುದಾಗಿ ಭರವಸೆಯಿತ್ತು 
ಬೀಳ್ಕೊಂಡು ಹೊರಟುಬರುತ್ತಾ ರಾವಣನ ಸುಂದರವಾದ ಉದ್ಯಾನವನವನ್ನು ಹುಡಿ 
ಗೆಯ್ಯುತ್ತಾನೆ. ಆಗ ಯುದ್ಧಕ್ಕೆ ಬಂದ ರಾಕ್ಷಸರನ್ನು ಸದೆಬಡಿದು ಕೊನೆಗೆ, ರಾವಣನನ್ನು 
ಕಂಡು ಬರೆಯಬೇಕೆಂಬ ತವಕದಿಂದ ಇಂದ್ರಜಿತುವಿನೊಡನೆ ಯುದ್ಧದಲ್ಲಿ ಸೋತಂತೆ ನಟಿಸಿ 
ಆತನ ಬಂಧನಕ್ಕೆ ಒಳಪಡುತ್ತಾನೆ. ಇಂದ್ರಜಿತುವು ಹನುಮಂತನನ್ನು ರಾವಣನ 
ಸಮ್ಮುಖಕ್ಕೆ ಎಳೆಸಿ ಕೊಂಡೊಯ್ಯುತ್ತಾನೆ. ಹನುಮಂತನ ಜರೆದಾಟಕ್ಕೆ ಕೋಪೋದ್ರಿಕ್ತ 
ನಾದ ರಾವಣನು ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣೆ ಯಲ್ಲಲ್ಲಿ ಬೆಂಕಿ ಹಚ್ಚುವಂತೆ 
ಆಜ್ಞಾಪಿಸುತ್ತಾನೆ. ಹನುಮಂತನು ತನ್ನ ಬಾಲದ ಬೆಂಕಿಯಿಂದ ರಾವಣನ ಗಲ್ಲ ಮೀಸೆ 
ಗಳನ್ನು ಸುಟ್ಟುದಲ್ಲದೆ, ಪೌಳಿಯ ಮೇಲೇರಿ ರಾಕ್ಷಸರ ಮನೆಮನೆಗಳನ್ನೆಲ್ಲ ಅಗ್ನಿಗೆ ಆಹುತಿ 
ಕೊಟ್ಟು, ಸಮುದ್ರದಲ್ಲಿದ್ದಿ ಬಾಲದ ಬೆಂಕಿಯನ್ನಾಗಿಸಿಕೊಂಡು ಒಂದೇ ನೆಗೆತದಲ್ಲಿ ಹಿಂದಕ್ಕೆ 
ಹಾರಿ, ಕಡಲಕರೆಯಲ್ಲಿ ತನಗಾಗಿ ಕಾದಿದ್ದ ಜಾಂಬವಾದಿಗಳನ್ನು ಸೇರಿ, ಎಲ್ಲರೊಂದಾಗಿ 
ಸಂತೋಷದಿಂದ ಉಬ್ಬೇರಿ ರಾಮಸುಗ್ರೀವರಿದ್ದಲ್ಲಿಗೆ ಬಂದು , ಹನುಮಂತನ ಈ ಸಾಹಸ 
ವನ್ನು ಬಣ್ಣಿಸಿ, ಸೀತೆಯ ವರ್ತಮಾನವನ್ನು ತಿಳಿಸಿ, ಆಕೆಯು ಕುರುಹಿಗಾಗಿ ಕೊಟ್ಟ 
ಚೂಡಾಮಣಿಯನ್ನು ಹನುಮಂತನು ಶ್ರೀರಾಮನಿಗೆ ಕೊಟ್ಟು ಕೈ ಮುಗಿದನೆಂಬಲ್ಲಿಗೆ 
( ಉಂಗುರಸಂಧಿ', ಅಥವಾ 'ಚೂಡಾಮಣಿ' ಯೆಂಬ ಈ ಯಕ್ಷಗಾನ ಪ್ರಸಂಗಕ್ಕೆ ಮಂಗಲ 
ವಾಗುವುದು . 


೧೯೧ 


ಉಂಗುರ ಸಂಧಿ 


ಮುಖ್ಯ ಭೂಮಿಕೆಗಳು 

ರಾಮ 


ಮುಖ್ಯ ಪ್ರಕರಣಗಳು 

೧. ಸೀತಾನ್ವೇಷಣ 
೨. ಸಮುದ್ರಲಂಘನ 
೩. ಸೀತಾಸಂದರ್ಶನ 
೪, ಲಂಕಾದಹನ 


ಸುಗ್ರೀವ 
ಹನುಮಂತ 
ಜಾಂಬವ 
ಅಂಗದ 
ಕಪಿಗಳು 
ಈಶ್ವರ 
ಪಾರ್ವತಿ 


ತೃಣಬಿಂದುಮುನಿ 
ಸಂಪಾತಿ 
ರಾವಣ 
ಶೃಂಗಾರರಾವಣ 
ಪ್ರಹಸ್ಯ 
ಇಂದ್ರಜಿತು 
ವಿಭೀಷಣ 
ಇತರ ರಾಕ್ಷಸರು 


ತಾರೆ 
ಸ್ವಯಂಪ್ರಭೆ 
ಸರಮೆ 
ತ್ರಿಜಟೆ 


ಉಂಗುರಸಂಧಿ 
( ರಾಮಲಕ್ಷ್ಮಣರ ಪ್ರವೇಶ) 

೧ ವಾರ್ಧಿಕಷಟ್ನದಿ 
ಕುಶನೆ ಕೇಳ್ ವಾಲಿಯಂ ಸಂಹರಿಸಿ ಕಿಷ್ಕಂಧ 
ದೆಸೆಯಾಧಿಪತ್ಯಮಂ ಸುಗ್ರೀವನಿಂಗಿತ್ತು 
ಕುಶಲದಿಂ ಶ್ರವಣಪರ್ವತಕೆ ನಡೆತಂದಲ್ಲಿ ಮಳೆಗಾಲವ ಕಳೆದರು ! 
ವಸುಧೆಪಾಲಕನೊಂದು ದಿನ ತನ್ನ ಮನದಿ ಚಿಂ 
ತಿಸುತ ಜನಕಾತ್ಮಜೆಯ ನೆನೆ ನೆನೆದು ದುಃಖಿಸುತ 
ನಿಸರಿಸುವ ಸೈರಣೆಯೊಳಂತರಂಗದಿ ಕರೆದು ಸೌಮಿತ್ರಿಗಿಂತೆಂದನು || ೧ || 


೨ ರಾಗ ಮಧ್ಯಮಾವತಿ - ಏಕತಾಳ ಆ 


ಠಾನ 


ಪೋಗು| ಸೌಮಿತ್ರ !, ಸುಗ್ರೀವ| ಬರಲಿಲ್ಲ | 
ಬೇಗದಿಂ | ನೀನೀಗ 1, ಕಿಂಧೆ | ಗೆ 
ನಾಗವೇ | ಣಿಯರೊಳ , ಗತಿಚಲು 1 ನೆಯ ಸುಖ | 
ಭೋಗದಿಂ | ದೆಮ್ಮನು , ಮರೆತನೆ | ರವಿಜ 


|| ೨ || 


2 


ತನ್ನ ಕಾ | ರ್ಯಗಳಾ !, ಗುವಪರ್ಯಂತ ತಾ ! 
ನಿನ್ನನೆ | 'ನೀನೆ ಯೆಂ 1, ದೆನುತ ಮ | ತೆ ! 

ಕನ್ನೆ ರಾ | ಜ್ಯವು ತನ್ನ !, ತನಗೆ ಸಿ | ಕ್ಕಿದ ಮೇಲೆ| 
- ಇನ್ನು ಹಂ | ಗೇನೆಂದು , ಮರೆತನೆ | ರವಿಜ 


|| ೩ || 


- ೩ ರಾಗ ಸೌರಾಷ್ಟ್ರ -ರೂಪಕತಾಳ ೧ 
ಅಗ್ರಜಾ ನ | ಹಾ | ಅಣ ವಾಲಿ | ಯl 
ನಿಗ್ರಹಿಸಿ | ದೆ. ನೀರಜಾಂಬ | ಕ | | 
ಸುಗ್ರೀವಂಗೆ | ನಾ ! ಸಾಲದಾಸೆ | ನೆ ! 
ಉಗ್ರನರು| ೩ - I ಕಳುಹು ಯೆನ್ನ | ನೆ – 
1 ಸನ್ನಿ ಭವೇಣಿಯಳ | ರತಿಸುಖ ( ಕಾ , ಅ) 2 ನಂಬಿದೆ ನೆಂದು ಚಾಳಿಸಿದ ( ಓ ) 
13. 


೧೯೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೪ ರಾಗ ಕಲ್ಯಾಣಿ. .ಏಕತಾಳ ೪ 


ಠಾನು 


,ಕಾರ್ಯಸಂ | ಗ್ರಹಗಳ | ಮಾಡಬೇ | ಕವನಿಂದ | 
ಶೌರ್ಯ ಬೇ | ಡವೊ ಶಾಂತ |, ಚಿತ್ತದಿ | ಪೋಗಿ|| 
ಸೂರ್ಯನಂ | ದನನೊಳು !, ಸೂಚನೆ | ಯನು ಗೆದ್ದು | 
ಧೈರ್ಯಮಾ | ನಿಯಲ್ಲಿ , ಕರಕೊಂಡು | ಬಾ ಬೇಗ 


|| ೫ || 


( ರಾಮನ ನಿಷ್ಕಾಮ) 

- ೫ ಶಾರ್ದೂಲವಿಕ್ರೀಡಿತ ವೃತ್ತ 
ಇಂತೆಂದಗ್ರಜ ನೇಮವಂ ಕೊಡಲದಂ ಕೈಕೊಂಡು ತದ್ವಾಕ್ಯಮಂ 
ಶಾಂತಾಕಾರನ ದಿವ್ಯ ಪಾದಯುಗಳಕ್ಕಭಿನಂದಿಸುತ್ತಾ ಕಣಂ 
ಮಂತ್ರಾಸ್ತ್ರಂ ಘನಚಾಪಹಸ್ತದಿ ಬರಲ್ ಕಂಡಾಗ ತತ್ತೋಪಮಂ1 
ಕಾಂತಾರಮೆನಿಪ್ಪ ತಾರೆ ಪೊಗಳುತ್ತಿಂತಂದಳಾ ವೀರಗಂ 

( ತಾರೆಯ ಪ್ರವೇಶ) 
೬ ರಾಗ ಮಧ್ಯಮಾವತಿ - ಏಕತಾಳ ಆ 


1 


|| ೬ || 


ತಾರೆ 


|| ಪಲ್ಲವಿ || 


ದಶರಥ | ಸುತ ವೀರ |, ಧರಣಿಪಾ | ಲ ಗಭೀರ | 
ಕುಸುಮಸಾ | ಯಕರೂಪ , ಕೀರ್ತಿಕ | ಲಾಸ 
ಧರಣಿಯಾ | ಳುವ ಮಹಾ !, ದೊರೆಗಳು | ನೀವು|| 
ಮರಮರ | ಚರಿಪ ವಾ !, ನರರಲೈ | ನಾವು|| 
ಸರಿಯೆ ನಿ | kವರಿಗೆ |, ಶಾಂತನಾ | ಗಯ್ಯ | 
ತರಣಿನಂ | ದನದೊಳು |, ಕೋಪವೇ | ಕಯ್ಯ 


|| ೭ || 


ಹಿಮಕರ | ಮುಖಿ ಕೇಳು |, ತಾರೆ ಸು ! ನೀ ತೆ | 
ಕಮಲಲೋ | ಚನೆ ಪುಣ್ಯ |, ನಾಮೆ ವಿ | ಖ್ಯಾತೆ|| 
ಅಮರಾದಿ | ಗಳು ಮೆಚ್ಚ , ರಾಡಿ ತ | ಪ್ಪಿದರೆ | 
ಕಮಲನೇ | ತ್ರನ ಕೂಡೆ|, ಕಪಟನಾ | ಡುವರೆ 


|| ೮ || 


1 ಎಂ ಸಿಡಿದು ಮುಂದಯ್ತಂದುದಂ ಕಾಣುತ ( 8) 


೧೯೫ 


ಉಂಗುರಸಂಥಿ 


ಮಳೆಗಾಲ | ನನು ದಾಟಿ !, ಬರುವೆನೆಂ ! ದೆನುತ | 
ಇಳೆಯ ಪಾ | ಲಕಗೆಂದು !, ಬಂದವ | ನೀ , ತ1 || 
ಅಳಿವ ಕಾ | ಯದೊಳಿಂದು |, ಆಡಿ ತ | ಪ್ಪಿದರೆ | 
ಉಳಿವುದೆ | ಕುಲಕೀರ್ತಿ !, ನೀ ಕೇಳು | ತಾ , ರೆ 


|| ೯ || 


ತಾರೆ . 


ಪರದೇಶ | ದೊಳಗಿದ್ದ |, ಕಪಿಗಳ | ನೆ , ಲ್ಲ | 
ಕರೆಸಿಕೊಂ 1 ಬುದಕಿಷ್ಟು !, ತಡವಾಯಿ | ತ , ಲ್ಲ || 
ಇರಬೇಕು | ದಯೆ ಯೆಂದು !, ಇವಜನ | ತಂ , ದು | 
ಚರಣಕೊ | ಪ್ಪಿಸಿದಳು !, ಚಪಲಾಕ್ಷಿ | ಯಂ , ದು 


|| ೧೦ || 


( ಸುಗ್ರೀವಾದಿ ಕಪಿಗಳ ಪ್ರದೇಶ) 

೭ ವಾರ್ಧಿಕಷಟ್ನದಿ 
ಗುಣದಿಂದೊಡಂಬಡಿಸಿ ಕೋಪಮಂ ತಣಿಸಿ ಲ 
ಕ್ಷಣ ಕಾಣಿಸಲೆಂದು ಸುಗ್ರೀವ ತನ್ನ ಕಪಿ 
ಗಣಸಹಿತರೊಡಗೂಡಿಶೀಘ್ರದಿಂ ಪೊರವಂಟು ನಡೆತಂದರಾಕ್ಷಣದಲಿ | 


( ರಾಮನ ಪ್ರವೇಶ, ಅಕ್ಷಣನೂ ಸುಗ್ರೀವಾದಿಗಳೂ ರಾಮನಿದಿರಿಗೆ ಬಂದು ನಂದಿಸುತ್ತಾರೆ) 

ಹನುಮ ಜಾಂಬವ ಸುಷೇಣಾಂಗದ ನಳ ನೀಲ 
ರಣಪರಾಕ್ರಮಿ ಗವಯ ವಿವಿದ ಮೊದಲಾದ ಸಂ 
ದಣಿಸಹಿತ ಬಂದು ರಾಮನ ಚರಣಕೆರಗಿ ಲಕ್ಷಣನಗಿಂತೆಂದನು || ೧೧ || 


ಆ ರಾಗ ಕಾಂಭೋಜಿ, ಏಕತಾಳ 


ಅಗ್ರಜಾ ಮ | ಹಾನುಭಾವ | ಆಲಿಸೆನ್ನ | ಬಿನ್ನಪವ | 
ಸುಗ್ರೀವ ನಿ | ನ್ನೆ ನಾನಲ್ಲಿ ! ಪೋಗುವಂಥ | ವೇಳೆಯಲ್ಲಿ | 
ಅಗ್ರಗಣ್ಯ | ಬೆಲ್ಲ ಕೂಡಿ| ತಮ್ಮೊಳಗೆ ಮಾ | ತಾಡಿಕೊಂಡು | 
ಶ್ರೀಘ್ರದಿಂದ | ಬರಬೇಕೆಂದು | ಪಯಣಕನುವಾ ! ಗಿದ್ದ ರಂದು || ೧೨ | | 


1 ನೊಳು ಈ ಮಾತಪೇಳ ( ಕಾ ), ನೆಲೆಯಾತ ಪೇಳ ( ಓ ) 
2 ಶೀಘ್ರದಿಂ ಕಿಷ್ಕಂಧದಿಂ ಪೊರ ( ಓ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತಪ್ಪುವಾತ | ನಲ್ಲಮಾತ | ತಮ್ಮವರೆ ! ಲ್ಲರ ಕರೆಸಿ | 
ಒಪ್ಪವಿಟ್ಟು | ಕೊಂಬುದಕ್ಕೆ ! ಇಷ್ಟು ತಡ | ವಾಯಿತಂತೆ 

೯ ಕಂದಪದ್ಯ 


|| ೧೩ | | 


ಠಾವು 


ಅನುಜನ ವಾಕ್ಯವ ಕೇಳ್ತಾ 
ವನಜಾಂಬಕ ಚಿತ್ರವಿಟ್ಟು 1 ಸಂತೋಷದೊಳುಂ | 
ಜನಕನ ಮಗಳನ್ನರಸಲು 
ಅನುವೆಂತುಟೊ ನೋಡಿರೆಂದ ಸುಗ್ರೀವನೊಳುಂ 


|| ೧೪ || 


೧೦ ರಾಗ ಆಹೇರಿ ( ಆಹರಿ) - ಏಕತಾಳ ೫ 
ಸುಗ್ರೀವ 

ಭೂಮಿಪಾಲ | ಶಿಖಾಮಣಿ | ರಾಮಚಂ | ದ್ರ - ದೇವ | 
ತಾಮರಸ | ನಯನ ಸಾಧು | ಸುಗುಣಸಾಂ | ದ್ರ - l 
4ಭೂಮಿಜಾತೆ | ನಾಲ್ಕು ದೇಶ | ದಲ್ಲಿದ್ದ | ರೂ . ನಿಮ್ಮ | | 
5ಕೋಮಲಾಂಗಿಯ | ಪಾದದೆಡೆಗೆ | ತಂದು ತೋರ್ಪೆ| ವು - || ೧೫ || 


ಫುಲ್ಲನೇತ್ರೆ | ಬ್ರಹ್ಮಲೋಕ| ದಲ್ಲಿದ್ದ 1 ರೂ . ನಿಮ್ಮ | 
ವಲ್ಲಭೆ ಕೈ | ಲಾಸಶಿಖರ | ದಲ್ಲಿದ್ದ 1 ರೂ | | 
ಬಲ್ಲಿದ ವೈ | ಕುಂಠಭವನ | ದಲ್ಲಿದ್ದ 1 ರೂ - ಇವ || 
ರೆಲ್ಲರನ್ನು | ಕಳುಹಿ ಸುದ್ದಿ | ತರಿಸದುಳಿಯೆ | ನು 


|| ೧೬ || 


ವಚನ || ಇಂತೆಂದು ಶ್ರೀರಘುವರಂಗೆ ಬಿನ್ನಹವಂ ಗೆಯು ಕಪಿವೀರರಂ ಹತ್ತಿರ ಕರೆದು 

ಏನೆಂದನು ಎಂದರೆ 


೧೧ ರಾಗ ಕಾಂಭೋಜಿ- ಏಕತಾಳ 
ವಾನರರೇ | ಕೇಳಿರೆಲ್ಲ ! ಎನ್ನ ಮಾ , | ತ 
ಜಾನಕೀದೇ ! ವಿಯ ನರಸಿ | ಕಾಣಬೇಕು | ನೀವೆಲ್ಲ 


|| ಪಲ್ಲವಿ | | 


1 ದಲ್ಲಿ ( ಅ) 2 ಪೇಳಿ ( ಕಾ ) 3 ಭಕ್ತ ಪ್ರೇಮಿ ಕಮಲ | ಲೋಚನನೆ ( ಓ) 
4 ನಿಮಿಷದೊಳಗೆ ( ಅ, ಕಾ) 5 ಕಮಲಾಕ್ಷಿ ( ಕಾ ) 


ಉಂಗುರಸಂಧಿ 


ಉತ್ತರದೇ | ಶಕ್ಕೆ ಪೂರ್ವ | 1ಮತ್ತೆ ಪತ್ನಿ ! ಮಕ್ಕೆ ತೆಂಕ | 
ಪೃಥ್ವಿಜಾತೆ | ಸೀತೆಯಿರುವ | ವರ್ತಮಾನ | ಕೇಳಬೇಕು 


|| ೧೭ || 


ಅಷ್ಟ ದಿಕ್ಷಾ | ಲಕರಿರುವ, ! ಪಟ್ಟಣದೊಳಿರಲು ಸೋಹ| 
ದೃಷ್ಟಿಯಿಂದ | ನೋಡಿ ಬಂದು 1 ಸೃಷ್ಟಿಶಂಗೆ | ಪೇಳಿರಿಂದು 


|| ೧೮ || 


|| ೧೯ || 


ಅಂಗದನು | ಜಾಂಬವಂತ | ವಾಯುಸುತ | ಹನೂಮಂತ | 
ವಿಂಗಡದಿ | ದೇಶಾದಿದೇ ! ಶಂಗಳನ್ನು ! ತಿರಿದು ತಿರಿಗಿ 
ತಿಂಗಳ ದಿ | ನದೊಳು ರಾಮ | ನಂಗನೆಯಿ | ದ್ಧ ನಿದಾನ | 
ವಿಂಗಡಿಸ | ದಿದ್ದರೆ ನಾ | ಭಂಗಿಸುವೆ | ನಿಮ್ಮನೆಲ್ಲ 


|| ೨೦ || 


೧೨ ಕಂದ ಪದ್ಯ 
ಇಂತಾ ಸಮಯದಿ ರಾಘವ 
ನಂತರ್ಯದಿ ಕರೆದು ಪೇಳಿ ಕಿವಿಮಾತಿನೊಳ ನು | 
ಮಂತನ ಕಯ್ಯೋಳಗುಂಗುರ 
ಮಂ ತಾನಿರಿಸುತ್ತ ಸೀತೆಕುರುಹಂ ಪೇಳ್ತಂತೆ 


|| ೨೧ || 


ಸುಷೇಣ 


೧೩ ರಾಗ ಕೇದಾರಗೌಳ - ಅಷ್ಟ ತಾಳ ೧ 
ಭಾನುವಂ | ದನನೆಂದ | ಬಹಳ ಕ | ದ್ವಾಜ್ಞೆಯ | 
ವಾನರೇ | ಶ್ವರರು ಕೇ | ೪ || 
ದಾನವಾಂ ! ತಕನಂಘ್ರ | ಗೆರಗಿ ತ ! ಮೊಳಗಿದ್ದ | 
ಸೇನೆಯ | ವಿಂಗಡಿ | ಸಿ... 
ಜಾನಕಿ | ಯಮ್ಮನ! ವರನು ಕ | ದೊ ಯ ದ | 
ಶಾನನ | ನಾರೆನ್ನು | ತ ! 
ನಾಮುನ್ನ | ತಾಮುನ್ನೆಂ ದೆನುತ ಸ | ಶಿಮಕೆ ಸು | 
ಷೇಣ ಚಾ | ಊರಿದು ಬಂ | ದ . 


|| ೨೨ || 


|| ೨೩ || 


1 ದಕ್ಷಿಣ ಪಶ್ಚಿಮ ನಾಲ್ಕು | ದಿಕ್ಕಿ ನೊಳಕ್ ದ | ಶಾಸ್ಯನಿದ್ದ ( ಓ ) 
2 ವಚನ || ಆಗಲಾ ರಾಮದೇವರು ಹನುಮಂತನಂ ಕರೆದು ಮುದ್ರೆಯುಂಗುರಮಂ ಕೊಟ್ಟು 

ಕಿವಿಯಲ್ಲಿ ಕುರುಹಿನ ಮಾತಂ ಅಪ್ಪಣೆಕೊಡಲಾಗಿ ಹನುಮಂತಂ ಶ್ರೀರಾಮ 
ಚಂದ್ರನ ಚರಣಕ್ಕೆ ಸಾಷ್ಟಾಂಗವೆರಗಿ ಬೀಳ್ಕೊಂಡನದೆಂತೆನೆ ( ಓ , ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನಳ, ನೀಲ, ಗವಯ ಮುಂತಾದವರು 

ನಳ ನೀಲ | ಗವಯ ಗ | ವಾಕ ಕೇ | ಸರಿ ಶತ | 
ಬಲtಹುಂತಾ | ದವರೆಲ್ಲ | ರು | 
ಇಳೆಯ ಪ | ರ್ವತ ಕಾಡು | ಸಂದುಗೊಂ ದುಗಳೆಲ್ಲ | 
ಹುಳುಕುತ್ತ | ಲಯ್ತಂದ | ರು 


|| ೨೪ || 


ಇಳವರ್ತ | ಬದರಿಕ | ಕೇತುಮಾ : ಲಾಖ್ಯ ಭೂ | 
ತಳ ನವ | ಖಂಡದೊ | ಳು _ I 
ಇಳೆಯ ನಂ | ದನೆಯನು | ಬೆಸೆಗೊಂಡು | ತರದೇಶ | 
ದೊಳು ಹುಡು | ಕಾಡಿದ | ರು – 


|| ೨೫ || 


ವರುಣ ವಾಯವ್ಯ ಕು | ಬೇರ ಈ | ಶಾನರ | 
ಪುರವನೊಂ | ದುಳಿಯದಂ ತೆ | 
ಧರಣಿನಂ | ದನೆಯ ಸೋ | ನರಸುತ್ತ | ಕೇದಾರ | 
ಗಿರಿಯ ಮೇ 1 ಲಯ್ತಂದ | ರು . 


|| ೨೬ || 


|| ೨೭ | | 


ದಿಕ್ಕು ದಿ | ನೊಳಿಪ್ಪ | ಅರಸುಬ | ಶ್ಲಾಳರ | 
ಸೊಕನೆ | ಮುರಿದಿಕ್ಕು | | 
ಒಕ್ಕಲೋಂ | ದುಳಿಯದೆ ! ಮನೆಮನೆ | ಯಲಿ ಕಳ್ಳ | 
ರಕ್ಕಸನ | ನು ಕೇಳು | 
ಮಕ್ಕಳು | ಹಿರಿಯರು | ಜನ್ನನ | ರಾ ಹೆಣು | 
ಮಕ್ಕಳೊ | ಫೈಸಗೊಳು ತ. 
ಅಕ್ಕರಿ ! ದಲೆ ಕಂಡು | ದಿಲ್ಲೆಂದು | ಆಣೆಯ | 
ತೆಕೊಂಡ | ರವರ ಕ | ಯ್ಯ 


|| ೨೮ || 


ಪೂರ್ವ ಪ | ಶಿಮ ಉತ್ತ | ರಾದಿ ದೇ | ಶವನಾ | 
ಉರ್ವಿಪಾ | ಲಕರ ಕ | ಯ್ಯ ! 


1 . ಲಿ ಮೊದಲಾದೆ ( ಕಾ ) 3 ಸುದ್ದಿಯ ಕೇಳುತುತ್ತರ ( ಕಾ ). 
2 ರಭ್ಯಸ್ಥಳನವಖಂಡಗಳ ( ಕಾ ) ; ರಣ್ಯಸ್ಥಳ ನವಖಂಡಗಳ ( ಆ) 
4 ನ್ನು ಬೆಸಗೊಂಡು ( ಅ) ; ಕೆಬಂ ( ಕಾ ) 


ಉಂಗುರಸಂಧಿ 


೧೯೯ 


|| ೨೯ || 


ಸರ್ವಥಾ | ದಶಕಂಠ | ನಿಲ್ಲೆಂಬ | ಓಲೆಯ | 
ಗರ್ವದಿ | ಬರೆಸಿಕೊಂ | ಡು 
ನಿರ್ವಹಿಸಿದರು ಪಾ | ತಾಳಲೋ | ಕಂಗಳೊ | 
ಳಿರುವರ | ಬೆಸಗೊಳು | | 
ಉರ್ವಿಯ / ರಚಿಸಿದಾ | ತನ ಕಂಡು / ಕೈಲಾಸ | 
ಪರ್ವತ | ಕಡರಿದ | ರು. 


|| ೩೦ || 


ಪಾರ್ವತೀ | ರಮಣನ | ದರುಶನ | ಕವನೆಂದೂ | 
ಬರುವನೆಂ | ಬುದನು ಕೇ | | 

( ತೆರೆಯಲ್ಲಿ ಶಿವಪಾರ್ವತಿಯರು ಆಸನಸ್ಥರಾಗಿ ಪ್ರವೇಶ). 
ಶರ್ವನ | ಹಿಡಿದು ರಾ | ವಣನ ತೋ | ರೆನಲವ | 
ರಿರ್ವರೂ | ನಸುನಕ್ಕ | ರು – 

|| ೩೧ || 
ವಚನ || ಆಗಳಾ ಸದಾಶಿವನು ಬಲಿಮುಖರ ಪರಾಕ್ರಮಕ್ಕೆ ಮೆಚ್ಚಿದವನಾಗಿ 

ಪಾರ್ವತೀದೇವಿಯೊಡನೆ ಏನೆಂದನು ಎಂದರೆ 


- ಶಿವ 


೧೪ ರಾಗ ಸೌರಾಷ್ಟ್ರ - ಅಷ್ಟ ತಾಳೆ ೧ 
ಕಂಡೆಯಾ | ಗಿರಿಜಾತೆ ! ಕಪಿಗಳ | ಸಾಹಸ ಕಂಡೆ | ಯೇ 

- ನೆ ವರ | 
ಪುಂಡರೀ | ಕಾಕ್ಷ ಶ್ರೀ | ರಾಮಚಾ | Vತ್ರವ ಕಂಡೆ |ಯೇನೆ ೩೨|| 
ಶಿರ ಮೊಗ | ಹಣೆ ಹುಬ್ಬು ಗಳು ಗಂಟಿ 1 ಕ್ಕಿರುವುದ || 

ಕಂಡೆ | ಯೇ -ನೆ ಬಲು | 
ಉರುತರ | ಕೋಪಾಳೋ | ಪದಿ ಹಲ್ಲ | ಕಿರಿವುದ | 

ಕಂಡೆ | ಯೇ ! ನೆ _ || ೩೩ || 
ದಶಕಂಠ | ನನು ತೋರಿ| ಸೆಂದೆಮ್ಮೆ | ತಡೆವುದ | 

ಕಂಡೆ |ಯೇನೆ- ಮತ್ತೆ | 
ಅಸುರ ರಾ | ವಣನೆಲ್ಲಿ | ತೋರೆಂಬ | ಗರ್ವನ | ಕಂಡೆ | ಯೇ - ನೆ || 


ವಚನ | ಇಂತೆಂದು ಪಾರ್ವತಿಗೆ ಪೇಳು ಮತ್ತಾ ಕಸಿನಾಯಕರೊಡನೆ ಏನೆಂದನು 

ಎಂದರೆ 


೨dd 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೫ ಸಾಂಗತ್ಯ , ರಾಗ ಪಂತುವರಾಳಿ --ರೂಪಕತಾಳ ೨ 
ಕಪಿನಾಯ | ಕರು ಕೇಳಿ | ನಾನೆಂಬ | ಮಾತನು | 
ಗುಪಿತನ | ಛಿದು ವೇದ | ವಚನ || 
ಚಪಲನೇ | ತ್ರೆಯ ನೆಯ್ದ | ಖಳ ರಾ | ವಣನ ಕಂ | 
ಡಪರಿಲ್ಲ | ನಮ್ಮ ಪ | ರ್ವತದಿ 


|| ೩೫ || 


ನಿಪುಣರು | ನೀವು ಸು | ಮನೆ ಬಳ | ಲುವದಿನ್ನು ! 
ಗುಸಿತದಿ | ಹನುಮಂತ | ಮುಂದೆ || 
ತಪನಕು | ಲೇಶನ | ರಾಣಿ ಜಾ ! ನಕಿಯ ಕಂ | 
ಡಪನಿದು | ಪುಸಿಯಲ್ಲ ! ಮಾತು 


|| ೩೬ || 


ಭಾಳಲೋ | ಚನನೆಂದ | ನುಡಿಯನು | ಕಪಿಗಳು | 
ಕೇಳುತೆ | ಲ್ಲರು ಕಯ್ಯ | ಮುಗಿದು | 
ಬೀಳುಗೊ | ಡಲ್ಲಿಂದ | ನಡೆತಂದು | ರವಿಜಗೆ | 
ಪೇಳಿದ | ರೀ ವೃತ್ತಾಂ | ತಗಳ 


|| ೩೭ || 


( ಶಿವಪಾರ್ವತಿಯರ ನಿಷ್ಕಾಮ ; ಸುಗ್ರೀವನ ಪ್ರವೇಶ) 

೧೬ ರಾಗ ಭೈರವಿ - ಜಂಪೆತಾಳ ೩ 


ಕಪಿಗಳು 


|| ೩೮ || 


ಪಾತಾಳ | ದೊಳಗಿಲ್ಲ ! ಬ್ರಹ್ಮಲೋ ! ಕದೊಳಿಲ್ಲ | 
ಆತ ದಶ | ಕಂಠ ಕೈ | ಲಾಸದೊಳ | ಗಿಲ್ಲ 
ನವಖಂಡ | ಭೂತಳವ ! ನಾವ್ ತಿರಿಗಿ | ನೋಡಿದೆವು || 
ಭುವನದೊಳ | ಗಾರೂ ಕಂ | ಡವರಿಲ್ಲ | ವಂತೆ 


|| ೩೯ || 


ಮಲೋಕ| ದರಸುಗಳು ! ಬರೆದ ಬಿ ! ನೋ ತಲೆಯ | 
ಓಲೆಗಳ | ಮುಂದಿರಿಸಿ | ಕೈ ಮುಗಿದ | ರವರು 


|| ೪೦ || 


ಓಲೆಗಳ | ತೆಗೆತೆಗೆದು ! ನಾಚಿಸುತ | ಮನದೊಳಗೆ | 
ಭಾಳ ಚಿಂ ತೆಯ ತಾಳು | ಭಯಗೊಳುತ | ಲಿರ್ದ 


ii ೪೦ || 


1 ಭೂಲೋಕದಧಿಪತಿಗ | ಊ ಬರೆದ ಬಿನ್ನಹದ | ( ಕಾ , ಅ ) . 


ಉಂಗುರಸಂಧಿ 


೨©೧ 


೧೭ ವಾರ್ಧಿಕ ಷಟ್ನದಿ 
ಲವನೆ ಕೇಳಿ೦ತು ಸೀತೆಯನರಸಲೆಯೀ ಬಂ 
ದವರ ನುಡಿಕೇಳಿ ಚಿಂತಿಸುತಲಿರಲು ಪೋ 
ದವರು ಮೂವರು ವಾಲಿಸುತ ಹನುಮ ಮೊದಲಾಗಿ ಉಳಿದ ಕಪಿಸೇನೆ ಸಹಿತ|| 
ತವಕದಲಿ ದಕ್ಷಿಣಕ್ಕೆ ಮುಖವಾಗಿ ಬಹಳ ದೇ 
ಶವಕಳೆದು ನಡೆತಂದರಲ್ಲಲ್ಲಿ ಹುಡುಕುತ್ತ 
ಭುವನದೊಳಗತಿ ಪುಣ್ಯಕ್ಷೇತ್ರ ಬ್ರಹ್ಮಾಲಯಂಗಳ ಕಂಡು 

ನೆರೆನಮಿಸುತ || ೪೨ || 


೧೮ ಠಾಗ ಗೌಳವಲಹರಿ - ಏಕತಾಳ ೭ 


ಕಪಿಗಳು 


ಬಂದರು - ನಡೆ | ತಂದರು | ರಾಮ | 
ಚಂದ್ರನ ಕಾಂ | ತೆಯ ಕುರುಹ ನೊಂದೊಂದನೆ! ಬೆಸಗೊಳ್ಳುತ್ತ || ಪಲ್ಲವಿ|| 
ಬಲು ಬಲು ದೇ | ಶಗಳ ದಾಟ ! ಬಳಲಿ ಬಂದ ! ರವರೀ ಪಾಟಿ | 
ಹಲವು ಪರ್ವ | ತಂಗಳ ಕಾ ! ನನಗಳನ್ನೆ ! ಹುಡುಕಾಡುತ್ತ || 
ತೆಲುಗರಣ್ಯ | ಪಾಂಡ್ಯರಾಜ್ಯ | ಮಲೆಯಾಳ ತು | ಳುವರ ಸೀಮೆ | 
ಗಳಲಿ ದಶ | ಕಂಠ ಸೀತಾ | ಲಲನೆಯರ | ಬೆಸಗೊಳ್ಳುತ್ತ || ೪೩ | 
ಈ ತೆರದಲಿ | ಬ್ರಹ್ಮ ಕತ್ರ | ನೀತಿವಂತ | ವೈಶ್ಯ ಶೂದ್ರ | 
ನೂತನ ಪo | ಚಾಳ ನಾನಾ | ಜಾತಿಯವರ ಮನೆಗಳಲ್ಲಿ || 
ರೀತಿಯರಿತು ! ಕೊಂಡು ಬಹಳ | ನೀತಿಯಿಂದ ನುಡಿಸುತ ಪ್ರ | 
ಖ್ಯಾತರು ನಡೆ | ತಂದರವನೀ | ಜಾತೆಯನ್ನು | ಬೆಸಗೊಳುತ್ತ || ೪೪ || 


೧೯ ರಾಗ ಶಾಂಭೋಜಿ ಜಂಪೆತಾಳ ೨ 
ಜಾಂಬವ 

ಆ ಕಡೆಯ | ತಿರಿತಿರಿಗಿ | ಅಲ್ಲಿ ಕಂ | ಡರು ಕಪಟ | 
ದಾಕೃತಿಯೊ 1 ಳೆಸೆವ ಸರ | ಸಿಯನು | 
ತಾವುಡಿವೆ | ವೆಂದು ಜಲ | ದಾಸೆಯಿಂ ! ದಿಳಿಯೆಮಯ | 
ಲೋಕವದು | ಕಣೆ ರಂ | ಜಿಸಿತು 


|| ೪೫ || 


1 ಸಿಬಂದಕಪಿ | ನಿವಹ ದ ನುಡಿಯ ಕೇಳಿ ಚಿಂತಿಸುತಲ , ವ | ವರು 

ವಾಲಿಸುತ ಹನುಮ ಜಾಂಬವ ಸುಷೇಣ ಮೊದಲಾದ ಕಪಿಸೇನೆ ಸಹಿತ || ( ಕಾ ) 
2 ನರ ( ಕಾ ) 


೨೦೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಯಾರ ಪ | ಟ್ಟಣಗಳಿವು ! ನೋಡಿದರೆ | ಕಣ್ ವಿ | 
ಸ್ವಾರವಾ | ಗಿದೆ ಚೆಲ್ವ | ನಗರ || 
ಶ್ರೀರಾಮ | ನರಸಿ ಜಾ | ನಕಿಯ ಕ | ದೊಯ್ದ ಸುರ | 
ಚೋರನನು | ಹುಡುಕಬೇ | ಕಿಲ್ಲಿ 


|| ೪೬ || 


ಬಾಗಿಲನು | ದಾಟಿಯೊಳ | ಬಂದು ನೋ | ಡಿದರೆ ಸೊಗ| 
ಸಾಗಿರುವ | ರಾಜಬೀ | ದಿಗಳ || 
ನಾಗಸುರ | ನರಲೋಕ| ದಿಂದಲತಿ | ಶಯವಿದರ | 
ಹೇಗೆ ನಿ | ರ್ಮಿಸಿದ ಮಯ | ರಾಮಾ 


|| ೪೭ || 


ಉಪ್ಪರಿಗೆ 1 ಕೋಣೆ ನಡು | ಮನೆ ಚೌಕಿ | ಮಾಳಿಗೆಯ | 
ಚಪ್ಪರದ | ಚಾವಡಿಯ | ಬೆಳಕ || 
ಇಪ್ಪತ್ರ | ನಾಲ್ಕು ಕಂ | ಭದ ನಡುವೆ | ಮಂಟಪಗ | 
ಲೈಪ್ಪುತಿದೆ | ನೋಡಲಾ | ಶ್ಚರ್ಯ 


|| ೪೮ || 


ಕಟ್ಟಾಣಿ | ಮುತ್ತುಗಳ | ಕೆತ್ತಿಸಿದ | ಕಂಭಗಳ | 
ಮುಟ್ಟಿದರೆ | ಹೈವ ಬೋಂ | ಬೆಗಳ || 
ಕಟ್ಟಿರುವ | ವಜ್ರವೈ | ಡೂರ್ಯ ಗೋ | ಮೇದಿಕದ | 
ಕಟ್ಟೆಗಳ | ಜಗಲಿ ಗೋ | ಡೆಗಳ 


|| ೪ || 


ಆರ ಮನೆ | ಯೊಳಗೆ ನೋ | ಡಿದರೆ ನವ | ರತ್ನಗಳ | 
ತೋರಣದ | 1ಕುರುಜು ಮೇ | ರ್ನೆಗಳು || 
ಊರೂರು | ಮನೆಮನೆಯ | ಕೇರಿಕೇ | ರಿಯೊಳೆಲ್ಲ | 
ನಾರಿಜಾ | ನಕಿಯ ಹುಡು | ಕಿದರು 


| ೫೦ || 


ಎಲ್ಲಿ ನೋ | ಡಿದರು ಜಾ | ನಕಿಯ ಕಂ | ಡಿಹೆನೆಂಬ | 
ರಿಲ್ಲದಾ | ಯ್ಯಾ ಗುಹಾಂ | ತರದಿ || 
ಬಲ್ಲಿದ ಕ | ಪೀಶ್ವರರು | ಬಂದ ದಾ | ರಿಯ ತಪ್ಪಿ | 
ಅಲ್ಲಲ್ಲಿ | ತೊಳಲಾಡಿ ! ತಿರಿದು 


|| ೫೧ || 


1 ಮೇಲುಗಟ್ಟು 


ಉಂಗುರೆಸಂಧಿ 


೨೩ 


ಮೋಸವಾ | ಯಿತು ಹೊಲಬು | ತಪ್ಪಿದೆವು | ಮಯನಿರ್ಮಿ | 
ತಾಸರೊ | ವರದೆಡೆಗೆ | ಬಂದು || 
ಈಸು ದಿನ | ದಣಿದೆವೆಂ | ದೆನುತ ಬಳಿ | ಕಲ್ಲಿಕಂ | 
ಡಾ ಸ್ವಯಂ | ಪ್ರಭೆಯ ನುಡಿ | ಸಿದರು 


|| ೫೨ | 


(ಸ್ವಯಂಪ್ರಭೆಯ ಪ್ರವೇಶ) 

೨೦ ರಾಗ ಕೇತಾರಗೌಳ ಅಷ್ಟ ತಾಳ ೧ 
ಜಾಂಬವ 

ನಳಿನಾಯ | ತಾಂಬಕಿ | ನಿಲ್ಲೊಂದು / ನಿಮಿಷವೆ || 
ನ್ನೊಳು ಮಾತ | ನಾಡಬ | ಲೆ || 
ಇಳೆಗೆ ಪೋ | ಗುವ ದಾರಿ | ಯಾವುದೆಂ | ದರಿಯದೆ | 
ಹೊಲಬದ | ಪ್ಪಿರುವೆವ | - 


|| ೫೩ || 


ಬಲುದಿನ | ವಾಯಿತು | ಬಂದಿಲ್ಲಿ | ನಾವೀಗ| 
ಹೊಳಲ ಸಂ | ಚರಿಸುವ | | 
ಹೊಲಬುದ | ಪ್ಪಿದೆವೊಬ್ಬ । ದೂತನ | ಕೊಟ್ಟೆನ್ನ | 
ಇಳೆಯತ್ತ | ಕಳುಹು ಬಾ | ಲೆ 


|| ೫೪ || 


ಜಾಂಬವಂ | ತನ ನುಡಿ | ಕೇಳಿ ಸ್ವ | ಯಂಪ್ರಭೆ | | 
ಸಂಭ್ರಮ | ದಲಿ ನಗು | ತ | 
ಡಂಭಕ | ತನದಲಿ | ಹಾಸ್ಯನ ! ಮಾಡಿದ | 
ಇಂಬುಜ | ದಳನಯ | ನೆ 


|| ೫೫ || 


ಹನುಮಂತೆ. 

ತರುಣಿಯ 1 ನುಡಿಗೆ ಕೊ | ಪಿಸಿ ಹನು | ಮುಂತ ಭೀ | 
ಕರರೂಪ | ನಾಗೆ ಕಂ | ಡು - 1 
ಶರಣೆಂದು | ಪೊಗಳಿ ಕಾ | ಣಿಕೆಯಿತ್ತು | ತಾ ಬಂದು | 
ಧರಣಿಯ | ತೋರ್ದಳಂ | ದು 


|| ೫೬ || 


1 ನಡೆತಂದು ಬಳಿ | ಕಾ ( ಓ ). 


೨de 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೧ ವಾರ್ಧಿಕಷಟ್ನದಿ 
ಈ ರೀತಿಯಿಂದ ಸ್ವಯಂಪ್ರಭಾನಗರವು 
ಮಾರಿ ಬಳಿಕಲ್ಲಿಂದ ನಡೆತಂದರಂದು ಕಾ 
ವೇರಿಯಮ್ಮನತೀರ ಬಳಿವಿಡಿದು ಬಂದಾ ಮೈು ಕಂಡುಮುನಿಗಭಿವಂದಿಸಿ | 
ಸಾರಿದರು ತೆಂಕಮುಖವಾಗಿ ಬಳಿಕಲ್ಲಿರುವ 
ವೀರಮುನಿಕನಾಶ್ರಮಕೆ ನಡೆತಂದಡವ 
ನಾರು ನೀವೆಲ್ಲಿಗು ವರೆಂದು ಕೇಳೆ ಜಾಂಬವನವನೊಳಿಂತೆಂದನು || ೫೭ | | 


( ಕಣ್ವಮುನಿಯ ಪ್ರವೇಶ). 
೨೨ ರಾಗ ಭೈರವಿ - ಜಂಪೆತಾಳ ೧ 


ಜಾಂಬವ 


ದಶರಥನ | ಸುತನರಸಿ | ಸೀತಾಂಗ | ನಾಮಣಿಯ | 
ದಶಕಂಠ | ನೆಂಬಸುರ | ಕದ್ದೊಯ್ದ | ನಂತೆ || 
ಬಿಸಜಸಖ | ಸುತನಾದ | ಸುಗ್ರೀವ | ನಮ್ಮೊಡನೆ | 
ಬೆಸಸಿ ಕಳು | ಹಿದನವಳ | ಹುಡುಕಬೇ | ಕಂತೆ 


|| ೫೮ || 


ದೇಶದೇ | ಶವನೆಲ್ಲ | ಹುಡುಕಿ ಬಳ | ಲಿದೆವು ನಮ | 
ಗಾ ಸೀತೆ | ಕಂಗಳಿಗೆ | ಗೋಚರಿಸ | ಲಿಲ್ಲ || 
ಮಾಸವೊಂ | ದರೊಳೆನಗೆ| ಹೋಗದಿ | ದ್ದರೆ ಕಡೆಗೆ | 
ಘಾಸಿಮಾ | ಡುವನಮ್ಮ | ಭಾನುತನು | ಜಾತ 


|| ೫೯ || * 


ಎತ್ತ ಪೋ | ಗುವದೆಂದು | ಎನಗೆ ತಿಳಿಯದೆ ! ನಿನ್ನು | 
ಹತ್ತಿರಕೆ | ಬಂದೆವಾವ್ | ಕಡುತವಕ | ದಿಂದ || 
ಚಿತ್ರದಲಿ ತಿಳಿದು ದಯ | ವಿತ್ತು ನ ಮುಳಿವಿಗೊಂ | 
ದುತ್ತರವ | ಕೊಡಬೇಕು | ಉತ್ತಮವು | ನೀಂದ್ರ 


|| ೬೦ || 


1 ನನಚಾರರ ಶ್ರೇಷ್ಠ ನೆಂದ ( ಆ) 
* ಒಂದೊಂದು ಕಡೆಗೆಲ್ಲ ! ಕಳುಹಿದರು ವಿಂಗಡಿಸಿ | 

ಬಂದೆವೀಕಡೆಗೆ ನಾ | ವೇ ನವರಯ್ಯ 
ಸಂಧಿ ಸಂಧಿಯೊಳೆಲ್ಲ | ಸಾಧಿಸುತ ಹುಡುಕಾಡಿ | 

ಸಂದುದಿಪ್ಪತ್ತೇಳು1 ದಿನವಿಂದಿಗಯ್ಯ | ( ಕಾ , ಅ) 


೨೫ 


ಉಂಗುರಸಂಧಿ 


ಕಣ್ಣ 


ಇವರ ನುಡಿ | ಕೇಳು ಮುನಿ | ಈ ದಾರಿ | ಯಲಿ ಪೋಗಿ | 
ಶಿವನು ದಯೆ | ಮಾಡುವನು | ಶೀಘ್ರದಿಂ ! ನಿಮಗೆ || 
ಅವನಿಜೆಯ | ದರುಶನವು | ಆಗುವುದು | ನಿಮಗೆಂದು | 
ಬಹುಮಾನ | ದಲಿ ಹರಸಿ | ಕಳುಹಿಸಿದ | ನವರ 


|| ೬೦ || 


೨೩ ರಾಗ ಮರವಿ. . ಏಕತಾಳ ೨ 


ಜಾಂಬಿನ 


ಮುಂದೆ ನ | ಡೆದು ಮಲ | ಯಾಚಲ | ದೆಡೆಗೆ | 
ಝಂದರು | ಕಪಿವರ | ರು || 
ಒಂದೇ | ಬುದ್ದಿ ಯೋ | ಳಗೆ ಯೋ | ಚಿಸಿದರು | 
ಮುಂದೇನ್ | ಗತಿಯೇನು | ತ.. . 


|| 


೨ || 


ಇಂದಿಗೆ 1 ದಿನ ಮ | ರುಳಿದುವು | ಭಾಸ್ಕರ | 
ನಂದನ | ನಪ್ಪಣೆ | ಗೆ. ..!! 
ಮಂದಗ | ಮನೆಯನು | ಕಾಣದೆ | ಪೋದರೆ | 

ಕೊಂದ 1 ಲ್ಲದೆ ಬಿಡ | ನು 
ವಚನ | ಇಂತೆಂದು ಜಾಂಬವಂತರು ಪ್ರಸಂಗಿಸಲಾಗಿ ಆಗಲಾ ಅಂಗದನು 

ತನ್ನೊಳು ತಾನೇ ಏನೆಂದನು ಎಂದರೆ 


|| ೬೩ || 


|| ೬೪ || 


೨೪ ಚರಿತೆ ( ಸಾಂಗತ್ಯ , ರಾಗತೋಡಿರೂಪಕತಾಳ ೨ 
ಅಂಗದ 

ಹಿಂದೆ ನ | ಮಯ್ಯಗೂ | ಭಾನುನಂ | ದನನಿಗೂ | 
ಒಂದಲ್ಲ ! ಮನಸು ತ | ಮೊಳಗೆ || 
ಅಂದಿನ | ಹಗೆ ಬಿಡ | ಸೀತೆಯ ! ಕಂಡುದಿ | 
ಲ್ಲೆಂದರಿ | ನ್ನೇನ ಮಾ | ಡುವನೋ 
ಅಲ್ಲಿ ಆ | ತನ ಕಯ್ಯ | ಕೊಲಿಸಿಕೊಂ | ಬುದಕಿಂತ | 
ಇಲ್ಲಿಯೇ ! ಉಪವಾಸ | ಬಿದ್ದು | | 
ಇಲ್ಲ ಈ ! ಪ್ರಾಣವೆಂ | ದೆನಿಪುದೇ | ಲೇಸೆಂದು | 
ಎಲ್ಲರ | ಮುಂದೆ ಪೇ ! ಳಿದನು 
1 ತು ಒಬ್ಬರಿಗೊಬ್ಬ ( ಅ) 


|| ೬೫ || 


೨೦೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೬ 


|| 


ಜಾಂಬವ 

ಅಂಗದ | ನಿಂತೆಂದ | ಮಾತ ಕೇ | ಳುತ ಕಸಿ | 
ಪುಂಗವ | ಪರಮೇಷ್ಠಿ | ಸುತನು || 
ಮಂಗಳ | ಮಹಿಮ ಶ್ರೀ | ರಾಮಚಂ | ದ್ರನು ನಮ್ಮ ! 
ಭಂಗಿಸು | ವುದಕೊಪ್ಪು | ಗೊಡನು 
ಕೊಂದರೂ | ಕೋಲಲಿ ಕಾ | ಯರೆ ಕಾಯ | ಲಾ ರಾಮ | 
ಚಂದ್ರನ | ಪಾದದ | ಬಳಿಯ | | 
ಹಿಂದೆ ಜ | ಟಾಯುಪ್ರಾಣವ ಬಿಟ್ಟು | ಸುರಪನ | 
ಮಂದಿರ | ದೊಳಗಿಪ್ಪು ! ದರಿಯಾ 
ಈ ತೆರ | ದೊಳು ತಮೋ | ಳೊಂದೊಂದಾ | ಲೋಚನೆ | 
ಮಾತಾಡು | ತಿರುವ ವೇ | ಳೆಯೊಳು|| 
ಆತ ಜ | ಟಾಯುವಿ | ನಣ ನೆಂ | ದನಿಸ ಸಂ | 
ಪಾತಿ ಬಂ | ದಿವರ ಕೇ ! ಆದನು 


|| ೬೭ || 


|| ೬೮ || 


೨೫ ರಾಗ ಆಹೇರಿ ಅಷ್ಟ ತಾಳ ೧ 
ಸಂಪಾತಿ 
ಯಾರಯ್ಯ | ನೀವು | ಯಾರಯ್ಯ 

|| ಪಲ್ಲವಿ || 
ಯಾರಯ್ಯ - ನೀವೆಲ್ಲ | ರೊಟ್ಟಾಗಿ ಸೇರಿ ಈ | | 
ಘೋರ ಕಾ | ನನದೊಳು | ಸುಮ್ಮನೆ| ಕುಳಿತಿತ್ತು ! 

ದಾರಯ್ಯಾ || ಅನುಪಲ್ಲವಿ || 
ದಶರಥ | ಸುತ ರಾಮ | ನೆಂಬಾತ | ನಾರು ! 
ಪುಸಿಯಲ್ಲ | ಭಾನುವಂ | ದನನೆಂದ | ರೆಲ್ಲಿ 
ದಶಕಂಠ | ಅವನಿನಂ | ದನೆಯ | ಸುದ್ದೆನು 
ವಶವಿಲ್ಲ 1 ದಿನಿತು ಚಿಂ | ತಿಸುವುದಿ | ನು 

|| ೬ || 


ತನ್ನ ತಾ | ನೆನಗೆ ಜ | ಟಾಯುವೆಂ | ಬಾತ 
ನಿರ್ಮಲ | ದಲಿ ಸತ್ಯ | ನೆಂದೆಂಬ | ಮಾತ || 
ನಿಮ್ಮೊಳೆಂ| ದವರಾರು | ಅದ ಕೇಳು | ಬೆಲ್ಲ 
ಒಮ್ಮೆಗೆ| ಪ್ರೊಡನೆ ವಿ | ಸ್ತರಿಸಬೇ | ಕಲ್ಲ. 


|| ೭೦ || 


1 ಹೊಂದಿಕೊಂ | ಡಿರ್ಪುದನ ( ಕಾ ) 


ಉಂಗುರಸಂಧಿ 


೨೦೭ 


೨೬ ರಾಗ ಮಧ್ಯಮಾವತಿ - ಏಕತಾಳ 
ಜಾಂಬವ 

ವಸುಧೆಗು | ತಮವಾದ , ಯೋಧ್ಯಾಸ | ಟ್ಟಣದಿ | 
ದಶರಥ | ನೃಪನೆಂಬ !, ಧರಣಿಪಾ | ಲಕಗೆ || 
ಕುಸುಮಗ | ಧಿಯರು ಮ , ವರು ಹೆಂಡಿ ! ರೊಳಗೆ 
ಅಸನಸಾ | ಹಸರು ನಾಲ್ವರು ಮಕ್ಕ | 1ಳೊಳಗೆ 


|| ೭೦ || 


ಪಿತನ ವಾ | ಕ್ಯವ ಕೇಳಿ | , ಶ್ರೀರಾಮ | 2ಚಂದ್ರಃ | 
ಸತಿ ಸಹಿ | ತಲೆ ಪಂಚ | ವಟಿಯೊಳು| ಬಂದ || 
ಕಪಟದಿ | ದಶಕಂಠ , ಕದ್ದೊಯ್ದ | ಸತಿಯ | | 
ಚಪಲನೇ ! ತ್ರೆಯು ಕೂಗು| ತಿರಲು ದು | ಸ್ಥಿತಿಯ 


|| ೭೨ || 


ಮಡದಿಯ | ಧ್ವನಿ ಕೇಳಿ |, ಮತ್ತೆ ಜ | ಟಾಯ || 
ತಡೆದು ಮಾ | ರ್ಶದಿ ಹೋಗ| ಗೊಡದೆ ಶುಭ | ಕಾಯ || 
ಹೊಡೆದಾಡು | ತಿರೆ ಬಹು |, ಕಾಲಪ | ರ್ಯಂತ ! 
ಕಡೆಗೆ ನೋ | ಸದೋಳವನ |, ಕೊಂದ ದು | ಶೃ೦ತ 


|| ೭೩ | 


ಕಾಮಿನಿ | ವರವಿತ್ರ !, ಬಗೆಯಿಂದ | ಶರಣ 
ರಾಮನ | ಚರಣದೆ |, ಡೆಯೊಳಾಯ್ತು ! ಮರಣ || 
ಆಮೇಲೆ| ನಮ್ಮುರ|, ಸಿನ ಸ್ನೇಹ| ಬಳಸಿ 
“ತಾಮಸಾ | ೩ತ ಇಂದ್ರ , ಸುತನ ಸಂ | ಹರಿಸಿ . 


|| ೭೪ | 


ಸೇನಾಧಿ | ಸತ್ಯವ |, ಸುಗ್ರೀವಂ | ಗಿತ್ತು ! 
ಜಾನಕಿ | ಯರಸಲೆ 1, ಮಗೆ ನೇನು | ವಿತ್ತು || 
ನಾನಾರಾ | ಜ್ಯದೊಳೆಲ್ಲಿ , ಹುಡುಕಿದ | ರಿಲ್ಲ. 
ಏನ ಮಾ | ಡುವುದೆಂದೆ ! ಮಗೆ ಕಾಂಬು ! ದಿಲ್ಲ 


|| ೭೫ || 


1 ಳವ ( ಅ ) 
2 ತನ್ನ ( ಕಾ ) 3 ಆರೆಮುನ್ನ ( ಕಾ ) 4 ಕಾಮಸನ್ನಿ ಭನಿಂ ( ಅ) 


೨೦೮ 

ಪಾರ್ತಿಸುಬ್ಬನ ಯಕ್ಷಗಾನಗಳು 

೨೭ ವಾರ್ಧಿಕಷಟ್ನದಿ 
ಸಂಪಾತಿ 

ಸಿರಿರಾಮಚಾರಿತ್ರಮಂ ಕೇಳು ಹಿಂದೆ ರವಿ 
ಕಿರಣದುರಿಯಲಿ ಬೆಂದ ಗರಿ ಮತ್ತೆ ಮೂಡಿದುವು 
ಎರಡು ಪಕ್ಕದೊಳಿವರನೆಲ್ಲರಂ ಕುಳ್ಳಿರಿಸಿ ಶರಧಿತಡಿಯೊಳಗಿಳುಹುತ | 
ಬೆರಳ ಸನ್ನೆಯಲಿ ತೋರಿಸಿದು ಲಂಕಾದ್ವೀಪ 
ಪುರವದಲ್ಲಿಹುದೆಂದು ತೆರಳೆ ಸಂಪಾತಿ, ಭೋ 
ರ್ಗರೆವ ಶರಧಿಯ ಕಂಡು ಕಪಿನಾಯಕರಿಗೆ ವಾನರ 1ಜೈಷ್ಠ1 

ನಿಂತೆಂದನು || ೭೬ || 
( ಸಂಪಾತಿಯ ನಿಷ್ಟ್ರಮಣ) 

೨೮ ರಾಗ ನೀಲಾಂಬರಿ ಅಷ್ಟ ತಾಳ ೧ 
ಜಾಂಬವ 

ಕಂಡಿರೇ ಸ | ಮುದ್ರರಾಜ | ಕೆಂಡದಂತು | ಜ್ವಲಿಸುತಿಹುದ | 
ಕಂಡಿರೇ !.. .ನೀವು| ಕಂಡಿ ರೇ | 

|| ಪಲ್ಲವಿ || 
ಧರೆಯ ಪುಣ್ಯ ನದಿಗಳೆಲ್ಲ | ಕರೆಸಿ ಮೆರೆಸಿ | ಕೊಂಡು ಕೊಬ್ಬಿ | 
ಮೊರೆವುದ |..... ಭೋ | ರ್ಗರೆವುದ | 

|| ೭೭ || 
ಅಗಣಿತ ಪ | ರ್ವತಂಗಳ | ಮಿಗುವರಿವಂ | ಥ ಮಾನ್ಗಳ | 
ಹೊಳೆವುದ | ಬಾಯ | ಕಳೆವುದ | 

|| ೭೮ || 


ಅಂಬರಕ್ಕೆ | ಹಾರಿ ಮಗುಚಿ | 3ರಂಬಿಸುವ | ಬೃರಣೆ ಹೆಚ್ಚಿ | 
ತೆರೆಗಳ ಬಹು | ನೊರೆಗಳ | 


|| ೭೯ || 


ಹೇಗೆ ದಾಂ | 4ಟುವದೆಲ್ಲ 4 | ನಾಗಶ | ಯನ ಬಲ್ಲ 
ತಿಳಿಯದು ಪ್ರಾಣ | ಉಳಿಯದು | 


|| ೮೦ || 


೨೯ ರಾಗ ಕೇತಾರಗೌಳ ಜಂಪೆತಾಳ ೪ 


ಕಪಿಗಳು 


ಇದಕೆ ಚಿಂ | ತೆಗಳೇಕೆ | ನಿಮಗೆ - I - ಸ್ವಾಮಿ | 
ಪದುಮನಾ | ಭನ ಕರುಣ | ನಿಲ್ಲವೇ | ನಮಗೆ 


|| ಪಲ್ಲವಿ || 


3 ಲ೦ ( ಕಾ ) 


4 ಟಬೇಕಿದರ ( ಅ) 


1 ಶ್ರೇಷ್ಠ ( ಅ) 2 ಬೆರ ( ಅ) 
5 ನ | ಬಲ್ಲನದರ ( ಕಾ ) 


ಉಂಗುರಸಂಧಿ 


೨೦೯ 


|| ೮೧ || 


ಅಂಗದ 

ಜಾಂಬವನ | ನುಡಿಕೇಳಿ | ಬೆದರದು | ಬೇರಿದನು | 
ಜಂಭಾರಿ ! ಸುತತನಯ | ನುಡಿದನೀ | ಪಾಡೇನು | 
ಕುಂಭಿನಿಯ | ಕಿತ್ತು ಕಡೆ | ಗಿರಿಸಹೇ ! ಳಿದರು ರವಿ | 
ಬಿಂಬವನೆ | ತುಡುಕಹೇ | ಆದರೂ ಸಮರ | 
ಡೊಂಬಿಯಲಿ ! ಕಾಲಭೈ | ರವನ ಕೆಡ | ಹುವೆವು 
ಹಾರುವೆವು | ಶರಧಿಯನು | ಅರೆನಿಮಿಷ| ದೊಳಗೆ ಕಿಡಿ | 
ಕಾರುವೆವು | ರಾವಣನ | ಹಕ್ಕು ಶಿರ | ಗಳ ದೆಸೆಗೆ | 
ಬೀರುವೆವು | ಶಾಕಿನೀ | ಡಾಕಿನಿಯ | ರ್ಗೌತಣವ | 
ತೋರುವೆವು | ರಕ್ತದೋ | ಕುಳಿಯ ಹಿಂದೆ | 
ಸಾರುವವು | ಕಂಡು ಕೈ ಮುಗಿದು ಜಾ | ನಕಿಯ 


|| ೮೨ || 


ಶಿವನ ಕೈ | ಲಾಸದಿಂ ! ದೋಡಿಸಲ್ | ಪೇಳ್ ಕಮಲ || 
ಭವನ ಪ | ಟ್ಟವ ಕಿತ್ತು ! ಬದಲೋಬ್ಬ | ಗಿಡು ಯೆನ್ನು | 
ದಿವಿಜಾಧಿ | ಪತಿಯ ಇಂ |ದ್ರವನು | ಕಳೆ ಯೆನ್ನು | 
ಜವನ ಹೆಡ | ಮುಡಿಕಟ್ಟ | ಲೆನ್ನು - - ಮಹಾ ! 
ರ್ಣವನ ದಾ ! ಟುವದಾನ | ಗಣನೆನಮ | ಗಿನ್ನು 


|| ೮೩ || 


ವಚನ | ಅಂತೆಂಬ ಅಂಗದಾದಿ ಪುಂಡಕಪಿಗಳೊಬ್ಬೊಬ್ಬರ ಪರಾಕ್ರಮವು ಕೇಳ್ತಾ 

ಜಾಂಬವರು ಹನುಮಂತನೊಡನೆ ಏನೆಂದರು ಎಂದರೆ - 


೩೦ ರಾಗ ಶಂಕರಾಭರಣ ಅಷ್ಟ ತಾಳ ೨ 
ಜಾಂಬನ 

ನೀನೆ| ಕಲಿ ಹನು | ಮನ! ಮವರೊಳು | 
ನೀನೇ , ! ಸರಿ ಹನು | ಮ . 


|| ಪಲ್ಲವಿ | | 


ನೀನೇ , | ಕಲಿ ನಮ್ಮ : | ವಾನರ | ರೊಳಗೆಲ್ಲ | 

ಸಾನಂದ | ದಿಂದ ಸಾ | ಗರದ ಲಂ | ಫೀಸುವದಕ್ಕೆ 
1 ಡೆಗೆ ಯ್ಯ ಬಿಗಿಯೆ ( ಓ) 2 ಘಠ ಣೆ ( ಕಾ) ; ಗಹನ (* ) 
14 


|| ೮೪ || 


೨೧೦ 


|| ೮೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬಣಗುರ | ಕಸ ರಾ , | ವಣನ ಪ | ಟೈಣವೆಲ್ಲ || 
ಅಣುರೂಪಿ | ನಿಂ ಮನೆ | ಮನೆ ಹುಡು | ಕುವುದಕ್ಕೆ 
ಕೊಂಕದೆ | ಕೋನರದೆ | ಲಂಕೆಯೋ | ಆಲುಕದೆ | 
ಪಂಕಜ | ಮುಖಿ ಸೀತೆ | ಯಂ ಕಂಡು | ಬರುವುದಕ್ಕೆ 
ಕೆಟ್ಟ ರ | ಕಸರತ್ನ | ಗಟ್ಟಿ ಬಂ | ದವರನ್ನು | 
ಕುಟ್ಟಿ ಲಂ | ಕಾಪಟ್ಟ | ಸುಟ್ಟು ಬ | ರುವುದಕ್ಕೆ 

( ಹನುಮಂತನುಳಿದು ಜಾಂಬವಾದಿಗಳ ನಿಜ್ಞಾನ) 


|| ೮೬ | | 


|| ೮೭ || 


- ೩೧ ವಾರ್ಧಿಕಷಟ್ನದಿ 
ಹನುಮಂತ 

ಎಂದ ಜಾಂಬವರ ನುಡಿಕೇಳು ಬೊಬ್ಬಿರಿದು ಅಜ 
ನಂದನಗೆ ಕೈಮುಗಿಯುತಾಕ್ಷಣವೆ ಚಿಗಿದಾ ಮ 
ಹೇಂದ್ರ ಪರ್ವತವೇರಿ ನಾಲ್ಲೆ ಸೆಯ ನೋಡಿದಂ ಸಿಂಧುಭೋರ್ಗುಡಿಸುತಿಹುದ | 
ಇಂದು ಶೇಖರ ಕಮಲ ಬಂಧುವಿಂದ್ರಾದಿ ಸುರ | 
ವೃಂದ ಶಾರದೆ ಗೌರಿ ಗಣಪ ಮೊದಲಾಗಿ ರಘು 
ನಂದನನ ಧ್ಯಾನಿಸುತ ಪುಟನೆಗೆದು ಹಾರಿದಂ ಮೂಲೋಕತಲ್ಲಣಿಸಲು || ೮ || 
ಒದೆದು ಗಗನಾಂಗಣಕೆ ಲಂಘಿಸುವಡಬ್ಬರಕೆ 
ಹದಿನಾಲ್ಕು ಲೋಕವಲ್ಲಾಡಿದುದು ನೆಲನದಿರಿ 
ತುದಧಿ ಕಂಪಿಸಿತಷ್ಟ ಗಜ ಕೂರ್ನು ಮಾಶೇಷ ಮೊದಲಾದರೆದೆಗೆಟ್ಟರು | 
ಬೆದರಿದರು ಸುರರು , ಮಾಯಕದಿಂದ ನಿರ್ಮಿಸಿದ 
ಸುದತಿ ಬಂದಡ್ಡಗಟ್ಟಿದಡವಳ ಸದೆಬಡಿದು 
ಉದರದೊಳಹೊಕ್ಕು ಛಾಯೆಯ ಸೀಳಿ ಮುಂದಿರುವ ಮೈನಾಕನಂ ಮನ್ನಿಸಿ 

|| ೮೯ || 
* ೩೨ ಠಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ಹಾರಿದನು ಲಂ | ಕೆಯನು ಬಿಟ್ಟೇ ! 
ಳೂರು ಯೋಜನ | ಮುಂದೆಯೆಡದಲಿ | 
ಸಾರಿದನು ತೃಣ | ಬಿಂದು ಮುನಿಪನ ! ಶಾಲೆಯೆಡೆಗೆ || ೯೦ || 


1 ಪ ( ಕಾ ) . 


ಉಂಗುರಸಂಧಿ 


ಊರಹೊಲಬನು 1 ತಿಳಿಯದಲ್ಲಿ ವಿ | 
ಚಾರಿಸಲು ಬೇ | ಕೆನುತ ಮುನಿಯ ಪ | 
ದಾರವಿಂದ | ಕ್ಕೆರಗಿದನು ಕಡು | ವೀರಹನುಮ 


|| ೯೦ || 


( ನೆಲದ ಮೇಲೆ ಆಸನ ಬದ್ದನಾದ ತೃಣಬಿಂದು ಮುನಿಯ ಪ್ರವೇಶ, ತೆರೆಯೆತ್ತಿ ) 


ಮಾತನಾಡಿಸಿ | 1ಕಾಂಬೆನೆನ್ನು ! 
2ತ್ತಾ1ತಪೋನಿಧಿ | ಯನ್ನು ಸ್ತುತಿಸುತ 12 
ವಾತಸಂಭವ | ನುಡಿದಾ ಮುನಿ | ನಾಥಗದು 


|| ೯೨ || 


೩೩ ರಾಗ ಘ೦ ಕಿಟಾರನ... ಜಂಪೆತಾಳ ೩ 


ಹನುನು 


ಯಾವ ದೇ ! ಶಂಗಳಿವು ! ಯಾವ ರಾ ! ಜನ್ಯವೈ | 
ನೀವಿಲ್ಲಿ ನೆಲೆಯಾಗಿ | ಇನ್ನೆಷ್ಟು ವರುಷ 


|| ೯೩ || 


ರಾವಣೇ | ಶ್ವರನೆಂಬ | ರಕ್ಕಸನ | ಪುರವೆಲ್ಲಿ | 
ಯಾವ ದಿ / ಕೈನೊಳಿಹುದು | ಲಂಕಾದಿ | ನಗರ 


ಕಾರ್ಯವುಂ | ಟಿಮಗಲ್ಲಿ | ಕಳ್ಳರ | ಕೃಸನಲ್ಲಿ | 
ತೋರಿಕೊ | ಟ್ಟರೆ ತಿಳಿದು | ಬಹುಪುಣ್ಯ | ಬಹುದು 


|| ೯೫ || 


ವಚನ ಇಂತೆಂದು ಮುನಿಯ ಪಾದಕ್ಕೆ ಸಾಷ್ಟಾಂಗ ವಂಡನೆಯಂ ಮಾಡಿ ಹೇಳಿ 

ಕೊಂಬಂಥಾ ಹನುಮಂತನ ಭಕ್ತಿಯಂ ಕಂಡು ಈತನು ಮಹಾಸ್ವಾಮಿ 
ಕಾರ್ಯ ಸಂಗ್ರಹಿ , ಪರೋಪಕಾರಿ, ಅತಿಧೈರ್ಯವಾನಿ, ಶರಣಶ್ರೇಷ್ಠನೆಂದು 
ತಿಳಿದು ಈತನ ಸತ್ವವು ಪರೀಕ್ಷಿಸಬೇಕೆಂದು ಕರೆದು ಕಟಾಕ್ಷದಿಂ ನೋಡಿ 
ಏನೆಂದನು ಎಂದರೆ 


1 ನೋಘ್ನ ನೆನ್ನುತ | ಲಾ (ಅ) 


2 ಮತ್ತೆ ಸ್ತುತಿಸುತ | ಬಹಳ ಹೈಸ್ಯದಿ (ಆ) 


೨೧೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
೩೪ ಸಾಂಗತ್ಯ ; ರಾಗ ಆನಂದನೀಲಾಂಬರಿರೂಪಕತಾಳ ೩ 
ತೃಣಬಿಂದು 

ಕುರುಡನ | ಕಯ್ಯ ಕ | ಇಡಿಯೇಕೆ| ಬಧಿರಗೆ | 
ಸ್ವರಸಂಗೀ | ತಗಳ ಮಾ | ತೇಕೆ | 
ಎರಡೂ ಕಾ | ಲಿಲ್ಲದ | ಹೆಳವಗೆ | ಯಾತ್ರೆಯ | 
ತಿರುಗಾ | ಟದ ಸುದ್ದಿ ಯೇಕೆ 

|| ೯೬ || 
ತಿರಿದುಂಬಾ ! ತನ ನನ | ಪಲ್ಲಕಿ | ಯೇರುವ | 
ತೆರನಂತಾ | ಯಿತು ನಿನ್ನ | ಮನಸು || 
ಮರಮರ | ಚರಿಪ ನಾ | ನರ ನಿನ | ಗಾ ಲಂಕಾ | 
ಪುರದರ | ಸಿನ ಸುದ್ದಿ | ಯೇಕೆ 

|L೯೭ || 
ಏಳು ಸು | ತಿನ ಕೋಟೆ| ಕಣಿವೆ ಹೆ | ಜರಿ ಸುತ್ತ | 
ಕಾಳರ | ಕಸರು ಕಾ | ದಿಹರು | | 
ಮೇಲಾದ | ಬ್ರಹ್ಮರಾ | ಕಸ ಭೂತ | ಗಣಗಳ | 

ಜಾಲವು| ನುಸಿಹೋಗ| ಗೊಡವು 
ಹನುಮಂತ 

ಮುನಿರಾಯ | ಕೇಳಯ್ಯ ! ಹಿಂದೆ ಮುಂ | ದಾದರೂ | 
ತನುವಿದು | ಯೆನಗೆ ಶಾ | ಶ್ರತವೇ | | 
ವನಜಸಂ | ಭವ ಹಣೆ | ಯೊಳು ಬರೆ | ದಿಟ್ಟಂಥಾ | 
ದ್ದನು ಮಿಾರ | ಲಳವೆ ಜೀ | ವರಿಗೆ 

|| ೯೯ || 
ಸ್ವಾಮಿಕಾ | ರ್ಯದ ಮೇಲೆ| ಸತ್ತರೆ | ನೆನಸಿದ | 
ಕಾಮಿತ| ಕೈಲಾಸ | ನಹುದು 
ಆ ಮಾತು | ನಿಮಗೇಕೆ | ದಶಕಂಠ | ನಿರುವಂಥ | 
ಸೀಮೆ ತೋ | ರಿಸಿದರೆ ಸಾಕು 

|| ೧೦೦ || 
೩೫ ರಾಗ ಘ೦ಟಾರವ - ಅಷ್ಟ ತಾಳ ೧ ( ವಿಲಂಬಿತ, ದ್ರುತ) 
ತೃಣಬಿಂದು 

ಕಪಿವರ | ವೀರ | ಕೇಳೆನ್ನ | ಮಾತನು | 
ಗುಸಿತದಿಂಬಹು | ಕಾಲವಾಯಿತು ! ತಪವ ಮಾಡುವ | ದಿಲ್ಲಿಸಾವು|lapall 


ಉಂಗುರಸಂಧಿ 


೨೧೩ 


ತಲೆಯಿಂದ ಜಡೆ ಯಿಳಿದು ಪಾ | ತಾಳಕ್ಕೆ | 
ಬೆಳಸುಕೊಂಡಿದೆ | ಬೇತುವರಿದಿದೆ | ಎಳಸಲಾರದು | ಶಕ್ತಿಗೆ | 
ವೃದ್ದರು ನಾವು | ಏಳಲಾ | ರೆವು ನನ್ನ | 
ಉದ್ದನೆಗಹಲು | ರಾವಣೇಶ್ವರ | ನಿದ್ದ ಠಾವನು | ತೋರ್ಪೆವು|| ೧೦೨ || 


ಹನುಮಂತ 

ಎಂಬಮಾತಿಗೆ | ಎರಡೂ ತೋ ! ಳ್ಳಿಡಿದೆತ್ತಿ | 
ಅಂಬರಕೆ ನೆ | hದರೆ ಅಜಹರ | ಶಂಭುಸಖ ಬೆರ | ಗಾಗಲು || ೧೦೩ || 


ತೋರೆಲಾ ಮುನಿ | ಲಂಕಾ | ಟ್ಟಣವನ್ನು | 
ತೋರಿದರೆ ಹನು | ಮುಂತ ನಿಮಿಷದಿ | ಹಾರಿದ ಮಹಾ| ದುರ್ಗವ li೧೦೪ || 
ನಿಲ್ಲೆ ಲೋ ಕಸಿ | ಯೆನುತ ಬಾ | ಗಿಲ ಬಳಿ | 
ಯಲ್ಲಿ ತಡೆವಾ | ಖುಲ್ಲ ರಕ್ಕಸ | ರೆಲ್ಲರನು ಸದೆ ! ಬಡಿಯುತH ೧೦೫ || 
ಹೊಕ್ಕಸಾ | ಲಂಕಾ | ಪಟ್ಟಣ | ದೊಳಗುಳ | 
ರಕ್ಕಸರು ಘೋ | ರಿಡುವ ನಿದ್ರೆಯ | ಗಕ್ಕಸದ ಭರ | ವೀಕ್ಷಿಸಿ || ೧೦೬ || 
ಅಲ್ಲಲ್ಲಿ ರಾತ್ರಿ | ತಿರುಗಾಡು | ತಿಹ ವೇಳೆ | 
ಯಲ್ಲಿ. ಲಂಕಿನಿ | ಯೆಂಬ ದಾನವಿ | ಬಲ್ಲಿದಾತನ | ತಡೆದಳು || ೧೦೭ || 
೩೬ ರಾಗ ಮಾರನಿ - ಮುಟ್ಟೆ ತಾಳ ೩ ; ಅಷ್ಟೆ ತಾಳ ೧, ದ್ರು ತಲಯ 


- ಲ೦ಕಿನಿ 


ಮಧ್ಯರಾತ್ರಿ ವೇಳೆಯಲ್ಲಿ | ಮಾತನಾ | ಡದೆ ಸುಮ್ಮ || 
ನೆದ್ದು ತಿರು | ಗಾಡುವಾತ | ನಾರೆಲೇ ಕ | ಪಿ 


|| ೧೦೮ || 


ಹನುಮ 


ನಿದೆ ಯಿಲ್ಲ | 1ವೇನೆ ನಿನಗೆ | ಇರುಳುಭೂತಂ 1 ಗಳ ಹಾಗೆ | 
ಉದ್ದು ರುಟು ! ತನವದೇಕೆ | ಯಾರೆ ರಾಕ | ಸಿ … 


|| ೧೦೯ || 


ಲಂಕಿನಿ 

ಭದ್ರ ಎನ್ನ | ಕಾವಲಿಲ್ಲಿ | ಲಂಕಿಣಿಯಂ | ಬಾಕೆನಾನು | 
ಕುದ್ರ ಕಳ್ಳ | ಎನ್ನ ಕೈಗೆ | ಸಿಕ್ಕಿದೆಯ | .. 
1 ಕಾಣೆ ಎನಗೆ । ನೀನು ( ಕಾ ) . 


|| ೧೧೦ || 


೨೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹನುಮ 


ಕಳ್ಳನಲ್ಲ | ಕಾಣೆ ನಾನು | ಜಾಣೆ ರಾಕ್ಷ | ಸಿ ಕೇಳ್ ನೀನು | 
ಒಳ್ಳೆ ವಾಯು | ಪುತ್ರ ಹನುಮು | ನನ್ನ ಹೆಸರ ದು 


|| ೧೧೧ || 


ಲಂಕಿನಿ 


ಹಣ್ಣು ಮಂತ | ನಾದರೇನು | ಕಣ್ಣು ಮುರುಂ | ಟೀನೆ ನಿನಗೆ | | 
ಇನ್ನು ನಾ ಬಿ | ಟೀನೆ ನಿನ್ನ | ತಿನ್ನದುಳಿವೆ | ನೆ 

|| ೧೧೨ || 


ಹನುನು 


ಎನ್ನ ಪಂಥ | ನೋಡುನಿನ್ನ | ಮಣ್ಣ ಮುಕ್ಕಿಸುವ ಮುನ್ನ | 
ಹೆಣುಮಳೆ| ದಾರಿಯ ಬಿ | ಮೃತ ಸಾರೆ | ಲೇ … || ೧೧೩ | | 


ಲಂಕಿನಿ 


ವಾಯುಪುತ್ರ ! ನೋಡು ಯೆನ್ನ | ಬಾಯೊಳು ಹ | ಲ್ಲಿಪ್ಪುದನ್ನ | 
ಮಾಯದೆ ನಿ | ನೃ ನುಂಗುವೆ | ಮತ್ತೆ ಮಾತುಂ 1 ಟೀ || ೧೧೪ || 


ಹನುನು 


ನಾಯಿಮಗಳ | ಹಾಗೊಂದೊಂದ | ಬಾಯಿಬಗುಳಿ | ಪೆಟ್ಟ ತಿಂದು | 
ಸಾಯಬೇಡ | ತತ್ರ ತೊಲಗೆ | ಹೇಯ ರಾಕ್ಷ | ಸಿ || ೧೧೫ || 


ಲಂಕಿನಿ --- 

ಇಷ್ಟು ಪಂಥ | ವಾದ ಮೇಲೆ| ಬಿಟ್ಟು ನಿನ್ನ | ಸಾ ಪೋದರೆ | 
ಕಷ್ಟವೆಂದು | ಕೈಯೊಳೊಂದು | ಪೆಟ್ಟನಿಟ್ಟ | ಳು || ೧೬ || 


ಹನುಮ 


ಕೆಟ್ಟಮಳಿ| ಯೆಂದು ಹನುಮ | ಮುಷ್ಟಿಯಿಂದ | ತಿವಿಯಲವಳು | 
ರಟ್ಟೆ ಮುರಿದು ಬಿದ್ದಳು ಹೆ | ಬೆಟ್ಟದಂಧ | . … . || ೧೭ || 


೩೭ ವಾರ್ಧಿಕ ಷಟ್ನದಿ 
ಹಲವು ಪರಿಯಲಿ ಕಾದಿ ದಣಿದು ಲಂಕಾಲಕ್ಷ್ಮಿ 
ತೊಲಗಿದಳು ರಾವಣಗೆ ಬಂತು ಕೀಳೆ ಸೆಯೆನುತ 
ಬಳಿಕ ಹನುಮಂತನಣುರೂಪಿನಿಂದಲ್ಲಲ್ಲಿ ಹುಡುಕಾಡುತಿರುತಿರ್ದನು | 


ಉಂಗುರಸಂಧಿ 


೨೫. 


ಬಲವಂತ ನಿದ್ರೆಯಲಿ ಗೋರಿಡುತ ಮೆಯರೆದು1 
ಮಲಗಿರ್ದ ಕುಂಭಕರ್ಣನ ಸುಲ್ಲೊಳಗೆ ಸಿಕ್ಕಿ 
ಸಲೆ ವಜ್ರಕಂಭಕ್ಕೆ ಸಿಡಿದು ಬಳಿಕಲ್ಲಿಂದ ' ಪರುಠವಿಸಿ ಹೊರವಂಟನು lla೧೮|| 


೩೮ ಠಾಗ ಸೌರಾಷ್ಟ್ರ -ತ್ರಿವುಡೆ ತಾಳ ೨ 


ಹನುಮಂತ 


ಹತ್ತಿ ನೋಡಿದ | ಗೋಪುರಂಗಳ | 
ಸುತ್ತಿ ದಣಿದನು | ಕೋಟೆಕೊತ್ತಳ | 
ಪೃಥಿಜಾತೆಯ | ಕಾಣದಿರೆ ಬೇ | ಸರ್ತ್ತ ಹನುಮ 


llo೧೯|| 


ಮಾಣದಝಂ | ದಲ್ಲಿ ಸೆರೆಮನೆ | 
ಕೋಣೆಗಳ ಬೀ | ಯುಗದ ಮುದ್ರೆಯ | 
ತ್ರಾಣದಲಿ ಕಿ | ಪ್ರೊಳಗೆ ಹೊಕ್ಕನು | ಜಾಣ ಹನುಮು || ೧೨೦ || 
ಲೆಕ್ಕವಿಲ್ಲದ | ಠಾಣೆಠಾಣೆಗ|| 
೪ಕ್ಕೆ ಹುಲಿಮುಖ | ಗೋಪುರಂಗಳ | 
ಮಿಕ್ಕ ಮಾಳಿಗೆ | ಗಳೊಳು ಮೆಲ್ಲನೆ | ಹೊಕ್ಕು ಕಂಡ || ೧೨೧ ||* 
ರಾಕ್ಷಸರ ಮನೆ | ಮನೆಗಳೆಸೆವ ಗ | 
ವಾಕ್ಷದೊಳಗೊಳ| ಹೊಕ್ಕು ಬಂದನು | 
ಸೂಕದಲಿ ಮಲ | ಗಿರುವ ದನುಜರ | ವೀಕ್ಷಿಸುತಲೇ || ೧೨೨ || 


ಮುಸುಡ ಸರಿಸಕೆ | ಬಂದು ಮೊರೆಯ | 
ಮುಸುಕುಗಳ ತೆಗೆ | ತೆಗೆದು ಬೆಳಗುವ | 
ವಿಸುನಿಯುಂಗುರ | ದಿಂದ ಕಾಂಬನು | ಕುಶಲದಿಂದ 


|| ೧೨೩ | 


ಹರಿಗೆ ಯಮರಿಸಿ | ದಂಥ ಕಂಗಳ | 
ಕರಿಯ ತುಟಿಗಳ | ಬಿರಿದಕೊರೆಯ | 
ತೆರೆದಬಾಳ| ಸುರಿವ ಜೊಲ್ಲಿನ | ಹರಿಬ ಕಂಡ 


|| ೧೨೪ || 


1 ವನ್ಯಾರು ಬಲುನಿದ್ರೆಯಿಂದೊರ್ವ ( ಓ , ಕಾ ) . 
2 ಘಾತದಲ್ಲಿ ಬೆಳೆದು ( ಕಾ ) 3 ಹೊರವಂಟ ದಣಿದೆನೆಂದು 4 ಗೆ | ತಕ್ರ ( ಅ) . 
* ಜೋಲು ಕೂದಲ | ಕಾಲನಿಗಳದ | ತೋಳತೆಕ್ಕೆಯೋ | ಇಾರ್ದು ಮಲಗಿದ | 
ಖಳ ರಕ್ಕಸ | ರನ್ನು ಕಾಣುತ | ಗೋಳುಗುಟ್ಟಿ || ( ಕಾ ) . 


అంత 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನರರ ತೊಗಲಿನ | ಮಂಚದಲಿ ತಲೆ | 
ಗಿರಿಸಿದನೆಯ | ಹೆಗಲ್ಲ ಇಲಿ ಮರೆ | 
ದೊರಗಿದಸುರರ | ಕಂಡು ಹೇಸಿದ | ನಿರುಳು ಹನುಮ 


|| ೧೨೫ || 


ಹಟ್ಟಿಯಲಿ ನೋ ! ಡಿದನು ಕರುಗಳ | 
ಕಟ್ಟು ವದಗೋಳ | ಗರಸಿ ಬಚ್ಚಲು | 
ಕೊಟ್ಟಿಗೆಗಳು| ಸಹಿತ ಹುಡುಕಿದ | ಸೃಷ್ಟಿಸುತೆಯ 


|| ೧೨೬ || 


ತ್ರಿಣಯಸಖ ಮಧು | ಸೂದನಾಚ್ಯುತ| 
ವನಜಲೋಚನ | ನೆಂಬ ಜಪಗಳ | | 
ನೆಣಿಪ ಶರಣ |ಶೋಷನ ವಿಭೀ | ಷಣನ ಕಂಡ 


|| ೧೨೭ || 


ಇಲ್ಲಿ ದೇಸ್ ವಿಸ | ರೀತ! ರಾಕ್ಷಸ | 
ನಲ್ಲಿ ಗುಣವಿದೆ | ಯೆನುತಿರಲು ಮು | 
ಇಲ್ಲಿ ಕಂಡನು,| ರಾವಣೇಂದ್ರನ | ವಲ್ಲಭೆಯನು 


|| ೧೨೮ || 


೩೯ ರಾಗ ಮಧ್ಯಮಾವತಿ - ಏಕತಾಳ ಆ 


ಹನುಮಂತ 


[ ಸೆಜ್ಜೆ ಯ | ಗೃಹದಲಿ |, ಸಲಿಗೆಮಂ ! ಚದಲಿ | 
ಪಪ್ಪಳಿ | ಸುವದೀಪ , ನೆರಡು ಥ | ಜೈನಲಿ | 
ವಜದ | ಹರಳ ಕೆ , ದ ಪರ್ಯಂ | ಕದಲಿ | 
ಸಜಲ್ಪ ಗೊಂ | ಡಿಹ ಸುಪ್ಪ | ತ್ರಿಗೆಯ ಹಾ | ಸಿನಲಿ 


|| ೧೨೯ || 


ದಶಕಂಠ | ನಿರಲು ನಿ !, ದೈಯ ಭಾ | ರದಲಿ | 
ಶಶಿಮುಖಿ | ಮಂಡೋದ| ರಿಯ ಸಮೇ | ಳದಲಿ | 
ಕುಸುಮ ಗಂ | ಧಿಯರು ಸಾ | ವಿರದ ಸಂ | ಬೈಯಲಿ || 
ಅಸುರನ | ತೆಕ್ಕೆಯೊ 1, ಳಿರೆ ಸಮ್ಮೋ | ಹದಲಿ || ೧೩೦ || 


1 ನೋಡಿದಡೀತ ( ಆ) . 


ಉಂಗುರ ಸಂಧಿ 


೨೧೭ 


ಹತ್ತು ತ | ಲೆಯ ನೋಡಿ|, ದರೆ ಬೆರ | ಗಾಗಿ | 
ಹತ್ತಿರ | ಬಂದಿಣು , ಕುತ ನಸು | ಬಾಗಿ | 
ಸುತ್ತಲಿ | ರುವ ಸತಿ |, ಯನು ಲೇ | ಸಾಗಿ | 
ಮತ್ತೆ ಕಾ | ಣುತ 1ತಿರಿ | ಗಿದ ತಲೆ | ವಾಗಿ 


|| ೧೩೧ || 


ಜಾನಕಿ | ದೇವಿಯ | ನಿದರೊಳ| ಗರಸಿ | 
ಕಾಣ ಬೇ | ಕೆನುತ ತ |, ನೊಳಗೆ ನಿ |ಪ್ರೈಸಿ| 
ಠಾಣದೀ | ವಿಗೆಯ ಜ್ಯೋ , ತಿಗಳನೆ | ತಣಿಸಿ | 
, ಮಾಣಿಕ್ಯ | ದಂಥ ಉಂ | ಗುರವನ್ನೆ | ಹೊಳೆಸಿ 


|| ೧೩೨ || 


ಮೆಲ್ಲನೆ | ಒಂದೊಂದೇ | ಹೆಜ್ಜೆಯ | ನಿಡುತ | 
ಪುಲ್ಲಲೋ | ಚನೆಯರ | , ಮೊಗನೋಡಿ| ಕೊಳುತ | 
ಗುಲ್ಲು ಮಾ | ಡದೆ ಪರಾಂ | , ಬರಿಸುವೆ | ನೆನುತ | 
ಕಳ್ಳನಂ | ದದಿ ಕಾಂತೆ | ಯರೊಳಗ | ರಸುತ 


|| ೧೩ || 


ಮುಂದೆ ಕಂ | ಡರೆ ರಾವ | ಣೇಂದ್ರನ | ಮಡದಿ | 
ಚಂದನಾ | ಗಿರಲು ಚಿಂತಿಸಿದನು ! ಮನದಿ | 
ಮಂದಗ | ಮನೆ ಸೀತೆ | ಯೆಂಬ ಕಾ | ತರದಿ | 
ಕಂದಿ ಕುಂ | ದುತ ಭ್ರಮೆ |, ಗೊಂಡ ತತ್ರ | ಕಣದಿ] || ೧೩೪ || 


೪೦ . ದ್ವಿಪದೆ 


ಹನುಮಂತ 


ಬಲುದೋಷಕೊಳಗಾದ ಪಾಪಿದಶಕಂಠ 
ಮಲಗಿರುವವಳು ವೈದೇಹಿಯೆ ಯಿದೆಂಥ 


|| ೧೩೫ || 


ಕಲೆಯಾಯ್ತು ರಾಘವಗೆ ಕಾಂತೆಯಿವಳಿಂದ 
ಗೆಲವಿಲ್ಲ ಮುಂದಿನ್ನು ಬಳಲುವುದರಿಂದ 


|| ೧೩೬ || 


1 ಆ ಕ | ಣವೆ ತಲೆದೂಗಿ ( ಅ) 2 ಕುಂದು ಬಂತೆಂದು ( ಅ, ಕ ) 3 ಳೇ ಇವಳು 
ವೈದೇಹಿಯಹುದು ( ಆ) 4 ದಣಿವುದಿದು ವ್ಯರ್ಥ ( ಅ) 


|| ೧೩೭ || 


ಕಾರ್ತಿಸುಬ್ಬನ ಯಕ್ಷಗಾನಗಳು 
ವರಪತಿವ್ರತೆಯೆಂಬ ಬಿರುದ ನೆರೆ ತೊರೆದು 
ಮರುಳಾದಳೀತನಿಗೆ ತನ್ನ ವರ ಮರೆದು 
ಇವಳಿಗೋಸುಗ ವಾಲಿ ಸಂಹಾರವಾದ 
ಇವಳದೆಸೆಯಿಂ ಜಟಾಯುವುಮೋಕ್ಷಕಾದ 
ದಾನವನ ಸಂಹರಿಸಿ ದಾಟಿದರೆ ಮುಂದೆ 
ಏನೆಂದು ಹೇಳುವನೋ ನಾಗನ ತಂದೆ 


|| ೧೩೮ || 


|| ೧೩೯ || * 


* ರಾಘವನು ಪೇಳೆ ಕುರುಹುಗಳ ನಾನೀಗ || 

ಹೇಗೆಂದು ತಿಳಿಯಬೇಕೆನುತ ಮತ್ತಾಗ|| 
ಮಂಚದಡಿಯಲಿ ಹೊಕ್ಕು ಮಾಯಗಳ ನಡೆಸಿ | 

- ಚಂಚಲಿಸಿದನು ಮನದ ಸ್ವಷ್ಟವನ್ನು ತಿಳಿಸಿ | | 
ಬೆದರಿ ಮಂಡೋದರಿಯು ಎದ್ದು ರಾವಣನ | 

ಮುದದಿಂದ ಎಚ್ಚರಿಸಿ ಪೇಳ ಹದನ || 


ರಾಗ ಕಾಂಭೋಜಿ _ ಏಕತಾಳ 
ಮಂಡೋದರಿ - ಕಾಂತ ಕೇಳು | ಕಂಡೆನೊಂದು | ಸ್ಪಷ್ಟ ನಾನಿ | ೦ದು || ಪಲ್ಲವಿ || 

ರಾಮನು ತಾ ! ಕಳುಹಿಸಿದ | ಹನುಮನೆಂಬು 1 ದೊಂದು 
ನಾಮವುಳ್ಳ ! ಕಪಿಯು ಸ | ಮುದ್ರದಲ್ಲಿ | ಬಂದು 
ಕಾಮಿನಿ ಲಂ | ಕಿಣಿಯನ್ನು | ಕಾಳಗದಲಿ ಕೊಂದು 
ಭೂಮಿಯಲ್ಲಿ | ಕೆಡಹಿದ ನೆಂದು ಕಂಡೆ | ನಿಂದು. . .|| 
ಧರಣಿನಂ | ದನೆಯನ್ನು ! ಕಂಡು ನಾತ | ನಾಡಿ.... ! 
ತರುವನೋದ್ಯಾ | ನವನ್ನೆಲ್ಲ | ಕಿತ್ತು ಹಾಳು । ಮಾಡಿ.. !! 
ವಿವಾರಿ ಅಕ್ಷ | ಯ ಪುತ್ರರ| ತರಿದು ಬೀ | ಸಾಡಿ.. ! 
ಬಾಲ ತುದಿ | ಯೋಳು ಹವ್ಯ | ವಾಹನನ | ನಿಟ್ಟು 
ಸಾಲು ಸಾಲು | ಕೇರಿ ಕೇರಿ | ಲಂಕೆಯೆಲ್ಲ ! ಸುಟ್ಟು ....!! 
ಪಾಲಿಸಿದ | ನು ವಿಭೀಷ | ಅನ್ನ ಮನೆಯ | ಬಿಟ್ಟು 
ಹೇಳಲಳ 1 ನಲ್ಲ ಮುಂದೆ ! ಹೇಗೆಂದೆಂಬ | ಗುಟ್ಟು || 
ಎಷ್ಟು ಹೇಳಿ | ದರೂ ಮಾತ | ಕೇಳದೆಯೆ ! ನೀನು ! 
ಭ್ರಷ್ಟಬುದ್ದಿ | ಯಾಯಿತಲ್ಲ | ತಂದು ಜಾನ | ಕಿಯನು|| 
ಕಷ್ಟವಾಗ | ದಿರದೀಗ | ಕಂಡ ಸ್ವಪ್ನ | ವನ್ನು 
ದುಷ್ಟವಾಗಿ ತೋರುತಿದೆ | ಕಪಟವಲ್ಲ | ತಾನು 


ಉಂಗುರಸಂಧಿ 


೨೧ 


ತರಹರಿಸಿ ಮನದೊಳಗೆ ತನ್ನೊಡನೆ ರಾಮ 
ಕುರುಹುಗಳ ಪೇಳ್ಡೆಯ ಕಂಡನಾ ಹನುಮ 


|| ೧೪೦ || 


ಪದುಮರೇಖೆಗಳಿಲ್ಲ ಪಾದದಲಿ ಮುಂದೆ 
ವಿಧವತ್ವ ತೋರುತಿದೆ ಹೆಡತಲೆಯ ಹಿಂದೆ 


|| ೧೪ || 


ಮತ್ಸಲಾಂಛನವಿಲ್ಲ ಬಲದ ತೊಡೆಯೊಳಗೆ 
ಅಚ್ಯುತನ ಸತಿಯು ತಾನಿಲ್ಲ ಇದರೊಳಗೆ 


|| ೧೪೨ || 


ರಾವಣ 


ಕನಸಿನಲ್ಲಿ | ಕಷವಾಗಿ | ಕಂಡರೀಗ | ಇಂದೇ | | 
ನೆನಸಿದ ಕಾ | ರ್ಯಗಳೆಲ್ಲ | ಸಿದಿ ಯಹುದು | ಮುಂದೆ || 
ಮನಸಿನ ವೈ | ಕಾರಿತಕ್ಕೆ | ನಮ್ಮನ್ಯಾಕೆ | ನೊಂದೆ 
ಬಣಗು ರಾಮನ | ಭಯವಿದೇಕೆ | ಮನಸಿಗೆ ನೀ | ತಂದೆ || 


ನಾರ್ಧಿಕ || ಇಂತೆಂದು ರಾವಣನು ಕಾಂತೆಯನೊಡಂಬಡಿಸಿ 

ಸಂತಸದಿ ಪವಡಿಸಿರಲಿಂತು ಹನುಮಂತ ನೇ . 
ಕಾಂತದಲಿ ಹೊರಟು ಬಲು ಚಿಂತಿಸುತ ರಾಘವನ 

ಕಾಂತೆಯನ್ನರಸುತಿರಲು ! 


ದ್ವಿಪದೆ || 


ಆಸುಂಕಾಪುರದ ಪಟ್ಟಣದೊಳೊಂದೇ 
ಬೇಸರದೆ ತಿರಿತಿರುಗಿ ಅರಸಿ ನಡೆತಂದೇ 
ಮೇಲೆನೋಡಿದನಾಗ ದನುಜನರಮನೆಯ 
ಏಳುತಾಳೆಗಳ ಉಪ್ಪರದ ಮಾಳಿಗೆಯ 
ಕಾಣುತೇರಿದನೆಂದು ನಿಮಿಷಮಾತ್ರದಲಿ 
ಜಾಣತನದಲಿ ಕುಳಿತ ಏರಿ ಶಿಖರದಲಿ 
ತಗಿ ನಲಿತೋರುತಿಹ ಸಂದು ಬೀದಿಯನು 
ಬಗಿನೋಡಿದನೊಮ್ಮೆ ನಾಲ್ಕು ಮೂಲೆಯನು 
ಎಡದಮೊಗವಿಲ್ಲೊಂದುಗಳಿಗೆ ನೋಡುತ್ತ 
ಒಡನೆ ಬಲಮುರಿದೋಂದುಗಳಿಗೆ ಈಕ್ಷೆಸುತ 
ತಿರುಗಿ ನೋಡಿದನು ಬೆನ್ನತ್ತ ಮೊಗವಿಟ್ಟು 
ಗುರಿಯ ನೋಡಿದನು ಇದಿರೊಳು ದೃಷ್ಟಿಗೊಟ್ಟು 
ನಾಕುದೆಸೆಗಳನು ಈ ಪರಿಯೊಳೀಕ್ಷಿಸುತ 
ಅಕಳಿಸಿ ಮೊಗವಿಟ್ಟು ಗಳಿಗೆ ಈಕ್ಷೆಸುತ 
ಸುಳಿಸುಳಿದು ತಿರುತಿರುಗಿ ಪಟ್ಟಣವನೆಲ್ಲ 


೨೨d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಇವಳು ಜಾನಕಿಯಲ್ಲವೆಂದು ನಿಶ್ಚಯಿ 
1ಜನದಿಂದ ಹೊರವಂಟ ತರುಣಿಯನ್ನರಸಿ 


|| ೧೪೩ || 


|| ೧೪೪ || 


ನವರತ್ನ ಭಿತ್ತಿಗಳ ಕನಕನಿರ್ಮಿತದ 
ಭವನಗಳ ಒಳಪೊಕ್ಕು ನೋಡಿ ಸನ್ಮತದ 
ಸುಳಿಸುಳಿದು ಬಳಲುತ್ತ ಪಟ್ಟಣದಿ ತೊಳಲಿ 
ತಿಳಿದು ಯೋಚನೆಗೆಯ್ದ ನಂತರಂಗದಲಿ 
ಮನೆಮನೆಯ ದಾಟಿ ತಾ ಮತ್ತಲ್ಲಿ ಬಂದ 
ದನುಜನುಜನುಪ್ಪರಿಗೆಯಾ ಮೇಲೇರಿ ನಿಂದ 


|| ೧೪೫ || 


|| ೧೪೬ || 


ಅರಸಿಕೊಳಲಿದರೊಳಗೆ ಶ್ರೀರಾಮನೆಂದೇ 
ಪುರವನೇ ಕಿತ್ತಿರಿಸುವೆನು ಕಣ್ಣ ಮುಂದೆ 


|| ೧೪೭ || 


|| ೧೪೮ || 


ಹೀಗೆಂದು ಮನದೊಳಗೆ ಹನುಮ ನಿಶ್ಮೀಸೆ 
ಹಾಗೆ ತ್ರಿಕುಟಾಚಲಕೆ ಬಾಲವನು ಬಳಸೆ 
ಆ ಸಮಯದಲಿ ಗಗನ ವಾಕ್ಯವನೆ ಕೇಳು 
ಬೀಸುತಿಹ ಮಾರುತನ ವಾಸನೆಯ ತಾಳು 


|| ೧೪೯ || 


ವನವದೊಂದಿರುವುದೆಂದಾರ ನುಡಿಯ 
ಅನುವರಿಸಿ ನೋಡುವೆನು ಎನುತಲಾ ಕಡೆಯ 


|| ೧೫೦ | 


ಹಾರಿದಬ್ಬರಕೆ ನೆಲನದಿರಿತಾಕ್ಷಣಕೆ 
ಜಾರಿದುವು ಮಣಿಖಚಿತಭವನದುಪ್ಪರಿಗೆ 


|| ೧೫೧ || 


ನಳಿನಲೋಚನೆ ಸೀತೆಯನ್ನು ಕಾಂಬುದಿಲ್ಲ. 
ಅರಸಿಕೊಳಲಿದರೊಳಗೆ ಶ್ರೀರಾಮನೆಂದೇ 


( ಈ ಪದ್ಯಗಳು ಓಲೆ ಪ್ರತಿಗಳಲ್ಲಿರುವುದಿಲ್ಲ , ಹಳೆಯದೊಂದು ಕಾಗದದ ಪ್ರತಿಯ 
ಲ್ಲಿದ್ದುವು. ಇವು ಪ್ರಕ್ಷಿಪ್ತ ಪದ್ಯಗಳೆಂದು ಹೇಳುತ್ತಾರೆ. ರಚನೆಯಿಂದಲೂ ಇದು ಸ್ಪಷ್ಟ). 

- 1 ತವಕದಿಂ ( ಓ). 


೨೨೧ 


ಉಂಗುರಸಂಧಿ 


|| ೧೫೨ || 


ಮೆಲ್ಲನುದ್ಯಾನಕ್ಕೆ ಮಗುಳೆ ನಡೆತಂದ 
ಫುಲ್ಲನೇತ್ರೆಯಶೋಕವನದೊಳಿರಲಂದಾ 
ಶಿಂಶುಪದ( ಲಮರನಡಿಯ ಕುಳಿತು ರಾಘವನ 
ಚಿಂತಿಸುವ ಜಾನಕಿಯ ಕಂಡನಾ ಹನುಮ 


|| ೧೫೩ || 


( ಸರನ ಜಟೆಯರ ನಡುವೆ ಧ್ಯಾನದಿಂದ ಕುಳಿತಿರುವ 

ಸೀತೆಯ ಪ್ರವೇಶ ತೆರೆಸೀರೆಯನ್ನೆತ್ತಿ.). 


೪೧. ರಾಗ ಎರುಕಲಕಾಂಭೋಜಿ ಅಷ್ಟ ತಾಳ ೨ 


ಹನುಮಂತ 


ಜಯ ಜಯ | ತ್ರೈಲೋಕ್ಯ | ಮಾತೆ ಸ | ದ್ದು ಣವಂತೆ | 
ಜಯ ಜಯ | ಸೀತೆ ಭೂ | ಜಾತೆ 

| || ಪಲ್ಲವಿ || 
ಜಯ ಜಯ | ಶಕ್ತಿ | ರೂಪ ಕೀ | ರ್ತಿಕಲಾಪ | 
ಜಯ ಜಯ | ಪುಣ್ಯ ಶ ! ರಣ್ಯ 

|| ಅನುಪಲ್ಲವಿ || 
ಇವಳೀಗ | ರಾಮನ | ಕಾಂತೆ ಸ | ದುಣವಂತೆ | 
ಇವಳು ಸ | ಜನಶಾಲೆ | ಶೀಲೆ | 
ಇವಳು ಬ | ಹಾದಿಸು | ಗೌಘವಂ | ದಿತೆ ಮಾತೆ | 
ಇವಳು ರಾ | ಮನ ಪ್ರೀತೆ | ಸೀತೆ 

|| ೧೫೪ || 
ಧರಣಿನಂ | ದನೆಯೊಳು | ದೋಷವ | ನೆಣಿಸಿದೆ | 
ದುರುಳ ಠಾ | ವಣನ ಕಂ | ಡಲ್ಲಿ | 
ಕರವೆರ | ಡಲಿ ಬಾಯ | ಹೊಯ್ದು ತ | ಪ್ಲಾಯ್ಕೆಂದು | 
ಶಿರವ ಬಾ | ಗಿದ ರಾಮಾ | ಯೆಂದು 

|| ೧೫೫ || 


ವಚನ || ಇಂತೆಂದು ಅಶೋಕವನದಲ್ಲಿ ತದೇಕಮನಸ್ಸಿಂದ ಚಿಂತಿಸುತ್ತಾ ರಾಮಧ್ಯಾನ 

ದಲ್ಲಿರುವಂಥ ಸೀತಾದೇವಿಯನ್ನು ಕಂಡು ಅನೇಕಸ್ತೋತ್ರವಂ ಮಾಡಿ ಆ 
ವೃಕ್ಷವೊಂದನ್ನೇರಿ ಸುಮ್ಮನೇ ಕುಳಿತಿರಲು, ಮರುದಿವಸ ಅಸ್ತಮಾನವಾಗಲು, 
ಆ ಸಮಯದಲ್ಲಿ ರಾವಣನು ಸರ್ವಾಭರಣಾಲಂಕಾರಯುಕ್ತನಾಗಿ ಬೊಂಬಾಳ 


೨೨ ೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ದೀವಿಗೆಯೊಡನೆ ಆ ವನಾಂತರಕಂ ಬಂದು ಆಕೆಯ ಸವಿಾಪದಲ್ಲಿರುವಂಥ 
ಸರಮೆತ್ರಿಜಟಿಯರ ಕೂಡೆ ಜಾನಕಿಯ ಅಂತರ್ಭಾವವೇನೆಂದು ಕೇಳಲು 
ಅವರು ಏನೆಂದರು ಎಂದರೆ 


( ಶೃಂಗಾರರಾವಣನ ಪ್ರವೇಶ) 


೪೨ , ಸೌರಾಷ್ಟ್ರ -ತ್ರಿವುಡೆ ತಾಳ ೨ . 


ಸರನೆ 


|| ೧೫೬ || 


|| ೧೫೭ ||* 


ಧರಣಿಸುತೆಗಾ | ರಾಮಚಂದ್ರನ | 
ಸ್ಮರಣೆಯೇ ಹೊರ | ತಾಗಿ ಮನದಲಿ | 
ಬರಿದೆ ಮತ್ತೊಂ | ದಿಲ್ಲ ಯೋಚನೆ | ಇರುಳುಹಗಲು 
ಬೆಕ್ಕುಗಳಿಗೂ | ಕೋಡು ಬಂದರು | | 
ಸಕ್ಕರೆಯು ಕಹಿ | ಯಾಗಿ ಸಂದರು | 
ಮಿಕ್ಕು ಮಾತಿದು ! ನಿನಗೆ ಜಾನಕಿ | ಸಿಕ್ಕಳಯ್ಯ 
ಕಾಗೆ ತಾ ಬಿಳು | ಸಾಗಿ ಹೋದರು | 
ನಾಗರನ ಹ | ಮೃತನಾದರು | 
ಆಗರುವೆ ನಾ | ಯಕದ ನುಡಿಗೊಳ| ಗಾಗಳಯ್ಯ 
ಕಲ್ಲೊಳಂಬುಜ | ನರಳಿತಾದರು | 
ಮಲ್ಲಿಗೆಯು ದು | ರ್ಗಂಥವಾದರು | 
ಎಳ್ಳನಿತು ಬೇ | ಡಾಸೆ ನಿನಗಹ | ಇಲ್ಲ ಸೀತೆ 


|| ೧೫೮ || 


|| ೧೫೯ || 


ಚಂದನವೆ ಉ | ಷಕರವಾದರು | 
ಚಂದಿರನು ಬಿಸಿ | ಲಾಗಿ ಕಾದರು | 
ಎಂದಿಗಾದರು | ನಿನಗವಳು ಮನ | ಹೊಂದಳಯ್ಯ 


|| ೧೬೦ || 


* ಪರ್ವತವ ನೊಣ | ನುಂಗಿತಾದರು 
ಇರುವೆ ಶರಧಿಯ | ಕುಡಿದುಹೋದರು 
ಸರ್ವಥಾ ಜಾ | ನಕಿಯ ನೋಲಿಸಲು ಸಾಧ್ಯವಲ್ಲ || 


ಉಂಗುರಸಂಧಿ 


ಗಿಳಿಗೆ ಲವಣವೆ | ಪಥ್ಯವಾದರು | 
ಅಳಿಗೆ ತಾವರೆ | ಸೇರದ್ರೋದರು | 
ನಳಿನಲೋಚನೆ | ಸೀತೆ ನಿನಗಹ | ಒಲವ ಕಾಣೆ 


|| ೧೬೧ || 


ದಕ್ಷಿಣದಿ ರವಿ | ಯುದಿಸಿ ನಿಂದರು | | 
ವೃಕ್ಷಗಳು ಸಂ | ಚರಿಸಿ ಬಂದರು | 
ಲಕ್ಷ್ಮಣಾಗ್ರಜ | ಸತಿಯನೊಲಿಸಲು ! ಶಕ್ಯವಲ್ಲ 


|| ೧೬೨ || 


ಗೋವುವ್ಯಾಘ್ರನ | ಮುರಿದು ತಿಂದರು ! 
ಹಾವು ಗರುಡನ | ಹಾರಿ ಕೊಂದರು | 
ದೇವಿ ಜಾನಕಿ | ಸಿಕ್ಕಳೆಂದೇ | ಭಾವವಿರಲಿ 

|| ೧೬೩ || 
ವಚನ | ಅಂತೆಂದು ಸರಮೆ ತ್ರಿಜಟೆಯರು ಪೇಳಲಾಗಿ ರಾವಣನು ತನ್ನ ಅನುಕೂ 

ಲಕ್ಕೆ ತಕ್ಕ ವ್ಯವಹರಿಸುವಂಥ ರಾಕ್ಷಸಸ್ತ್ರೀಯರ ಕರೆದು ಅನೇಕ ರತ್ನಾ 
ಭರಣಗಳ ಪೆಟ್ಟಿಗೆಯ ಮುಂದಿರಿಸಿ, ನಾನಾ ಯತ್ನದಿಂದ ಒಡಂಬಡಿಸಿ 
ರೆಂದು ಕಳುಹಲಾಗಿ ಅವರು ಜಾನಕಿಯೆಡೆಗಂ ಎಂದು ಏನೆಂದರು ಎಂದರೆ 


ಲಕ್ಕೆ ತಕ್ಕ ಕೆಯಂ ಮುಂದಿಡಿಗ 
ಎಂದು 


೪೩ ರಾಗ ಕಾಂಭೋಜಿ _ ಏಕತಾಳ 


ರಾಕ್ಷಸಿಯರು 

ದಾನವೇಂದ್ರ ! ನ ಕೂಡಲಿ | ನ್ನೇನು ಸಂದೇ | ಹ || ಪಲ್ಲವಿ || 
ಜಾನಕಿ ಸು | ಮನೇಕೆ ಅ | ಜ್ಞಾನವಿತ್ತು ! ರಾಮನೆಂಬ | 
ಧ್ಯಾನವನ್ನು | ಬಿಟ್ಟು ನಾನಾ| ಭೂಷಣಂಗ | ಳನ್ನು ತೊಟ್ಟು ll೧೬೪|| 
ಕನ್ನಡಿಯ | ನೋಡಿಕೊಳ್ಳಿ | ಕಣ್ಣಿಗೆ ಕ | ಪ್ಪಿಟ್ಟು ಕೊಳ್ಳೆ || 
ಪರಿಕ್ಕೊ | ಗಂಧದ ಕ | ಮೆಣ್ಣೆಯ ಲೇ | ಶನ ಕೊಳ್ಳೆ || ೧೬೫ || 
ಪಟ್ಟಿ ಸೀ ,| ರೆಯನುಟ್ಟು | ಪಚ್ಚೆಯ ಕು | ಪ್ಪಸ ತೊಟ್ಟು | 
ಕಟ್ಟಿ ತುಂಬಿ | ಗುರುಳ ಮೇ | ಲಿಟ್ಟು ನಾನಾ | ಪುಷ್ಪಂಗಳ || ೧೬೬ || 


ವಚನ || ಇಂತೀ ಸತಿಯರು ನಾನಾ ಯತ್ನದಿಂದೊಡಂಬಡಿಸಲಾಗಿ ಆ ಸೀತಾಂಗನೆ 

ಯಾದಡೆ ಕಣ್ಣ ತೆರೆಯದೆ ಸುಮ್ಮನೇ ಇರಲಾಗಿ ಅವರು ನಾಚಿಕೊಂಡು 


೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ರಾವಣಗೆ ಈ ವೃತ್ತಾಂತಮಂ ಪೇಳಲಾಗಿ ಆತನು ತಾನೇ ಮಾತನಾಡಿಸಿ 
ನೋಳ್ಳೆನೆಂಬ ಅಭಿಲಾಷೆಯಿಂದ ಅತಿದೈನ್ಯದಿಂ ಸನಿಯಕ್ಕೆ ಬಂದು ಏನೆಂದನು 
ಎಂದರೆ 


೪೪ ರಾಗ ಘ೦ಟಾರವ - ಏಕತಾಳ ೫ 


ರಾವಣ 


ಮಾರ | ನಾಸ್ತ್ರ | ತಾಗಿ | ಬಿಗು | ವೇರಿ | ತಲ್ಲೆ | ಬಾಲೆ | 
ನಾರಿ | ಎನ್ನ । ಮೇಲೆ| ದಯವ | ದೋರೆ| ನೀದ | ಮಯ್ಯ || ಪ || 


ಇಪ್ಪ | ತೋ | ಇಲ್ಲಿ | ತೆಗೆ | ದಪ್ಪಿ | ಕೊಂಬು ! ದಕ್ಕೆ | 
ಅಲ್ಪ | ಮನ | ಸಲ್ಲ | ಕೇಳೆ | ಕಪೂನ್ 1 ರ ಸು | ಗಂಧಿ || ೧೬೭ || 
ಚಪ್ಪ 1 ರ ನಂ 1 ಚದ | ಮೇಲೆ| ಚಂದ | ದ ಉ ! ಯ್ಯಾಲೆ | 
ದರ್ಪ | ಕನಾ | ಟದಿ | ನಿನ್ನ ! ದಣಿಸು | ವೆ ನಾ ! ಮುನ್ನ || ೧೬೮ | | 
ದೇವ | ತೆಗ | ಳೊಳಂ | ಧರ್ಮ | ದೇವ | ಸ್ತ್ರೀಯ | ರೆಲ್ಲ | 
ದೇವೇಂ ! – ಮುಂ | ತಾಗಿ ! ಎನ್ನ | ಸೇವೆ | ಮಾಳ | ರಲ್ಲ || ೧೬ || 
- ಸೃಷ್ಟಿ | ಈರೇ ! ಇರೊ | ಬೆಲ್ಲ | ಶ್ರೇಷ್ಠ | ನಹೆ | ಜಾಣೆ | 
ಪಟ್ಟ | ದ ರಾ | ಣಿ | ನಿನಗೆ | ಕೊಟ್ಟು | ಬಾಳೆ | ಕಾಣೆ || ೧೭೦ || 
೪೫ ರಾಗ ಗೌಳೀ ಸಂತು - ಏಕತಾಳ ೪ ( ವಿಲಂಬಿತ , ದ್ರುತ) 
ಮಾತಾಡ | ಬಾರದೇ | ನೆಸು| ಜಾಣೆ 

|| ಪಲ್ಲವಿ || 
ಮಾತನಾಡ | ಬಾರದೇನೆ | ಸೀತಾದೇವಿ | ಎನ್ನೊಡನೆ | 
ಸೋತು ಬಂದವನೆ | ಲೇತಕೆ ಬಹು ಛಲ | 

ಭೀತಿಯ ಬಿಟ್ಟ ತಿ | ಪ್ರೀತಿಯೊಳೊಂದು || ಅನುಪಲ್ಲವಿ || 


ಕಾಮಿನಿ ನಿ | ಕಂಡಂದು | ಕಾನುನು ದಂ | ಡೆತ್ತಿ ಬಂದು | 
ಸಾಮಧಾನ | ದಿ ಬಿಲೋ೦ಡು | ನೇಮದಿಂದ | ಸದ್ದು ಮಾಡಿ | 
ದತೆ| ಬೃ ಝಂಕರಿಸಿ | ಆ ಮಹಾ ಪೂ | ಶರವ ಹೂಡಿ| 
ದ. . ಬಿಡ | ಲೆನಗೆ ತಾಗಿ ! ನಾ ಮೂರ್ಛಿತನಾ | ಗಿ ಬಿದ್ದೆನ | 


ಉಂಗುರಸಂಧಿ 


೨೨೫ 


ಲೈ - ವಿರ | ಹವೆಗ್ಗಳಿಸಿ | ಕಾಮುಕನಾಗಿ | ನಿಂತಲ್ಲಿ ನಿ | 

ಇದ | ಕೌಷಧಿಯ ! ಕೊನುಲಶ | ರೀರೆ ನೀ ಬ | 
ಲೈನಿ| ನ್ನನು ಬಿಡಲೊಲ್ಲೆ ! 
ಭೂಮಿಯೊಳಿಹ ಬೇ ! ಕಾಗುವ ವಸ್ತುನ | ಪ್ರೇಮದಿ ತರಿಸಿ , ಕೊಡಿಸುವೆ, 
ಹೇಮಾಭರಣನ |, ತೊಡಿಸುವೆ | ಶ್ಯಾಮಾಂಬರಗಳ ನುಡಿಸುವೆ, | 
ಈಮನವಿದ್ದಂ ತಾಮನವೆರಗಿಸು1 | ಪ್ರೇಮದೊಳನುದಿನ | 

ಕೇಮದೊಳಿರುವೆ || ೧೭ || 
ಕಣ್ಣಿಗೆ ನಿ | ದ್ರೆ ಬಾರದು | ಬಾಯಿಗೆ ಅ ! ನೃ ಸೇರದು | 
ನಿನ್ನ ಹಂಬ | ಲಿಸಿ ನೆನೆದು | ಎನ್ನ ಜೀವ | ವುಳಿಯದೊಮ್ಮೆ | 
ಗೆ - ಮಾ | ತಾಡಿಕೊಂಬ | ಕನ್ನೆ ನೀನೆ ! ದ್ದು ಬಾ ಸುಮ್ಮ | 
ಗೆ - ಸಕ | ಲ ಸೌಭಾಗ್ಯ | ಎನ್ನಲ್ಲಿ ಸೇ | ಹುದೊಮ್ಮೆ | 
ಗೆ - ಅ ! ಷ್ಟಾಗಿ ಕುಂಭ | ಕರ್ಣನತಿ | ಶೌರ್ಯನನ್ನನು | 
ಜಸುರ | ಪನ ಜೈಸಿ | ಬನ್ನ ಬಡಿಸಿ | ದಾತನೆ ತನು | 
ಜ - ರಾ | ಮನೆಂಬವ | ಧನ್ಯನಲ್ಲ ! ನೋಡಲು ಮನು | 
ಜ - ನೋ ! ಡೆನ್ನ ದನುಜ | 
ಕನ್ನೆಯರೆಲ್ಲರು ! ಕಾದಿಹರನುದಿನ | ನಿನ್ನ ಸೇವೆಯೊ , 1 ಳಿರುವರು ! 
[ ಮನ್ನಿಸಿ ಕರೆದರೆ | ಬರುವರು. ಕನ್ನಡಿ ಕಲಶವ ! ತರುವರು - 1 
ಹೆಣ್ಣು ಹೊನ್ನು ಮಣ್ | ಮರೊಕ್ಕಯ್ತು ! ತನ್ನಲ್ಲಿ ಹ ಸಂ | 

- ಪನ್ನವನೋಡೈ|| ೧೭೨ || 
ಹಗಲಿರುಳು | ಕೈಯೊಳೆನ್ನ !, ಬಿಗಿದಪ್ಪಿ | ಕೊಂಬೆ ನಿನ್ನ 
ಬಗೆಬಗೆ |, ಕಾಮಕಲೆಯ | ಸೊಗಸನರಿತು | ಮಾತನಾಡು | * 
ನೆ - ಕ ! ರ್ಪೂರವೀಳ್ಯ | ಜಗಿದು ಸವಿದಂ | ಬುಲವ ನೀಡು || 
ನೆ - ಹೆ | ಚಿನಮೋಹದ | ಬಗೆಯಿಂದ, ! ಮುತ್ಯ ಬೇಡು | 
ನೆ - ಕು | ಚಕ್ಕೆ ಸೆ | , ಳ್ಳುಗುರನಿಟ್ಟು | ಲಲ್ಲೆಗರೆ | 
ವೆ ಮಲ್ಲಿಗೆಯಠ | ಳುಗಳ ಮುಡಿಸಿ ! ಮೋಹದೊಳಿರು | 
ನೆ - ಒಂ | ದರೆಕ್ಷಣ | ವಗಲದೆ ನಿ | ನ್ನೊಳಗೆ ನಾನಿರು | 
ನೆ - ಅಷ್ಟೆ ಶ್ವರ್ಯದಿ ಮೆರೆವೆ | 


1ಸಿ ( ಕಾ ) 2ಮತ್ತೆ ಕೂ ( ಅ) * ವೆ - ನಿ | ನ್ನೊಳುನಗೆ | ಮೊಗದಿಂದ ಮಾತನಾಡು| 
* ರಾಮನೆಂಬ | ಹಗುರ ಮನುಜ | ಗಾಗಿ ನಾನಾ ಬಗೆಯ ಭಾಗ್ಯವೆಲ್ಲ ನೀಗಿ ! ( ಕಾ ). 


15 


೨೨೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುಗುದೆ ನಿನಗೆ ಛಲ | ವಿದು ಲೇಸಲ್ಲ, | ತೆಗೆದು ಮುರಿದು ಸಾ | 

- ರಿದೆನಾ ಹುಲ್ಲ | 
ಮೊಗವ ನೆಗಹಿ ದೃಗು ! ಯುಗದಿಂದೀಕ್ಷಿಸು | ನಗೆಯ ಬೀರು ವರ | 

* ಮೃಗಮದಗಂಧಿನಿ || ೧೭೩ | 


೪೬, ವಾರ್ಧಿಕ ಷಟ್ನದಿ 
ಕುಶನೆ ಕೇಳ್ ಜಾನಕಿಗೆ ಖಳನ ನುಡಿ ಕಿವಿಗೆ ಕ 
ರ್ಕಶವಾಗಿ ನಾಟಿದುವು ಬಳಿಕ ಕಂಗಳಲಿ ಕಿಡಿ 
ಮಸಗಿ ಕೈಯೊಳು ತೃಣವ ಮುರಿದಿಕ್ಕಿ ಬಣಗುರಕ್ಕಸಗವನಿಸುತೆ ನುಡಿದಳು | 
ಪಿಸುಣ ಸುರೆಗುಡಿಕ ರಣಹೇಡಿದುರಹಂಕಾರಿ ? 
ಅಸುರರೊಳಗಧನ ಹೆಣದಿನಿ ನೀಚರತಿ ಗುಲಾಮ 
4ಅಸಮದುರ್ಜನಶಿರೋಮಣಿ ಗಳಹ ನಾಯಿ ಹೋಗತೃತ್ಯ 

ನಡೆಯೆಂದಳು | || ೧೭೪ || 
ವಚನ | ಇಂತು ಈ ರೀತಿಯಿಂದ ದಶಾಸ್ಯನಂ ಬಯು ಸರಮೆಯೊಡನೆ ಏನೆಂದಳು 

ಎಂದರೆ 


೪೭ ರಾಗ ಸಾವೇರಿ - ಏಕತಾಳ ೪ 


ಸೀತೆ 


ಸರಮೇನೀ | ಸಾಕ್ಷಿಯಾಗಿ | ರು - ಈ | ಮಾತಿಗೆಲ್ಲ || ಪಲ್ಲವಿ || 


ದುರುಳ ತಾನು | ತಮನಂತೆ | ಸುರರಿಗೆಲ್ಲ | ಶ್ರೇಷ್ಠನಂತೆ | 
ಧುರದೊಳಧಿಕ | ಶೌರ್ಯನಂತೆ | ನಿರುತ ಸರ್ವೆ 1 ಶ್ವರ್ಯನಂತೆ || ೧೭೫ || 


ಬಲ್ಲಿದ ನಾ | ದರೆ ಶಿವನ | ಬಿಲ್ಲೆತ್ತದೆ | ಪೋದನೇಕೆ | 
ಕಲ್ಲೆದೆಯಾ | ದರೆ ತೊಟ್ಟಿ | ಲಲ್ಲಿ ಕಟ್ಟಿಸಿ | ಕೊಂಡನೇಕೆ | || ೧೭೬ | | 


ಅಂದು ರಾಮು | ಚಂದ್ರನ ಕಣ್ಣ ! ಮುಂದೆ ತಾರ | ದೇತಕೆನ್ನ | 
ಹಂದೆಯಂತೆ | ಕದ್ದಿಲ್ಲಿಗೆ ! ತಂದನೇತ ! ಕಮ್ಮ ಹೇಳು || ೧೭೭ || 


1 ರಾವಣನ ಮಾತು ಜಾನಕಿ ( ಕಾ , ಅ) 2 ಪಿಶಿತಾಹರಿ ( ಆ ) . 
3 ದುನಿ೯ತಿವಂತ ( ಕಾ ) 4 ಎಸೆವ ( ಕಾ ) 5 ನಾಯಿ ಲ್‌ಗಳಹದ ( ಓ) 


ಉಂಗುರಸಂಧಿ 


೨೨೬ 


ಘೋರ. ತ್ಯ | ಪಾಪಿ ಪರರ | ನಾರಿಯೊಳಿ | ತಾದಮೇಲೆ| 
'ಮರುಜನ್ಮ !ಘೋರನರಕ | ಸೇರದಿಹನೇ ! ನನ್ನ ಹತಕಃ || ೧೭೮ || 


ಕಾಣಬಹು | ದಿನ್ನು ಖಳನ | ಗೋಣ ಮುರಿ | ದಿಕ್ಕಿ ಯಮನ | 
. ಠಾಣೆಯ ಕ | ಟ್ಟಿದ ಮೇಲೆ! ರಾಣಿಯು ಮಾ | ೬ ಶ್ರೀರಾಮ || ೧೭೯ || 
ಕೆಟ್ಟಮೂಳ| ನಿವನ ತಲೆಯ | ಕುಟ್ಟಿ ಕಾಲಿಂ | ದೊದ್ದು ಹುಡಿಯ | | 
ಲ್ಲಿಟ್ಟ ಮೇಲೆ | ಯೆನ್ನ ರಾಮು | ಪಟ್ಟದ ರಾ | ಣಿಯ ಮಾಳ್ವ || ೧೮೦ | | 


೪೮ ವಾರ್ಧಿಕಷಟ್ನದಿ 
ಕರುಳು ಕತ್ತರಿಸೆ ಜಾನಕಿಯ ವಚನಾಸ್ತ್ರದಲಿ 
ದುರುಳ ರಾವಣ ಕೋಪದಿಂದ ಖಡ್ಗವ ಕೊಂಡು 
ತರಳೆಯಂ ಕಡಿದು ಬಿಸುಡುವೆನೆಂದು ಬರುತಿರಲು ನರಪತಿವ್ರತೆಯಿದಿರಿಗೆ ! 
ಅರಿತಳಿಂಗಿತವ ಮಂಡೋದರಿ ಜನದಿ ಬಂದು 
ಕರವ ಪಿಡಿದೊಡಬಡಿಸಿ ಪತಿಯ ತನ್ನರಮನೆಗೆ 
ಕರೆದೊಯ್ದಳಿ ಜಾನಕಿ ಕೇಶದಿಂದಳು . ಸರಮೆಯೊಡನಿಂತೆಂದಳು ll೧೮೧ll 


೪೯ ರಾಗ ನೀಲಾಂಬರಿ. ...ರೂಪಕತಾಳ ೩ ( ಸಾ೦ಗತ್ಯ ). 


- ಸೀತೆ 


ಕಂಡೆಯಾ | ಸರಮೆ ಡಾ | ನವ ಬಂದು } ದಿನದಿನ | 
ದಂಡಿಸು | ತಿರುವಂಥ | ಹರಿಯ || 
ಭಂಡ ರ | ಕಸನ ಪ | ಟ್ಟಣದಿ ಬಾ | Yುದರಿಂದ | 
ಕೆಂಡಕೆ | ಬೀಳುದೇ | ಲೇಸು 


|| ೧೮೨ || 


ಇಂದು ಬ | ಕುವ, ನಾಳೆ | ಬರುವನು | ಶ್ರೀರಾಮ | 
ನೆಂದಾಸೆ | ಮಾಡಿದೆ | ನಾನು || 
ಇಂದಿಗೆ | ದಿನವಿಷ್ಟು | ಸಂದರೂ | ರಘುಕುಲ | 
ಚಂದ್ರನ | ದರ್ಶನ | ವಿಲ್ಲ 


|| ೧೮ || 


1 ನೂರು ಜನ್ಮಾಂತರಕೆ | ನರಕ ಸೇರದಿರ | ನನ್ನ ನೋಡು( ಕಾ ) 


೨೨೮ 


|| ೧೮೪ || 


|| ೧೮೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪೂರ್ವಜನ್ಮದೊಳೆಂಥ | ಪಾಪ ಮಾ | ಡಿವೈ ನೊ | 
ದುರ್ವ್ಯಥ | ಯೊಳು ಸಿಕ್ಕಿ ! ದಣಿದೆ || 
ಸರ್ವಥಾ | ಇನ್ನಾಸೆ| ತೀರಿತೆ | ನಗೆ ಮುಂದೆ | 
ಉರ್ವಿಯೊ | ಳ್ಳಾಳಿರ್ಪೆ | ನೆಂಬ 
ಎಲ್ಲಿಯಾ | ರಾಮು ಇ | ನೆಲ್ಲಿಯಾ | ಲಕ್ಷ್ಮಣ|| 
ಎಲ್ಲಿರ್ಪು | ದೀ ಲಂಕಾ ! ನಗರ || 
ಇಲ್ಲಿಗೆ | ಬಂದೆನ್ನ | ಸೋವನೆಂ | ಬುದು ಸ್ವಪ್ನ | 
ದಲ್ಲಿಯೂ | ನಿಜವಲ್ಲ | ಮಾತು 
ಎಂತಿಪ್ರ್ರ | ರವರು ಹೀ | ಗೆಂಬ ವಾ | ರ್ತಗಳನ್ನು | 
ಕಾಂತೆ ಪೇ | ಳುವರಿಲ್ಲ | ದಾಯ || 
ಇಂಥ ನಿ ! ರ್ಬಂಧ ವೇ | ದನೆ ಯಾವ | ಸತಿಗೂ ಜ | 
ನ್ಯಾಂತರ | ಕ್ಕೂ ಬೇಡ | ಮುಂದೆ 
ನಿನ್ನ ಮಾ | ತಿನ ಮೇಲೆ ! ನೀರೆ ನಾ | ಕಾದಿರ್ದೆ | 
ಎನ್ನವ | ರಡಿಯ ಮೈ | ಸಿರಿಯ || 
ಅನ್ಯಾಯ ! ವಿದು ಮುಂದೆ | ಇನ್ನೂ ಬಾ | ಳಿರುವುದು | 
ಮನ್ನಿಸಿ | ಕೊಡುಘೋರ| ವಿಷವ. .. 
ಪ್ರಾಣದಾ ! ಸೆಯ ಬಿಟ್ಟ | ಳೆಂಬುದ | ನರಿತು ಆ | 
ಕೋಣಿನಂ | ದನೆಗೆ ಕೈ ಮುಗಿದು || 
ಏಣಾಕ್ಷಿ | ತ್ರಿಜಟೆ ಪೇ ! ಳಿದಳಂತ | ರಂಗದಿ | 
ಕಾಣಿಸಿ | ದಂದಿನ | ಕನಸ 


|| ೧೮ || 


|| ೧೮೭ || 


|| ೧೮೮ || 


೫೦ ರಾಗತೋಡಿ- ಏಕತಾಳ ( ವಿಲಂಬಿತ). 


ತ್ರಿಜಟೆ. 


ಕಂಡೆ, ನಾ | ನೀ ರೀತಿ , ಸ್ವಪ್ನವ | ಕಮಲಾಕ್ಷಿ | 
ಪುಂಡರೀಕ ! ನೇತ್ರನೂ ಮಾ | ರ್ತಂಡಜಾತ | ಸುಗ್ರೀವನೂ | 
ಹಿಂಡುಕಪಿಗ | ಳನ್ನು ಕೂಡಿ| ಕೊಂಡು ಬಂದ | ರೆಂಬುದನ್ನು || ಪಲ್ಲವಿ || 


1 ಯ ಕೈವಿಡಿದು ( ಅ) 


ಉಂಗುರಸಂಧಿ 


೨೨೯ 


ಹತ್ತು ತಲೆ | ಯಾತ ತಾನು | ರಕ್ತವಸ್ತ್ರ | ಗಳನುಟ್ಟು | 
ಕತ್ತೆಯ ಮೇ | ಲೇರಿಕೊಂಡು | ಯಾತ್ರೆಗೆ ಪೋ | ದ ದಕ್ಷಿಣ || ೧೮೯ | | 
ಅಂಗನೆ ನಂ 1 ಡೋದರಿ ಕ | ಣoಗಳೊಲೆ|ಮೂಗುತಿಯ || 
ಮಂಗಲಸೂ | ತ್ರವ ಹರಿದು | ಕಂಗಳೊಳ್ಳಿ | ರಿಳಿಯುತಿಹುದ || ೧೯೦ || 
ಅಷ್ಟ ಭಾಗ್ಯ | ನೆಲ್ಲ ಹೋಗಿ| ದುಷ್ಟರು ಸಂ 1 ಹಾರವಾಗಿ | 
ಥಟ್ಟನೆ ವಿ | ಭೀಷಣ ಈ | ಪಟ್ಟಣವಾ | ಊ ಸ್ವಪ್ನವ 
ಪುಂಡರೀಕ | ನೇತ್ರೆ ನಿನ್ನ | ಗಂಡಸಾದ | ರಾಮಚಂದ್ರ | 
ಕೊಂ ಡುಪೋಗಿ | ನಿಮ್ಮನು ಭೂ | ಮಂಡಲವಾ | ಊನೆಂಬಂಥ || ೧೯೨ || 


೫೧ ವಾರ್ಧಿಕಷಟ್ನದಿ 
ಮನಸಿನಲಿ ಕಡುನೊಂದು ಚಿಂತಿಸುವ ಜಾನಕಿಗೆ 
ಕನಸಿನೊಳವಂ ಪೇಳ್ಕೊಡಂಬಡಿಕೆ ತ್ರಿಜಟೆ, ಮರ 
ಗೊನೆಯೊಳಿದ್ದೆಲ್ಲವಂ ಕೇಳು ಹನುಮಂತ ಶ್ರೀರಾಮರಾಮಾ ಎನ್ನುತ | 
ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ 
ವನಿತೆಯಹುದೆಂದು ಕೊಂಡಾಡಿದನು 1ರಘುವರನ 
ಮನಸಿನೊಳು ಜಾನಕಿಯುಕೇಳುತಿರೆ ಕಾವಲಿಹ ರಕ್ಕಸರು ಕೇಳದಂತೆ' ll೧೯೩ || 


|| ೧೯೪ || 


೫೨ ರಾಗ ಘ೦ಚಾರವ - ಜಂಪೆತಾಳ ೩ 
- ಹನುಮಂತ 

ಸೂರ್ಯಕುಲ | ಸಂಜಾತ | ಭೂಪಾಲ | ಮಣಿಯಾದ | 
ಶೌರ್ಯಜಲ ! ನಿಧಿಯಾದ | ದಶರಥ | ನೃಪಗೆ 
ನಾರಿಯರು | ಮೂವರು ಕು | ಮಾರಕರು ! ನಾಲುವರು | 
ಧಾರಿಣಿಯ | ನಾಟ್ಬಾಗ| ಕೈಕೆಯಾ | ವಚನ 
ಶ್ರೀರಾಮ | ಕೇಳಿ ತಾ | ಸೀತೆ ಸೌ | ಮಿತ್ರಿಸಹ | 
ಆರಣ್ಯ | ದೊಳಗೆ ಸಂ | ಚರಿಸುತಿರ | ಲಾಗಿ 


|| ೧೯೫ || 


|| ೧೯ 


|| 


1 ಜಾನಕಿಯ | ಘನರಾಘವನ ಕೀರ್ತಿಗಳನ್ನು ಹೇಳಿದ ಕಾವಲಿಹ ದೂತರರಿಯ 
ದಂತೆ | ( ಕಾ ) 


೨೩d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೫೩ ಕಂದ 
ಮರ ಗೊಂಬಿನೊಳೆಂತೆಂದಾ 
ಸಿರಿವಾಕ್ಯವಕೇಳು ಸೀತೆ- ಮೊಗವಂ ನೆಗಹಿ² | 
ದುರುಳರ ಮಾಯಕನೆಂದೇ 
ತಿರುಹಲು , ಹನುಮಂತನಿಳಿದು ನಮಿಸುತ್ತೆಂದಂ 


|| ೧೯೭ || 


|| ೧೯೮ || 


೫೪ ರಾಗ ಸೌರಾಷ್ಟ್ರ ಅಷ್ಟ ತಾಳ ೧ 
ಹನುಮಂತ 

ಮಂಗಲ | ಮಹಿಮ ರಾ | ಮನ ಪಾದ | ದೆಡೆಯಿಂದ | 
, ಬಂದೆ | ನ | - | -ಕೋಮು| 
ಲಾಂಗ ಲ | ಕಣದೇವ | ಕಳುಹಿದ | ಬಗೆಯಿಂದ | 
ಬಂದೆ | ನ - ಮೃ ~ | | 
ವಾತ ಸಂ | ಭವ ಎನ್ನ | ಮಾತೆ ಅಂ | ಜನೆ ದೇವಿ| 
ಬಂದೆ | 

ನಮ್ಮ - 1 – ಭಾನು | 
ಜಾತ ಎ ನೊಡೆಯ ಸಂ | ಪ್ರೀತಿಯಿಂ | ಕಳುಹಲು | 
ಬಂದೆ |ನಮ್ಮ - 
ಬಲುಬು | ದೇಶವ | ಕಳೆದೆಲ್ಲ | ಹುಡುಕುತ್ತ | 
ಬಂದೆ | ನ … ! ಮ್ಮ - ಇನ್ನು | 
ಹಲವು ಮಾ | ತೇಕೆ ಸಾ | ಗರವ ಲಂ | ಫೀಸುತಿತ್ತ | 
ಬಂದೆ | ನ … ! ಮ್ಮ 


|| ೧೯೯ || 


|| ೨೦೦ || 


೫೫ ಕಂದ 
ಎಂದಾ ಹನುಮನ ಮಾತಿಗೆ | 
ಚಂದ್ರಾನನೆ ಕಪಟವೆಂದು ಸುಮ್ಮನೆಯಿರಲಾ 
ಹಿಂದಾಗಿದ್ದು ದನರುಹಿದ 
ಡಿಂದರಿವಳೋ ಎಂಬ ಭ್ರಮೆಗೆ ಮುತ್ತಿಂತೆಂದಂ 


|| ೨೦ || 


1 ಗೊನೆಯೊಳಗಿಂ ( ಓ ) 2 ನಾಯಕನೆಂದೇ ( ಓ ) 3 ಮರುಗುತ ಮೊಗವಂ 
ತಿರುಹಲು | ಮರುತಃ ಧರೆಗಿಳಿದು ನಂಣಿದು ಮುತ್ತಿಂತೆಂದಂ || ( ಓ ). 
4 ಶ್ರೀ ರಾಮನ | ಬಳಿ ( ಕಾ ) 


ಉಂಗುರ ಸಂಧಿ 


೨೩ಗಿ 


|| ಪಲ್ಲವಿ || 


೫೬ ರಾಗ ಕಾಂಭೋಜಿ - ಏಕತಾಳ ೪ ಶಿಶಿ 
ಚಿತ್ತಯಿಸಿ | ದೇವಿ ನಿಮ್ಮ ವರ್ತಮಾನ | ವೆಲ್ಲ ಪೇಳ್ವೆ | 
ಸತ್ಯವೊ ಅ | ಸತ್ಯವೋ | ನೀವೇ ಬಲಿ | 
ಧಾತ್ರಿಯೊಳ | ಯೋಧ್ಯೆಯಲ್ಲಿ | ಪೃಥ್ವಿಪಾಲ | ದಶರಥಂಗೆ | 
ಸ್ವಸ್ತೀಯರು | ಮೂವರು ಪ | ಯರಹು | - || 
ಸತ್ವದಲ್ಲಿ ! ನಿನ್ನನು ಬಿ ಲ್ಲೆ ಜೈಷ್ಠ | ನಾದ ರಾಮ | 
ಅರ್ತಿಲಿ ತಾ | ಮಿಥಿಲೆಯಿಂದ | ತಂದುದಾಹು | ದೆ 


|| ೨೦೨ || 


ಜನಕನ ಮಾ | ತಿಂಗೋಸುಗ | ದಿನಕರನಂ | ಶಾಬ್ಲಿ ಚಂದ್ರ | 
ಘನತರವಾ 1 ಗಿರುವಘೋರ| ವನಕೆ ಬರುವಾ | ಗ - 1 
ಮನಸು ಸೊರಗಿ | ನೀವುಲಕ್ಷಣನು ಸಹಿ | ತ ಮೂವರು | | 
ನೆಲಸಿದಂಥ | ಪಂಚವಟೀ ! ವನಸವಿಾಪ | ದಿ 

|| ೨೦೩ || 


ತರಿದು ಮಗ| ರಕ್ಕಸಿಯ | ಖರದೂಷಣಾ | ದ್ಯರ ಶಿರವ | 
ಮರೆಸಿ ಬಂದ | ಮೃಗವ ಕಂಡ | ಚೂರಿಯದಿ ನೀ | ವು || 
ತರಬೇಕೆಂದು | ಪೇಳೆ ರಾಮ | ತೆರಳಿದಾಗ | ಲಾ ರಾವಣ | , 
ಭರದಿಂದ ! ನಿನ್ನನು ಅo | ಬರದ ಮಾರ್ಗ | ದಿ || ೨೦೪ || 


ಬರುವಾಗ ಕಂ | ಡು ಜಟಾಯು | ಶರಣನಡ | ಗಟ್ಟಲಾಯು | 
ಸ್ಥಿರವೆಂದಿತ್ತ | ಮೇಲಾದಂಥ | ಪರಿಯ ಲಾಲಿ | ಸಿ . || ೨೦೫ || 


೫೭ ರಾಗ ಕೇದಾರಗೌಳ - ಅಷ್ಟ ತಾಳ ೧ 
ಹನುಮಂತ 

ಕುಂಜರ | ಗಮನ ಕೇ ! ಳಾ ಮೇಲೆ| ಶ್ರೀರಾಮು || 
ಕಂಜದ | ಛಾಯತಾ ! ಕ - | 
ಮಂಜುಳ | ಕಾಯ ಲಕ್ಷಣ ಸಹ | ಖಗಕುಲ | 
ಸಂಜೀವ | ನನು ಕಂಡ | ರು. 


| ೨೦೬ | 


ಅಂಜದೆ | ನಿಮ್ಮ ರಾ / ವಣ ಕೊಂಡು ಬಂದುದ | 
ಮಂಜುಳಾಂ | ಗರು ಕೇಳು | 3 || 


1 ಳಲಾಗ ಲಕ್ಷಣ| ದುರುಳ ನಿನ್ನ | ನೆತ್ತಿಕೊಂಡಂ ( ಕಾ ) 


ووف 


|| ೨೦೭ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ನಂಜಾಯಿ ! ತನ್ನ ತವೆಂ | ದೆನುತಲೆ | ಮರುದಿನ | 
ಮುಂಜಾನೆ | ಹೊರವಂಟ | ರು. 
ಚಂದ್ರಗೆ | ರಾಹು ಸೋc| ಕಿದ ಹಾಗೆ 1 ಶ್ರೀರಾಮ | 
ಚಂದ್ರ ಲಕ್ಷಣರಿರ್ವ | ರು - | 
ಒಂದೊಂದು ! ಕಡೆ ನಿಮ್ಮ ನರಸುತ್ತ | ಬಂದು ಕ || 
ಬಂಧನ | ಪರಿಹರಿ | ಸಿ – 


|| ೨೦೮ || 


ಮುಂದೆಯೇ | ಶಬರಿಗೆ | ವರವಿತ್ತು | ಮುನಿಗಳ | 
ವೃಂದವ | ಸಂತಯಿ | ಸಿ - | 
ಇಂದ್ರಜ | ವಾಲಿಯ ! ಭಯದಿಂದ | ಸುಗ್ರೀವ| 
ನೊಂದುಕೊಂ | ಡಿರ್ಪಾಗ | ಲು - 


|| ೨೦೯ || 


ಶರವೇದ | ಮೂರ್ತಿಗ | ಇವರು ಪಂ | ಪಾಸರೋ | 
ವರದೆಡೆ | ಗೆಯ್ತರ | ಲು - | 
ತರಣಿನಂ | ದನ ಕಂಡು | ಕರೆಸಲು | ಋಷ್ಯಾಖ್ಯತೆ| 
ಗಿರಿಯ ಮೇ | ಲಕೆ ಬಂದ | ರು – 


|| ೨೧೦ || 


ತಾಳೆಯ ! ಮರನೇಳ | ತರಿದು ದುಂ | ದುಭಿಯಟ್ಟಿ | 
ಕಾಲಿಂದೊ | ದ್ದೆಸೆದ ಮೇ | - | 
ವಾಲಿಯ ! ಕೊಂದು ಸು ! ಗೀವಗೆ| ಪಟ್ಟವ | 
ಪಾಲಿಸಿ | ನಮ್ಮೊಡ| ನೆ – 


|| ೨೧೧ || 


ಕಾಲವೇ ! ಳೆಯಲಿ ನಿ | kರಸಬೇ | ಕೆನುತ ಭೂ | 
ಪಾಲನ | ಪ್ರಣೆಯ ಕೊ | ೬ | | 
ಏಳು ಮ ! ತೆಪ್ಪತ್ತು | ಕೋಟ ನಾ | ಯಕರು ಈ | 
ರೇಳು ಲೋ | ಕನ ತೋಳ | ಲಿ – 


|| ೨೧೨ H. 


ಲೋಲಲೋ | ಚನೆ ಸ್ವಯಂ | ಪ್ರಭೆಯ ಸ | ಟ್ಟಣದಿಂದ | 
ಮೇಲೆ ಬಂ | ದಲ್ಲಿ ಮತ್ತೆ – 


1 ವೃಷಮುಖ ( ಕಾ ) 


ಉಂಗುರೆಸಂಧಿ 


೨೩೩ 


ಕೇಳಿ ಸಂ | ಪಾತಿ ತೋ | ರಿಸಿದ ಕಾರಣದಿಂದ | 
ಬಾಲೆ ಇ | ಲ್ಲಿಗೆ ಬಂದೆ / ತು 


|| ೨೧೩ || 


ಮೇಲಾದ | ಕಪಿಗಳು | ಶರಧಿಯ | ತಡಿಯಲ್ಲಿ | 
ಬಾಳ ಚಿಂ 1 ತಿಸುತ್ತಿಪ್ಪ | ರು - | 
ಜಾಲಮಾ | ತಲ್ಲ ಜಾ | ನಕಿ ಕೇಳೆಂ | ದೆನುತಲೆ | | 
ಕಾಲಮೇ | ಲಕೆ ಬಿದ್ದ | ನು - 


|| ೨೧೪ || 


೫೮ ವಾರ್ಧಿಕಷಟ್ನದಿ 


ಸೀತೆ 


ಕೇಳಿದಾಕ್ಷಣ 1ಕಣೋಳೆಸಂದುವು ಜಲಬಿಂದು 
ತೂಳಿತಂತಸ್ತಾಪರೋಷತೋಷದೊಳು ತನು1 
ಗಾಳಿಗೊಡ್ಡಿದ ದೀಪದಂತೆ 2ಕಳಕಳಿಸಿ ರೋಮಾಳಿ ನೆಟ್ಟಗೆ ನಿಂತುದು | 
ಬೀಳುಗೊಂಡುದು ಮನದ ಸಂಶಯವದರ್ಧ, ಬಲ 
ಗಾಲ ತೊಡೆಯಲಿ ಮಚ್ಚವುಂಟಂತೆನಲ್ ನಾಲ್ಕು 
ಪಾಲೊಳೊ೦ದುಳಿಯೆ ಚಂಚಲ ಕುರುಹುಗಳ ಬಳಿಕ ನೀಲಕುಂತಳೆಗೆಂದನು 

|| ೨೧೫ || 


೫೯ ರಾಗ ಶಂಕರಾಭರಣ - ಅಷ್ಟ ತಾಳ ೨ ( ಯಾಲಪದ) 


ಹನುಮಂತ 


ಚಿತ್ರಕೂ | ಓದಿ ನೀವು| ಜಲಕ್ರೀಡೆ | ಯಾಡುವಾಗ | 
ಎತ್ತಿ ಮುಂ ! ಗಯ್ಯಲಿ ನಿ | - ಬಿ ! ಸಾಡಲು | 
ಅತ್ತದ್ದು | ಸರಿಯೇನ| - 


|| ೨೧೬ || 


ಮತ್ತೊಂದು | ಗುರುತ ಕೇ | ಛತ್ರಿಮು | ನೀಂದ್ರನ | 
ಪತ್ನಿಯನ| ಸೂಯಾದೇ | ವಿ - ಭೂ | ಷಣನ ತಂ | 
ದಿತ್ತುದು | ಸರಿಯೇನ | 


|| ೨೧೭ || 


1 ದೊಳೊಸರಿಸಿದುವು ಕಣ್ಣಾಲಿ | ತಾಳದಂತಸ್ತಾಪದಿಂದುರಿವ ತನುದೇಹ ( ಓ ) 
2 ತಕ್ಕ ( ಓ ) 


೨೩ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಇನ್ನೊಂದು | ಗುರುತ ಕೇಳ್ | ದಂಡಕ | ವೆನಿಸುವ | 
ರಣ್ಯದೊ | ಳಗ | - ಚಾ | ಪವನಿತ್ತು ! 
ಮನ್ನಿಸಿ | ದ್ದ ಹುದೇನ| - 


|| ೨೧೮ || 


ಅಂಗನೆ | ಕೇಳೀಮಾ | ತೆಲ್ಲ ಸು | Yಾದರೆ | | 
ಮಂಗಳ | ಮಹಿಮ ರಾ ! ನ - ಬೆ | ರಳಿಗಿಟ್ಟ | 
ಉಂಗುರ | ವಹುದೇನ | ಮೈ 


|| ೨೧೯ || 


೬೦ ಶಾರ್ದೂಲವಿಕ್ರೀಡಿತವೃತ್ತ 
ಸೀತೆ 

ಶ್ರೀರಾಮಂ ಕರಕಂಜದಂಗುಲಿಯೊಳಾಗಿಟ್ಟಿರ್ದ ಮುದ್ರಾಂಕನಂ | 
ನಾರೀ ಜಾನಕಿ ಕಂಡು ವಿಸ್ಮಿತದೊಳಂ ಕಂಗಳ ದನ್ನೊತ್ತುತ | 
ಹೇರಾಳಾ ಸ್ತುತಶೋಕಬಿಂದುಜಲದಿಂ ಸರ್ವಾಂಗಮಂ ತೋಯಲು | 
ಕಾರುಣ್ಯಾಂಬುಧಿ ರಾಮ ರಾಮ ಯೆನುತಂ ಸದ್ಘಾವದಿಂತೆಂದಳು || ೨೨೦ || 


೬೧ ರಾಗ ನೀಲಾಂಬರಿಧುನೆತ್ರಿವುಡೆತಾಳ ೧ 
ಹರಿಣಾಂಕನಿ | ಭಾನನ | ಪೂರ್ಣ | 
ಹರಿಶೋಭಿತ | ಹರಿರಿಪು | ಗಮನ | | 
ಹರಿ ವಂಶಜ | ಕೀರ್ತಿವಿ | ಶಾಲ | 
ಹರಿ ಮಂಜುಳ | ಕಾಯ | ಮತ್‌ಪ್ರಿಯ 


|| ೨೨೧ | 


|| ೨೨೨ || 


ಪರಮೇಶ್ವರ | ಪಂಕಜ | ಲೋಚನ | 
ಪರಮಾನಂ | ದ ಪರಮ | ಪಾವನ | 
ಸುರಸೇವ್ಯ , | ಭೂಸುರ | ಭಾವಿತ | 
ನಿರಶಾಸುರ | ಕುಲಸಂ | ಹರಣ 
ರಘುಕುಲಪುಂ | ಗವ ರಾ | ಜೇಶ್ವರ | 
ಜಗದಾತ್ಮಕ | ಜಗದಭಿ | ರಾಮ | 
ಸುಗುಣಾಬಿ, ಸುರಮುನಿ | ಸೇವಿತ | 
ಆಗಜಾಪತಿ ಪ್ರಿಯಸೋ | ದರ್ಯ 


|| ೨೨೩ || 


ಉಂಗುರಸಂಧಿ 


೨೩೫ 


೬೨ . ಶಾರ್ದೂಲವಿಕ್ರೀಡಿತವೃತ್ತ 
ಎಂದಾ ರಾಮನ ಮುದ್ರೆಯುಂಗುರವ ತನ್ನಂಗಯ್ಯೋಳಿಟೀಕ್ಷಿಸಿ | 
ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯನೆ ತಾ ಕಂಡಂತೆ ಕೊಂಡಾಡುತ | 
ಕಂದಿರ್ವಾನನಪಂಕಜಕ್ಕೆ ರವಿ ತಾ ಬಂದಂತೆ ಚೆಂದಾಗಲು | 
ಮುಂದಾ ರಾಮನ ಕ್ಷೇಮವಾರ್ತೆಗಳ ತಾ ಕೇಳುತ್ತ ನಿಂತಿರ್ದಳು || ೨೨೪ || 


|| ಪಲ್ಲವಿ || 


|| ೨೨೫ || 


೬೩. ರಾಗ ವೃಂದಾವನಸಾರಂಗ - ಆಹ್ನ ತಾಳ ೧ 
ಕೇಮ | ವೇ ಹನು | ಮ - ನ | ವವರಿಗೆ | 
ರಾಮ ಲ | ಕ್ಷಣರಾರಾ | ಜ್ಯದಲಿ ಸು | ಸ್ಥಿರವಾಗಿ 
ಮದನನಂ 1 ಗವ ಪೋಲ್ಲ | ರಾಮ | - ತನು | 
ಚದುರ ಲ ! ಕ್ಷಣನು ನಿ ! ಸೀನು - || 
ಮೊದಲಿನಂ | ಗದ ಕಾಂತಿ | ಕಳವಳಿ | ಸುತ ಮತ್ತೆ ! 
ಹದಗುಂದ | ಲಿಲ್ಲವ | - ಎ | ನ್ನೊಳುಮೋಹ| 
ವದು ಕುಂದ | ಲಿಲ್ಲವಲ್ಲ – ನೀ | ಬರುವ ದಿ | 
ನದೊಳಗೆ ! ಆರ್ದರೆ | ಲ್ಲ – ನ | ಮೃವರಿಗೆ || ಕ್ಷೇಮ - | 
ದಶಕಂಠ | ಕಳವಿನೊ | ಇಂದ - | - ಯಾರಿ | 
ಗುಸುರುವೆ | ನಧಿಕ ನಿ | ರ್ಬ೦ಧ || 
ಪಶುಪತಿ | ಯೊಬ್ಬನೆ | ಬಲ್ಲನ | ಲ್ಲದೆ ಬೇರಿ | 
ನ್ನು ಸುರುವೆ | ನಾರ್ಗೆ ನಾ ! ನು - ಇ | ನೊಮ್ಮೆ ಜೀ | 
ವಿಸುವಂಗ | ಕಾಣೆ ನಿ | ನ್ನು – ನೋಡಿದೆಯಾ ರಾ | 
ಕಸ ಮಾ | ಬಗೆಗಳ | ನ್ನು – ನ 1 ಮೃವರಿಗೆ || ಕ್ಷೇಮವೇ 
ಭೂತಳ | ದೊಳಗೆ ಯೆ | ಇಂಥ . … ! - ಕಡು | 
ಪಾತಕ | ರಂಟೆ ಹನು | ವಂತ - || 
ಮಾತಾ ಪಿ | ತರ ಬಂಧು | ಬಳಗವೆ | ಲ್ಲವ ಬಿಟ್ಟು | 
ಈ ತೆರ | ನಾದೆನ | ಲ್ಲ – ರಾ | ಕಸರ ವಿ | 


|| ೨೨೬ | | 


1 ಟೀ ರ್ಚಿ ( ಓ ) 2 ಮನಕಂ ಬಂದಂತೆ ಮುದ್ದಾ ( ಕಾ ) 3 ದಿವಾ೯ ಹನುಮಂತನಂ 
ಪೊಗಳುತಾ ವೃತ್ತಾಂತಮಂ ಕೇಳಳು ( ಕಾ ). 


೨೩೬ 


9 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಘಾತಿಯ ಕಂಡೆಯ | .... ಯೆ | ನಯ ಪ್ರಾಣ 1 
ನಾಥನ | ಕಾಂಬೆಯ ಲ್ಲ - ನi kವರಿಗೆ || ಕ್ಷೇಮವೇ … || ೨೨೭ || 


ವಚನ || ಇಂತೆಂದು ಜಾನಕಿ ನುಡಿಯಲಾಗಿ ರಾಮಸೇವಕನಾದ ಹನುಮಂತ ತಾನೇ 

ನೆಂದನು ಎಂದರೆ 


೬೪ ರಾಗ ಶಂಕರಾಭರಣ - ಅಷ್ಟ ತಾಳ ೨ 
ಹನುಮಂತ 

ಮನಸನೇ | ನೆಂಬೆ ನ | ಮ - ಯಾ | ವಾಗಲೂ | 
ನೆನಸುವ | ಗುಣದಿ ನಿ | - || 
ಕನಸು ಮ | ನಸಿನಲ್ಲಿ | ಹಗಲಿರು | ಫೆನ್ನದೆ || 
ಘನಕೇಶ | 1ದಲಿ ರಾಮ | ಕನಲಿರ್ಪು | ದಲ್ಲದೆ 


|| ೨೨೮ || 


ಹಣು ಹಂ | ಪಲ ನೋಡ| ನು - ಯಾ | ರೊಡನೆಯ | 
ಚೆನ್ನಾಗಿ | ಮಾತಾಡ | ನು - | 
ಕಣ್ಣಿಗೆ | ನಿದ್ರೆ ಬಾ | ರದೆ ಕಂಡ | ಕಡೆಯಲ್ಲಿ | 
ಬಣ್ಣಗೆ | ಟ್ಟಡವಿಯೊ | ತಲೆದಿರ್ಪು | ದಲ್ಲದೆ 

|| ೨೨೯ || 
ಅನುಜ ಲ | ಕ್ಷಣನು ತಾ | ನು - ಅಂ | ತರಂಗದಿ | 
ಕನಲಿ ಕ | ಗೆಡುವುದ | ನು - || 
ಮನಕೆ ಮ | ನವೆ ಸಾಕ್ಷಿ ! ಯಲ್ಲದೆ | ಬೇರಿನ್ನು | 
ವನಿತೆ ಒನಾ | ಪೇಳಲೇ | ನುಡಿಕಾ | ರ್ಯಗಳನ್ನು || ೨೩೦ || 


ತರಣಿನಂ | ದನನೂ ತಾ | ನೂ - ಏ | ಕಾಂತದಿ | 
ಕರೆದು ಈ | ಗುರುತನ | ನು - || 
ಒರೆದು ರಾ | ಘನ ಕಯ್ಯೋ | ಆತ್ತ ಮು | ದ್ರಿಕೆಯನ್ನು | 
ಬರುವ ದಿ | ನದ ಸುದ್ದಿ | ಇದು ಮತ್ತೆ | ಬೇರೇನು 
ತಿಂಗಳ | ದಿವಸದ | ಲಿ - ಬಹ | ದೆಂಬ ತ | 
ಹಂಗಳ | ನೇಮದ | ಲಿ - || 


|| ೨೩೧ || 


1 ದಿಂ ಮನಕರಗಿ ( ಓ ) 2 ಪೇಳುವೆ ನಾನು ಬಂದ ( ಕಾ ). 


ಉಂಗುರಸಂಥಿ 


೨೩೭ 


ಉಂಗುರ | ಕೈಗಿತ್ತು ! ಕಳುಹಿದ | ಮೇಲೆ ಕೇ | 
ಛಂಗನೆ | ನಾನಿತ್ತ | ಬಂದ ಸ | ರಿಗಳನು 


|| ೨೩೨ || 


೬೫ ರಾಗ ಘ೦ಟಾರನ _ ಜಂಪೆತಾಳ ೨ 


ಹನುಮಂತ 

ನಾಳೆ ಸಂ | ಜೆಗೆ ಪೋಗಿ | ಪೇಳದಿ | ದ್ದರೆ ಸುದ್ದಿ | 
ನಾಲಿಗೆಯ | ಕೊಯ್ದು ವದು | 1ನಡೆಯ | ನಾಜ್ಞೆ 
ಗುರುತವನು | ಕೇಳಿದರೆ | ಏನೆಂಬೆ | ರಾಘವಗೆ || 
ಅರಿತು ಯೆ | ನ್ನೊಳು ಪೇಳು | ಅಂತರಂ | ಗದಲಿ 


|| ೨೩೩ || 


|| ೨೩೪ K 


- ೬೬ ಕಂದಪದ್ಯ 


ಸೀತೆ 


ಹನುಮನ ಕಯ್ಯಲಿಕೂಡಾ 
ಮಣಿಯಂ ತಾ ಕೊಟ್ಟು ಮತ್ತೆ ಭರವಸದಿಂದ ! 
ಮನಸಿನೊಳಿದ್ದು ದನೆಲ್ಲವ 
ನೆನಸುತಲಾ ಕಾಂತೆ ಪೇಳಇಂಜನೆಸುತಗಂ 


|| ೨೩೫ || 


೬೭ ರಾಗ ಅನಂದಭೈರವಿ. ಅಷ್ಟ ತಾಳ ೧ ( ವಿಲಂಬಿತ ) 
ಏಸುದಿನ ಬೇ | ಕೆನ್ನ ಪ್ರಾ | ಣೇಶನ ಕಾಂ | ಬುದಕಿನ್ನು | 
ಬೇಸರಿಕೆ | ಯೆಂಬುದೇನ | ಹೇಳಲಿ | - ಎಂತು | ತಾಳಲಿ 


|| ೨೩೬ || 


ಬೇಟೆಗಾರ | ನಿಟ್ಟ ಬಲೆಯ | ಕೋಟಲೆಗೆ ಸಿ | ಕ್ಕಿದ ಹುಲ್ಲೆ | 
ಯಾಟದಂತೆ 1 ಕಣ್ಣು ಕಣ್ಣು ! ಬಿಡುವೆನು ! ಎಂತು | ತಡೆವೆನು || ೨೩೭ || 
ಗರುಡನ ಬಾ | ಯೊಳಗೆ ಸಿಕ್ಕಿ | ದುರಗನಾಯಾ | ಸದಿ ಸುಕ್ಕಿ | 
ಸುರುಟಿದ ಹಾ | ಗಾಯಿತೆನ್ನ | ಬಾಳುವೆ | - ಏನ | ಹೇಳುವೆ.. ! || ೨೩೮ || 


1 ಎನ್ನೊಡೆಯು ರಾಮು ( ಕಾ ) . 


೨೩೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾಗೆಹಿಂಡಿ | ನೊಳಗೆ ಸಿಕ್ಕಿ | ಕೋಗಿಲೆ 1ಭಾಯಮ್ | ಬಿಡುವತೆರದೊ | 
ಳೀಗ ದುರುಳ | ರುಪಟಳಕ್ಕೆ | ನಿಲ್ಲೇನು | - ತನುವ | ನೊಲ್ಲೆನು || ೨೩೯ || 


೬೮. ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಹನುಮ 


ದೇವಿ ಚಿಂತಿಸ | ಬೇಡ ರಾಘವ | 
ದೇವನನು ಕರ | ಕೊಂಡು ಬಂದೀ | 
ರಾವಣನ ಸಂ | ಹರಿಸದಿದ್ದರೆ ! ಸೇವಿಯಲ್ಲ 


|| ೨೪೦ || 


ಎಂಟು ದಿನದೊಳ | ಗೀ ದುರುಳ ದಶ | 
ಕಂಠನಿಗೆ ಗತಿ | ಮಾಡದಡೆ ವೈ | 
ಕುಂಠವಲ್ಲಭ | ರಾಮಚಂದ್ರನ | ಬಂಟನಲ್ಲ || ೨೪೧ || 
ಚಿಂತೆ ಯೇತಕೆ | ನಿಮಗೆ ರಾಮನೊ | 
ಆಂತರಂಗವ | ನೆಸಗದಿದ್ದರೆ ! 
ಪಂಥ ಕೇಳಿದು | ಮುಂದೆ ನಾ ಹನು | ಮಂತನಲ್ಲ || ೨೪೨ || 


೬೯ ಕಂದ 
2 ಪಂಥದಿ2 ಬಲು ಧೈರ್ಯಂಗಳ 
3ನಂತರಿಸದೆ ಪೇಳು ದೇವಿ ಪೋಗುವೆನೆನಲು | 
ಚಿಂತೆಯ ಕಡೆಗಿಟ್ಟ ಹನು 
ಮಂತನ ಕರೆದಿಂತು ಪೇಳ ಇಂಬುಜನಯನೆ 


|| ೨೪೩ || 


೭೦ , ರಾಗ ದೇಶಿ - ಅಷ್ಟ ತಾಳ ೨ 


ಸೀತೆ 


ದಿಟವೇನೋ ! ನೀನು | ಕಡೆಗೆಂದ | ಮಾತು | 
ಸಟಿಯಾಗ ! ದಲ್ಲ ರಾ | ಘವನಿಲ್ಲಿ | ಬರುವುದು 


|| ಪಲ್ಲವಿ || 


1 ಸಂತಾಪ ಉಕ್ಕಿ | ಕೂಗುವಂತೆ ಖಳರ ಹತಿಗೆ 1 ಸಂದೆನು - ಬಹು ನೊಂದೆನು 
( ಕಾ ): 2 ಇ೦ತೀ ( ಕಾ ) 3 ನಿಂತುಸುರಿದು ಕೇಳಿ ದೇವಿಯೊಡನಪ್ಪಣೆಯಂ 


ಉಂಗುರಸಂಧಿ 


ಹಂಬಲಿ | ಸುತ ಹಗ | ಲಿರುಳು ನಾ | ಬಲು ಚಿಂತೆ | 
ಯೆಂಬ ಕ | ತಲೆಯೊಳ| ಗಿರೆ ನಿನ್ನ | ನುಡಿ ರವಿ | 
ಬಿಂಬ ಕಂ ಡಂತಾಯಿ ! ತು - ದುಃ | ಖಗಳ ಕ | 
ದಂಬನೆ | ಲ್ಲವುಹೋಯಿ | ತು - ಸಾ | ವಿರವೆಂದು | 
ನಂಬಿಕೊಂ ಡಿರುವೆ ನಿಂ ! ತು - ಲೇ | ಸಾಯಿತು 


|| ೨೪೪ || 


ನೆರೆಬೆಳ | ಗಾದರೆ | ಮಲಗಿರ್ಪ | ಖಳರು ನಿ | 
ನೃರಿತುಕೊಂ | ಬರು ಸಾ . ! ವಿರ ನಿರ್ಬಂ : ಧನ ಮಾಡಿ | 
ಸೆರೆಮನೆ | ಗಿಕ್ಕುವ | ರು - ಮ | ಇಲ್ಲಿ ನಿ | 
ಷ್ಟು ರದಿ ಕೊಂ | ದಿಕ್ಕುವ | ರು – 1 | ಲ್ಲದೆ ಯೆನ್ನೀ | 
ಸರಮೆತ್ರಿಜ ! ಟಿಯರ ಧಿ | ಕರಿಸಲ | ಟ್ಟುವರು || ೨೪೫ || 


೭೧ ಕಂದ 


ಹನುಮಂತ 


ತಪ್ಪದೆ ಬಲು ಧೈರ್ಯಂಗಳ 
ನೊಪ್ಪದಿ ತಾ ಪೇಳು ದೇವಿ ಪೋಗುವೆ ಎನಗಿಂ | 
ದಪ್ಪಣೆಯಂದಲ್ಲಿಂದೆ 
ಯ್ತಪ್ಪಾಗಳ್ ಕಂಡ ದನುಜನುದ್ಯಾನವನುಂ 


|| ೨೪೬ || 


- ೭೨ ದ್ವಿಪದೆ 
ಶಿವಶಿವಾ ಇದ ನೋಡದವ ಮನುಜನಲ್ಲ | 
ಬಹು ರಮ್ಯ ತರವಾದ ವನಸಿರಿಯನೆಲ್ಲ 


|| ೨೪೭ || 


ತೋಟ ಕೆರೆ ಬಾವಿ ಬಹು ತೆಂಗು ದಾಳಿಂಬ| 
ಮಾಟಾದ ಮಾವು ಹಲಸಿನ ಸಾಲ್ಕದಂಬ 


|| ೨೪೮ || 


ಜಂಬುನೇರಳೆ ಮಾದ ಕದಳಿ ದ್ರಾಕೆಗಳ | 
ನಿಂಬೆ ಕಿತ್ತಳೆ ಬಿಲ್ವ ಖರ್ಜುರಾದಿಗಳ 


|| ೨೪೯ || 


1 ಲ್ಲದೆ ಕರ ಕರೆಗೊಳಿಸುವರು ! ಮತ್ತೆನ್ನ ಈ ಸರಣಿಯನಟ್ಟುವ | ರು - ಒಟ್ಟಿಲ್ಲರು | 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಜಾಜಿ ಮಲ್ಲಿಗೆ ಚಂಪಕಾದಿ ಪುಷ್ಪಗಳ | 
ರಾಜಿಸುವ ಪೂಗ ಪುನ್ನಾಗ ಚೇದಿಗಳ 


|| ೨೫೦ || 


ಪಾರಿಜಾತಾಂಭೋಜ ಪೊಸದನೆಲೆಯ ! ! 
ಭೂರಿಸಾರಂಗ ಗಿಳಿ ಹಂಸ ಕೋಗಿಲೆಯ 


|| ೨೫ || 


ಇಂದ್ರಪುರದೊಳಗೆಸೆಯುತಿರುವ ನಂದನವ | 
ಇಂದಿಗಿದು ಸರಿಮಿಗಿಲೆನಿಪ್ಪ ಭೂವನವ | 

|| ೨೫೨ || 
* ೭೩ ರಾಗ ಕುರಂಜಿ - ಅಷ್ಟ ತಾಳ ೧ 
ಹನುಮಂತ 

ಸಿಕ್ಕಿತು | ಯೆನಗೊಂದು | ತೋಟ - - ಇಲ್ಲಿ | 
ರಕ್ಕಸ | ರಿಹರೆಂದು | ಕಾಟ || 
ಮುಕ್ಕುವೆ| ನಿದರೋಳ | ಗಿದ್ದ ಪ ! ಳನೆಂದು | | 
ಕಿಕ್ಕಿರಿಕಿರಿ | ಗುಟ್ಟಿ ಚೀರುತ | ಘಕ್ಕನೆದ್ದು ! ಹಾರಿದ – || ೨೫೩ || 
ಮರದಿಂದ | ಮರಕೆ ಲಂ | ಫಿಸಿದ | - ಮಲ| | 
ಗಿರುವ ರಾ | ಕಸರ ಭಂ ಗಿಸಿದ - | | 
ಪರಿಪರಿ | ಬಗೆಯ ಸ | ಣ್ಣಳ ಕೊಯ್ದು ! ತಿಂದು ತಾ | 
ಬರಿಯ ಗೊಂಚಲ | ಮರದ ಕೊಂಬನು | ಮುರಿಮುರಿದು ಬೀ || 

- ಸಾಡಿದ – || ೨೫೪ || 
ಬಾಳೆಯ ! ಗಿಡವೆಲ್ಲ | ಹರಿದ – ರಸ | 
ದಾಳಿಕ | ಬುಗಳ ಚ | ಸ್ಪರಿದ – || 
ಹೇಳಿ ನಿ | ನ್ನಪ್ಪ ರಾ | ವಣನಿಗೆ | ದೆನುತಲೆ | 
ಧೂಳಿಪಟಲನ | ಮಾಡಿ ವನವನು | ಹಾಳುಗೆಡವಿದ | ನಿಮಿಷದಿ || ೨೫೫ll 
ಹೂವಿನ | ಸಸಿಯಲ್ಲ ! ಕಿತ್ಯ - | - ಕೊಳ | 
ತಾವರೆ | ಗಳ ಕಲ | ಕುತ್ರ - || 
ಕಾವಲು | ಮಲಗಿದ್ದ ! ಜಂಬುನಾ | ಲಿಯ ಗುದ್ದಿ 1 | | 
ಜೀವ ಮಾತ್ರವ | ನುಳುಹಿ ಕಳುಹಿದ | ರಾವಣೇಶ್ವರ | ನಲ್ಲಿಗೆ || ೨೫೬|| 


1 ಕೊಂದು ( ಆ) . 


ಉಂಗುರಸಂಧಿ 


ಅಕ್ಷಯ | ಕುವರರ | ಬಡಿದI. ಕಳ | 
ರಾಕ್ಷಸ | ರ್ಕಳ ಮಂಡೆ | ಯೊಡೆದ || 
ಆ ಕ್ಷಣ ! ದಲಿ ಶಕ್ರ | ಜಿತು ಬಲು | 1ಬೆಡಗಿಂದ1 | | 
ಲಕ್ಷಗಜರಥ | ತುರಗಸಹ ಬಂ | ದೀಕ್ಷಿಸಿದ ಹನು | ಮಂತನ ||೨೫೭|| 
( ರಾಕ್ಷಸ ಭಟರೊಡನೆ ಇಂದ್ರಜಿತುವಿನ ಸಂಭ್ರಮದ ಪ್ರವೇಶ) 

- ೭೪ ವಾರ್ಧಿಕಷಟ್ನದಿ 
ಇಂದ್ರಜಿತು. 

ಕೊಲ್ಲು ಕಡಿ ತಿವಿ ಕುಟ್ಟು ಇರಿ ಬಾಣ ತೊಡು ಕಪಿಯ 
ಹಲ್ಲ ಮುರಿ ಹಾಯ್ದು ಹೈ ಕರುಳನುಗಿ ಬಗಿ ತಿನ್ನು 
ಬಿಲ್ಲಿಸೆಖಡ್ಡ ತೋಮರ ಪರಶು ಮುಸಲ ಮುದ್ಧರ ಕಂಪಣಂಗಳಿಂದ | 
ಚೆಲ್ಲಬಡಿ ಕೆಡಹು ಹಾಯ್ಕೆನುತ ಶಸ್ತ್ರಗಳ ಬಿಡ 
ಲಲ್ಲಿಗಲ್ಲಿಗೆ ಮುರಿದುವಲ್ಲದೇ ಹನುಮನದ 
ಹುಲ್ಲಕಡ್ಡಿಗೆ ಬಗೆಯದಿರೆ ಇಂದ್ರಜಿತು ಬಳಿಕ ಎಲ್ಲರೊಡನಿಂತೆಂದನು || ೨೫೮ || 


೭೫ ರಾಗ ಪಂತುವರಾಳಿ.._ ಅಪ್ರತಾಳ ೧ 
ಸಾಕು ಬಿ | ಡಿರೊ ಬಿಡಿ ! ಸಾಯದೀ ! ಕಪಿ ಸುಮ್ಮ | | 
ನೇಕೆ ದ | ಣಿದುಕೊಂಬಿ | 8. 


|| ಪಲ್ಲವಿ || 


ಅಂಬು ಕೊ | ಇದು ಬಾಣ | ತಾಗದು | ಬರಿಯ ಬಾಯಮ್ | 
ಡಂಭಕ | ಹೈದು ಬೆದ | ರದು ಕಾಣಿ | ರೊ | | 
ಕುಂಭಕ | ರ್ಣನ ವಜ್ರ | ರಥದಮೇ | ಲೇರಿಸಿ | 
ಕುಂಭಿನೀ | ಪತಿಯಲ್ಲಿ | ಗೊರೆಂದ | ನು 

|| ೨೫೯ | | 


ಎತ್ತಲು | ಕಪಿ ಮೆಯ್ಯ | ನೆಲೆದ ಕಾ | ರಣದಿಂದ | 
ಹತ್ತುಸಾ | ವಿರ ಠಾಕ | ಸರು ಸತ್ಯ | ರು 
ಒತ್ತಿ ಕುಂ | ಭಸ್ಥಳ | ಒಡೆದಾನೆ | ಮಡಿದಂಥ | 
ವಿಸ್ತಾರ | ಗಳ ಶಕ್ರ | ಜಿತು ನೋಡು| 


|| ೨೬೦ || 


1 ಖತಿಗೊಂಡು 
16 


೨೪೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪೆಟ್ಟಿಗಂ | ಜುವುದಲ್ಲಾ ! ಸಾಧ್ಯವೆ | ತುವುದಕ್ಕೆ | 
ಬೆಟ್ಟದ| ಹಾಗಿದು | ಬೆಳಕೊಂಡಿ | ದೆ | | 
ಕಟ್ಟಿಗೆ | ಗಳ ತಂ , | ದೊಟ್ಟಿ ಅ | ಗ್ನಿಯನಿಟ್ಟು | 
ಸುಟ್ಟು ಬೂ | ದಿಯಮಾಡಿ ರೋ ಯೆಂದ | ನು - 


|| ೨೬೧ || 


ಹನುಮಂತ 

ನಗರವ | ದಹಿಸುವ | ಡಿದುವೆ ಮ | ದ್ದೆಂದು ನಾ | | 
ಲಗೆ ಬಿಚ್ಚಿ | ಬೆದರುವಂ | ದದಿ ಕಾಣಿ | ಸಿ 
ಅಗಣಿತ | ರಾಕ್ಷಸ | ರುಗಳು ಖೋ ! ಖೋ ಯೆಂದು || 
ನಗುವಂತೆ | ರಥದ ಮೇ | ಲಕೆ ಬಿದ್ದ | ನು 


|| ೨೬೨ || 


೭೬ ಭಾಮಿನಿಷಟ್ನದಿ 
ಕೆಲರುಹಿಡಿದರು ಮಿಣಿಗಳಲಿ ಕೆಲ 
ಕೆಲರುಡಿವ ಸರಪಣಿಗಳಲಿ ಬಲು 
ಖಳರು ಅಚಿನ ಕೊಂಬಿನಲಿ ಕೋಲಿನಲಿ ಕೀಲಿನಲಿ | 
ಕೆಲರು ಅಶ್ಲಾಳಿಗಳ ಗಳದಲಿ 
ಕೆಲರು ವಜ್ರದ ಭಂಡಿಯಲಿ ಗಜ 
ವೆಳೆದವಾ ಸುಂಡಿಲಲಿ ಖಳ ಹೆಮಾರು ಕೈಗಳಲಿ | 


|| ೨೬೩ | 


- ೭೭ ರಾಗ ಕುರಂಜಿ - ಅಷ್ಟ ತಾಳ ೧ 
ಎಳೆದರು | ರಥದಿ ನಾ | ನರನ - ಬಲು | 
ಬಲವಂತ | ವೃಕಸಂ | ಚರನ 
ಛಲದಂಕ | ನಿಭಶುಭಾ | ಕರನ - | - ಮದ | 
ಖಳಕುಲ | ತಿಮಿರಭಾ | ಸ್ತರನ - | - ದಾರಿ | 
ಯಲಿಹೋಗುವ ಮಾರಿ | ಯನು ಕಟ್ಟಿ | ತಂದು ಊ | 
ರೊಳಗೆ ಬಿ | ಟ್ರಂತೆ | ಸ್ಥಳ ಪರಾ | ಕವನ 
ಇತ್ಯa | ಯೊಳು ಮುದ್ದಾ ! ನೆಗಳು - - ಬಲು | 
ಶಕ್ತಿಯಿಂ ! ದೆಳೆವ ಕೋ | ಣಗಳು 


|| ೨೬೪ || 


1 ವಜ್ರ ಪಂಜ ( ಕಾ ) 


ಉಂಗುರಸ೦ಧಿ | 


ಸುತ್ತಲು | ಬಿಗಿದ ನೇ | ಣುಗಳು - ಸಿಡಿ | 
ದೆತ್ತುತ | ಲ್ಯೂವ ತಾ | ಣಿಗಳು - ಭೋರೆ| 
ನುತ್ತ ವಾ | ದ್ಯಗಳ ಕೇ | ಳುತ್ತಲಂ | ಬರದೊಳು | | 
ನಿತ್ತು ನೋ | ಡಲು ಸುರ | ಮೊತ್ತಸಂಭ್ರಮದೊಳು 


|| ೨೬೫ || 


ಮೇರುಸ / ರ್ವತದ ಹಾ | ಗಿರುವ - ಕಸಿ | 
ವೀರನ | ನೊಯ್ಯ ಭೀ | ಕರವ 
1 ಬಾರಿಬಾ | ರಿಗೆ ಧ್ವನಿ | ಗರೆವ - - ಹತ್ತು | 
ನೂರು ಸಾ | ವಿರ ಭೇರಿ | ಮೊರೆವl - ಮುಂದೆ | 
ಕಾರಣ | ವರಿತವ | ರ್ನಾರೀಪು! ರುಷರು ಆ | 
ಊರಿಂದೂ | ಕ್ಯಲು ಬಿಟ್ಟು | ಸೇರೆ ಮ | ತೊಂದೂರ 


|| ೨೬೬ || 


ಈ ವಿಭ | ವದೊಳೆಳೆ | ತಂದು - - ಬಂದು | 
ರಾವಣ | ನಿದಿರಲಿ | ನಿಂದು - | | 
ದೇವೇಂದ್ರ | ಜಿತು ತಂದೆ | ಗಂದು - ಪೇಳ | 
ಸೇವೆ ಇಂ | ದಿಗೆ ಸಂದಿ | ತಂದು - ಕಸಿ | | 
ಭಾವನ | ನೋಡುತ್ತ | ಠೀವಿಯ | ಕಸಿಯೆಂದು | 
ಪ್ರಾಹಸ್ಯ | ಮಾತಾಡಿ | ಸಿದನು ಹ | ತಿರೆ ಬಂದು 

(ಪ್ರಹಸ್ತ ನೊಡನೆ ರಾವಣನ ಪ್ರವೇಶ) 


|| ೨೬೭ | | 


೭೮ ಠಾಗ ಪಂತುವರಾಳಿ - ಏಕತಾಳ ೬ 


ಪ್ರಹಸ್ತ 


ಯಾವದೇಶ | ದಿಂದ ಬಂದೆ | ವೀರ ಕಪಿರಾ | ಯಮುಂದೆ | 
ಯಾವಲ್ಲಿಗೆ | ಪಯಣವಯ್ಯ | ಈ ವಿಚಾರ | ವೇನಯ್ಯ - || ಪಲ್ಲವಿ || 


ಹೆತ್ತ ತಾಯಿ | ತಂದೆ ಯಾರೋ | ಇತ್ತ ಬಂದು | ದೇಕೊ ಮತ್ತೆ | 
ಕಿತ್ತು ನನನ | ಕೆಡಿಸಿದಂಥ | ಮೃತ್ಯವೇನ | ಯ್ಯಾ ! 
ಹತ್ತುಸಾವಿ | ರ ರಾಕ್ಷಸರ | ಅಕ್ಷಯಕು | ಮಾರರನ್ನು | 
ಮತ್ತಗಜ | ಸಹಿತ ಕೊಂದ | ಧೂರ್ತತನವೇ | ನೈ 

|| ೨೬೮ || 


1 ಭೋರೆಂದು ವಾದ್ಯಗಳ ಮೊರೆಯೆ ! ಸುರ | ವಾರವಂಬರದಲ್ಲಿ ನೆರೆಯೆ ( ಓ). 


9 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಅರಮನೆ ಆ | ಸ್ಥಾನವೆಂಬ | ಮರಿಯಾದೆಯ | ನರಿಯದೆ ಈ ! 
ಪರಿಯ ಗರ್ವ | ದಿಂದ ಕು , | ೬ರುವದೇತ | - 
ಅರಸುಗಳ | ಪ್ರಣೆಯಿಂದ | ವಿವರಕೇ | ನೀಗ ನಿನ್ನ | 
ಮರುಳುತನವ | ಬಿಟ್ಟು ಎನ್ನೊ | ಕರುಹು ಕಾರ್ಯ | ನ || ೨೬೯ || | 


“ ೭೯ ಠಾಗ ಮಧ್ಯಮಾವತಿ - ಏಕತಾಳ ೩ 


ಹನುಮಂತ 

ದಶಕಂಠ | ನೆಂಬಾತ |, ನಾರು ತೋ | ರಬೇಕಯ್ಯ | 
ಉಸುರುವೆ | ನೆಲ್ಲ ನಿ , ಮೊಳು ಕಾರ್ಯ | ದಂತರ್ಯ || ಪಲ್ಲವಿ || 


ಜಗದೊಳು | ಜನಕನ |, ಮಗಳು ಸೀ ತೆಯ ಹತ್ತು | 
ಮೊಗದಾತ | ಕದ್ದು ತಂ | ದಿರುವನಂ | ತೆ ! 
ಜಗದೇಕ | ವೀರರಾ !, ಘನ ನೋಡಿ| ಬರಲೆನ್ನ | 
ಮಿಗೆ ಹರು | ಷದಿ ಕಳು !, ಹಲು ಬಂದೆ | ನಾನು 


ಬೇಹಿನ | ಚರರನ್ನು , ಬೆದರಿಸಿ | ಕೋಲುವದು | 
ಯಾವರಾಜ್ಯದ ರಾಜ | ನೀತಿಯಿ | ದು 
ನಾವು ಮಾ | ಡಿದ ಹೊಟ್ಟೆ , ಹೇನು ಕ | ಟ್ಟುವುದಕ್ಕೆ | 
ನೋವುವೆ | ಸ್ಥಳವಾಯ್ತು , ನುಡಿಯಲಿ | ನೈಂತು 


|| ೨೭೧ || 


ಬೇಡವೆಂ | ದರೆ ಮಾತ 1, ಕೇಳದೆ | ಎನಗಿಂಥ | 
ಕೇಡುಮಾ | ಡಿದ್ದೆನ್ನ | ಬಾಲವೈ | ಸೆ- - || 
ರೂಪಾ| ಲಕನುದ್ಯಾ ! ನವನಿಂದು | ನಿರ್ಮಲ | 
ಮಾಡಿ ರಾ | ಕಸರನ್ನು , ಕೊಂದ ಪಾ ! ಪಿಯದು 


|| ೨೭೨ || 


೮೦ ವಾರ್ಧಿಕ ಷಟ್ನದಿ 
ಶಾಸಣ 

ಮಾತಿನಲಿ ಜಾಣ ಕಸಿ ನೋಡಿದರೆ ಬಲವಂತ 
ಈತನಿಚ್ಚೆಯ ಬಾಲವಲ್ಲ ಗಡ, ಇದನು ಕೈ 
ಲಾತಿಶಯವಸ್ತದಿಂ ಸುತ್ತಿ ಸುಡಬೇಕೆಂದು ದಶಕಂಠಕೋಪದಿಂದ | 


ಉಂಗುರೆಸಂಧಿ 


೨೪೫ 


ದೂತರಿಗೆ ನೇಮವಂಕೊಡಲಾಗ ಮನೆಮನೆಯ 
ಪೀತಾಂಬರಾದಿಗಳಸಹ ತಂದು ಸುತ್ತಿ ವಿಷ 
ರೀತದಿಂದೆಣ್ಣೆಯೊಳಗದ್ದಿ ಕಿಚ್ಚಿಕ್ಕಿದರೆ 'ಜ್ಯೋತಿರ್ಮಯೋಕ್ತ' ವಾಯ್ತು || ೨೭೩ || 


೮೧ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


- ಹನುಮಂತ 


ಬಾಲತುದಿಯಲಿ | ಮೊಳೆತು ರಂಜಿಸಿ | 
ಮೇಲುವಾಯು ದು | ನಾಲ್ಕುದೆಸೆಯಲಿ || 
ಕಾಳಭೈರವ ! ಮುಖದ ವk | ಜ್ವಾಲೆಯಂತೆ 


|| ೨೭೪ || 


ಕೋವಿದರ ಮನೆ | ಗೋಪುರಂಗಳ | 
ನಾವಿಧದ ಚಾ | ವಡಿಯ ಚೌಕಿಯ || 
ರಾವಣನ ಕೊನೆ| ಖಾಸೆಸಹಿತಲೆ | ಹೋಮಿಸಿದನು 


|| ೨೭೫ || 


ಹಾರಿದನು ಬಳಿ | ಕುಪ್ಪರಿಗೆಗಳ | 
ಕೇರಿಕೇರಿಯ | ಜನರ ಮನೆಗಳ | 
ತೋರಿದನು ಕೊ | ಟೈಗ್ರಿಗೌತಣ | ವೀರಹನುಮ 


|| ೨೭೬ || 


ಕರಗಿದವು ನವ | ರತ್ನಖಚಿತದ | 
ನೆರವಿಗಳ ಬೊಂ | ಬೆಗಳು ಸಹಿತಲೆ | 
ಪರಿಪರಿಯ ನೂ ತನದ ಸೀತಾಂ ! ಬರಗಳೆಲ್ಲ 


|| ೨೭೭ || 


ಆಸು ಲಂಕಾ | ನಗರದೊಳಗೆ ವಿ | | 
ಭೀಷಣನ ಮನೆ | ಹೊರತು ಅಗ್ನಿಯ || 
ರಾಸಿಯಾದುದು | ಪುರದ ರಚನೆಯ | ಖಾಸಲಳಿದು 


|| ೨೭೮ || 


೮೨ ವಾರ್ಧಿಕಷಟ್ನದಿ 
ಕೆಡಿಸಿದಂ ನಂದನವ ನಗರವಂ ಬಾಲದಲಿ 
ಸುಡಿಸಿ, ಚೂಡಾಮಣಿಯ ಸಹಿತ ಹಾರಿದ ತಿರಿಗಿ 
ಕಡಲೊಳದ್ದಿ ಯ ಕಿಚ್ಚ ನಂದಿಸುತ ಕಪಿಸೇನೆಯೆಡೆಗೆ ನಡೆತಂದು ಬಳಿಕ | 


ಪಾರ್ತಿಸುಬ್ಬನ ಯಕ್ಷಗಾನಗಳು 
1ನುಡಿದ ಲಂಕೆಯ ಪಾರುಪತ್ಯ ಮಂ ಎಲ್ಲರಿಗೆ 
ನಡೆದುದಿಂದಿನ ದಿವಸ ಉಳಿದೆವೆಂದೆನುತ ಜಗ 
ದೊಡೆಯ ರಘುಪತಿಗೆ ಕಾಣಿಸಿಕೊಂಡು ಹನುಮಂತ ಪೊಡೆವಟ್ಟು ಬಿನ್ನೆ ಸಿದ 

|| ೨೭೯ || 
( ರಾಮಲಕ್ಷ್ಮಣರ ಪ್ರದೇಶ) 
( ಹನುಮಂತನೊಡನೆ ಕಪಿಗಳೆಲ್ಲರೂ ಬಂದು ನಮಸ್ಕರಿಸುತ್ತಾರೆ). 


|| ಪಲ್ಲವಿ || 


೮೩ ರಾಗ ರೇಗುಪ್ತ - ಅಷ್ಟ ತಾಳ ೨ 
ಹನುಮಂತ 

ರಾಘವ | ಸ್ವಾಮಿ ಲಾ | ಲಿಸಿ ಕೇಳು | | 
ಈಗ ನಾ | ವೆಲ್ಲ ಪೋಗಿ | ದಣಿದಂಥ | ಬಗೆಯನು 
ದೇಶ ವಿ ! ದೇಶವ ! ತೊಳಲಿ ಬ | Yಲಿ ಬಳೆ | 
ಕಾ ಸ್ವಯಂ | ಪ್ರಭೆಯ ಸ | ಟ್ಟಣದಿ ಸು | | 
ಬೇಸತ್ತು | ಕಣ್ಣಮು ! ನ್ಯಾಶ್ರಮ | ನನು ದಾಟಿ | 
ಆ ಶರ | ಧಿಯ ತಡಿ | ಯೋಚಿಸು | ತಿರುವಾಗ 
ಶರಣ ಸಂ | ಪಾತಿ ಲಂ 1 ಕಾಪುರ | ವದೇ ಯೆಂದು | 
ಬೆರಳ ಸ | ನೈಯಲಿ ತೋ | ರಿಸಿದ ಮೇ | ೮ || 
ಶರಧಿಯ | ದಾಂಟಿ ಲಂ | ಕಾಪುರ | ದ್ವಾರದಿ | 
ಇರುಳು ಲಂ | ಕಿಣಿಯ ಸಂ | ಹರಿಸಿದ | ಬಗೆಯನು 


|| ೨೮೦ || 


|| ೨೮೧ || 


ಕುಂಭಕ | ರ್ಣನ ಶ್ವಾಸ | ದೊಳು ಸಿಕ್ಕಿ | ಕೊಂಡೊ | 
ಕಂಭಕ್ಕೆ | ಬಡಿದು ಪೇ | ಚಾಡಿ ಮು / ತೆ ! 
ಹಂಬಲಿ | ಸುತ ಹಗ | ಲಿರುಳಶೋ | ಕಾನನದಿ | 
ಕುಂಭಿನೀ | ಸುತೆಯನು | ಕಂಡು ಕೈ | ಮುಗಿದೆನು 


|| ೨೮೨ || 


ಅರಿತು ನಿ | kಪ್ರಣೆ | ಗುರುತನೆ | ಲ್ಲವ ಪೇಳಿ | 
ಕರತಲ | ದೊಳಗೆ ಉo | ಗುರವನಿ | ತೆ 


1 ತಡಿಯೊಳಗೆ ಕಾದಿದ್ದ ಕಪಿವೀರರೊಡಗೂಡಿ 

ನಡೆತಂದು ಬಳಿಕ ರಾಘವನಡಿಗೆ ಪೊಡೆವಟ್ಟು 
ಬಿಡದೆ ಬಿನ್ನ ಮೈ ದಂ ಲಂಕಾಪುರದಿ ನಡೆದ ಸಕಲ ವೃತ್ತಾಂತಗಳನು | ( ಓ , ಕಾ ) 


ಉಂಗುರಸಂಧಿ 


೨೪೬ 


|| ೨೮೩ || 


ಬರುತೇವೆಂ | ಟೀ ದಿನದಿ | ಕರಕೊಂಡು | ನಿಮ್ಮನಂ | 
ದುರುತರ | ದಲಿ ಭಾಷೆ | ಕೊಟ್ಟು ಬಂ | ದೆನು ಸ್ವಾಮಿ 
ಬಳಿಕುದ್ಯಾ | ನದಿ ಫಲಾ | ಹಾರವ | ಮಾಳ್ವಾರ | 
ಖಳರೆನ್ನ | ಹೆಡೆ ಮುಡಿ1 | ಬಿಗಿದರ | ಯ್ಯ 
' ಹಲವು ಶ | ಸ್ವವ ಬಿಟ್ಟು | ಕೊಲಿಸಿ ಬಾ | ಲವ ಸುಟ್ಟು | 
ಉಳಿದು ಜೀ 1, ವಮಾತ್ರ ! ಬಳಲಿ ಬಂ | ದೆನು ದೇವ 


|| ೨೮೪ || 


- ೮೪ ಭಾಮಿನಿಷಟ್ನದಿ 
ಅಣಿಯರಿತುಬಿಸಿಶೌರ್ಯಾ 
ಗ್ರಣಿಯ ಪಾದಕೆ ನಮಿಸಿ ಚೂಡಾ 
ಮಣಿಯ ಕೈಯೊಳಗಿತ್ರನನರೇಂದ್ರಾದಿಗಳು ನಲಿಯೆ | 
ತ್ರಿಯಸಖ ಬೆರಗಾಗೆ ಕಪಿಸಂ 
ದಣಿಯ ಮಧ್ಯದೊಳೆಸೆಯುತಿಹ ದಿನ 
ಮಣಿಯಸುತಮೊದಲಾಗಿ ಸ್ತುತಿಸಿದರಾಗ ರಘುವರನ 


|| ೨೮೫ || 


. 


೮೫ ಡವಳಾರಿ- ಏಕತಾಳ ೨ 
ಜಯಜಯ | ರಘುಕುಲ / ನಂದ | ನ | 
ಭಯನಿವಾ | ರಣ ಸುರ | ನಂದ | ನ 


|| ಪಲ್ಲವಿ || 


ಅಂಬುಜ | ಲೋಚನ | ಅಘಕುಲ | ಸಾಶನ | 
ಕಂಬುಕಂ | ಧರ ಕಮ | ನೀಯಕ | | 
ತುಂಬುರು | ನಾರದ | ಗೀತವಿ | ನೋದ ೩ | 
ಯಂಬಕ | ಸಖ ಹರಿ | ನಮೋ ನ | ಮೋ 


|| ೨೮೬ || 


ಭಾಸುರ | ಭೂಷಣ | ಬಹುಸುರ | ಪೋಷಣ | 
ದೂಷಣ | ಖಳಕುಲ | ನಾಶಣ | ರೇ ! 
ಶ್ರೀಶ ಪ | ರಮಗರು | ಡಾಸನ | ಸರ್ವಲೋ | 
ಕೇಶ ಜಾ | ನಕೀಪತಿ ! ನಮೋ ನ | ಮೊ 


|| ೨೮೭ || 


1 ಗೈಯ ( ಕಾ , ಆ ) 2 ಮುಳಿದು ವಸ್ತ್ರವ ತಂದು ಸುತ್ತಿ ( ಕಾ ) * 


s 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಭಕ್ತನ | ಶೃಲ ಭವ | ರೋಗ ಸಂ | ಹಾರಣ | 
ಮುಕ್ತಿದಾ | ಯಕ ಮಂ | ಜುಳರೂ | ಪ | 
ಉತ್ತಮ | ಪುರುಷ ಸಾ | ಕೇತಪ | ಟ್ಟಣವಾಸ | 
ದೃಢೀಪಾ| ಲಕ ತೇ | ನಮೋ ನ | ಮೋ 


|| ೨೮೮ || 


- ೮೬ ವಾರ್ಧಿಕಷಟ್ನದಿ 
ಅರಸುಮಕ್ಕಳು ಕೇಳಿ, ಆಗ ಚೂಡಾಮಣಿಯ 
ಮರುತಸುತ ರಾಮಚಂದ್ರನ ಕೈಯ ಕೊಟ್ಟಲ್ಲಿ 
ಭರಿತವಾಯಿತು ಸಂಧಿಯೆಂದು ವಾಲ್ಮೀಕಿಮುನಿವರನುಸುರ್ದ ಪುಣ್ಯಕಥೆಯ | 
ಅರಿತು ಹೇಳುವ ಕೇಳ್ಳ ಪುಣ್ಯವಂತರಿಗೆ ಬಹ 
ದುರಿತಗಳು ಪರಿಹರಿಸಿ ಸಂತೋಷದಲಿ ಕಣ 
ಪುರದೊಡೆಯ ಮುದದಿಂದ ಸಕಲಭಾಗ್ಯವನಿತ್ತು ಪೊರೆವನನುಗಾಲ ಬಿಡದೆ 

|| ೨೮೯ || 


1 ನೆಲ್ಲವಂ ಪರಿಹರಿಸಿ ಕಣಪುರ || 

ದೆರೆಯ ಶ್ರೀ ಗೋಪಾಲಕೃಷ್ಣ ಸಂತೋಷದಿಂ ( ಓ, ಕಾ ) 


ಸೇತುಬಂಧನ 

ಪ್ರಸಂಗದ ಕಥಾಸಾರ 
ಶ್ರೀರಾಮನು ದಂಡೆತ್ತಿ ಬಂದು ಸಮುದ್ರ ದಡದಲ್ಲಿ ಬೀಡುಬಿಟ್ಟಿರುವನೆಂಬ ವಾರ್ತೆ 
ಯನ್ನು ದೂತರ ಮುಖದಿಂದ ತಿಳಿದವನಾದ ರಾವಣನು ಲಂಕಾನಗರದ ಕೋಟೆ 
ಕೊತ್ತಳಗಳನ್ನೆಲ್ಲ ಭದ್ರಪಡಿಸಿ ಸುತ್ತಲೂ ಬಲವಾದ ಕಾವಲನ್ನಿರಿಸುತ್ತಾನೆ. ಅಣ್ಣನ 
ಈ ಸಮರಸನ್ನಾಹವನ್ನರಿತ ವಿಭೀಷಣನು ರಾವಣನ ಒಡೋಲಗಕ್ಕೆ ಬಂದು ಆತನಿಗೆ 
ರಾಜನೀತಿಯನ್ನು ಬೋಧಿಸುತ್ತಾನೆ. ಕೋಪೋದ್ರಿಕ್ತನಾದ ರಾವಣನ ಮಗನಾದ 
ಇಂದ್ರಜಿತುವೂ ವಿಭೀಷಣನನ್ನು ಹೀನಾಯಮಾನವಾಗಿ ಜರೆದಾಡಲು ಆತನು ತಾಯಿ 
ಯಾದ ಕೈಕಸೆಗೆ ರಾವಣನ ಧೂರ್ತತನವನ್ನರುಹಿ, ತಾನು ಶ್ರೀರಾಮನನ್ನು ಶರಣು 
ಹೋಗುವುದಾಗಿ ವಿಜ್ಞಾಪಿಸಿಕೊಳ್ಳಲು, ಕೈಕಸೆಯು ಬಂದು ರಾವಣನಿಗೆ ಬುದ್ದಿ ನೀತಿ 
ಯನ್ನು ಹೇಳುತ್ತಾಳೆ. ರಾವಣನಾದರೆ ತಾಯಿಯ ಮಾತನ್ನೂ ಧಿಕ್ಕರಿಸುವುದಲ್ಲದೆ 
ವಿಭೀಷಣನನ್ನು ಸಭೆಯಿಂದ ಹೊರನೂಕಿಸುತ್ತಾನೆ. ವಿಭೀಷಣನು ತನಗೆ ಸಮ್ಮತರಾಗಿದ್ದ 
ನಾಲ್ವರು ಮಂತ್ರಿಗಳೊಡನೆ ಲಂಕೆಯನ್ನು ಬಿಟ್ಟು ಶ್ರೀರಾಮನಿಗೆ ಶರಣುಬರಲು ರಾಮನು 
ಆತನನ್ನು ಅತ್ಯಾದರದಿಂದ ಮನ್ನಿಸಿ, ಮುಂದೆ ಲಂಕಾರಾಜ್ಯಕ್ಕೆ ಆತನೇ ಅಧಿಪತಿಯೆಂದು 
ಪಟ್ಟಾಭಿಷೇಕವನ್ನೆಸಗಿ ಅನುಗ್ರಹಿಸುತ್ತಾನೆ, 

ತದನಂತರ ಸಮುದ್ರಕ್ಕೆ ಸೇತುವನ್ನು ಬಂಧಿಸಲಿಕ್ಕಾಗಿ ವರುಣನ ಅನುಗ್ರಹವನ್ನು 
ಪಡೆದು, ಆತನ ಸಲಹೆಯಂತೆ ವಿಶ್ವಕರ್ಮಾಂಶಸಂಭೂತನಾದ ನಳನನ್ನು ಬರಮಾಡಿ 
ಸೇತುವನ್ನು ರಚಿಸುವಂತೆ ಕಪಿನಾಯಕರಿಗೆ ಅಪ್ಪಣೆ ಕೊಡಿಸುತ್ತಾನೆ. ಆ ಪ್ರಕಾರ 
ಹನುಮಾಂಗದಾದಿಕಪಿವೀರರು ಭರತಖಂಡದ ವಿಸ್ತಾರದಲ್ಲಿರುವ ನಾನಾ ಪರ್ವತಗಳನು 
ಕಿತ್ತು ತಂದುಕೊಡುತ್ತಿರಲು ನಳನು ಮಹಾ ಸಾಹಸದಿಂದ ಸೇತುಬಂಧನದಲ್ಲಿ ಉದ್ಯುಕ್ತ 
ನಾಗುತ್ತಾನೆ. ಎಷ್ಟೊಂದು ಪರ್ವತಗಳನ್ನು ತಂದೊಡ್ಡಿದರೂ ಸಾಕಾಗದಿರುವಲ್ಲಿ 
ಅಂಗದನು ಪರಶಿವನ ವಾಸಸ್ಥಾನವಾದ ಕೈಲಾಸಪರ್ವತವನ್ನೂ , ಹನುಮಂತನು ಸಕಲ 
ಲೋಕಾಧಾರವಾದ ಹಾಗೂ ಸುರಾಲಯವಾಗಿರುವಂಥ ಮಹಾ ಮೇರುಪರ್ವತವನ್ನೂ 
ಕೀಳಲು ಉದ್ಯುಕ್ತರಾಗುತ್ತಾರೆ. ಆಗ ಪರಶಿವನೂ ಬ್ರಹ್ಮನೂ ತಕ್ಕ ನಯೋಕ್ತಿಗಳಿಂದ 
ಅವರನ್ನು ಸಾಂತ್ವನಗೊಳಿಸಿ ಹೇಗೂ ಆ ಪರ್ವತಗಳನ್ನು ಉಳಿಸಿಕೊಳ್ಳುತ್ತಾರೆ.ಕೊನೆಗೆ 
ಹನುಮಂತನು ಆ ಮೇರುವಿಗೆ ಸಮಾನವಾಗುವಷ್ಟು ಉಪಪರ್ವತಗಳನ್ನುರುಳಿಸಿ ತಂದು 
ಕೊಟ್ಟಲ್ಲಿಗೆ ಪರ್ಯಾಪ್ತವಾಗಿ ಆ ಮಹಾರಂಭವುಕೊನೆಗೊಂಡು, ಸಂತುಷ್ಟರಾದ ದೇವತೆ 
ಗಳು ಹೂಮಳೆಗರೆದರೆಂಬಲ್ಲಿಗೆ ಈ ಸೇತುಬಂಧನಪ್ರಸಂಗಕ್ಕೆ ಮಂಗಲವಾಗುವುದು. 


೨೫೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುಖ್ಯ ಪ್ರಕರಣಗಳು 
೧ . ವಿಭೀಷಣನ ರಾಜನೀತಿ 

ವಿಭೀಷಣನ ಶರಣಾಗತಿ 
೩ . ಸಮುದ್ರರಾಜನ ಅನುಗ್ರಹ 
೪ . ಮಹಾ ಸೇತುಸಮಾರಂಭ 


ಭೂಮಿಕೆಗಳು 
ರಾಮ 


೨, 


ಹನುಮಂತ 
ಸುಗ್ರೀವ 
ಜಾಂಬವ 
ಅಂಗದ 


ನೀಲ 


ಗವಾಕ್ಷ 
ವರುಣ 


ಈಶ್ವರ 


ಬ್ರಹ್ಮ 
ನಾರದ 
ರಾವಣ 
ಇಂದ್ರಜಿತು 
ಶುಕ 
ಸಾರಣ 
ನೀಲನಾಯಕ 


ಮೇನಕೆ 


ಕೈಕಸೆ 


ವರುಣಸ್ತ್ರೀಯರು 


ಸೇತುಬಂಧನ 


|| ೧ || 


೧. ಮತ್ತೇಭವಿಕ್ರೀಡಿತವೃತ್ತ 
ಘನವಾಲ್ಮೀಕಿಮುನೀಂದ್ರಪಾದಯುಗಕಂ ಬೀಳುತ್ತಲಾ ಬಾಲರು | 
ಮನಸಂತೋಷದಿ ಸೇತುಬಂಧನಗಳ ಪ್ರಾರಂಭ ಸಂಪೂರ್ಣವಂ | 
ವನಸಂಚಾರಿಗಳೆಂತು ದಾಂಟಿದರದಂ ಶ್ರೀರಾಮಚಾರಿತ್ರಮಂ | 
ಇನಿತಾನಂದದಿ ಕೇಳೊವೆಂಬ ಸುತರಂ ಕೊಂಡಾಡುತಿಂತೆಂದನು 

( ಠಾಮಲಕ್ಷ್ಮಣರ ಹಾಗೂ ಕಸಿನಾಯಕರುಗಳ ಪ್ರವೇಶ) 

೨. ಸಾಂಗತ್ಯ ( ಚರಿತೆ) ರೂಪಕತಾಳ - ೩ 
ಶಾನು 

ತನಯರು | ಕೇಳಿ ರಾ | ಘವನು ಕೈ | ಯಲಿ ಚೂಡಾ | 
ಮಣಿಯನು | ಕೊಂಡು ದುಃ | ಖಿಸುತ || 
ವನಿತೆಯ | ಮೇಲಿದ್ದ | ಮಮಕಾರ | ದಿಂದಲಾ | 
ದಿನಕರ 1 ತನುಜಗಿಂ | ತಂದ - 


|| ೨ || 


೩ ರಾಗ ಭೈರವಿ - ಜಂಪೆ ತಾಳ ೧ . 
ಅತಿಶಯದ | ಸಾಗರದ | ಮಥನದೊಳು | ಜನಿಸಿ ಸುರ | 
ಪತಿಯಿಂದ | ಬಂತು ಮಣಿ | ಜನಕನ್ನಡ | ಗೆ -- 


|| ೩ || 


ಮಗಳ ವೈ | ವಾಹದಲಿ | ವಶವಾಯಿ | ತಮ್ಮೊಡನೆ | 
ತೆಗೆದು ಸಲೆ | ಮೋಹದಲಿ |ಕೊಟ್ಟೆ ಸತಿ ! ಗೆ 


ಏನುಪಾ ಯದೊಳಿದರ | ಉಳುಹಿಕೊಂ | ಡಿ ಕಾಣೆ | 
ಮಾನಿನೀ ! ಮಣಿ ನೋಡೆ| ಜಾಣೆಯಹು | ದು 


|| ೫ || 


ಎಂದಿಗಾ | ದರು ಸತಿಗೆ | ಭೋಗಿಸುವ | ಫಲವಿರಲು | 
ಅಂದುಪರಿ | ಯಂತ ತೆಗೆ | ದಿರಿಸೊ ತ | 


|| ೬ || 


ಮರುತಸುತ | ನಮಗಾಗಿ ಮಾಡಿದ | ಸಾಹಸಕೆ | 
ನೆರೆಯದುಪ | 1ಚಾರಗಳ 1 | ಏನಿತ್ಯ 1 ರೂ 


|| ೭ | 


1 ಕಾರವದು ( ಕಾ ) 


೨೫೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಧರ್ಮಶಾ | ಶ್ವತವಾಗಿ | ಧಾರೆಯೆರೆ | ದೆವು ಬರುವ | | 
ಬ್ರಹ್ಮ ಪದ | ವಿಯ ಭಾಗ್ಯ | ಹನುಮಂತ | ಗೆ 


|| ೮ || 


- ೪ ವಾರ್ಧಿಕ ಷಟ್ನದಿ 
ಮರುತನಂದನಗಾಯ್ತು ಅಜನ ಸಂಪದವೆಂದು | 
ಸುರಪತಿಯು ಮುಂತಾದ ಸುರರೆಲ್ಲ ಜಯವೆಂದು | 
ಸುರಿದರಂಬರದಿಂದ ಪೂಮಳೆಯ ದೇವದುಂದುಭಿ ಮೊಳಗಿತಾಕಾಶದಿ || 
ಕರಿ ತುರಗ ರಥ ಪಾದಚಾರಿಗಳು ತಾವೆ ನಾ | 
ನರರೊಬ್ಬರೊಬ್ಬರೊಳಗಾಯ್ತು ಚತುರಂಗ ಮಾ | 
ರ್ಬಲ, ಮಾರ್ಗಶಿರ ಶುದ್ದ ದಷ್ಟ ಮಿಯೊಳೆಲ್ಲರುಂ ಹೊರಪಯಣಮಂ ಗೈದರು llell 


- ೫ ಠಾಗ ವಾರವಿ. ಅಷ್ಟ ತಾಳ ೨ 
ವರಶ್ರನ | ಣಾದ್ರಿಯಿಂ | ದೆದ್ದು ಬಂ | ದು ಸುರ | 
ಗಿರಿಯೊಳು| ನೆಲೆಸಿದ | ರು || 
ಮರುದಿನ | ಮೇಚಕ | ಪರ್ವತ | ದಿಂದೆದ್ದು | 
ಬರುತಿ | ರ್ದುದು ಕಟ | ಕ – 


|| ೧೦ || 


ಅಲ್ಲಿಂದ | ಮಲಯಾ | ಚಲಕಾಗಿ । ದಿನ ನಾಲ್ಕ | 
ರಲ್ಲಿ ಸಾ | ಗರ ತಡಿ | 7 || 
ಎಲ್ಲರೂ | ಬಂದುದ | ಕಾಣುತೋ | ಡಿದರು ಮ | 
ಇಲ್ಲಿದ್ದ | ದಾನವ | ರು 


|| ೧೧ || 


೬ ವಾರ್ಧಿಕ ಷಟ್ನದಿ 


ರಾವು . 


ಧಾಳಿನರಿದ್ದೆ ತಂದು ಗಂಧಮಾದನ ಗಿರಿಂತು | 
ಮೂಲದೆಡೆಯಲಿ ರಾಮ ಸೈನ್ಯ ಮಂ ಕೆದರೆ , ಕಪಿ | 
ಪಾಳೆಯವ ಕಂಡಂಜಿ ಕಾವಲಿಹ ರಾಕ್ಷಸರು ಬೀಳುತೇಳುತ ನಡೆದರು || 


1 ಮರುದಿವಸ ( * ) 


ಸೇತುಬಂಧನ| 


೨೫೩ 


ನೀಲನಾಯಕ 

ಓಲಗದೊಳಿರುವ ದಶಕಂಠನಂಘಿಗೆ ಮಣಿದು | 
ನೀಲನಾಯಕನಂಜುತಂಜುತಳುಕುತ ಬೆದರಿ | 
ದಾಲಿಗಳ ನೀರೊ ? ಗದ್ದ ದಸ್ತರದಿಂದ ಹೇಳಿದನು ದನುಜೇಂದ್ರಗೆ || ೧೨ || 


೭ ಶಂಕರಾಭರಣ.. ಅಷ್ಟ ತಾಳ ೧ , ೨ 


ನೀ 


ದಂಡು ಬಂ | ತಯಾ ರಾ | ಘವನ - ಸಾವು || 
ಕಂಡೆವು | ದಳದ ಸು | ಗ್ರೀವನ || 
ತಂಡತಂ | ಡದೊಳೆಪ್ಪ | ತೇಳು ಕೋ ! ಟಿಯ ಕೈಯ ! 
ತುಂಡುಮರಗಳ | ಗುಂಡುಗಿರಿಗಳ | ಹಿಂಡುಹಿಂಡಿನ | ಕಪಿಗಳ _ || ೧೩ || 


ದಿನಕರ | ವಂಶ | ಲಾಮ - ರಾಮ | 
ನನುಜ ಲ | ಕ್ಷಣನು ನಿ ! ಸೀಮ - || 
ಧನುಶರ | ಗಳ ಕೊಂಡು | ದನುಜರ | ವಧೆಗೆಂದು | | 
ಘನಪರಾಕ್ರಮಿ | ವೀರಸುಗ್ರೀ | ವನ ಮಹಾಬಲ | ಕೂಡಿದ || ೧೪ || 
ಕರಿರಥ | ತುರಗತಿ ಕಣ | ಲಾಳು - 1 - ತಾವೇ | 
ಪರಿವಾರಾ | ಗಿಹರಯ್ಯ | ಕೇಳು.. ! 
ಕರಡಿ ಸಿo | ಗಳಿಕ ನಾ ನರ ಮುಸು | ಕೆಂಜಣಿ | 
ಮರಿಗಳೆದವೆ | ಕೆಲವು ಬಿಳುಪಾ | ಗಿರುವ ಮುದಿಮುದಿ | ಕಪಿಗಳ || ೧೫ || 


ಕೇಳಿದ | ದಶಕಂಠ | ನುಡಿಯ | ರಾಮ | 
ಪಾಳ್ಯ ಸ | ಮುದ್ರದ | ತಡಿಯ || 
ಓಲಗ | ದೊಳು ಕುಳಿ | ತೆಲ್ಲರ / ಕರೆಸಿದ | 
ಕಾಳಗಕೆ ಸ | ನ್ಯಾಹದಿಂ ಬರ | ಹೇಳಿದನು ಖಳ | ಕೋಟಿಯll೧೬ || 

- ೮ ರಾಗ ಭೈರವಿ. - ತ್ರಿವುಡೆ ತಾಳ ೩ 
ಬಂದರಾಗ -lಧುರಕ್ಕೆ | ತಂದರಾಗ 

|| ಪಲ್ಲವಿ || 


1 ರಸಿ ( ಕಾ ) 3 ನಾಯೆ ( ಕಾ , ಅ) 3 ವು | ತಾವೇನಾದ! ಚರಿಗಳಂತದರೊಳ್ಳೆ | 
ದಾವೆ - 1 ( ಕಾ ) 


೨೫೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ರಾವಣ 


ನೀಲನಾಯಕ | ನೆಂದವಾರ್ತೆಯ | 
ಲಾಲಿಸುತ ನೆರೆ | ಕೇಳಿದ . | | 


ಕಾಲಭೈರವ | ನಂತೆರೋಷದ ! 
ಮೇಲೆ ಖತಿಯನು | ತಾಳಿದ - || 


ಕಾಳರಕ್ಕಸ | ದಿಗುತಟದ ಬೇ | 
ತಾಳರನು ಬರ | ಹೇಳಿದ - || 


ಸಾಲುಸಾಲೀ | ಕೇಳುಲೋಕಕೆ | 
ಓಲೆತಾಳೆಯ | ಬರೆಸಿದಾಗಲೆ 


|| ೧೭ || 


|| ಪಲ್ಲವಿ || 


ಬಂದರಾಗ - - 1ಖಳನಿದಿ | ರ್ನಿoದರಾಗ - 

( ಯುದ್ಧ ಸನ್ನದ್ಧರಾದ ರಾಕ್ಷಸಭಟರ ಸಂಭ್ರಮದ ಪ್ರವೇಶ) 
ಕೋಟಿ ದಾನವ | ರುಗಳ ಶರಧಿಯ | | 
ದಾಟದಂದದಿ | ನಿಲಸಿದ – || 


ಕೋಟೆಯದ ಹೊರ | ವಳಯ ಸುತ್ತಲು | 
ನೀಟಿನಲಿ ಕಣಿ | ಯಗೆಸಿದ – || 


ಪಾಟಿಯಲಿ ರಣ | ಭೂಮಿಗಖಿಳ ಸ | 
ಲೂಟಿಯಂಕವ | ಸುಳಿಸಿದ || 


2 


|| ೧೮ || 


ಕಾಟಕರ ಕೈ | ಯಸ್ಪಶಸ್ಸದಿ| 
3ಕೋಟಲೆಗೆ ಛಲ | ವೆಳಸಿತಾಗಲೆ 

- ೯ ಕಂದಪದ್ಯ 

(ವಿಭೀಷಣನ ಪ್ರವೇಶ) 
ಅಂದಿನ ಓಲಗದೆಡೆಗ್ಡೆ 
ತಂದಗ್ರಜಗೆರಗಲಾ ವಿಭೀಷಣದೇವಂ | 


1 ಜಯಜಯವೆಂ ( ಕಾ ) 2 ಕೋಟಗೌಳ ಮರಾಟರಾಯರ ( ಕಾ, ಅ) 3 ಸಾಟಿ 
ಮಾಡುತ ಕರೆಸಿದಾ ( ಕಾ , ಅ) 


ಸೇತುಬಂಧನ 


೨೫ 


ಬಂದಾರಾನನ ವಾರ್ತೆಯ 
ನಂದರುಹಲು ಕೇಳು ರಾಜನೀತಿಯ ಪೇಳ್ತ೦ 


|| ೧೯ || * 


೧೦ ರಾಗ ಕಾಪಿ - ಅಷ್ಟ ತಾಳ ೧ 


|| ಪಲ್ಲವಿ || 


ವಿಭೀಷಣ 

ಇನ್ನಾ | ದರು ಬಿಡು | ಬಿಡು ನಿನ್ನ | ಛಲವ | 
ಮೊನ್ನೆ ಹೇ | ಳಿದ ಮಾತು | ನಿಜವಾಯಿ | ತಲ್ಲ 
ಮೊದಲು ಪ | ಟ್ಟಣವನ | ಗ್ನಿಗೆಕೊಟ್ಟ ! ಕಪಿಯಂಥ | 
ಅದುಭುತ | ವೀರ ವಾ | ನರಸೈನ್ಯ | ವೈ ತಂದು | 
ಚೆದರಿತು | ಪಾಳ್ಯ ವಂ | ತೆ - ಈ | ಚೆಗೆ ದಾಟು | 
ವುದಕಲ್ಪ | ವೇಳ್ಯ ನಂ 1 ತೆ - ಎ | ಚರಿತುಕೊಂ | 
ಬುದಕೀಗ | ಸಮಯ ಬಂ | ದಿದೆ ಮುನ್ನಿ | ನಂತೆ 
ಅಣ್ಣ ಕೇ | ೪ ರಾಮ | ಚಂದ್ರನೀ | ಭೂಮಿಯ | 
ತಿಣ್ಣ ವಿ | ಳುಹಲಾಗಿ | ಅವತು | ಸಿದನೆಂದು | 
ಹೆಣ್ಣ ನೆ | ವನ ಹಿಡಿ | ದುನ| ಮ್ಮೆಲ್ಲರ | 
ಮಣಿಗೆ | ಕುವ ಬಡಿ | ದು - ಈ | ಕಾರ್ಯದೊ || 
ತುಣ ದು | ರಿವುದುಚಿ | ತಗಳಲ್ಲ | ಹರಿದು 


|| ೨೦ || 


|| ೨೧ || 


ಜಾರೆಯೆ | ಜಾನಕಿ | ಸಾಕ್ಸಲ್ಲ | ಕುಮಿದೇವಿ | 
ನಾರಾ, | ಯಣ ರಾಮು | ಚಂದ್ರ ಮಾ | ಶೇಷಾನ | | 
ತಾರಿ ಲ | ಕಣರು ಬo | ದುದೇ | ವತೆಗಳ | 
ದೂರಿಗೋ | ಸ್ವರದೊಳಿಂ |ದುನ| ಮಂತಕ | 
ನೂರಿಗ | ಟ್ರದೆ ಬಿಡ | ರರಿತುಕೊ | ಮುಂದು 


|| ೨೨ || 


* ಕೇಳಿದೆ | ಯಾ ಆಣ ಕೇಳಿದೆ | ಯಾ – 

|| ಪಲ್ಲವಿ || 
ಪಾಳೆಯ ಗೂ | ಡಿ ನಮ್ಮೊಡನೆ | ಕಾಳಗಕ್ಕೆ | ಬಂದ ಪರಿಯ || ಅನುಪಲ್ಲವಿ || 
ಬಾಲವುಳ್ಳ । ಕಪಿಗಳೆ ಪ್ಪ | ತೇಳುಕೂಟ| ಯಂತೆ ಕೆಲವು | | 
ನೀಲ ಕೆಂಪು | ಬಿಳಿದು ಮತ್ತೆ | ಬಾಲಕರಂ | ತೆ ! 
ಮೇಲೆ ಸುಗ್ರೀ | ನನೆಂಬಾತ | ಪಾಲಿಸುವ | ನರಸನಂತೆ | 
ನೀಲನೆಂಬ | ನಿವರಿಗೆಲ್ಲ | ಪಾಳ್ಯದ ನಾ | ಯಕನಂತೆ || ( ಅ) . 


೨೫೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧. ರಾಗ ಭೈರವಿ - ಅಷ್ಟ ತಾಳ ೧ 


ರಾವಣ 


|| ಪಲ್ಲವಿ || 


ಏನೆಂದೇ ತನ್ನ ! ಏನೆಂದೆ 
ಏನೆಂದೇ | , ತನ್ನ | ಏತಕೆ | ಮರುಳಾದೆ | 
ದಾನವ | ರುಗಳ ಶಕ್ತಿ | ಯನು ನೀ ! ನರಿಯದೆ 


|| ಅನುಪಲ್ಲವಿ || 


|| ೨೩ || 


ದನುಜರ | ಸೈನ್ಯ ಲಂ | ಕಾದುರ್ಗ | ನೆನಗೆ | 
ಅನುಜಗೆ | ಸರಿ ಯಾರು | ಕುಂಭಕ | ರ್ಣನಿಗೆ | 
ಧನಪತಿ | ಪೃಷ್ಠ ತಾ | ನೈಶ್ವರ್ಯ | ದೊಳಗೆ | 
ಘನಪರಾ | ಊಮಿ ಶಕ್ರ | ಜಿತು ಕಂದ | ನೆನಗೆ | 
ಈರೇಳು | ಜಗದೊಡೆ| ತನ ನನ | ಗುಂಟು | 
ಮಾರವೈ | ರಿಯ ಭಕ್ತಿ | ಮನದಿ ಬೇ | ರುಂಟು | 
ಸೇರಿಪ್ಪ | ದಿಕ್ಕಾಲ | ಕೂಳೆ ನನ್ನ | ನಂಟು | | 
ಬೇರಿನ್ನು | ಯೋಚಿಸ | 1ಲಿಕೆ ಮತ್ತೇ | ನುಂಟು 
ಸೀತೆಯ | ನಾ ಬಿಟ್ಟು | ಕೊಟ್ಟರೆ | ಮುಂದೆ ! 
ಸೇತುಗ | ನೆಂದೆಂಬ | ಪೆಸರಿಡು | ತಂದೆ | 
ಮಾತಿಲಿ | ಬೆದರಿಸಿ | ಬಿಡಿಸಲು ! ನಿನ್ನ | 
ತಾತನಿಂ | ದಾಗದು | ಛೀ ಹೋಗೋ ! ತಮ್ಮ 


|| ೨೪ || 


|| ೨೫ || 


ಆತನಿ | ಗುಪಕಾರ | ಎಂಬಡೆ | ನಿನ್ನ | 
ತಾತನೊ | ತಮ್ಮನೊ | ಮಗನೊ ಮೈ | ದುನನೊ | 
ಕೋತಿಗ | ಳರಸನ | ಕೊಂಡಾಡು | ವೆಲೆಲೇ | 
ಸೀತೆಯ | ಬಂಟ 4ನೀ | ಛೀ ಹೋಗೊ | ಮರುಳೇ 


|| ೨೬ || 


೧೨ ರಾಗ ಕಾಪಿ - ಅಷ್ಟ ತಾಳ ೧ 
ವಿಭೀಷಣ 

ನೀನೇಕೆ | ಮರುಳಪು ! ದಣ್ಣ | ಇನ್ನು | 

ಜಾನಕಿ | ಯನು ಬಿಟ್ಟು | ಕೊಡುವುದೆ | ಬಣ್ಣ - || ಪಲ್ಲವಿ || 
1 ಲದರೊಳ್ ( ಅ) 2 ನುತಲಿ ಕರೆವರು ಹಿಂದೆ( ಕಾ ) 3 ಡುವದಕೆ ( ಕಾ ); ಡಲೇಕೆ( ಕಾ ). 
4 ನೆ | ಬಳಿಯ ದಾಯಾದಿಯೊ ( ಕಾ , ಅ) 


ಸೇತುಬಂಧನ 


೨೫ 


ಕೊಬ್ಬಿದು | ಇದವೆಲ್ಲ ! ಬಿಡುಗು ಕಪಿ | 
ಮಾರ್ಬಲ | ಗಳು ಬಂದು ! ಮುಂಡೆಯ | ಬಡಿಗು || 
ಪರ್ಬಿ ಪ | ಟ್ಟಣವೆಲ್ಲ | ಸುಡುಗು |. ಜಗ | | 
ದಬ್ಬೆ ಜಾನಕಿಯಿಂದ | ಸೌಭಾಗ್ಯ | ಕೆಡುಗು | 


|| ೨೭ || 


|| ೨೮ || 


ಸೀತಾದೇ | ವಿಯ ಕರ | ಕೋಣಕು ಒಳ್ಳೆ | 
ಜಾತಿಮಾ | ಣಿಕ್ಯ ಮು / ತುಗಳ ತೆ | ಕ್ರೋಣಕು || 
ಈ ತಪ್ಪ / ಪಾಲಿಸೆ | ನಕು | ರಘು | | 
ನಾಥಸ್ವಾ | ಮಿಯ ಪಾದ | ಗಳ ಕಟ್ಟಿ | ಕೆಣಕು 
ರಾಮ ಚಂ | ಪ್ರಗೆ ಪೊಡ | ನಡುವೆ ನನ್ನ | 
ಸೀಮೆಯ | ಒಡೆಯಂಗೆ | ಕಪ್ಪವ | ಕೊಡುವೊ || 
ಕಾಮುಕ | ತನವೆಲ್ಲ | ಬಿಡುವೊ ... ಆ | 
ಸ್ವಾಮಿಯ | ಮನದೊಲ| ವಿದ್ದಂತೆ | ನಡವೊ 


|| ೨೯ || 


೧೩ ರಾಗ ಘಂಟಾರನ - ಜಂಪೆತಾಳ ೨ 
ಶಾವಣ ... 

ತಮ್ಮನ ಸ್ವ | ರೂಪಕ್ಕೆ | ತಕ್ಕ ಮಾ | ತಾಡಿದರೆ | | 
ಒಮ್ಮೆ ಸೈ | ರಿಸಿದೆ ನ | ನಮ್ಮ ಕೈ | ಕಸೆಗೆ 


|| ೩೦ || 


|| ೩೧ || 


| ೩೨ || 


ಅವನ ಸಗ | ರಾನ್ವಯದ | ಮಮಕಾರ | ವುಳ್ಳಾತ | 
ನಮಗೆ ಬು | ದ್ದಿಯ ಸಾರ | ಲಿನನಷ್ಟ | ರವನು . 
ಆ ಕಪಿಗ | ಕುಗ್ರಭಯ | ಸೋಕಿತೇ ಪಿಸುಣನಿಗೆ | 
ಈ ಕುಟಿಲ | ತನ ಬೇಡ | ಸಾಕು ನಡೆ | ಗಾಢ 
ಗಂಡುಸ | ಇವರ ಭಯ | ಗೊಂಡೆಯಾ | ದರೆ ನಿನ್ನ | 
ಹೆಂಡತಿಯ | ಕೊಟ್ಟು ಬೀಳ್ಕೊಂಡು ಬಾ | ಮನೆಗೆ 
ನಿಷರ| ಗಳ ಮಾತ | ನೀನೊಂದ | ನಾಡಿದರೆ | 
ಪೆಟ್ಟಾಗ| ದಿರದಿನ್ನು | ಒಡೆದಪುದು | ಬೆನ್ನು 
ಜೋಡಾಗಿ | ಜನಿಸಿರ್ದ | ಜಾಣೆಗಳ | ಬಗೆ ಬೇರೆ || 
ಹೇಡಿತನ | ದುದಯ ಕೈ | ಗೂಡಿತನು | ಜನಿಗೆ . 
17 . 


|| ೩೩ || 


|| ೩೪ || 


| ೩೫ || 


Dates 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಂಟತನ | ಮರ್ಯಾದೆ | ಜಾಣೆಗಳ | ಬಗೆ ಬೇರೆ | 
ಶುಂಠರಿಗೆ | ದೊರಕುವುದೆ | ಶೂರತನ | ದೊಸಗೆ 


|| ೩೬ || 


ಇಂದ್ರಜಿತು | ನಿನ್ನ ಕಿರಿ | ತಂದೆಯಾ | ಡಿದ ಮಾತು | 
ಬಂದುದೇ | ಮನಕೆ ಪೇ | ಇಂದು ಬೆಸ | ಗೊಂಡ 


|| ೩೭ || 


೧೪ ಸಾಂಗತ್ಯ , ರಾಗ ಪಂತುವರಾಳಿ...ರೂಪಕತಾಳ ೩ 
ಇಂದ್ರಜಿತು. 

ತಂದೆ ಕೇ | ಜೈ ಪರ | ಸತಿಯರ | ವಂಚಿಸಿ | 
ತಂದುದ ! ನ್ಯಾಯ ರಾ | ಜಸಕೆ - || 
ಮುಂದಿನ್ನು | ಬೆದರುತ್ತ | ಬಿಟ್ಟಿವಾ | ದರೆ ನನ್ನ | 
ನಿಂದಿಸು ! ವರು ಲೋಕ| ದೊಳಗೆ 


|| ೩೮ || 


ಸಿಂಧುವ / ನುರಿ | ಸುವಡೆ ಕೂ | ಇದು ಬಲ | 
ಬಂದರೆ | ಬರಲಿ ರಾ | ಘನನl 
ತಂದೆಯ | ತಂದೆಗೆ | ಸಾಧ್ಯ ಜಾ | ನಕಿಯನ್ನು | 
ಹಿಂದಕ್ಕೆ | ಒಯ್ಯುದಂ| ತಿರಲಿ 


|| ೩೯ || 


ಹಿರಿದಾದ | ನನನ ಸಂ | ಕರಿಸುವ | ಕಪಿಗಳ | 
ಕರಕೊಂಡು | ಬಂದು ರಾ | ಕಸರ - || 
ಧುರದೊಳೆ| ಚಾಡಿ ಸೋ | ಲಿಸುವನೆಂ | ಬಾ ಮಾತಂ | 
ತಿರಲಿ 5 | ಚಿಕ್ಕಯ್ಯ | ನವರೆ 


|| ೪೦ | | 


ವಿಭೀಷಣ 

ಎಂದಾ ಪೌ | ರುಷದ ಮಾ | ತನು ಕೇಳಿ | ಭುಗಿ ಭುಗಿ ! 
ಲೆಂದು ಕೋ ! ಪಿಸಿ ವಿಭೀ | ಷಣನು || 
ಹಿಂದೊಂದು | ಕಪಿ ನಡೆ | ತಂದಾಗೋ | ಡಿಸಿದಂಥ | 
ಕಂದ ನೀ ನಲ್ಲದಿ | ನಾರು 
ಅಣ ಕೇ | ಳೀತಗ ! ಳೆಂದ ಮಾ | ತಿನ ಮೇಲೆ | 
ಮಣ್ಣ ಕೂ | ಡುವ ಪಂತಿ | ನಮಗೆ || 


|| ೪೦ || 


ಸೇತುಬಂಧನ 


೨೫t 


ಹೆಣ್ಣು ಸಿ | ಕುವದಲ್ಲ | ಬಯಲಾಂ | ತುಗಳಿಂದ | 
ಉಣ್ಣದು | ರಿಯಬೇಡ | ಬರಿದೆ 


|| ೪೨ || 


ಜಾರೆಯೆ | ಸೀತೆ ಸಾ | ಕಾತ ಲ | ಕುಮಿದೇವಿ || 
ನಾರಾ, ! ಯಣ ರಾಮ | ಚಂದ್ರ 
ಧಾರಿಣಿ | ಯೊಳಗವ | ತರಿಸಿದ | ರೀ ಭೂಮಿ || 
ಭಾರವ | ನಿಳುಹುವ | ಬಗೆಗೆ 


|| ೪೩ || 


ಜನಕನ | ನಗರದೊ | ಳಾದವ | ಮಾನವ | 
ಮನಸಿಲಿ | ಕದೆಹೋದೆ! ಹಿಂದೆ || 
ಘನಕುಂಭ | ಕುಚ ಮಗ| ಕೊಚ್ಚಿ ಕೊಂ | ಡಂಥ ಶೂ | 
ರ್ಪನಖೆ ಏ | ನಾದಳೆಂ | ದರಿಯ 


|| ೪೪ || 


ಅಲ್ಪದಾ | ನವರೆ ದೂ | ಷಣ ಖರ | ತ್ರಿಶಿರರು | 
ಸ್ವಲ್ಪನೆ | ಮಾವ ಮಾ | ರೀಚ || 
ಅಪ್ರಯೋ | ಜಿಗನಾಗಿ | ಕೆಡಬೇಡ | ಸೀತೆಯ ! 
ನೊಪ್ಪಿಸಿ | ಕೋಡು ಬಾ ರಾ | ಮನಿಗೆ 


|| ೪೫ || 


ಒಟ್ಟಾದ | ಕಪಿಗಳು | ಮೃಗವೆಂದು | ನಂಬಿ ನೀ | 
ಕೆಟ್ಟಿ ನಾ | ಸಾರಿಹೇ | ಆದೆನು... || 
ಕಟ್ಟಾಳು | ತನವಿದು | ಸಮಯ ಜಾ | ನಕಿಯನ್ನು | 
ಕೊಟ್ಟು ಬಾ | ರಾಮಚಂ | ದ್ರನಿಗೆ 


|| ೪೬ || 


ಸ್ವಲ್ಪಕಾ | ರ್ಯಕ್ಕಾಗಿ ! ಸುಮ್ಮನೆ| ತ್ರೈಜಗ | 
ದಪ್ಪ ರಾ | ಮನೊಳೇಕೆ | ಕಲಹll 
ತಪ್ಪಾಯಿ / ತೆಂದರೆ | ತರಣಿವಂ ಶಜರಿಗೆ | 
ಒಪ್ಪುಕೊಂ | ಬುದು ವಂಶ | ಬಿರುದು 


|| ೪೭ || 


( ಪರನಾರಿ | ಗಳುಪಿದ | ಪಾತಕಿ | ಗಳ ಭೂಮಿ | | 
ಹೊರದು' ಎಂ | ಬುದು ವೇದ | ಸಿದ್ಧ || 
ನರಕದೊ lಳಿಳುಹುವ | ರಲ್ಲಿ ಎಂ | ಬದನು ನೀ | 
ನರಿತು ಜಾ | ನಕಿಯನ್ನು ಕಳುಹೋ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನಿನಗೆ ನಾ | ಚಿಕೆಯಾದ | ರೆನಗಾದ | ಕರುಹಯ್ಯ1 | 
ವನದೊಳಿ| ದ್ದವಳ ಕೊಂ ! ಡೋಯ್ತು || 
ಇನಕುಲಾ | ಧಿಪಗಿತ್ತು ಈಗ ನ | ಮೊಳು ಮನ| 
ಮುನಿಸಿಲ್ಲ | ದಂತೆ ಮಾ | ಡುವೆನು 


|| ೪೯ || 


೧೫ ಭಾಮಿನಿಷಟ್ನದಿ 


ರಾವಣ 


ಸಾಕು ಸಾಕೀ ಸಭೆಯೊಳಗೆ ಕುಳಿ | 
ತೀ ಕುಟಿಲತನವೆಂಬ ಕಪಿಗ್ರಹ | 
ಸೋಕಿದೀ ಚಂಡಾಲಹೇಡಿಯ ನೂಕಿರೆಂದೆನಲು || 


ವಿಭೀಷಣ 

ನೂಕಲೇತಕೆ ಚರರು ನಾವೇ | 
ನೂಕಿಕೊಂಬೆನೆನುತ್ತ ಕಂಗಳ | 
ಲೌಕಿದುದಕದ ಶರಣ ಬಂದನು ಮಾತೆಯಿದ್ದೆಡೆಗೆ 


|| ೫೦ || 


- ೧೬ (ತೋಡಿ ರಾಗ ) ಸಾಂಗತ್ಯ , ರೂಪಕತಾಳ ೧ 
ವಿಭೀಷಣ 

ಅಮ್ಮ ಕೇ ! ತಣ್ಣನ ! ದೆಸೆಯಿಂದ | ಖಳನಂಶ | 
ನಿರ್ಮ ಲ | ವಹ ದಿನ | ಬಂತು - || 
ಸುಮ್ಮನೆ ! 'ಮಧುಬಿಂದು ! ಕಲಹ' ಬೇ ! ಡೆಂದರೆ | 
ಧರ್ಮಕ್ಕೆ ! ಮನಸೊಡಂ! ಬಡತನು 


|| ೫ || 


ಸಾಕ್ಷಾತ ! ಹರಿ ರಾಮ | ಚಂದ್ರ ಜಾ ! ನಕಿ ಮಹಾ ! 
ಲಕ್ಷ್ಮಿ ದೇ | ವಿಯೆಂಬು | ದರಿತು.. .|| 
ರಾಕ್ಷ ಸಾ | ರಿಯ ಕೂಡೆ | ಕಲಹ ಬೇ | ಡೆಂದರು ! 
ಪೇಕ್ಷಿಸಿ ! ಕಳೆದ ವಾ | ಕೈಗಳ - 


|| ೫೨ || 


ನಗರವ | ಸುಟ್ಟಂಥ | ಮೊಗವುಳ್ಳ | ಕಪಿಗಳು | 
ಅಗಣಿತ | ವಾಗಿ ಕೂ | ಡಿಹವು - | 


1 ಗೇನು ಸೆರೆಯಲ್ಲಿ (ಆ) ; ಗನ್ನು ಸೆರೆಯಾಗಿ ( ) 2 ನಬಂ ( ಕಾ) 3 ದು (ಅ) 


ಸೇತುಬಂಧನ 


|| ೫೩ || 


ಜಗದ ದೈ | ವದಕೂಡೆ | ಕಲಹ ಬೇ | ಡೆಂದರೆ | 
ಜಗಳಕ್ಕೊ | ಡಿಹನು ಮಾ | ರ್ಬಲವ - 
ಇದಿರಾಗಿ | ರಾಮಬಾ | ಣದಲಿ ಸಾ | ವುದರಿಂದ | 
ಮೊದಲಾಗಿ | ಪೋಪ ರಾ | ಭವನ || 
ಪದಕವ | ಲವ ಸೇರಿ | ಪಡೆದು ಕಾ | ರುಣ್ಯವ | 
ಬದುಕುವೆ | ಪಾಲಿಸ | ಪ್ರಣೆಯ · 


|| ೫೪ || 


ಇಂತೆಂಬ | ಮಗನ ಮಾ | ತಿಗೆ ಕೈಕ | ಸಾದೇವಿ | 
ಸಂತಾಪ | ಒಡಲೊಳು | ಪಿರಿದು ....| | 
ಅಂತರಂ | ಗದಿ ಬಂದು | ದಶಕಂಠ | ನಿದಿರಲಿ | 
ನಿಂತುಕೋಂ | ಡಬಲೆ ಪೇ ! ಳಿದಳು . 


|| ೫೫ || 


೧೭ ರಾಗ ಶಂಕರಾಭರಣ -ತ್ರಿವುಡೆ ತಾಳ ೨ 


ಕೈಕಸೆ 


ಕಂದ ನಿನಗೀ | ಕುಟಿಲತನಗಳು | ಬಂದುದೇಕೆ | ಸೀತೆಯ | 
ತಂದು ಕುಲಕಸ | ಕೀರ್ತಿ ನನ್ನನು | ಹೊಂದಿದುದಕೆ 


|| ೫೬ || 


ಬಿಟ್ಟುಕೊಡುಜಾನಕಿಯನೆಂದರೆ | ಸಿಟ್ಟು ಮಾಡಿ | ತಮ್ಮನ| 
ಕಷ್ಟದಲಿ ಕಳು | ಹುವರೆ ಸಾನಿ | ದ್ದಷ್ಟು ದಿನಕೆ 

|| ೫೭ || 
ಪರರ ಸತಿಯನು | ಬಯಸುವಾತನೆ | ಭಾಗ್ಯಹೀನ | ದೈವದ | 
ಕರುಣೆ ತಪ್ಪದೆ | ಮಾಣದನಿತರ | ಹೊರದು ಭೂಮಿ 

|| ೫೮ || 
ಬಾಹದಕೆ ಮೊದ | ಲಾಗಿ ಸೀತೆಯ | ಕಳುಹಿಕೊಟ್ಟು ರಾಮನ | 
ಸ್ನೇಹದಲಿ ಸುಖ | ಬಾಳು ತಮ್ಮನ| ಕೂಡಿಕೊಂಡು 

|| ೫೯ || 
- ೧೮ ವಾರ್ಧಿಕಷಟ್ಟದಿ . 
ರಾವಣ 

ಕ್ಷಿತಿಜೆಯನು ಬಿಡಹೇಳ ಜನನಿಯಾ ನುಡಿಗೆ ಖಳ | 
ಖತಿಗೊಳಲು, ತನ್ನ ಪೂರ್ವದ ಮಂತ್ರಿಗಳು ಸಹಿತ || 
ರಥವೇರಿ ಮುಂದಪ್ಪ ಕಾರಣಂಗಳ ತಿಳಿದು ನರವಿಭೀಷಣದೇವನು | | 


وهو 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ವಿಭೀಷಣ 

ರಥವಿಡಿದು ಭಾನುಮಾರ್ಗವನಡರುತಗ್ರಜನ | 
ಜೊತೆಯ ಬಿಡಲಾರದಣ್ಣನ ದೂರದಿಂ ಕರೆಡು | 
ಅತಿವಿವೇಕದ ಮಾತ ಕಡೆಗೊಂದನೆಂಬೆ ಕೋಪಿತನಾದಡಾಗಲೆಂದ || ೬೦ || 


೧೯ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 
ವಿಭೀಷಣ. 

ಕಂಡದ್ದು | ನುಡಿದರೆ 1 ಕೋಪನೆರಳಿಸುವ | 
ದಣ | ದೇ | ವ | - ತನ್ನ | 
ಮಂಡೆ ಘು | ಟ್ಯಾದರೆ 1 ಮರಕೆ ಜೆ | ಪ್ರುವದುಂಟಿ | 
ಅಣ್ಣ | ದೇ - ವ 
ರೋಗಿ' ಗೌ | ಪಧ ಪಥ್ಯ | ವಾಗಿ ತೋ | ರುವದುಂಟಿ || 
ಆಣ್ಣ ದೇ ! ವ - ನಿನ | 
ಗೀಗೆನ್ನ ! ನುಡಿ ವಿಷ | ವಾಗಿ ಸಂಭವಿಸಿತೆ | 
ಅಣ್ಣ !ದೇವ 


|| ೬೦ || 


|| ೬೨ || 


|| ೬೩ || 


ಎಚ್ಚರಿ | ತಿರುವರೆ | ಸಮಯ ಬಂ | ದೊದಗಿದೆ | 
ಅಣ್ಣ | ದೇI ವ | ಇಂಥ | 
ಹುಚ್ಚು ಬು | ದ್ದಿಯಲಿ ನೀ | ಸಂದು ತಾ | ಕೆಡಬೇಡ || 
, ಅಣ್ಣ | ದೇ - ವ 
ಅಪ್ಪಡೆ | ನಿನಗೆ ನಾ | ಚಿಕೆ ಯೆನ | ಗರುಹಯ್ಯ | 
ಅಣ್ಣ | ದೇlನl - ನಾ ಕೋಂ | 
ಡೊಪ್ಪಿಸಿ | ಬರುವೆ ರಾ | ಮನಿಗೆ ಜಾ ನಕಿಯನ್ನು | 
ಅಣ್ಣ | ದೇ ! ನ 
ಧೂರ್ತರ 1 ಮತ ನಿನ | ಗಾಯ್ತಷ್ಟ 1 ಪೇಳ ರೂ | 
ಅಣ್ಣ |ದೇl - - ಪುರು | 


|| ೬೪ || 


1 ಗೆ ಮದ್ದು ಬಾಯಿಗೆಸೊಗಸಪ್ಪುದೆ ( ಕಾ ). 


ಸೇತುಬಂಧನ 


೨೬೩ 


ಷಾರ್ಥವಿ | ನಿಲ್ಲದೆ ನಂ , | ಶಕೆ ನೀರ | ಕೊಡಿಸಿದೆ || 
ಅಣ್ಣ | ದೇ ! ನ. .. 


|| ೬೫ || 


ದಾಶರ | ಥಿಯ ಕೂಡೆ| ಕಲಹ ಬೇ | ಡೆಂದರೆ | 
ಅಣ್ಣ | ದೇ ! ವ . ನಿ | 
ನಾಶಕಾ | ಲಕೆ ಬುದ್ದಿ | ವಿಪರೀತ | ವಾಯಿತೆ | | 
ಅಣ್ಣ | ದೇ .. . - 


|| ೬ || 


ಲೇಸು ಬಾ | ರದು ನಿನ | hದರಿಂದ | ತಿಳಿದುಕೊ | 
ಅಣ್ಣ | ದೇI - - -- - ಬೇಡ | 
ನಾ ಸಾ , | ರಿದೆ ಗಂಟ | ಕಟ್ಟಿಕೊ | ಸೆರಗಿಲಿ | 
ಅಣ್ಣ !ದೇವ 


|| ೬೭ || 


೨೦ ವಾರ್ಧಿಕಷಟ್ನದಿ. 
ವಿಭೀಷಣ 

ಕೂಗಿ ಗಗನದೊಳುನಿಂದಗ್ರಜಗೆ ನೀತಿಯಂ | 
1 ರಾಗದಲಿ ಪೇಳೆ ಖಳನಾಜ್ಞೆಯಿಂ ಪಟುಭಟರು || 
ತಾಗಿದರು ಖಡ್ಡ ತೋಮರ ಪರಶು ಕಣೆಯ ಕಂಪಣದ ಶಸ್ತ್ರದಿಂದ || 
( ವಿಭೀಷಣನನ್ನು ಬೆರಸಿಕೊಂಡು ಎಲ್ಲರೂ ನಿಷ್ಮಿ ಸುತ್ತಾರೆ) 

( ಠಾಮಲಕ್ಷಣರ ಹಾಗೂ ಕಪಿಗಳ ಪ್ರವೇಶ) 
ಭಾಗವತಜನಪರುಷ ಬಲುಭಟರ ನುಗ್ಗರೆದು | 
ಸಾಗರವನುತ್ತರಿಸಿ ಕಪಿಸೈನ್ಯವುಂ ಕಂಡು | 
ರಾಘವ ಪರಾಕು ಜಯ ಚಿತ್ಪಾವಧಾನವೆಂಬಾಗ ರಥವಂ ಕಂಡರು || ೬೮ || 


೨೧ ರಾಗ ಕಾಂಭೋಜಿ - ಜಂಪೆತಾಳ ೧ ಮತ್ತು ೨ 
ಸುಗ್ರೀವ 

ಆರಿವನು ಗಗನದಲಿ | ರಥದಿಂದ | ಕೈಮುಗಿದು || 
ಸಾರಾಯ | ಣಾ ಯೆಂಬ | ಶರಣll 


1 ಬೇ ( ಕಾ ) 2 ನುತಿಗೈವ ( ಅ) 3 ಶ್ರೀರಾಮ ಶರಣೆಂ ( ಕಾ , ಅ) 


೨೬೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮಾರುತನ | ಸುತ ಹೋಗಿ1 ತಿಳಿದುಬಾ | ರೆಂದೆನುತ | 
ವೀರ ಸು | ಗ್ರೀವ ಕಳು | ಹಿದನು . 


|| ೬೯ || 


ಹನುಮಂತ 

ಬಂದು ಮಾ | ತಾಡಿಸಿದ | ನಾ ವಿಭೀ | ಷಣನ ದಶ | 
ಕಂಧರನ | ಕಲಹಕಾ | ರಣನ || 
ಹೊಂದಿಕೆಯ | ತಿಳಿದು ರಘು | ಪತಿಗೆ ಸೂ | ಚನೆಗೈಯ | | 
ಲಂದು ಪೊಡ| ಮಡುತ ನಡೆ | ತಂದ 


|| ೭೦ || 


೨೨ ರಾಗ ಭೈರವಿ ತ್ರಿವುಡೆತಾಳ ೨ 


ವಿಭೀಷಣ 


ರಾಮ ರಾಮಾ | ರಾಮ ಸೀತಾ - - 


|| ಪಲ್ಲವಿ || 


|| ಅಸು ಪಲ್ಲವಿ || 


ರಾಮು ರವಿಕುಲ | ಸೋನು ಜಗದಭಿ | 
ರಾಮ ನೀರದ | ಶ್ಯಾಮ ರಘುವರ || 
ಕಾಮಪಿತ ಕಮ | ಲಾಕ್ಷ ಸಂಗರ | 
ಭೀಮ ಬಹುನಿ | ಸೀನು ದಶರಥ 
ವೀರವಿತರಣ | ವಿಜಯ ಘನಂ | 
ಕಾರ ಮಣಿಕೇ | ಯರಕಂಕಣ | 
ಹಾರ ಶರಧಿ | ಭೀರ ಖಳಸಂ | 
ಹಾರ ಮತಿವಿ | ಸ್ತಾರ ನತಮಂ | 
ದಾರ ಶಾಸ್ತ್ರವಿ | ಚಾರ ಧರ್ಮೊ | 
ದ್ವಾರ ನಿಗಮವಿ | ದೂರಸಾಧುವು | 
ನೋರಥಾರ್ಥಾ | ಧಾರ ಶುಭದಯ | 
ಸಾರ ಸಾರಾ | ವಾರ ತಾರಕ? 


|| ೭೦ || 


ತಂದೆಯಾಡಿದ | ಮಾತಿಗೋಸ್ಕರ | 
ಬಂದೆ ಪಂಚವ | ಟಿಪ್ರದೇಶದಿ | 


1 ಸದ್ಗುಣ ಸಾರವರ ( ಅ) 2 ಸತ್ಯವಿ | ಚಾರ ಶುಭದಯ | ಸಾರ'ಕರುಣಾ | 
ನಾರ ಶ್ರೀ ರಘು ( ಆ ) 


ಸೇತುಬಂಧನ 


ನಿಂದೆ ಖರದೂ | ಷಣರ ರಣದಲಿ | 
ಕೊಂದೆ ಮಾಯಾ | ಹರಿಣವನು ಎಸೆ | 
ದಂದೆ ಸೀತೆಯ | ನೊಯ್ದ ರಾವಣ | 
ನೆಂದು ಬಿನ್ನೆ | ಸಿದ ಜಟಾಯುವ | 
ನಂದು ಕಾಯ್ದೆ ಮ | ಹಾತ್ಮನಾದರೆ || 
ತಂದೆ ಸಲಹೊ ಸ | ರಾಕು ಜಯಜಯ 


|| ೭೨ || 


೨೩ ಭಾಮಿನಿಷಟ್ನದಿ 
ವಿಭೀಷಣ 

ಫಣಿಶಯನ ಪರಮಾತ್ಮ ಮಾಧವ 
ತ್ರಿಣಯಸಖ ' ಜಗದಾದಿ' ರಕ್ಷಕ 
ಪ್ರಣವರೂಪ ಪರೇಶ ನಾರಾಯಣ ನಮೋಯೆಂದು || 
ಮಣಿಯುತೈತಹ ಮಂತ್ರಿಗಳಸಹ 
ವನಜನಾಭನು ಕಾಣುತಲೆ ಲ 
ಕೋಣನ ನೋಡಲು ಕರವ ಮುಗಿದಾ ಹನುಮನಿಂತೆಂದ 


| ೭೩ || 


- ೨೪ ರಾಗ ಎರುಕಲ ಕಾಂಭೋಜಿ. .. ಅಷತಾಳ ೧ 
ಹನುಮಂತ 

ದೇವ ಚ | ಸಯ್ಯ | ಬಂದ ಠಾ | ಕಸ ನೀತ || 
ರಾವಣ | ಸಹಜಾ, | ತಸ| ಜನರೊಳು | 
ಕೋವಿದಾ | ತನು ಪ್ರಖ್ಯಾ | ತ 
ಇಂದ್ರಜಿ | ತನು ಕಟ್ಟಿ | ತಂದಾಗ | ಳಿವನ ನಾ | 
ತಿಂದ ಬಿ | ಟ್ಟರು ಎನ್ನ ।ನುಬ| ಭವನೀತ | 
ಮುಂದಹ | ಕಾರ್ಯನ | ನು 


|| ೭೪ || 


|| ೭೫ || 


ಸೀತೆಯ | ಬಿಡುಯೆಂಬ | ಮಾತ ಹೇ | ಳಿದನೆಂದು | 
ಈತನ | ಜರೆದನಂ |ತಸ| ಟ್ಟಣದಿಂದ | 
ಆತ ನೂ | ಕಿಸಿದನಂ 1 ತೆ 


|| ೭೬ || 


1 ಶ್ರೀ ಜಗದ ( ಅ) 2 ಸುಸಾತ್ವಿಕ ಸಜ್ಜನ (ಅ) 


೨೬೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾರ್ಯಗ | ಬೆಲ್ಲವ | ತಿಳಿದುಮುಂದೆ ಬಪ್ಪ | 
ನಾರಿಗೆ | ಬೆದರಿಕೊಂ | ಡು | ನ್ಯಾಯಕೆ | 
ಸೇರದಿ | ಲ್ಲಿಗೆ ಬಂದ | ನು || 
ಚಾರುಪ | ದಾಂಬುಜ | ಸೇರಿ ಬ | ದುಕಬಂದ | 
ವೀರ ವಿ | ಭೀಷಣ | ನು 


|| ೭೭ || 


೨೫ ರಾಗ ಬೇಗಡೆ ಅಷ್ಟ ತಾಳ ೨ 
ಸುಗ್ರೀವ 

ನೆಚ್ಚ ಬಾ |, ರದೀತ | ನಂತರ | ಗವ ಕೇಳಿ | 
ಆಶ್ಚರ್ಯ| ವಾಯಿತು | ನಮಗೆಲ್ಲ || 
ಹುಚ್ಚು ಮಾ | ತಣ್ಣ ತ | kಂದ್ಯರು ! ಎಂಬಂಥ | 
ವಾತ್ಸಲ್ಯ | ವನು ಬಿಟ್ಟು | ವೈರತ್ವ | ವೆಂಬುದ 


|| ೭೮ || 


ದೇವೇಂದ್ರ | ಮೊದಲಾದ | ದೇವತೆ , ಗಳು ನಿತ್ಯ | 
ಸೇವೆಯ | ಮಾಡಿಕೊಂ ಡಿಹರಂತೆ 
ಜೀವವೊಂ | ದೊಡಲೆರ | ಡೆಂಬ ತ | ಇಗ್ರಜ | 
ರಾವಣೇ | ಶನ ಸೌಭಾ | ಗ್ಯವ ಬಿಟ್ಟು | ಬಂದುದ 


|| ೭೯ || 


ತಂದೆಯೊ |, ಬೃತಾಯೊ | ಬೃಳಿಗೆ ಪು | ಟ್ಟಿದ ಮೇಲೆ| 
ಬಂದು ವೈ | ರಗಳಲ್ಲಿ | ಬಾಳ್ಳದು - || 
ಹೊಂದಿಕೆ ! ಹೊಲಬಿನ 1 ಮಾತಲ್ಲ | ಹೊಸಪರಿ | 
ಎಂದಿನ | ಸುತ ವಾಯು ! ನಂದನ | ಗೆನಿಂದ 


|| ೮೦ || 


ಹನುಮಂತ 

ಹಿಂದುದ್ಯಾ !, ನದಿಂದ | ಹಿಡಿದು ಕ | ಟೈಳಕೊಂಡು | 
ಬಂದೆನ್ನ | ಸಭೆಯಲ್ಲಿ | ಕೊಲುವಾಗ - 1|| 
1ಬಂದು ಸ | ಜನನಾ, ರ್ಗದ ಮಾತಾ | ಡಿದನೀತ | 
ನೆಂದಡಾ | ಹನುಮನ | ನುಡಿಗೊಡಂ | ಬಡೆ ರಾಮ 


|| ೮೧ || 


1 ಬಂದಾತ | ಸಜ್ಜನ ಮಾರ್ಗವ| ಪೇಳಿದ ( ಅ ) 


ಸೇತುಬಂಧನ 


అతడి 


ಠಾಗ ಘಂಟಾರನ _ ಜಂಪೆತಾಳ ೨ 


* ರಾಮ 


ಕಪಿಠಾಯ ! ಕೇಳು ಕೈ ಮುಗಿದು ಮರೆ | ಹೊಕ್ಕವರು | 
ಕಪಟದವ | ರಾದರೂ | ಕಾವುದೇ | ಬಿರುದು 


|| ೮೨ || 


ಜನನಿಯೊಂ | ದಾದರೆಯು | ಮನಸಿನಂ | ತರಬೇತಿ | 
ಕನಕವೊಂ | ದರಲಿ ಕಂ | ಚನದಿ' ಹಲ | ವೈಸೆ 


|| ೮೩ || 


ಏಕನ್ನು ತಿಂಡದೊಳ| ನೇಕ ಪಾ | ತ್ರೆಗಳಹವು || 
ಲೋಕೇಶ | ಬರೆದ ಲಿಪಿ | ತಾ ಕಡಿಮೆ | ಯಹುದೆ? 


|| ೮೪ || 


ಪ್ರಾರಬ್ಧ | ಶೇಷಮೆ | ಯೇರಿದಂ | ತಾಹುದಕೆ || 
ಬೇರೇಕೆ | ನಿನ್ನಣ್ಣ | ವಾಲಿಯೇ | ಸಾಕ್ಷಿ 


|| ೮೫ || 


೨೬ ವಾರ್ಧಿಕಷಟ್ನದಿ 
ಠಾನ 

ಶಿರವ ಪಿಡಿದೆತ್ತಿ ಪತಿಕರಿಸಿ ಲಂಕಾಪುರದ | 
ಅರಸ ರಾವಣನಿಂದ ಮೇಲೀತನೆಂದು ಸ | 
ರ್ವರ ಮುಂದೆ ಪಟ್ಟಾಭಿಷೇಕಮಂ ಮಾಡಿಸಿದ ವರವಿಭೀಷಣದೇವಗೆ | | 
ಸುರರ ದುಂದುಭಿ ಮೊಳಗಿತಾಗ ಜಯಜಯವೆಂದು | 
ಸುರಿದರಂಬರದಿಂದ ಪೂಮಳೆಯ , 4ರಾಮ ಸಾ ! 
ಗರದ ತಡಿಯಲಿ ನಿಂದು ಸಕಲಕಪಿನಾಯಕರ ಕರೆದಾಗಳಿಂತೆಂದನು || ೮೬ || 


೨೭ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 


ಠಾನ 


ಕಂಡಿರೆ | ಶರಧಿಯ | ಗಂಭೀರ ! ತನವನು | 
ಕಂಡಿ | ರೇ ! ನೈ ! ನಭೋ || 
ಮಂಡಲ | ಪರ್ಯಂತ | ತುಡುಕುವ | ತೆರೆಗಳ | 
ಕಂಡಿ | ರೇ - ನೈ 


|| ೮೭ || 


1 ವೊಡವೆ ಹಲವು ( ಆ) 2 ಖಿಕೆ ಕಡಿಮೆಯುಂಟೇ :( ಅ ). 
3 ನುತಿಸೇರಿದಂತೊದಗುವುದು ( ಕಾ ) 4 ಶ್ರೀರಾಮು ಶರಧಿ ( ಆ). 
5 ಮನದಿ ಬಲು ಚಿಂತಿಸುತ ಕಪಿವರರೊ ( ಅ) . 


|| ೮೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಭೋರೆಂಬ | ನಾದ ರೋಂ | ಕಾರ ನೀ | ರ್ಸುಳಿಗಳ | 
ಕಂಡಿ | ರೇ - ನೈ - ಮದ || 
ವಾರಣ | ದಂತಿಹ | ಮಕರನಿ | ಕರವನು || 
ಕಂಡಿ | ರೇ - ನೈ 
ಪಂತಿ ಪಂ | ತಿ ಯಲಿ ಪ | ರ್ವತದಂಥ | ವಿಾನಳ | 
ಕಂಡಿ| ಈ ನೈ - I - ಬಲ || 
ವಂತವಾ | ಗಿರುವಂಥ | ತೆರೆಗಳ | ಬೃರಗಳ | 
ಕಂಡಿ | ಈ ನೈ 
ಎಂತು ದಾ | ಟುವದೆಂದು ! ಎನಗೆ ತಿ | ಳಿಯದೊಂದು | 
ಕಂಡಿ | ರೇ - ನೈ - ಗೌರೀ || 
ಕಾಂತನೊ | ೭ನೆ ಬಲ್ಲ | ಅಂತರಂ | ಗವನೆಲ್ಲ || 
ಕಂಡಿ |ಶೇIನೈ 


|| ೮೯ || 


|| ೯೦ | | 


೨೮ ಚರಿತೆ - ರಾಗ ಪಂತುವರಾಳಿರೂಪಕತಾಳ ೨ 
ಸುಗ್ರೀವ 

ದಿನಕರ | ಕುಲಜಾತ | ನಿಂತೆಂದ ! ಮಾತಿಗೆ | 
ದಿನಕರ | ತನುಜ ಬೊ | ಬೀರಿದ || 
ನನಧಿಯ | ಕಡಿದು ದಾ ರಿಯ ಮಾಳೆ | ಲಂಕೆಗೆ | 
ದೆನುತ ಕ | ಣಲಿ ಕಿಡಿ | ಗರೆದ . 


|| ೯೦ || 


ಸೀಳುವ | ದೇತಕಂ | ಬುಧಿಯನ್ನು | ಲಂಕೆಗೆ | 
ಪಾಳೆಯ | ನಡೆವದಿ | ಸ್ನೇಕೆ || 
ಬಾಲವ | ಕಳುಹಿ ರಾ | ವಣನಕ | ಟೈಳೆತಪ್ಪ | 
ಊಳಿಗ | ವೆನಗೆಂದ | ನೀಲ 


|| ೯೨ || 


1 ತೆ ಮುಂದ್ವರಿದು ಭೋರ್ಗರೆವುದ ( ಅ) 
2 ಗಳಿಂದ ಪಾರ್ವ ವಿಧಾನಗಳನ್ನು ( ಅ) ; ಗಳ ಪರ್ವಗಳ ವಿಾನುಗಳನ್ನು ( ಕಾ ). 
3 ತರುವೆ ನೆಂದು ನೀಲ ಕೈಮುಗಿದ ರಾಮನಿಗೆ ( ಅ) 


೨೬ 


ಸೇತುಬಂಧನ 


ಗವಾಕ್ಷ 


ಎಳೆದು ತ | ರುವುದೇನು | ದೊಡ್ಡಿ1 | ದನುಜನ1 || 
ಬಲವೆಲ್ಲ | ಲಂಕೆಯ | ಸಹಿತi 
ಇಳುಹುವೆ | ಕಣ್ಣ ಮುಂ | ದೆನುತ ಗ | ವಾಕನಂ | 
ದಿಳಿಯೆ ಸು | ಗ್ರೀವ ಬೋ | ಧಿಸಿದ 


|| ೯೩ || 


ಅಂಗದ 


ಪುರವೊಂದ | ತರುವುದು | ಹೆಜ್ಜೆ ಬ್ರ | ಹ್ಯಾಂಡಖ | 
ರ್ಪರವನ್ನೇ | ತರುವೆನೀ | ಕಣದಿ || 
ಹರಿಹರ | ಬ್ರಹ್ಮಾದಿ | ಗಳ ತಂದು | ಕಣ ಮಂ | 
ದಿರಿಸುವೆ | ನೆಂದನಂ | ಗದನು 


|| ೯ 


|| 


ರಾನು 


ಜಾಂಬವಾ | ದಿಗಳು ವಿ | ಕವರೆಲ್ಲ | ರೊಂದೊಂದು | 
ಸಂಭ್ರಮ | ಗಳ ಮಾತಾ | ಡಿದರೆ || 
ಕುಂಭ | ಕರ್ಣನ ತಮ್ಮ ! ನೀ ಹೇಳೆಂ | ದೆನಲು ಪ | 
ದಾಂಬುಜ | ಕೆರಗುತಿಂ | ತಂದ 


|| ೯೫ || 


- ೨೯ ಠಾಗ ಸುರಟ. .. ಏಕತಾಳ ೩ 
ವಿಭೀಷಣ . 

ಸರ್ವೋ ! ತಮ ನೀ | ನುಪ್ರ | ಪಂಚನ | 
ನರಿಯದ | ಬಗೆ ಯೇ | ನು 


|| ಪಲ್ಲವಿ || 


|| ೯ || 


ಮಾಡುವ | ತಪಗಳ | ನು - ಸ | ಮುದ್ರನ | 
ಬೇಡುವ | ದಾರಿಯ | ನು || 
ನೋಡುವ ಗುಣಗಳ | ನು - ನ | ಮನಸಡ್ಡೆ | 
ಮಾಡುವಃ | ಪರಿಗಳ | ನು 
ಉಗುರಲಿ | ಸೀಳುದ | ಕೆ - I ಕೊಡಲಿಯ | | 
ತೆಗೆದುಕೊ | ಳ್ಳುವದೇ | ಕೆ || 
ಮಿಗುವರಿ | ದರೆ ವರು ! ಣ ನೋ | ಡುನಮೇಲಾ | 

ತಗೆ ಮಾ | ಡುವ ತೆರ | ನ … 
1 ತೆ ರಾವಣ ( ಕಾ ) 2 ಡದ ( ಕಾ ). 


|| ೯೭ || 


೨೭0. 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೦ ರಾಗ ಪುನ್ನಾಗ (ತೋಡಿ) ವರಾಳಿ - ಏಕತಾಳ ೫ 
ಕಪಿಗಳು 

ಶರಣ | ನೆಂದ | ಮಾತ ! ಕೇಳಿ | ಸರಿ ಯೆಂ | ದರವ | ಕಿಲ್ಲ | 
ಶರಧಿ | ರಾಜ | ನೊಡನೆ ! ಬಟ್ಟೆ | ಕೇಳು | ದೆಂಬ | ಸೊಲ್ಲ || ಪಲ್ಲವಿ || 
ಬಂದು | ಶೋಧಿಸಿ ಸು | ಸ್ಥಳವ | ವಿಂದು | ಮಡಿಯನುಟ್ಟು ! 
ಚಂದ | ದಿಂದ | ಹಣೆಗೆ ! ಗೋಪೀ ! ಚಂದ | ನವ | ನಿಟ್ಟು || 
ಒಂದೊಂ | ದು ತುಳ | ಸಿಯ | ಸರವ | ನಂದು | ಕೊರಳಿ | ಗಿಟ್ಟು | 
ಸಿಂಧು | ರಾಜ | ಕರುಣಿ | ಸು ಶರ | ಕೆಂದು | ಪೊಡ| ಮಟ್ಟು || ೯೮ || 
ಅಷ್ಟ | ಮದಂ | ಗಳ | ಬಾಯ | ಕಟ್ಟಿ ! ಮನನ | ಸೆಳೆದು 
ಕಷ್ಟ ! ವಾದಾ| ರ್ವತ | ಸೆರೆಯೋ | ಇಟ್ಟು | ಬಾಯ ಕಳೆದು 
ತಿಶ್ರೇಷ್ಠ ನಾದ | ಸೂರ್ಯ | ನೆಡೆಗೆ| ಮುಟ್ಟು | ವಂತೆ | ನಲಿದು 

|| ೯೯ || 


೩೧ ರಾಗ ಸೌರಾಷ್ಟ್ರ - ತ್ರಿವುಣೆ ತಾಳ ೨ 


ಶುಕ 


ಕುಶನೆ ಕೇಳೊಲಿ| ದಿತ್ತಲಾರಾ | 
ಕಸಶಿರೋಮಣಿ | ಕಳುಹ ಬೇಹಿಗೆ | 
ಕುಶಲದಲಿ ನಡೆ | ತಂದು ಪಾಳ್ಯದೊ | ಲೈಸೆಯುತಿರ್ದು 


|| ೧೦೦ || 


ಹಸನವೆಲ್ಲವ | ತಿಳಿದು ಬಳಿಕಾ | 
ಗಸಕೆ ಚಿಗಿಯುವ | ಶುಕನ ಪಿಡಿದಾ | 
ಹಸುರೆರಂಕೆಯ | ಮುರಿದು ಸೆರೆಯಲಿ | ಬಿಸುಡಿಸಿದರು 


|| ೧೦೧ || 


ರಾಮ 


ಅತ್ತರಾಘವ | ನಾಲ್ಕು ದಿನ ತಪ | 
5ಚಿತ್ರದಲಿ ಧ್ಯಾನಿಸೆ ಸಮುದ್ರನು || 
ಮತ್ತನಾಗಿರೆ | ರೋಷವನ ತಲೆ | ವೆತಾಗ – 


² || ೧೦೨ || 


1 ದೈವ ( ಆ ) 2 ಮುಂದೆ ( ಅ ) 
3 ಇಷ್ಟವಾದ ಮನರೆಡೆಯ + ಕಟ್ಟಿ ಹೋಳಹೊಳೆದು ( ಅ) 
4 ಯಲು ಹನುಮ ( ಆ) ವೆರಿಸಮುದ್ರ ರಾಜನು ( ಅ) 6 ಯ ( ಅ). 


೧೭ . 


ಸೇತುಬಂಧನ | 


೩೨ ವಾರ್ಧಿಕಷಟ್ನದಿ 
ಸೆಳೆದು ಲಕ್ಷ್ಮಣನ ಕೈಯಿಂದ ಧನುಶರವದಕೆ | 
ಪ್ರಳಯಕಾಲದ ರುದ್ರನಂತೆ ಕ್ರೋಧಾಗ್ನಿಯಂ | | 
ಒಲಿದು ವಾಹಿಸಿ ವರುಣನಿರನ ಕಳೆಯೆನಲು2 ತಲ್ಲಣಿಸಿತೀರೇಳು ಲೋಕ || 
ಜಲನಿಧಿಯು ಬತ್ತಿತಲ್ಲಿರುವ ಜಂತುಗಳು ತಳ | 
ಮಳಿಸಿದವು ರತ್ನಗಳು ಕರಗಿದುರಿಹಾರಿದವು ! 
ಭರದಿ ವರುಣನ ತಗಲಿದಂಬುಜಾಕ್ಷಿಯರರಿತು ಬಲುಬೇಗ ನಡೆತಂದರು || ೧೦೩ || 


( ವರುಣನ ಪತ್ನಿಯರ ಪ್ರವೇಶ) 

೩೩ ಠಾಗ ಘ೦ಟಾರನ - ಅಷ್ಟ ತಾಳ ೨ 
ವರುಣಸ್ತ್ರೀಯರು 
ಚಂದವೇ !, ರಾಮ | ಚಂದ್ರ ಅ | ಯ್ಯಯ್ಯೋ ! 
ಇಂದು ಕೆಂಡ, | ದಿಂದ ಗಂಡ, | ಬೆಂದ ಬೇಗ ನಿ | ನಾರಿಸೋ 


|| ೧೦೪ || 


ಪಾಲಿಸೋ !, ಕರ್ಣ | ಮೋಲೆ ಮೂ ! ಗುತಿಯನ್ನು | 
ಕೋಲಕಿಚ್ಚು ಛ | ಡಾಳ ಹೆಚ್ಚು , | ಆಲಯಗಳು , | ಸುಡುತಿವೆ || ೧೦೫ || 
ತಂದೆಯ 1, ಲ್ಲವೆ | ಎನಗೆ ನೀ | ಮನ್ನಿಸಿ | 
ಮಂದಮತಿಯಾ | ದೆಮ್ಮ ಪತಿಯ ಯಿ | ದೊಂದು ತಪ್ಪನು | ಪಾಲಿಸೋH ೧೦೬ || 
ಮಂಗಳಾ |, ಕರ | ಮಾಧವ | ನುಹಿಮ ಭು | 
ಜಂಗಶಾಯಿ | ರಂಗದೇಹೀ | ತುಂಗಕರುಣಾ | ಪಾಂಗನೇ 

|| ೧೦೭ || 
ಗಂಗೆ ಗೌ1, ತಮಿ | ಗಂಡಕಿ | ಕೌಮೋದಿ| 
ತುಂಗ ಭದ್ರ | ಮಂಗಳಾರ್ದ್ರೆ | ಕಂಗಳಿಂದಭಿ | ವಂದಿಸೇ 

|| ೧೦೮ || 


ರಾಮ ರಾ |, ಜೀವ 1 ನೇತ್ರ ಸ | ದಾನಂದ | 
ಸೋಮ ಸದ್ಗುಣ | ಧಾವು ನಿರುಪಮ | ಕಾಮಸಿತ ಕರು | ಣಾಕರ 


|| ೧೦೯ || 


1 ಕ್ಕಿಂತಲಥಿಕರೋಘಾ ( ಆ ) 2 ತಳೆದುವರಣಗೆ ತೀಕ್ಷ ಶರವ ಮೇಳವಿಸೆ ( ಆ ) 
3 ತುಂಬು ವರುಣಾಂಗನೆಯರಳಲುತ್ತ ( ಅ) . 


೨೭೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೪ ಭಾಮಿನಿಷಟ್ನದಿ 
ಮಡದಿಯರು ಬಾಯ್ದಿಡುತ ಹರಿಪದ | 
ದೆಡೆಗೆ ನಮಿಸಿ ಸಮುದ್ರರಾಜನ | 
ತೊಡರ ಪರಿಹರಿಸೆಂದು ಕಪಿನಾಯಕರು ಮುಂತಾಗಿ || 


ರಾಮ 

ಒಡನೊಡನೆ ಕೈ ಮುಗಿಯ ಬಾಣದೊ | 
ತಡರಿದುರಿ ತಗ್ಗಿ ಸುತ ಮತ್ತಾ | 
ಕಡಲಧಿಪಗಭಯವನು ಕರುಣಿಸಿ ಕೊಡುವಡಿಂತೆಂದ 


|| ೧೧೦ || 


೩೫ ಈಗ ನವರೋಜ . ಏಕತಾಳ ೬ 
ಠಾನ 
ಪದುಮುದಳಾಂ - ಬಕಿಯರಿರ - ಪತಿಭಕ್ತಿ – ! ಯುಳ್ಳ ರಿರ - || 
ವದನವ 

ನೋಡಲು ಪಾಪ. ಅದ | ಕಾಗಿ ಬಿ -- | ಟೈವುಕೋಪlloool 
ತಾನೇ ಬಾ | ರನು ಎಂದು ತಸಗಳ ಮಾ | ಡಿದೆವಿಂದು - || 
ಏನೇನಾ | ದರು ವರುಣ - 1 ಗಿಲ್ಲದಾ ಯಿತು ಕರುಣ - || ೧೧೨ | | 


ಕಾರಿಯವುಂ - ಟೆಮಗವನ - ತನ್ನಿ . [ ತಾಕರನ – || | 
ಮೋರೆಯ ನೋ ಡುವೆನೆನಲು । ನಾರಿಯರಾ - ಕಣ ಬರಲು || ೧೧೩ || 
ವರುಣನ ಬೇ - ಗದಿ ಕರೆದು ಚರಣವ ಕಾ ಣಿಸಲರಿದು - -li 
ಇರಿಸಿದಕಾಣಿಕೆಗಳನ್ನು ಪಠಿಸರಿ ರI ತುನಗಳನು || ೧೧೪ || * 

( ವರುಣನು ಕಾಣಿಕೆ ಸಮೇತ ಪ್ರವೇಶಿಸುತ್ತಾನೆ) 


* ರಾಗ ಸುರಟ ಆದಿತಾಳ 


ಶಾಪು 


ದಾರಿಯ ಕೊಡು ನಮ | ಗೆಲಂಕಾಪುರ | ದೂರಿಗೆ ನಡೆವುದಕೆ || 
ದಾನವ ರಾವಣ | ನು ... ! ಆತ ನಮ್ಮ | ಮಾನಗೊಂಡ ಬಗೆಗೆ | 
ಏನಾದರೂ ಕಡೆ 1 ಗೆ ಪೋಗುವೆವೀ | ಸೇನೆ ಸಹಿತ ತಡಿಗೆ || 
ಉಗಿದ ಬಾಣ ಬಿಡ | ಲು ಯಾರಾದರೂ | ಪಗೆಗಳಿದ್ದರೆತೋರು | 
ಮುಗುಳು ನಗೆಯ ನಗು | ತ - ಸುಗ್ರೀವನ | ಮೊಗವೀಕ್ಷಿಸಿಕೊಳುತ || ( ಅ). 


೨೬೩ 


ಸೇತುಬಂಧನ 


೩೬ ಠಾಗ ಘಂಚಾರವ - ಜಂಪೆತಾಳ ೩ 


- ಶಾನು 


ಸಾಗರನ | ಕೈವಿಡಿದು | ಸಾಕು ಬಳ | ಲಿಕೆಯೆಂದು ! 
ರಾಘವನು | ಮನ್ನಿಸಿದ | ನಾಗ ವಿನ | ಯದಲಿ 


|| ೧೧೫ || 


ದಾರಿಯನು | ಕೊಡು ನನಗೆ | ದಾಟಿ ಲಂ | ಕಾಪುರಕೆ | 
ಸೇರಬೇ | ಕೆನಗೆ ಕಸಿ | ಸೇನೆನು ! ತಾಗಿ 


|| ೧೧೬ || 


ದಶಕಂಠ | ಗೂ ನನಗು | ಧರಣಿಳೆಯ ! ದೆಸೆಯಿಂದ | 
ಕಸರಿಕೆಯು | ಕಲಹ ಬಂ | ದೊದಗಿಹುದು | ಮನಕೆ 


|| ೧೧೭ || 


ತಪವ ಮಾ | ಡಿದೆವೀಗ | ಯಮ್ಮ ಕಾ | ರ್ಯಕೆ ಬೇಗ | 
ಕಪಿಸೇನೆ | ದಾಟುವಂ | ತುಸಕರಿಸ | ಬೇಕು 


|| ೧೧೮ || 


ಉಗಿದ ಬಾ | ಣವ ಬಿಡಲು ! ಊರೊಳಾ | ರಾದರೂ | 
ಹಗೆಗಳಿ | ದ್ದರೆ ತೋರು| ಹಳುವಿಲ್ಲ | ನಮಗೆ 


|| ೧೧೯ || 


|| ೧೨೦ || 


೩೭ ರಾಗ ಶಂಕರಾಭರಣ - ಅಷ್ಟ ತಾಳ ೧ 
ಸಮುದ್ರರಾಜ 

ರಾಮ | ರಘುನಾಯ | ಕಸ| ಜನಭಕ್ತ | 
ಸ್ತೋಮ | ಶುಭದಾಯ | ಕ || 
ಕಾಮುಕ | ನಾದೆ,1 | ನೃಸರಾಧ | ಶತಗಳ | 
ನೀ ಮನ | ದೊಳಗಿಟ್ಟು | ಕೊಳದೆ ರ | ಕ್ಷಿಸಿದೆ. 
ಸೃಷ್ಟಿಯ | ಮನುಜರಿ | ಗೆ- ಆ | ಶ್ವರ್ಯವ | 
ಪುಟ್ಟಿಸು | ವ ಬಗೆ | ಗೆ || 
ಬೆಟ್ಟ ಬೆ | ಟೂವ ತಂದು | ಕೊಡಲಿ ನ | ಳನ ಕೈಯ | 
ಕಟ್ಟಿ ಸಿ / ಕೊಂಬೆ ಥ | ೬ನೆ ದಾ , | ಟಲಿ ಸೇನೆ 
ತೊಟ್ಟ ಬಾ | ಣವ ಬಿಡ | ಲು | ಪಾಂತದೊ ! 
ಟೊಟ್ಟಾಗಿ | ಬಲಿದಿಹ ! ರು || 


|| ೧೨ || 


1 ಮಪಿತನೆಯೆ ( ಅ ) 
18 


೨೭೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕುಟ್ಟಲಿ 1 ಬಾಣ ನಿ | ಶಾಟಕೋ 1 ಟಿಗಳನೆ | 
ಬಷ್ಟರೊ | ಳಗೆ ಸೆಳೆ | ದಿಟ್ಟ ನಾ | ಶರವನು 


|| ೧೨೨ | | 


೩೮ ಭಾಮಿನಿಷಟ್ನದಿ 
ಸಮುದ್ರರಾಜ 

[ಪ್ರತಿಯ ತೋರಿ ನಿಶಾಟಕುಲಸಂ | 
ತತಿಯ ಕೊಲಿಸಿಯೆ ರತುನಗಳ ರಘು | 
ಪತಿಗೆ ಕಾಣಿಕೆಯಿತ್ತು ಜಯಜಯವೆಂದು ಕೊಂಡಾಡಿ || 
ಸ್ತುತಿಯ ಮಾಡುತ ನಳನ ಕೈಯಲಿ || 
ಪಥವ ಕೊಡುವೆನೆನುತ್ತ ತನ್ನಯ || 
ಸತಿಯರನು ಕರಕೊಂಡು ಸಾಗರ ನಡೆದ ನಿಜಗತಿಗೆ7 * 


|| ೧೨೩ || 


( ವರುಣನ ನಿಷ್ಮ 


ಣ) 


೩೯ ಕಂದ 


ರಾಮು 


ಶರಧಿಯ ಬಂಧಿಸಿರೆನುತಾ | 
1ಕರುಣಾಂಬುಧಿ ರಾಮಚಂದ್ರನಪ್ಪಣೆಗೊಡಲು | 


ನಳ 


ಸುರಪುರದಿಂದಾ ನಳನಂ | 
ತರಣಿಸುತಂ ಕರೆಸೆ, ಬಂದು ಪೊಡಮಡು1ತೆಂದಂ 


|| ೧೨೪ || 


1 ತರಣಿಜನಿಂದಲೆ ತರಿಸಲಾಗಳೆ ನಳನುಂ। ತ್ವರ್ಯದೊಳ್ಳೆತಂದಾ ರಘು! ವರನಂ 
ಮೊಳೆರಗಲಪ್ಪುತನಗಿಂತೆಂದಂ || ( ಅ ) 

- ರಾಗ ಭೈರವಿ - ಜಂಪೆತಾಳ 
* ಶರಧಿಯನು | ಬಂಧಿಸಲು 1 ಬೇಕೆಂದು | ಶ್ರೀರಾಮು | | 

ತರಣಿನಂ | ದನನಿಂದ | ಕರೆಸಿದನು | ನಳನ || 
ನಳ ನಿನ್ನ | ಕೈಯಿಂದ | ಒಳಗೊ೦ಬು | ದೀ ಜಲಧಿ ! 
ಛಲದಿಂದ | ತೋರು ಭುಜ | ಬಲಪರಾ | ಕ್ರಮವ|| 
ಎನೆ ಹಸಾ | ದವೆನುತ | ಹನುಮ ಹಾ 1 ರಿದ ಗಿರಿಯ | 
ಕೋ ನೆಬೆರಳಿ | ನಿಂದುಗಿದ | ಘನಬೇಗ | ದಿಂದ || 
ಅಂಬುಧಿಯ | ನೆತ್ತಿಯೋಳ | ಗದನಿಲುಹಿ | ರಾಮಪಾ | 
ದಾಂಬುಜಕೆ | ಕೈಮುಗಿಯು | ತದರ ಬಂ | ಧಿಸಿದ || ( ಅ). 


ಸೇತುಬಂಧನ 


೨೭೫ 


೪೦ ರಾಗ ಗೌಳೀಪಂತು - ಏಕತಾಳ ೪ . 
ರಘುವೀರ| ಪಾಹಿ ಪಾಹಿ | ಮಾಂ - ಶ್ರೀ ರಾಮಚಂದ್ರ || ಪಲ್ಲವಿ || 
ಪುಂಡರೀಕ | ಲೋಚನ ಭೂ | ಮಂಡಲಾದಿ | ಸಂರಕ್ಷಣಾ | 
ಖಂಡಲಪೂ | ಜಿತ ಸುಪ್ರ | ಚಂಡಸಾಹ | ಸಾಗ್ರಗಣ್ಯ || ೧೨೫ || 
ಎನ್ನಿಂದಾಗು | ನಂಥ ಸೇವೆ | ಯನ್ನು ಕಟ್ಟು | ಮಾಡಿಸು ಪ್ರ | 
ಸನ್ನ ತ್ರೈಲೋ | ಕ್ಯಮೂರುತಿ | ಎನ್ನ ಪಾಲಿ | ಸೋ ವಿಶ್ವೇಶ || ೧೨೬ || 


೪೧ . ರಾಗ ಗೌಳವಲಹರಿ _ ಅಹ್ರತಾಳ ೧ 


ಠಾನ 


ನಳ ನಿನ್ನ | ಕೈಯಿಂದಾ | ಗಲಿ ಸೇತು | | 
ಒಳಗೊಂಬು 1 ದೀಗ ಸಾ | ಗರನೆಂದ | ಮಾತು 


|| ಪಲ್ಲವಿ || 


ಬೆಟ್ಟ ಬೆ | ಟೈವ ತಂದು | ಕೊಟ್ಟರೆ ! ಕಪಿಗಳು | 
ಕಟ್ಟಿಗೆ ಹವಣಿಸಿ | ಚಂದದಿ | ನೀ ಕೈ , | | 
ಮುಟ್ಟಿ ಚe | ಧಿಸಿದರೆ | ಮುಂದೆ ಲಂ | ಕೆಗೆ ದಾರಿ | 
ಕೊಟ್ಟೆನೆಂ ದೆನುತ ಸಾ | ಗರನೆಂದ | ಮಾತು 


|| ೧೨೭ || 


ಹನುಮಂತ 

ವನಜಲೋ | ಚನನೆಂದ | ಮಾತ ಕೇ | ಳುತಲಂದಾ | | 
ಹನುನು ಹಾ | ರಿದ ಸರ್ವ | ತವನೊಂದ | ಕಿತ್ತು || 

ಕೊನೆಬೆರ | ಳಿಂದುರು | ಆಸಿದರೆ | ನಳ ತಂದು | 
ನಳ 


|| ೧೨೮ || 


ವನಧಿಯೊ | ಇಟ್ಟು ರಾ | ಘನಗೆ ಕೈ | ಮುಗಿದ 

೪೨ ಚರಿತೆ (ಸಾಂಗತ್ಯ -ರೂಪಕತಾಳ ೩ 
ಸುರರು ಪೂ | ಮಳೆಗಳ | ಕರೆದರು | ರಾಮನ | 
ಚರಣದೆ | ಡೆಗೆ ನಮೋ | ಎಂದು || 
ಭರದಿಂದ | ಶತಬಲಿ ಮತ್ತೊಂದು ! ಗಿರಿತಂದು | 
ಶರಧಿಯ | ಲಿಟ್ಟು ಬೊ | ಬೀರಿದ 


|| ೧೨ || 


೨೭ & 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೩೦ || 


ನುಂಗಿತು | ತಿಮಿಯೆಂಬ ನೀನು ಸ | ರ್ವತವ ತಿ | 
ಮಿಂಗಿಲ | ನದರ ನುಂ | ಗಿದುದು || 
ಸಂಗಡ | ತಿಮಿಯ ತಿ ! ಮಿಂಗಿಲ | ಗಿರಿಸಹ | 
ನುಂಗಿತು | ಬಳಿಕೊಂದು | ಮಕರ 
ವೃಷಭ ಕೇ ! ಸರಿ ಗಜ | ಗವಯ ಗ | ವಾಕ ಪ | 
ನಸರು ಒಂ | ದೊಂದು ಸ | ರ್ವತವ || | 
ವಸುಧೆಯಿಂ | ದತ್ತಿ ಸ ! ಮುದ್ರದೊ | ಆಡಲು ಭ | 
ಕ್ಷಿಸಿ ಬಾಯ | ಕಳೆಯ ಫೋ | ನುಗಳು 


|| ೧೩ || 


ನೆಗಳು ನೀ | ರೊಳಗಿಪ್ಪಾ | ನೆಗಳು ನಾ | ಯಿಗಳು ಮೀ | 
ನುಗಳು ಕೋ | ಆಗಳು ಕೋ | ಣಗಳು || 
ಬಗೆಬಗೆ | ಜೀವಜಂ | ತುಗಳೀ , | ಧ್ವನಿ ಕೇಳಿ | 
ಅಗಣಿತ | ನಾಗಿ ಕ | ಡಿದವು 


|| ೧೩೨ || 


ದಡಪರಿ | ಯಂತ ಬಾ | ಸ್ತಳೆದು ಚ | ಪ್ರರಿಸುವ | 
ಬಿಡುಗಣ | ಜಲಚರಾ | ದಿಗಳ1 || 
ಕಡುಹಿನ | ಜ್ವರಕಂಜಿ | ಸುಗ್ರೀವ| ನಜಸುತ|| 
ನೊಡನೆ ಪೇ ( ಳಿದನೆಂದು | ಮಾತ 


|| ೧೩೩ || 


|| ೧೩೪ | | 


|| ೧೩೫ || 


೪೩ ದ್ವಿಪದಿ 
ಸುಗ್ರೀವ 

ಕಂಡಿರೇ ಜಾಂಬವರು ಕಡುವಿಚಿತ್ರಗಳ | 
ತಂಡತಂಡದಿ ಗಿರಿಯ ತಿಂಬ ಮೀನುಗಳ 
ನೂತನವಿದೇನೆಂದು ನೀವುಕಂಡುದನು | 
ಪ್ರೀತಿಯಿಂ ಪೇಳಿ ಮುಂದಣ ಕಾರ್ಯವನ್ನು 
ಸಾಧಿಸುವುದೆಂತೀಗ ಸೇತುಬಂಧನವ | 
ಹಾದಿಯನು ತೋರಿ ಹಿರಿಯರು ನೀವರಿವುದ 
ಎಂದ ಮಾತನು ಕೇಳಿ ಯೆಲ್ಲವರು ಕಡೆಗೆ | 
ಬಂದರಾ ನಳನೆಡೆಗೆ ತರಣಿಜನ ನುಡಿಗೆ 


|| ೧೩೬ | | 


|| ೧೩೭ | | 


1 ದ ಪ್ರಾಣಿಗಳು ( ಅ) ; ದೃಷ್ಟಿಯಲ್ಲಿ ( ಕಾ ) 
2 ಭಾಸ್ಕರಜ ಕೂಡಿ ( ಆ) 


ಸೇತುಬಂಧನ 


೨೭೬ 


೪೪ ಠಾಗ ಕೇದಾರಗೌಳ... ಅಷ್ಟ ತಳ ೧ 


ಪಳ 


|| ೧೩೮ || 


ತಂಡು ತಂ | ದಡಗಿದ | ಪರ್ವತ | ಗಳನೆಲ್ಲ | 
ತಿಂದ ೩ | ನುಗಳ ನೋ | ಡಿ - || 
ಬಂದನು | ನಳ ರಾಮ | ನೆಡೆಗೆ ಹೇ | ರಂಭನ | 
ನಿಂದು ಪ್ರಾ | ರ್ಥಿಸಿದರೆ | ಲ್ಲ – 
ಸಕಲ ವಿ | ಪ್ರಗಳೆಲ್ಲ | ಪರಿಹರಿ | ಸಯ್ಯ ಮ | 
ಷಿಕರೂಢ| ನೀನೆ ಯೆಂ 1 ದು || 
ಭಕುತಿಯಿಂ | ದೆರಗಿ ಬೇ | ಡುವೆವು ನೀ | ರೊಳಗೆ ಕಂ | 
ಟಕ ಬಾರ | ದಂತೆ ಕಾ | ಯೊ 


|| ೧೩೯ || 


೪೫ ಚರಿತೆ -ರೂಪಕತಾಳ ೩ ( ರಾಗ ಸೌರಾಷ್ಟ್ರ ) 


ನಳ 


ಕಟ್ಟುವ | ಭಣಿತೆ ? | ದ ಸ | ಮುದ್ರವ | 
ಘಟ್ಯಾಗಿ | ಇರಬೇಕು | ಸೇತು || 
ಕಟ್ಟಿನ/ ಮೊದಲಿಂದ ! ಬಡವ ಶೋ | ಧಿಸಿಕೊಂಡು | 
ಬೆಟ್ಟವ | ನಡಿಗಲ್ಲೊ | ಆಡಲಿ 


|| ೧೪೦ || 


1ಶತಯೋಜ | ನಗಲ ವಿ |ಫೀರ್ಣಕ್ಕೆ ! ಪಾಷಾಣ | 
ತತಿಯಿಂದ | ಸೂತ್ರ ಸಂ | ಕಲೆಯ || 
ಜೊತೆಯಾಗಿ । ಭದ್ರಘ | ಟ್ಟಣೆ ಸೂಕ್ಷ ! ಕೆಲಸದ | 
ಮಿತಿಯಿಂದ | ನಡೆಯಲಿ | ಸೇತು 


|| ೧೪ || 


ತರುವವ | ರಿವರು ತಂ | ದಿಡುಕಿದ ಗಿರಿಗಳ | 
ಕರಕೆ | ಕೊಡುವವ | ರಿವರು || 
ಸರಪಣಿ | ಗಟ್ಟಣೆ | ಯವರಿವ | ಬೆಂದು ನಿ | 
ಸರಿಸಿ ವಿಂ | ಗಡಿಸಿದನವರತ್ನ 


|| ೧೪೨ || 


1 ದಶಯೋಜನಗಲದ | ವಿಸ್ತೀರ್ಣ ಪಾಷಾಣ | ವಿಸರವನೆಡೆಗೆಡೆ | ಗಿಟ್ಟು ! 

ಕುಶಲದಿಂದುನ್ನತ | ಪರ್ವತಗಳನೆತ್ತಿ ! ರಿಸಲೆಂದು ನಳಗೆ ನೇ | ಮಿಸಿದ || 
ಬೆಟ್ಟವ ತರುವವ ! ರಿವರು ತಂದರೆ ಕೆಳ | ಗಿಟ್ಟು ನಳನ ಕರ | ದೊಳಗೆ 
ಕೊಟ್ಟು ಬಂಧಿಸುವವ | ರಿವರೆಂದು ಸುಗ್ರೀವ| ಕಟ್ಟಳೆಗಳನು ನಾ | ಡಿಸಿದ|| ( ಅ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ವಿಭೀಷಣ 

ಖಳರಿಂದ | ತೊಡರಾಗ | ಬಾರದಂ | ತಾಚೆಯು | 
ಬಳಿಯಲಿ | ಟೈರು ವಿಭೀ | ಷಣನ || 
ಜಲಧಿಯ | ಮಥನಕ್ಕೆ | ನೂರ್ಮಡಿ | ಯಲಿ ಬೊಬ್ಬೆ || 
ಕಳೆದು ಕ | ಟ್ವಿದರು ಸೇ | ತುವನು 


|| ೧೪೩ || 


ಬಂಗಾಳ | ಗೌಳ ಗು | ಜರಿಯಂಗ | ವಂಗ ಕ | 
ಳಿಂಗ ಕಾಂ | ಭೋಜ ದೇ | ಶಗಳ || 
ಸಿಂಗಳ | ದ್ವೀಪದೀ | ಪಂಗಳ | ಹ ಪರ್ವ | 
ತಂಗಳ | ತಂದಡ | ಕಿದರು 


|| ೧೪೪ || 


|| ೧೪೫ | | 


ಒಂದರ | ಮೇಲೊಂದು | ತಂದು ತಂ | ದಿಡುವಾಗ | 
ಅಂದಾದ | ನೀರ ಗ | ರ್ಜನೆಗೆ || 
1ಹಿಂದಿನ | ಶರಧಿಯ | ಮಥನಕೆ | ಇದು ಮಿಗಿ | 
ಲೆಂದರಾ | ಕಾಶದಿ | ಸುರರು 
ಕೊಟ್ಟ ಪ | ರ್ವತಗಳ | ಕಟ್ಟೆಗೆ | ಸೇರಿಸಿ | 
ಥಟ್ಟನೆ | ಬರಬರ | ಲೆನುತ || 
ಸಿಟ್ಟು ಮಾ | ಡುವ ತಬರತ | ಲಿಲ್ಲ ಬೇ ! ಆಗ ಎಂದಿ4 | 
ನೈಷ್ಟರ |ಶೌರ್ಯನೊ | ನಳನು 


|| ೧೪ || 


- ೪೬ ವಾರ್ಧಿಕಷಟ್ನದಿ 
ಅಂಗದ 

ಎನ್ನ ಮೇಲತಿ ಪ್ರೀತಿಯಿಂದ ಲಕ್ಷ್ಮಣನಂತೆ | 
ಮನ್ನಿಸುವ ಶ್ರೀರಾಮನದಕೆ ತನುವಿನೊಳು ಜೈ | 
ತನ್ಯವುಳನಿತು ಸಾಹಸಪಡುವೆನೆಂದೆನುತ ಚಿಣ ನಂಗದ ನಡೆದನು || 
ಸಣ್ಣ ವರು ನಮಗಿದೇ ಸಾಕೆಂದು ಕೈಲಾಸ | 
ವನ್ನು ಕೀಳುವ ಸಾಹಸವ ನೋಡಿ ಹರಗಿರಿಜೆ | 
ಸನ್ನೆಗಳ ನೆರೆ ತಿಳಿದು ಬಳಿಕ ಪುರಹರನು ಗಿರಿಜಾತೆಯೊಡನಿಂತೆಂದನು !lo೪೭|| 


1 ಇಂದ್ರಲೋಕಕೆ ಮುಟ್ಟ | ಲಾಗ ನೀರ್ವನಿಯು ಫೇಯಂ ( ಅ ) 
2 ಹವಣಿಸಿ ( ಕಾ ) 3 ತರ ( ಅ) 4 ಗೆಂಬನಿ ( ಆ ) 
5 ನೋಡಿ ಮು | ಕಣ್ಣ ನಿಹ ಕೈಲಾಸ ಪರ್ವತವ ಪಿಡಿದಲುಗೆ ( ಆ) 
6 ಬಂದು ಕಸಿಯಂ ನೋಡಿ ನಿಗೆ ತಮ್ಮೊಳಿಂತೆಂದರು || ( ಆ ). 


ಸೇತುಬಂಥನ 


( ತೆರೆಯಲ್ಲಿ ಶಿವಪಾರ್ವತಿಯರ ಪ್ರವೇಶ) . 

೪೭ ರಾಗ ಕೇತಾರಗೌಳ - ಅಷ್ಟ ತಾಳ ೧ 
ಈಶ್ವರ 

ನೋಡಿದೆ | ಯಾ ಗೌರಿ | ರಾಮನಾ 1 ಟಗಳ ಈ | 
ರೂಢಿಯೊ | ಇತಿಶಯ | ದ || 
ಕಾಡ ಕ | ಪಿಗಳೆಲ್ಲ | ಮನುಜರಂ | ದದಲಿ ಪೇ | 
ಚಾಡುವ | ಪಂಥಗ | ಇ 
ನಾಡ ಪ | ರ್ವತವೆಲ್ಲ | ಕಿತ್ತುಕೊಂ 1 ಡೊಯ್ದು ಬೀ | 
ಸಾಡಿ ಸ | ಮುದ್ರದ | ಲಿ || 
ಕೇಡುಬಂ | ತಿದಕೊ ನ | ಮಾ ಗಿರಿ | ಗೆನುತಲೆ | 
ಜೋಡಾಗಿ | ನಡೆತಂದ | ರು – 


|| ೧೪೮ || 


|| ೧೪೯ || 


ತರಳನಂ | ಗದನ ಸಾ | ಹಸವನ್ನು | ಕಂಡಾಗ || 
ಪುರಹರ | ನಸುನಗು | ಶ - | 
ಪರಿಕಿಪೆ | ನಿನನ ಶೌ | ರ್ಯಗಳನಂ | ದೆನುತ ಶಂ | 
ಕರನು ವಾ | ನರಗೆಂದ | ನು 


|| ೧೫೦ || 


೪೮ ರಾಗ ಕುರಂಜಿ - ಅಷ್ಟ ತಾಳ ೧ 


ಈಶ್ವರ 


ಯಾರಯ್ಯಾ ನೀ ನೀ | ಗಿರಿಯನು| ಕೀಳ್ವನ | ನಾರಯ್ಯ - || ಪಲ್ಲವಿ || 
ಯಾರಯ್ಯ | ಇದುವೆ ಕೈ | ಲಾಸನನ್ನು | 
ಮಾಠಮ | ರ್ದನನಿಪ್ಪ | ವಾಸ - ಅಲ್ಲಿ | 


* ತರಳ ನೀನಾರ ಹೇ | ಳಿಕೆಯಿಂದ ನಾವಿದ್ದ 1 ಗಿರಿಯ ಶಕ್ತಿಯಲಿ ಕೀಳೆ || 
ಮರುಳೆ ನಮ್ಮೊಡನಿರ್ದ | ಗಣಗಳ ಪರಿಯ ನೀ | ನರಿಯೆ ಬಿಟ್ಟತ ಸಾರೊ || 
ಯಾರು ಹೇಳಿದರೆಂದು | ನಮ್ಮನುಕೇಳ್ಳ ವಿ | ಚಾರವೆಲ್ಲಿಂದ ಬಂತು | 
ಶ್ರೀರಾಮನವರು ಕ | ಟ್ಟಿಸುವ ಸೇತುವೆಗಾಗಿ | ಜೋರುವೆನಿದರೊಳಗೆ || 
ಕಪಿವರ ಕೇಳು ಕೈ | ಲಾಸದ ಮಹಿಮೆ ಯ | ಗುಪಿತವನರಿಯೆ ನೀನು | 
ತ್ರಿಪುರಾರಿ ನಾನು ಪಾ | ರ್ವತಿಯೆಂಬಾಕಿನಳೀಗ | ಕಪಟ ಮಾತಲ್ಲವಯ್ಯ || 
ಹರನಾಗಲ್ಲದಡೆ ಶಂ | ಕರನಾದಡೆನಗೆ ಗೊ ! ಚರವಿಲ್ಲ ಮತ್ತೋರ್ವರ | 
ತರಣಿನ೦ದನನಾಜ್ಞೆ | ಕಂಡ ಪರ್ವತಗಳ | ಹೊರುವದೆ ಛಲ ನನಗೆ H ( ಅ ). 


O 


೨೮d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ದೂರು ಮು | ಟೈಲು ದೊಡ್ಡ | ಮೋಸll . 
ವೀರಭ | ದ್ರಾದಿ ಭೈ | ರವರು ಕಂ | ಡರೆ ನಿನ್ನ | 
ಚೂರುಚೂ | ರನೆ ಮಾಡ | ದಿರರು ಮ | ರ್ಕಟಪೋರ| 


|| ೧೫ || 


ತರವಲ್ಲ | ನಿನಗಿಂಥ | ಚಾಳಿ - - ನೀನೀ | 
ಗಿರಿಯನ್ನು | ಕಿತ್ತರೆ | ಕೇಳಿ - ಬಾರ | 
ದಿರದಿನ್ನು | ಕಣಕೆ ಭೂ | ತಾಳಿ || 
ಮರುಳು ಮ | ರ್ಕಟ ನಿನ್ನ | ಕಂಡನಾ | ತ್ರದಲಿ ಚ || 
ಪ್ರರಿಸಿ ನುಂ | ಗುವವುಎಚ್ಚರಿಕೆ | ಪ್ಪಿದ ವೀರ 


|| ೧೫೨ || 


ಬ್ರಹ್ಮಾದಿ ಸುರರು ಮುಂ | ತಾಗಿ - ತಮ್ಮ | 
ಕರ್ಮಸಾ | ಧನವೆಲ್ಲ ! ನೀಗಿ - ತಾವು || 
ಪೆರ್ಮೆಯಿಂ | ದಲೆ ವಾಸ | ವಾಗಿ - || 
ನಿರ್ಮಲಾ | ನಂದದೆ ! ಆಪ್ಪ ಪ | ರ್ವತವಿದು | 
ಧರ್ಮನ | ಲ್ಲಿ ಶಕ್ತಿ | ಯಿಂದ ಕೀ | ಳುವ ವೀರ 


|| ೧೫೩ || 


೪೯ ಠಾಗ ದೇಶಿ - ಅಷ್ಟ ತಾಳ ೧ 


ಅಂಗದ 


ಬಳಲಿದೆ | ನಡೆ ಸಾಕು | ಮನೆಗೆ - ಇಂಥ ! 
ಬಲುನಾತ | ಕಲಿಸಿಕೊ | ಟ್ಟವರಾರೊ | ನಿನಗೆ 


|| ಪಲ್ಲವಿ | | 


ಯಾರು ನೀ | ವೆಲ್ಲಿ ಇಂ | ದೆನ್ನ ಕೇಳ್ವ | 
ಪಾರುಪ | ತವನಾರು | ಕೊಟ್ಟರು | ಮುನ್ನ - || 
ದೂರಿಗಂ | ಜುವನಲ್ಲ | ಗನ್ನ - | - ಚನ | 
ತಾರದ | ನುಡಿಗೆ ಸ | ರ್ವತ ಬಿಡೆ | ನಿನ್ನ 


|| ೧೫೪ || 


ಬೇರೆ ಮಾ | ತುಗಳೇಕೆ | ನಮಗೆ - ನಮ್ಮ | 
ಶ್ರೀರಾಮ | ನವರು ಕ | ಟಿಸುವ ಸೇ ! ತುವಿಗೆ || 
ಹೋರುವೆ | ನಾನಿದ | ರೊಳಗೆ ಕಟ್ಟಿ | 
ತೀರಿಸ | ಬೇಕು ಕೋಂ | ಹೊಯ್ತಿ ತ್ತು ನಳಗೆ 


|| ೧೫೫ || 


ಸೇತುಬಂಧನ 


೨೮೧ 


ಭೂತ ಪ್ರೇ | ತಗಳ್ಳಿ , । ತರಲಿ. ಭೂತ| 
ನಾಥನೆ | ಜಗಳಕ್ಕೆ | ನಮಗಿದಿ | ರ್ಬರಲಿ || 
ಭೂತಳ | ವೆಲ್ಲ ಮು | ಳುಗಲಿ - ಬಿಟ್ಟು | 
ನಾ ತಿರಿ | thದರೆ ವಾ | ನರನಲ್ಲ | ದಿರಲಿ | 


೫೦ ದ್ವಿಪದಿ 


ಈಶ್ವರ 


|| ೧೫೬ || 


ಕಂಡೆಯಾ ಗಿರಿಜಾತೆ ಕಡುವಿಚಿತ್ರಗಳ | 
ಪುಂಡರೀಕಾಕ್ಷ ಶ್ರೀರಾಮಚರಿತೆಗಳ 
ಕಾಡ ಗಿಡಗಳಲಿರುವ ಕಪಿಗಳೆ ತಂದು | 
ಈಡರಿತು ನರರ ಸೇವೆಯ ಮಾಳರಿಂದು 


|| ೧೫೭ || 


ಧರೆಯೊಳತಿ ಸೋಜಿಗವಿದೆನುತ ಸತಿಗೆಂದು | 
ಮರಳಿ ಶಿವ ನುಡಿದನಾ ವಾನರನೊಳಂದು 


|| ೧೫೮ || 


|| ೧೫೯ || 


ಏ ಕಪೀಶ್ವರ ಕೇಳು ಎನಗೂ ರಾಮನಿಗೂ | 
ಏಕಸ್ವಭಾವಗಳು ಎಲ್ಲರರಿತಿಹರು 
ಶಿವ ನಾನು, ಎನಗೆ ಸತಿ ಇವಳು ಗಿರಿಜಾತೆ | 
ಪ್ಲವಗ ಪೋತಕ ಕೇಳು ಬದಲಿನ್ನು ಮಾತೇ | 


|| ೧೬೦ || 


ಹರಿಹರರು ನಮ್ಮೊಳಗೆ ಭೇದವಿಕ್ಕಿದರೆ | 
ಧರೆಯೊಳಿರುವರು ನರಕ ಹೊಂದದಿ ಹರೆ 


|| ೧೬೧ || 


ಠಾನ ನಾರಾಯಣನು ನರನಾಗಿ ಬಂದು | 
ಆ ಮಹಾರಾಕ್ಷಸರ ಕೊಲುವ ಬಗೆಗೆಂದು 


|| ೧೬೨ || 


೫೧ ಠಾಗ ಘಂಟಾರವ - ಜಂಪೆತಾಳ ೨ 


ಅಂಗದ 


ಇಂದು ಶೇ | ಖರನೆ | ಇನಕುಲಾ | ಧಿಪನೆ | 
ಹೊಂದಿಕೆಯ | ಮಾತಲ್ಲ | ಹೊಗಳಿ ಫಲ | ವಿಲ್ಲ 


|| ೧೬೩ || 


1 ಗುವೆನೆಂಬ | ಮಾತದಂತಿ ( ಕಾ ) 


నీల 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೬೪ || 


ಎರಕವಾ | ದರೆ ನೀವು| ಎನಗೆ ಮ | ತರವಿಲ್ಲ | 
1ತರಿಗೊಂದು | ಗುರುತನನು | ತಿರಿಗಿ ಸಾ | ರುವೆನು 
ಹೊರತಾಗಿ | ಮಾತಿಲ್ಲ | ಹೋಗುವವ | ನಾನಲ್ಲ | | 
ಬರಿಯ ಬೂ | ಟುಗಳಿಂದ | ಬಳಲಬೇ | ಡೆಂದ 


|| ೧೬೫ || 


ವಚನ || ಇಂತೆಂದು ಅಂಗದನಾಡಿದ ಮಾತಿಗೆ ಪರಮೇಶ್ವರನು ಸಂತೋಷಚಿತ್ತದಿಂದ 

ತಾನೇ ರಾಮಮೂರ್ತಿಯಾಗಿರಲು ಅಂಗದನದಂ ಕಂಡನದೆಂತೆನೆ 


- ೫೨ ವಾರ್ಧಿಕಷಟ್ಟದಿ 
ರಾಮಾವತಾರವಂ ನೆರೆಕಂಡು ಬೆರಗಾಗಿ | 
ಆ ಮಹಾ ಪರ್ವತವನಲ್ಲಿಯೇ ಬಿಟ್ಟ ದರ | 
ಸಾಮಾಪ್ಯದಲ್ಲಿರುವ ಉಪಪರ್ವತಂಗಳಂ ಧರಿಸುತಂಗದ ನಡೆದನು || 
ಭೂಮಿಯನ್ನೇ ಹೊತ್ತು ತಂದನೋ ಎಂಬಂತೆ | 
ರಾಮಲಕ್ಷ್ಮಣರು ಕಂಡತಿಜೋದ್ಯಮಂ ಬಡಲು | 
ಪ್ರೇಮದಿಂ ನಳನ ಕೈಗಿಡಲು ನಡೆದುದು ಸೇತು ದಶಯೋಜನಾಂತರದಲಿ|| ೧೬೬ || 
೫೩ ಸಾಂಗತ್ಯ ರೂಪಕ ತಾಳ ೩ ( 

ತೋಡಿರಾಗ) 
ನೀಲ 

ಬಾಲನಂ | ಗದನ ಸಾ | ಹಸವನ್ನು | ನೆರೆಕಂಡು | 
ನೀಲನು | ತರಕಾಗಿ | ಬಂದು 
ಕೀಳಲು | ನಂದರ | ಗಿರಿಯನ್ನು ! ಸುರರಂಜಿ | 
ಕೇಳಿದ | ರಾ ಕಪೀ | ಶ್ವರನ 

|| ೧೬೭ || 
ತರುಚರಾ | ಧಿಶಕೇಳೋ ! ನರಿಯೆಯ | ಮಂದರ | 
ಗಿರಿಯ ಸೌ | ಭಾಗ್ಯಲ ! ಕ್ಷಣವl 
ಸುರರಿಗೆ | ಬೇಕಾದ | ದಿವ್ಯನ |, ಸ್ತುಗಳು ಇ | 
ಲ್ಲಿರುವlಂ | ತೆಂಬ ವಾ | ರ್ತೆಗಳ 

|| ೧೬೮ | | 
ಭೂಮಿಯೊ | ಅತಿರೇಕ | ವಾದ ದು | ಶ್ವರ್ಯವ | 
ರಾಮಸೇ | ವಕರು ಮಾ | ಡುವರೆ || 


1 ಗುರುತ ತೋರಿದರೆ ನಾ ! ಮರಳಿ ಪೋಗು( ಕಾ ) 


ಸೇತುಬಂಧನ 


ಸರಹ 

ಆ ಮಾತ | ಕೇಳದೆ | ಕೀಳ್ಯಾಗ | ನಾರದ | | 
ಮಾಮುನಿ | ಬಂದು ಬೋ | ಧಿಸಿದ 


|| ೧೬೯ || 


ನೀಲ 


ಮತ್ತಾಗ | ಮುನಿಯ ಮಾ 1 ತಿನ ಮೇಲೆ | ಬಿಟ್ಟಲ್ಲಿ | 
ಸುತ್ತಣ | ಗಿರಿಗಳ | ಕಿತ್ತು || 
ಹೊತ್ತುಕೊಂ | ಡೈ ತಂದು | ಕೊಡಲು ಸಾ | ಗಿತು ಸೇತು | 
ಹತ್ತು ಯೋ | ಜನದಗ | ಲದಲಿ. .. 


|| ೧೭೦ || 


೫೪ ರಾಗ ಕಾಂಭೋಜಿ- ಅಷ್ಟ ತಾಳ ೨ 
ಜಾಂಬವ 

ಇವರ ವಿ | ಕ್ರಮ ಒಂದು | ಕಡೆಗಿಡು | ಕಮಲಸಂ ! 
ಭವಜಾತ | ನೆನೆದಂಥ | ಹವಣ ನೀ | ನೋಡು|| 
ತವಕದಿಂ | ದೆದ್ದು ವಿಂ | ಧೈವ ದಾಟಿ | ಮುಂದೆ ಜಾಂ | 
ಬವರು ಸಂ | ಧಿಸಿಕೊಂಡ | ಕೈ ಹಿಮ | ವಂತನ 


|| ೧೭ || 


ನೆಗಹಿ ಜೋ | ಲುವ ಜೂಲು| ಗೂದಲ | ನಗಲಿಸಿ | 
ವಿಗೆ ತುದಿ | ಮೊದಲ ನೋ ! ಡಿದರೆ ಅ | ಜಯ್ಯ || 
ನೆಗಹಲು | ಚೈತನ್ಯ | ಎಲ್ಲ ವೃ | ದ್ದರು ನಾವು | 
ನಗುವವ | ರ್ನಕ್ಕರೆ | ನಗಲೆನ | ಗಿದೇ ಸಾಕು 


|| ೧೭೨ || 


೫೫ ವಾರ್ಧಿಕಷಟ್ನದಿ 
ಎರಡು ಸಾವಿರ ಯೋಜನಗಲ ಬಳಿಕೈ ವತ್ಯ | 
ಯೆರಡು ಸಾವಿರ ಯೋಜನೋನ್ನತದ ಪರ್ವತವ | 
ನೆರಡು ಕೈಯಿಂದಲುಗಿ ಕೀಳುತಿರೆ ಸಪ್ತಸಾಗರ ಕಲಿಕಿ ನೆಲನದಿಂತು || ಲಿ 
ಇರದಿದೇನಾಶ್ಚರ್ಯವೆಂದು ಮೇನಕೆದೇವಿ || 
ಬೆರಗಾಗಿ ಮನಗುಂದಿ ಭರದಿಂದ ನಡೆತಂದು 
ಹಿರಿಯರಿದು ನೆನೆದ ಕಟ್ಟಾಳುತನ ಲೇಸೆಂದು ಹಿರಿಮನದೊಳಿಂತೆಂದಳು 

|| ೧೭ || 


೨೮೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


(ಮೇನಕೆಯ ಪ್ರವೇಶ) 

೫೬ ರಾಗ ಮಧ್ಯಮಾವತಿ - ಏಕತಾಳ ೪ 
ಮೇನಕೆ 

ಏಕೆ ಕೀ | ಳುವೆಯಾ ಪಿ | ನಾಕಿ ಶಂ | ಕರನಿಗೆ | 
ಬೇಕಾ, | ದನ ನೀ | ನು | | 
ಲೋಕದೊ | ನಗೆ ಬಲು | ಹಿರಿಯರಾ | ದವರಿಂಥ | 
ಅಕೃತ್ಯ | ಕರ್ಮವ | ನಡೆಸುವ | ದುಂಟಿ 
ಶಿವನಿಗೆ | ಮದುವೆ ಯಾ | ದವಳೆನ್ನ | ಮಗಳು ಮ | 
ಅವನೆನ್ನ | ರಮಣ ಮೇ | ನಕೆಯು ನಾನು 
ದಿವಿಜರು | ಸಹಿತಲಂ | ಜುವರೆನ್ನ | ಬಳಗಕ್ಕೆ | 
ಸ್ಥ ವಗಾಧಿ | ಪತಿ ನೀನೇ ! ನೋಡು ಸ | ನೃತದಿಂದ 


|| ೧೭೪ || 


|| ೧೭೫ || 


ಜಾಂಬವ 

ಮಾರವೈ | ರಿಯ ಚಿತ್ರ ! ದೂರವಾ | ಗುವದೆಂದು | 
ಬೇರುಡಿ | ಯದ ಹಾಗೆ | ಮೆಲ್ಲನ | ಲ್ಲಿರಿಸಿ || 
ನಾರಿ ನ | ಮಮ್ಮ ನೀ | ಹೋಗೆನು | ತಲ್ಲಿದ್ದ | 
ಬೇರೆ ಪ | ರ್ವತಗಳ [ ಬಿಡಿಸಿದ | ನಜಸುತ 

(ಮೇನಕೆಯ ನಿಷ್ಮ ಣ) 


|| ೧೭೬ || 


೫೭ ವಾರ್ಧಿಕಷಟ್ನದಿ 
ಠಾನು 

1ಶಿರದೊಳೆಂತದ್ರಿ ಭುಜವೆರಡರಲಿ ನಾಲ್ಕು ನಿಜ | 
ಕೆರದಳೊಂದೊಂದು ಗಿರಿ ಕೌಂಕುಳೊಳಗೆರಡೆರಡು | 
ಚರಣಗಳಿನೆರಡೆರಡನುರುಳಿಸುತ ಭರದಿ ನಡೆತರುವ ಸಂಭವವ ಕಂಡು || 
ಬೆರಳ ಮೂಗಿನೊಳಿಟ್ಟು ಶಿರವ ತೂಗಿದ ರಾಮು | 
ತ್ವರಿತದೊಳಿದಿರ್ಬಂದು ನಳನಧಿಕಶಕ್ತಿಯಿಂ | 
ದಿರದೆ ಕೈಗೊಟ್ಟು ಕಟ್ಟಿಗೆ ಸೇರಿಸಲು ಸೇತುಹಲವು ಯೋಜನ ನಡೆದುದು 

|| ೧೭೭ || 


1 ವಾರ್ಧಿಕಷಟ್ನದಿಗೆ ಬದಲು ೫೬ ನೇ ಪದ್ಯಕ್ಕೆ ಈ ಎರಡು ಚರಣಗಳು ಸೇರಿ 
ಕೊಂಡಿವೆ : 


ಸೇತುಬಂಧನ 


೨೮೫ 


೫೮ ಚರಿತೆ ( ಸಾಂಗತ್ಯ -.ರೂಪಕತಾಳ ೩ ( ರಾಗ ಸೌರಾಷ್ಟ್ರ ) 
ಹನುಮಂತ 

ಈ ಸರ | ಬಗೆಯೆಲ್ಲ | ಕಂಡನು ! ಮುಖ್ಯ ಪ್ರಾ || 
ಣೇಶನ | ಸುತ ಹನು | ಮಂತ - || 
ಈ ಸಮ | ಯದಿ ಸುಮ್ಮ | ನಿದ್ದಕೆ | ಒಡೆಯಗೆ | 
ಬೇಸರಾ | ಗುವುದು ಚಿ | ತ್ಯದಲಿ 

|| ೧೭೮ || 
ಖಂಡ ಖಂ ! ತವ ದಾಟಿ ! ಬಂದು ಹ | ತಿರೆ ನಿಂದು | 
ಕಂಡನೆ | ಮೇರುಪ | ರ್ವತವ || 
ಪುಂಡರೀ | ಕಾಕನ | ಸೇವೆಗೀ ! ಗಿರಿಯನ್ನು | 
ಕೊಂಡೊಯ್ದು ! ಕೊಡುವೆ ನಾ | ನಳಗೆ . . 

|| ೧೭೯ || 


i ೧೮೦ || 


ಲಕ್ಷ ಯೋ | ಜನದುದ್ದ | ಮೇಲೆ ನೋ | ಡಿದರೊಂದು | 
ಲಕ್ಷ ಯೋ | ಜನದ ವಿ | ಸ್ವಾರ | | 
ಲಕ್ಷ ಣಾ ! ಗ್ರಜ ಕಂಡಿಂ | ದೆನ್ನ ಕ | ಷ್ಟಕೆ ಮೆಚ್ಚಿ | 
ಸುಕೇನು | ದಿಂದ ಪಾ | ಲಿಸುವ 
ಅಬ್ಬರಿ | ಸುತ ಕೈಯ | ಚಪ್ಪಳಿ | ಸುತ ಹಾರಿ | 
ಉಬ್ಬಿ ಶ | ಕೈಯೊಳಲು | ಗಿದರೆ. … || 
ತಬ್ಬಿ ಬಾ | ಯಿತು ಸಪ್ತ | ಲೋಕ ಮಾ | ನಸದಿಂದ | 
ಎಬ್ಬಿಸಿ | ತಬುಜಸಂ | ಭವನ 


|| ೧೮೧ || 


ಶಿರದೊಳೆಂ | ಟದ್ರಿಭುಜ ! ಎರಡರೊ | ಞಾ ಲುಕು | 
ಕರದೊಳೊಂ | ದೊಂದು ಕಂ | ಕುಳೊಳಗೊಂ | ದೊ೦ದು | 
ಚರಣ | ಕುರುಳಿಸಿ | ಬಹದ ಕಾ | ಣುತಲಾಗ | 
ಬೆರಳ ವ | ಗಿನೋಳಿಟ್ಟು ! ಶಿರವ ತೂ | ಗಿದ ರಾಮು || 
ಮೊದಲಿಗೆ | ರಿವರು ಮಾ | ಡಿದ ಕಷ್ಟ ! ಕತಿ ಮೆಚ್ಚಿ | 
ಇದಿರು ಬಂ | ದಾಕ್ಷಣ | ಭಯಭಕ್ತಿ | ಯಿಂದ | 
ಮುದದಿ ಬೊ | ಬಿಡುತ ಕ | ಟ್ರಿಗೆ ಸೇರಿ| ಸಲು ಸೇತು | 

ಒದಗಿತು | ಹಲವು ಯೋ | ಜನದ ಪ | ರ್ಯಂತ || ( ಅ ) 
1 ಡೆ ಹೆಚ್ಚಾಗುವುದು 


೨೮೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೫೯ ವಾರ್ಧಿಕಷಟ್ನದಿ 


ನಳ _ 


2ಇಳೆಯದಿರಿ ದಿಕ್ಕಟಂಗಳ ಬೆಸುಗೆ ಸಡಿಲಿ ತ | | 
ಲ್ಲಣಿಸಿದವು ಕರಿಕಮಠರೆದೆಗುಂದಿ ಬಳಿಕ ತಳ | 
ಮಳಿಸುತಂದೇನಿದೇನಾಶ್ಚರ್ಯದುತ್ಪಾತ ಪ್ರಳಯಕಂಪನಿ ಯೆನುತ | | 
ನಳನು ಸೇತುವೆಗಿಟ್ಟ ಕುರುಹು ಮುಳುಗಲು ಕಂಡು | 

ನಳಿನಲೋಚನೆಗೆ ಬಿನ್ನಯೀದನಿದೇನೆಂದು || 
ಶಾಮ 

ತಿಳಿದು ರಘುಪತಿ ನೀವು ಬೆದರದಿರಿ ಹನುಮಂತ ನಮ್ಮ ಸೇವೆಗೆ ಮಾಡುವll೧೮೨|| 


ಕೆಲಸವಿದು ಇದನರಿಯಬಹುದು ಅರೆನಿಮಿಷದೊಳು 
ಕಲಿಹನುಮನಾಗಮವನೆಂದೆನುತ ಬಲಿಮುಖರ 
ಬಲದೊಳಗೆ ಸುಗ್ರೀವ ಜಾಂಬವಂತರ ಕೂಡೆ ಮಾತಾಡುತ್ತಿರಲಿಲು|| - 


ಬ್ರಹ್ಮ 


ಜಲಜಸಂಭವನರಿತು ಬೆರಗಾಗಿ ತನ್ನ ಮನ | 
3ದಲಿ ನೋಡಿದರೆ ಪ್ರಳಯ ದೂರವಿಹುದೆಂದೆನುತ | 
ಬಲು ಬೇಗ ನಡೆತಂದು ಪವನಸಂಜಾತನಂ ಕಂಡವನೊಳಿಂತೆಂದನು || ೧೮೩|| 


( ಬ್ರಹ್ಮನ ಪ್ರವೇಶ) 

೬೦ ರಾಗ ಮೋಹನ _ ಏಕತಾಳ ೮ 
ಬ್ರಹ್ಮ 

ಜಾಣ - ನೀ | ನಹುದೊ ಕ |ಏನಿ ಇಂಥ ಸುಪ್ರ | 
ವೀಣ - 6 | ಜಗ | ದಿ - 1 || - 
ಕಾಣಲಂ| ಜುವರು ಗೀ | ರ್ವಾಣ - ರೀ ! ಗಿರಿಯನ್ನು 1 
ತಾಣದಿಂದಿದರ 1.ಕೀಳುವೆನೆಂಬ ವಿ | ಧಾನ ಒಳ್ಳಿತದ / ಜೇನು ಮತ್ಸರವೆ||೧೮೪|| 


2 ಪ್ರಳಯ ಕಂಪನದಿಂದ ಸಡಿಲಿತೆ ನೆ ಸೇತು ಕಳ 

ನಳ ಬೇಡ ಹನುಮಂತ ನಮ್ಮ ಸೇವೆಗೆ ಮಾತ್ರ 
ಕೆಲಸವಿದು ಬೆದರಲಾ ಕರೆನಿಮಿಷ ಮಾತ್ರದಲ್ಲಿ ತಿಳಿಯಬಹುದೆಂದ ರಾಮು | 
ನಳಿನಸಂಭವನಿತ್ತ ಲರಿದು ರಾಮನ ಕೆಲಸ 
ದಳವು ಲೇಸೆನುತ ಹತ್ತಿರ ಬಂದು ನೋಡಿದನು 

ಭಳಿರೆ ಹನುಮಂತ ಮೆಚ್ಚಿದೆ ನಿನಗೆ ನೀ ಮರ್ಖರೊಳಗೆ ಸಲೆ ಜಾಣನಹುದೊ | 
3 ದೊಳಗೆ ಕಲ್ಪ ಪ್ರಳಂಕು ಸಹ ( ಆ ) 


೨೮೭ 


ಸೇತುಬಂಧನ 


ಲೋಕಲೋ | ಕಂಗಳಿಗೆ | ಲ್ಲ. ಆ | ಧಾರವಾದ | 
ಶ್ರೀಕರ| ಭೂಧರ | ವ | - | - 
ನೀ ಕೀಳ| ಲಾಗಿ ಮತ್ತಿ | ನೈಕೆ, ಸೇ | ತುಗಳಲ್ಲಿ | 
ಸಾಕರಿಸಿತು ಬ್ರ | ಹ್ಯಾಂಡಚತುಷ್ಟಯ | ಚಾಕರಿ ಸಂತೆಮ | 

ಗೀ ಕೆಲಸದಲಿ || ೧೮೫ || 


ಚಂದ್ರಾದಿ| ತ್ಯಾದಿ ಗ್ರಹ | ರ - ಕಾ | ಲದ ಚಕ್ರ | 
ನಿಂದಿ, ರ್ಪು | ದೀ ಪ್ರಪಂ | ಚ | - || 
ಮಂದರ| ವಿದರ ನೀ | ನಿಂದು ಕಿ | ಡಲು ಮ || 
ಹೇಂದ್ರಮುಖ್ಯ ಸುರ ವೃಂದ ಜಾನಕಿ ರಾಮ | ಚಂದ್ರ ಸೇತುಸಹ || 

ಮುಂದೆಲ್ಲಿಹುದ್ದೆ || ೧೮೬ || 


೬ . ರಾಗ ಘಂಟಾರವ - ಜಂಪೆತಾಳ ೩ 
ಹನುಮಂತ 

ಸರಸಿಜೋ | ದೈವ ಕೇಳು | ಸಾಕು ಕೊ | ಪಿಸಬೇಡ | 
ಅರಿತುಕೊಂ | ಡೆನು ನಾನು | ಅಂತರಂ | ಗವನು 


| ೧೮೭ || 


|| ೧೮೮ || 


ಬೇಕಾದ | ಪರ್ವತವ | ನಾ ಕೊಂಡು | ಪೋದರೀ | 
ಲೋಕಾನು | ಲೋಕಗಳು | ತಾ ಕೆಡುನ | ವೈಸೆ 
ಬಾಲವನು / ಸಲೆ ಬಳಸಿ | ಕೊಂಡೊಯ್ಕೆ | ನೀ ಗಿರಿಯ 
ಊಳಿಗಮ | ಮುಗಿಸಿ ತಹೆ | ಹಾಳಾಗ | ದಂತೆ || 


|| ೧೮೯ || 


ಎಂಬ ಮಾ | ತಿನಮೇಲೊ | ಡಂಬಡಿಸಿ | ದನು ಕಮಲ | 
* ಸಂಭವನ | ಕೈವಿಡಿದು | ನಂಬಿಸಿದ | ನಾಗ 


|| ೧೯೦ || 


ಬ್ರಹ್ಮ 


ನಾಳೆ ನ | ಮೊಡತನವ | ಪಾಲಿಸುವ | ನೀನಾದ | 
ಮೇಲೆ ನಾ | ಹೆಚ್ಚಿನ್ನು | ಹೇಳಿ ಫಲ | ವೇನು. . 
ತನ್ನ ಮನೆ ! ಬದುಕುಗಳ | ತಾನೆ ಕೆಡಿ | ಸುವರುಂಟೆ ? 
ಇನ್ನು ನೀ | ನೇ ನೋಡು| ನಿನ್ನ ಮನ | ದೊಳಗೆ | 


|| ೧೯ || 


|| ೧೯೨ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೬೨ ವಾರ್ಧಿಕಷಟ್ನದಿ 
ಹನುಮಂತ 

ಮಾತಿನೊಳೊಡಂಬಡಿಕೆ ಹನುಮಂತ ಕುಲಸ೦1 
ಜಾತನು ಬೀಳ್ಕೊಟ್ಟು ಆ ಮಹಾಮೇರುಗೆ ಸ1 

ಮೇತವಾಗಿರುವ ಕಾಂಚನಶ್ಚಂಗಗಳ ಹೊತ್ತ ನಾನೂರರೆಣಿಕಿಯಿಂದ || 
ಠಾನ 

ವಾತಸಂಭವನ ಸೇವಾಮಹಿಮೆಗಂದು ರಘು | 

ನಾಥಲಕ್ಷ್ಮಣರು ಕಂಡತಿಚೋದ್ಯಬಡೆ ನಳನ | 
ನಳ 
ಕೈ ತುದಿಗೆ ಪಸರಿಸಿತು, ಹನುಮ ತಂದದರೊಳಗೆ ಸೇತು ಸಂಪೂರ್ಣ 

ನಾಯ್ತು || ೧೯೩ || 
೬೩ ರಾಗ ಸೌರಾಷ್ಟ್ರ - ರೂಪಕತಾಳ ೩ 

|| ಚರಿತೆ| 


ನಳ 


|| ೧೯೪ || 


ತುಂಬಿತು | ಸೇತು ಹೋ | ಹೊ ಸಾಕು | ತರಬೇಡ | 
ವೆಂಬ ಬೊ | ಬೈಗಳ ಸಂ | ಶ್ರಮಕೆ 
ನಂಬರಿ | ದಲ್ಲಲ್ಲೇ | ಬಿಸುಟು ಸು | ಗ್ರೀವಸ | 
ದಾಂಬುಜ| ಕಭಿನವಿ | ಸಿದರು 
ಕಲ್ಲೆಡೆ | ಯಲಿ ಮಣ | ಜರಿದು ಬೀ | ಕದ ತೆರ | 
ನಲ್ಲಿಗೆ | ಲ್ಲಿಗೆ ಭದ್ರ | ವಾಗಿ || 
ಚೆಲ್ಲುತ್ತ | ತೆರೆ ಬಡಿ | ವಲ್ಲಿಗೊ | ತ್ತೊತ್ತಾಗಿ | 
ಕಲ್ಲಸಂ | ಕಲೆಯನಿ | ಕ್ಕಿದರು 
ಪಂಕಜಾಂ | ಬಕ ನಿಂತ | ಪಾದದ | ಬಳಿಂದ | 
ಲಂಕೆಯ | ದಡಪರಿ | ಯಂತ | 
ಸಂಕಲೆ | ಸರಪಣಿ | ಗೊಣಸು ಗ | ಟೈಣೆಯಿಂದ | 
ಲಂಕರಿ | ಸಿತು ಸೇತು | ಸವೆದು | 


|| ೧೯೫ || 


|| ೧೯೬ || 


1 ಮೇರುಪರ್ವತದ ಸಂ | ಗಾತದಲ್ಲಿನ ಕಾಂಚನ ಸಾಲು ಗಿರಿಗಳಂ ಹೊತ್ತನೂ ( ಕಾ ) 
2 ಗಟ್ಟಣೆ ಮಣ್ಣೆಂ ( ಕಾ ) 


ಸೇತುಬಂಧನ 


೨ರ್೮ 


|| ೧೯೭ || 


ಬಣ್ಣ ಸಾ | ರಣೆ ಮೇಲು| ಗಟ್ಟು ತೋ | ರಣಗಳ || 
ಚಿನ್ನದ| ಕಲಶ ಕ | ಇಡಿಯ || 
ಚೆನ್ನಾಗಿ | ರಚಿಸಿದ | ನಾ ವಿಶ್ವ | ಕರ್ಮನ | 
ಬಿನ್ನಾಣ | ಎಂತು ಹೆ | ಚಿನದು -- 
ಮೊಳಗಿತು | ಭೇರಿ ತ | ಮಟೆ ವಾದ್ಯ | ಸುರಪುರ | 
ದೊಳಗೆ ಕ | ಔದರು ತೋ | ರಣವ - || 
ನಳಿನಿ | ಚನ ರಾಮ | ಜಯ ಜಯ | ವೆಂದು ಪೂ | 
ಮಳೆಗರೆ | ದರು ' ಸುರ | ವರರು1 - 


|| ೧೯೮ || 


೩೪ ಭಾಮಿನಿಷಟ್ನದಿ 
ಕುಶನೆ ಕೇಳ್ಳೆ ಪುಷ್ಯ ಶುದ್ದದ | 
ದಶಮಿಯಲಿ ಪ್ರಾರಂಭವಾಯಿತು 
ಪಸರಿಸಿತು ಸಂಪೂರ್ಣವಾಗಿ ತ್ರಯೋದಶಿಯೊಳಂದು | 
ವಸುಧೆ ಬೆಳಗಿದಳೆಂಟುದೆಸೆಯಲಿ 
ಕುಸುಮ ಮಳೆಗಳ ಸುರಿದರವರರು 
ಪೆಸರಿಡಿಸಿತೀ ಸಂಧಿ ಕಣ್ಯಪುರೇಶನೊಲವಿನಲಿ 


|| ೧೯೯ | | 


1 ನಭದಿಂದ ( ಅ). 
19 


ಅಂಗದಸಂಧಾನ 

ಪ್ರಸಂಗದ ಕಥಾಸಾರ 
ಮಹಾಸಾಹಸದಿಂದ ಸೇತುಬಂಧನವನ್ನು ನಿರ್ವಹಿಸಿದ ಕಪಿವೀಶರಿಗೆಲ್ಲ ಶ್ರೀ 
ರಾಮನು ಆದರದಿಂದ ಉಪಚಾರದ ಮಾತುಗಳನ್ನು ಹೇಳಿ ಕೊಂಡಾಡಿ, ಹನುಮಂತನು 
ಮಾಡಿದ ಅತಿಸಾಹಸಕ್ಕಾಗಿ ಆತನಿಗೆ ಮುಂದಿನ ಕಲ್ಪದ ಬ್ರಹ್ಮ ಪದವಿಯನ್ನು ಅನುಗ್ರಹಿಸು 
ತ್ತಾನೆ. 

ಅನಂತರ ಸೇತುವಿನ ಮೇಲೆ ಸೇನೆ ದಾಟುವುದಕ್ಕೆ ಅಪ್ಪಣೆ ಕೊಡುವುದಲ್ಲದೆ ತಾನೇ 
ಮೊದಲ ಹೆಜ್ಜೆಯನ್ನಿಟ್ಟು ಮುನ್ನಡೆಯುತ್ತಾನೆ. ಕಪಿಸೇನೆಯು ಸಮುದ್ರವನ್ನು ದಾಟಿ 
ಲಂಕಾದುರ್ಗದ ಹೊರವಲಯದಲ್ಲಿ ಬೀಡೆತ್ತಿತೆಂಬ ವಾರ್ತೆಯನ್ನು ರಾವಣನ ಮಂತ್ರಿ 
ಯಾದ ಪ್ರಹಸ್ತನು ಅರಿತವನಾಗಿ ಮಧ್ಯರಾತ್ರಿವೇಳೆಯಲ್ಲಿ ರಾವಣನ ನಿದ್ರಾಲಯಕ್ಕೆ 
ಹೋಗಿ ತಿಳಿಸುತ್ತಾನೆ. 

ಒಡನೆಯೆ ರಾವಣನು ಶತ್ರುಸೈನ್ಯದ ಕಾರ್ಯಾಚರಣೆಯನ್ನು ತಿಳಿದುಬರುವುದ 
ಕ್ಯಾಗಿ ಶುಕಸಾರಣರೆಂಬ ಇಬ್ಬರು ಗೂಢಚಾರರನ್ನು ಕಳುಹಿಸುತ್ತಾನೆ. ಅವರು ಗಿಳಿಗಳಾಗಿ 
ಕಪಿಸೇನೆಯಲ್ಲಿ ಸುಳಿದಾಡುತ್ತಿರಲು, ಬೇಹಿನವರಾದ ಇವರ ಸೋದರಿತ ಅಂಗದನು ಇವ 
ರನ್ನು ಬಂಧಿಸಿ ಶ್ರೀರಾಮನೆದುರಿಗೆ ಕೊಂಡೊಯ್ಯಲು ರಾಮನು ಅವರನ್ನು ಮನ್ನಿಸಿ ನಯ 
ದಿಂದ ಕಳುಹಿಸುತ್ತಾನೆ. 

- ಹಿಂತಿರುಗಿ ಬಂದ ಅವರು, ಕಪಿಗಳ ಅದ್ಭುತ ಪರಾಕ್ರಮವನ್ನು ರಾವಣನಿಗೆ ಅರುಹು 
ತ್ತಾರೆ. ಅದನ್ನು ಕೇಳಿದ ರಾವಣನು ರಾಕ್ಷಸಬಲವನ್ನು ಯುದ್ಧಕ್ಕೆ ಸನ್ನದ್ದರಾಗುವಂತೆ 
ಆಜ್ಞಾಪಿಸಿ, ತಾನು ಶತ್ರುಸೇನೆಯನ್ನು ಸಾಕ್ಷಿಸುವುದಕ್ಕಾಗಿ ಶುಕಸಾರಣರೊಡನೆ 
ಕೋಟೆಯ ಪೌಳಿಯ ಮೇಲೇರುತ್ತಾನೆ, ಮತ್ತು ಅವರು ತೋರಿಸಿಕೊಡುವ ಪ್ರಕಾರ 
ರಾಮಲಕ್ಷ್ಮಣಸುಗ್ರೀವಾದಿಗಳಲ್ಲಿ ಒಬ್ಬೊಬ್ಬರನ್ನೂ ದಿಟ್ಟಿಸುತ್ತಿರುವಾಗ ಶ್ರೀರಾಮನೆಸೆದ 
ಬಾಣದಿಂದ ಆತನ ಶ್ವೇತಚ್ಚ ಇವು ತುಂಡಾಗಿ ಕೆಳಗುರುಳುತ್ತದೆ. ಇದರಿಂದ ಕೆರಳಿದ 
ರಾವಣನು ನರಳಿ, ಯುದ್ದಕ್ಕೆ ಸರ್ವಸಿದ್ಧತೆಯನ್ನು ಮಾಡಿಸುತ್ತಾನೆ, 

ಶ್ರೀರಾಮನು, ಯುದ್ಧಾರಂಭಕ್ಕೆ ಮೊದಲು ರಾವಣನಿಗೆ ಕೊನೆಯದಾಗಿ ಸಾರಿ 
ಹೇಳುವುದು ನೀತಿಯೆಂದು ಅಂಗದನನ್ನು ದೂತಕಾರ್ಯಕ್ಕೆ ನೇಮಿಸಿ ಕಳುಹಿಸುತ್ತಾನೆ. 
ಆ ಪ್ರಕಾರ ಸಂಧಾನಾರ್ಥವಾಗಿ ಬಂದ ಅಂಗದನ ಮಾತನ್ನು ರಾವಣನು ಧಿಕ್ಕರಿಸುವುದಲ್ಲದೆ 
ರಾಕ್ಷಸಭಟರು ಆತನನ್ನು ಹೊಡೆದು ಹಿಂಸಿಸಲಾಗಿ ಅಂಗದನು ಅವರೊಡನೆ ವೀರಾವೇಷ 


೨೯೨ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ದಿಂದ ಕಾದುತ್ತಾನೆ. ಈ ಹೋರಾಟದ ಬೊಬ್ಬೆಯನ್ನು ಕೇಳಿ ಶಂಕಿಸಿದ ವಿಭೀಷಣನು 
ಅಂಗದನನ್ನು ಹಿಂದಕ್ಕೆ ಕರೆತರುವಂತೆ ಹನುಮಂತನಿಗೆ ಸೂಚಿಸುತ್ತಾನೆ. ಹನುಮಂತನು 
ಹೋಗಿ ಅಂಗದನನ್ನು ಸಮಾಧಾನಕ್ಕೆ ತಂದು, ರಾವಣನಿಗೆ ಕೊನೆಯ ಮಾತನ್ನು ಸಾರಿ 
ಅಂಗದನೊಡನೆ ಹಿಂದಿರುಗುತ್ತಾನೆ. 

ಸಂಧಿಕಾರ್ಯವು ವಿಫಲವಾದುದನ್ನರಿತೊಡನೆಯೆ ಶ್ರೀರಾಮನು, ಲಗ್ಗೆ ಹತ್ತಿ ಮುತ್ತಿಗೆ 
ಹಾಕುವಂತೆ ಕಪಿಸೇನೆಗೆ ಅಪ್ಪಣೆಕೊಡಲು, ಕಪಿವೀರರು ಆಕ್ಷಣವೇ ಸಿಡಿಲೆರಗಿದಂತೆ ಕೋಟೆ 
ಯನ್ನು ಹುಡಿಹಾರಿಸಿ ಎದುರಾದ ರಾಕ್ಷಸರನ್ನು ಸದೆಬಡಿಯುತ್ತಾರೆ. ಉಭಯಬಲ 
ಗಳಿಗೂ ತುಮುಲಯುದ್ದವಾಗುತ್ತಿರುವಾಗ ರಾವಣನ ಅಪ್ಪಣೆಯಂತೆ ವಿದ್ಯುಜಿ ಹೈನು 
ರಾಮನ ಮಾಯಾಶಿರವನ್ನು ತಂದು ಸೀತೆಯ ಮುಂದೆ ತೋರಿಸುತ್ತಾನೆ. ಅನಂತರ 
ರಾವಣನ ಮಗನಾದ ಇಂದ್ರಜಿತುವು ಯುದ್ಧಕ್ಕೆ ಬಂದು ವಿಷಪೂರಿತವಾದ ಉರಗಾಸ್ತ್ರ 
ದಿಂದ ರಾಮಲಕ್ಷ್ಮಣರ ಸಮೇತ ಸಮಗ್ರ ಕಪಿವಾಹಿನಿಯನ್ನು ಮೂರ್ಛಗೊಳಿಸುತ್ತಾನೆ. 
ಇದನ್ನರಿತು ಆ ರಾತ್ರಿಯಲ್ಲಿ ಗರುಡನು ಬಂದು ವಿಷವೇಗವನ್ನು ಪರಿಹರಿಸಿ ಎಲ್ಲರನ್ನೂ 
ಎಬ್ಬಿಸುತ್ತಾನೆ. ಮರುದಿನ ಯುದ್ದದಲ್ಲಿ ರಾವಣನು ಸ್ವತಃ ರಾಮನಿಗಿದಿರಾಗಿ ನಿಲ್ಲಲು, 
ಶ್ರೀರಾಮನು ತನ್ನ ಮೊದಲ ಬಾಣದಿಂದ ರಾವಣನ ಉಟ್ಟ ವಸ್ತ್ರಗಳನ್ನು ಕಳೆದೆಸೆದು 
ಬತ್ತಲೆಯಾಗಿ ನಿಲ್ಲಿಸಿದನೆಂಬಲ್ಲಿಗೆ ಯುದ್ಧ ಕಾಂಡದ “ ಅಂಗದಸಂಧಾನ' ವೆಂಬ ಈ ಪ್ರಸಂಗಕ್ಕೆ 
ಮಂಗಲವಾಗುವುದು . 


ಅಂಗದಸಂಧಾನ 


9६३ 


ಮುಖ್ಯ ಪ್ರಕರಣಗಳು 

೧ ಕಪಿಸೇನೆಯ ದಂಡಯಾತ್ರೆ 
೨. ರಾವಣನ ಯುದ್ಧ ಸನ್ನಾಹ 
೩ . ಅಂಗದನ ದೂತಕಾರ್ಯ 
೪. ಯುದ್ಧಾರಂಭ 


ಭೂಮಿಕೆಗಳು 
ರಾಮ 
ಲಕ್ಷಣ 
ವಿಭೀಷಣ 
ಸುಗ್ರೀವ 
ಹನುಮ 
ಅಂಗದ 
ಜಾಂಬವ 
ನೀಲ 
ಕಪಿಗಳು 
ರಾವಣ 
ಪ್ರಹಸ್ತ 
ಇಂದ್ರಜಿತು 
ಶುಕ 
ಸಾರಣ 
ವಿದ್ಯುಜ್ಜಿ . 

ರಾಕ್ಷಸಭಟರು 
ಸೀತೆ 


ಅಂಗದಸಂಧಾನ 


೧ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ಕುಶನೆ ಕೇಳ್ಳೆ | ಪುಷ್ಯ ಶುದ್ದದ | | 
ದಶಮಿಯಲಿಪ್ರಾರಂಭವಾಯಿತು | 
ಉಸುರಲದು ಸಂ | ಪೂರ್ಣವು ತ್ರಯೋ | ದಶಿಯೊಳಾಯ್ತು 
ಆ ಕಪೀಂದ್ರರ | ಸಹಸವೆಂತುಟೊ | 
ನಾಲ್ಕು ದಿವಸದಿ | ಸೇತು ನಡೆದುದು | 
ನಾಕದಿಂ ಬಲು | ಭೇರಿ ಮೊಳಗಿತ | ನೇಕರಭಸ 


|| ೧ || 


|| ೨ || 


ಭಾನುನಂದನ | ನಾಗಳಾ ಕಪಿ | 
ಸೇನೆಸಹಿತೋಡ | ಗೊಂಡು ಬಂದಾ | 
ದಾನವಾಂತಕ | ಗೆರಗಿ ಪೇಳ ನಿ | ದಾನಗಳನು 


|| ೩ || 


೨ ರಾಗ ದೇಶಿ - ಅಷ್ಟತಾಳ ೧ 
( ಠಾಮಲಕ್ಷ್ಮಣರ ಪ್ರವೇಶ, ಆಮೇಲೆ ಸುಗ್ರೀವನು ಇತರ ಕಪಿಗಳೊಡನೆ ಬಂದು ನಂದಿಸುತ್ತಾನೆ) 
ಸುಗ್ರೀವ 

ಆಯಿತು | ಸೇತು | ಕಟ್ಟಿ ರಾ | ಜೇಂದ್ರ 
ವಾಯುನಂ। ದನ ತಂದ | ಸರ್ವತ | ವಿಡೆ ಪೂರ್ಣ| ವಾಯಿತು || ಪಲ್ಲವಿ || 


ಜಾಂಬವ | ನೀಲಾಂಗ | ದರ ಸಾಹ | ಸನ ನಾನೇ | 
ನೆಂಬೆನು | ಹತ್ತು ಯೋ | ಜನದಗ | ಲುದ ಸೇತು | 
ಎಂಬ ಮಾ | ತಿಗೆ ಶ್ರೀರಾ | ನವಾ| ನರರ ಕ | 
ದಂಬವೀ | ಕ್ಷಿಸಿ ನಿಸ್ಪಿ | ಮಲ| ಓಣನ ಮು | 
ಖಾಂಬುಜ 1 ವನು ನೋಡಿ| ನಗುತ ಸು | ಪ್ರೇಮ 


ಸುರರ ಪ | ಟ್ಟಣದಿಂದ ತರಿಸಿ ಬೇ | ಕಾದಂಥ | 
ವರಸೋಪ| ಸ್ಮರಫಲಾ | ಹಾರವ | ನಿತ್ತು ಪ | 
ಚಠದ ಮಾ | ತುಗಳ ಹೇ | ಆಅ| ನೇಕ ವಿ | 


೨೯೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೫ || 


ಸ್ವರದ ಸಂ | ತಸವ ತಾ | ಮುಂ | ದೇನೆಂದು | 
ತರಣಿನಂ | ದನ ವಿಭೀ | ಷಣನೊಳು | ಕೇಳಿ 
ಹೇಳಿ ಚಿ | ತದೊಳಿದ್ದ | ಹದನ ಮಾ | Yುದಕೆಂದು | 
ಕೇಳಿಕೊ | ಳ್ಳಲು ಭಾನು | ಸುತ ಮುಂತಾ ದವರು ಭೂ | 
ಪಾಲನ | ಸ್ಪಣೆಯೊಳಂ | ದುಸು| ಗ್ರೀವನ | 
ಪಾಳೆಯ | ಸಹಿತ ಬಂ | ದು - ಕ | ಟೈದ| 
ಮೂಲದ | ಬಳಿಯ ನೋ | ಡುತ ರಾಮ | ನಿಂದು 


|| ೬ || 


೩ ಠಾಗ ಘ ೦ಟಾರವ - ಜಂಪೆತಾಳ ೧ 


ಠಾನ 


|| ೭ || 


|| ೮ || 


|| ೯ || 


ಭಾನುನಂ | ದನ ಬಲ್ಲ | ಬಲುದಣಿದ | ರಿವರೆಲ್ಲ | 
ಕಾಣಲಸ | ದಳವೆಮಗೆ | ಕಟ್ಟಿರುವ | ಬಗೆಗೆ 
ಅಂಗದನ | ಸಾಹಸಕೆ | ಆರೂ ಮೇ | ಚುವರಿದಕೆ || 
ಕಂಗೊಳಿಪ | ಜಾಂಬವರು | ಕಷ್ಟಕೊದ| ಗಿದರು 
ಹನುಮಂತ | ಗುಣದಿಂದ | ಹಂಗನಿ | ಕ್ಕಿಸಿಕೊಂಡ | 
ಸನಸನತಿ | ಪೌರುಷವ | ನೆಣಿಸಲಳ | ವಲ್ಲ. 
ಸುಮುಖ ದು | ರ್ಮುಖರುಗಳ | ಸಾಹಸಂ 1 ಗಳ ಪೊಗಳ | 
ಲಮನು ಇದು | ಬಲು ಚೋದ್ಯ | ವೆಂಬಡೆಯ | ಸಾಧ್ಯ - 
ಏಸು ನಾ | ಪೊಗಳಿದರು | ಎಲ್ಲವರ | ಬಗೆಯೇ ವಿ1 | 
ಭೀಷಣನ | ಗುಣವಿನ್ನು | ಪುತ್ಥಳಿಯ | ಹೊನ್ನು 
ನಳನ ಕ | ಸ್ವಗಳೆಲ್ಲ | ನಾನ್ ಪೊಗಳಿ | ತುದಿಯಿಲ್ಲ | 
ತಿಳಿಯಬಹು | ದಿವರ್ಗೆಲ್ಲ | ನಾಪ ಕೊಡುವ | ಸೊಲ್ಲ 
ಇಂತೆನುತ | ಲೆಲ್ಲರನು | ಈ ಬಗೆಯ | ಕೊಂಡಾಡಿ | 
ಕಂತುಸಿತ | ಕರೆದಿನಜ | ಗಿಂತೆಂದ | ನಾಗ 


|| ೧೦ || 


|| ೧೧ || 


|| ೧೨ || 


|| ೧೩ || 


೪ ರಾಗ ಕಲ್ಯಾಣಿ ಅಷ್ಟ ತಾಳ ೨ 
ಠಾನ 

ಪೋಗ ಬೇಕ | ಯ್ಯಸೇ| ತುವ ದಾಟಿ | 
ಸಾಗ| ಬೇಕ | ಯ್ಯ 
1 ಬೇರೆ (ಅ) 2 ಕಿ (ಅ) - 


|| ಪಲ್ಲವಿ || 


ಅಂಗದಸಂಧಾನ 


៤ 


ಈಗ ನಾ | ಮುಂದೆ ತಾ | ಮುಂದೆಂದು | ಹೆಣಗಿಟ್ಟು | 
ಸಾಗರ | ದಲಿ ಬೀಳ | ಲಾಗದಂ | ದದಲಿ | || ಅನುಪಲ್ಲವಿ || 
ಹಿಂದೆ| ಇದ್ದ ವ | ರುಸೇ | ತುವ ದಾಟ | 
ಮುಂದೆ| ಹೋದವ | ರು || 
ಒಂದೇ ಕ | ಡೆಯಲಿ ಠಾ | ವನಿಕ್ಕಿ | ರಲಿ ಹೀ , | 
ಗೆಂದು ಕ | ಟ್ಟಳೆಯಾದ | ಬಂದುಕ | ಟೀನಲಿ 

|| ೧೪ || 
ಅಲ್ಲಿ| ಇದು ದ | ನು - ಮು ಟೈದಿರೊಂದು | 
ಹುಲ್ಲ| ಕಡ್ಡಿಯ | ನು | | 
ಎಳ್ಳಿನ | ಷ್ಟಾದರು | ಎಲ್ಲರೂ ಕೂಡಿಕೊಂ | 
ಡಲ್ಲದೆ | ಒಬ್ಬೊಬ್ಬ | ತಿರುಗಾಡ | ಬೇಡಿ 

|| ೧೫ || 


೫ ಭಾಮಿನಿಷಟ್ಟದಿ 
ಸುಗ್ರೀವ 

ರವಿಕುಲೋದ್ದವನುಚಿತವಚನವ | 
ರವಿಕುಮಾರಕ ಕೇಳು ಸೇನಾ | 
ರ್ಣವಕೆ ಇವರಿವರೆಂಬ ಭಣಿತೆಯ ಬಂದುಗಟ್ಟಿನಲಿ || 
ರವಿಕಿರಣವಡಗಲು ಮಹಾಂಬುಧಿ | 
ರವರವಿಸೆ ಮಧ್ಯದಲಿ ರಘುಪತಿ1 | 
2ರವಿಸುತನ ಕೈವಿಡಿಯುತೈದಿದನಾಮಹಾರ್ಣವನ ? 


|| ೧೬ || 


೬ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ನಡೆವ ದಳಪದ | ಹತಿಯ ರಭಸಕೆ | 
ನಡುಗುತ್ತಿದ್ದುದು | ಸೇತು ನೀರಲಿ | 
ಹಡಗಿನಂತೋಲೆ | ಪಾಡುತಿರ್ದುದು | ಬುಡವು ತುದಿಗೆ 
ಕುಂಭಕರ್ಣಾ | ದಿಗಳ ಪ್ರಾಣವ | 
ಕೊಂಬಬಗೆಗೆನೆ | ಚರಣವಿಟ್ಟ ಮ | 
ಹಾಂಬುಧಿಯ ಸೇ | ತುವಿನ ಮೊದಲಿನೊ | ತಂಬುಜಾಕ 


|| ೧೭ || 


|| ೧೮ || 


1 ಕಪಿಸೇನೆ ನಡೆದುದು 
2 ಭುವನಕತಿಶಯ ಕೀರ್ತಿಯೆಂತು ಠಾಮಚಂದ್ರನನ ( ಅ) 


೨೯೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೭ ರಾಗ ಪಂತುವರಾಳಿ - ಮುಟ್ಟ ತಾಳ ೨ 


ಠಾನ 


ರಾಮ ಬಂದ | ನು - ರಾಕ್ಷಸ ಕುಲ | ಭೀನು ಬಂದ | ನು | | 
ಕಾಮರೂಪಿಗ | ಳಾದ ಕಪಿ, 1ಸೋಮವನ್ನು | ಕೂಡಿಕೊಂಡು || ಪಲ್ಲವಿ|| 
ಎಳೆಯಕಪಿಗ | ಳಿದಿರುಲಾಗ | ಗಳನಿರಿಂಕಿ | ನೋಡುತ | 
ಗಳಿಗೆ ಗಳಿಗೆ | ಹೊಳೆವಾಕಾಶ | ದೊಳಗೆ ಭೇರಿ ! ಮೊಳಗುತ | 
ನಳಿನನಾಭ | ನಡಿಗೆ ಸುಮದ | ಮಳೆಗಳು ಬಂ | ದಿಳಿಯುತ | 
' ಭಳಿಕೆ ರಾಮ | ಜಯಜಯ ವೆಂ | ದಾರತಿಗಳ | ಬೆಳಗುತ | 
ಒಲಿದು ಸುರರ | ಬರದಿ ಪಾಡಿ | ಥಾಮನಾವು | ಪೊಗಳುತ || ೧೯ || 
ಕಡಲ ತೆರೆಗೆ | ಳುಬ್ಬು ತಡಿ ! ಗಡಿಗೆ ದಡಕೆ | ಬಡಿಯುತ | 
ಒಡೆಯ ನೀನೋ | ಡೆಂದು ಜಳದ | ಬೆಡಗನೊಡಿ| ತೋರುತಃ | 
ತಡೆದು ತಡೆದು | ನೀರೊಳಡ 1 ಕೆಡಹುತೆಡಹು | ತಾಡುತ | 
ಅಡಗಿದವರ | ನಟ್ಟ ಕುಟ | ಹಿಡಿದು ತಂದು | ಕೂಡುತ | 
ಪಡೆಯು ನಡೆಯ | ಲಾಗ ಸೇತು | ಹಡಗಿನಂತೇ | ಲಾಡುತ || ೨೦ || 

( ಎಲ್ಲರೂ ನಿರ್ಮಿಸುತ್ತಾರೆ) 

- ೮ ವಾರ್ಧಿಕಷಟ್ನದಿ 
ಅಣುಗ ಕೇಳಿ೦ತಾರು ದಿವಸ ನಡೆದುದು ದಂಡು 
ಅಣೆದರಾ ದಡಹತ್ತಿ ಸುಗ್ರೀವನಾಜ್ಞೆಯಲಿ 
ಗಣನೆಗೆಪ್ಪತ್ತೇಳುಕೋಟಿಕಪಿ ನಾಯಕರು ರಾಮಲಕ್ಷ್ಮಣರು ಸಹಿತ | 
ಬಣಗು ರಕ್ಕಸರಲ್ಲಿ ಕಾವಲಿದ್ದವರು 
ಜುಣುಗಿದರು ಪಟ್ಟಣಕೆ ಬಂತು ಕೇಡೆಂದೆನುತ 
ದಿನಮರರೆಣಿಕೆಯಲಿ ದುರದ ಸವಿಾಪದೊಳ್ ಬೀಡೆತಾ ರಾಮನ|| ೨೧ll 


( ಲಂಕೆಯ ಪೌರರ ಪ್ರವೇಶ) 

೯ ರಾಗ ಗೌಳವಲಹರಿ - ಅಷ್ಟ ತಾಳ 
ಗುಲ್ಲು ಹೆ | ಚೈತು ಲಂಕಾ | ಪುರದಲ್ಲಿ ಕಸಿ | 

ಪಾಳ್ಯ ಮುಂ | ತಾಗಿ ಪ | ಟೈಣವ ಮು | ಆದರೆಂಬ 
1 ನೀರಿನಲ್ಲಿ ಮುಳುಗು ( ಆ) 2 ಲಲನೆಯರೆಲ್ಲರು ( ಕಾ ) 
3 ದೊಳಗಿದ್ದವರ ಹಿಡಿದು ( ಅ) 


|| ಪಲ್ಲವಿ || 


ಅಂಗದಸಂಧಾನ 


S೯೯ 


ಪಟ್ಟಣ | ಜನ ಬಾಯ | ಕಳೆಯುತ್ತ | ಅಯ್ಯೋ || 
ಕೆಟ್ಟೆವು! ಪಾಪಿರಾ | ವಣನಿಂದ | ಲೆನ್ನುತ || 
ಕಟ್ಟಿ ಸ | ರಕ ತೆಗೆ 1 ದೊಯ್ಯುತ್ತ | ಊರ | 
ಬಿಟ್ಟಾರ | " ವ ಸೇರಿ ! ಬದುಕುವೆ | ವೆನ್ನುತ್ತ 


|| ೨೨ || 


ಪೆಟ್ಟಿಗೆ | ಗಳನು ಕ | ಟೈಡು ನಾಣಿ --ಆಯ್ಕೆ | 
ಕೆಟ್ಟಿತು | ದೇವತಾ | ರ್ಚನೆಯ ತುಂ | ಬಿಡು ಗೋಣಿ|| 
ಪಟ್ಟಿಯ | ತೆಗೆಯದಿ | ಪ್ರಳೊ ರಾಣಿ |... ಎಂಬ | 
ಭಟ್ಟರು | ಗಳು ಊರು| ಬಿಟ್ಟು ಓ | ಡುವರೆಂಬ 


|| ೨೩ || 


ಗಡಿಗೆ ಮುಂ1 | ಡೆಗಳೆಲ್ಲ ' | ಹೊತ್ತರು ಕೆಲ | 
ರಡಿಗೆಯ | ಟಿಗಳೆಂಬ | ಗೊಡವೆಗೆ | ನಿತ್ತರು | 
ಗಡಿಯ ಬಾ | ಗಿಲನೆಲ್ಲ | ಕಿತ್ತರು |....ಹಿಂದೆ | 
ಸುಡುಗೇಡಿ ನಲಿ ಹೋದ| ಬಗೆಯನೆ? | ಶೃತರು 


|| ೨೪ || 


ಗೋಧನ | ಗಳನೆಲ್ಲ | ಬಿಟ್ಟರು ಕಡಲೆ | 
ಗೋಧಿ ಬೆ | ಲ್ಲಗಳಕಂಡವರಿಗೆ ಕೊಟ್ಟರು | 
ಆದು ವ 1 ಸ್ತುಗಳತಿ ಕ | ಟ್ವಿಟ್ಟರು ಖಳ| 
ರಾದ ದಾ | ನವರ ದು | ರ್ಗಕ್ಕೆ ಸಾ 1 ಲಿಟ್ಟರು 


|| ೨೫ | 


೧೦ ವಾರ್ಧಿಕಷಟ್ನದಿ 
ತನೆಯರಿರ ಕೇಳಿ ಲಂಕಾಪುರದ ಗಜಬಜನ 
ಸನಕಸರು ಬಂದು ರಾಮನ ಪರಸಲಾ ರಾತ್ರಿ 
ಘನಪಟ್ಟಣದೊಳೊಗೆದ ಕಾರ್ಯಕ್ಕೆ 6ಗಳ ಸಂಭ್ರಮ ? ವ 

ಜನವಾರ್ತೆಯಿಂ? ಕೇಳುತ 


(ಮೊದಲು ರಾವಣನ ಪ್ರವೇಶ, ಆಮೇಲೆ ಪ್ರಹಸ್ತ ನು ಬರುತ್ತಾನೆ). 


1 ಡಗೆಗಳ ( ಓ ) 2 ಯಿ೦ದೆ ( ಅ) 3 ಟ್ಟರು ! ಹಾದಿಗೆ ಗಂಟ ( ಕಾ , ಅ ) 
4 ಬೈಯುತ ಕಾಲುಕೊ ( ಅ ) 5 ನಾಗಿ ಪಟ್ಟಣದಿ ನಡೆದ ಗುಲ್ಲು ( ಅ) 
6 ಡೆದ ಗೂಳ್ಯ ( ಕಾ , ಅ ) 7 ದ ವಾರ್ತೆಯ ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪ್ರಹಸ್ತ 

ಮನಸಿನಲಿ ನೊಂದುಕೊಂಡಾ ಮಂತ್ರಿವೀರ ರಾ | 
ವಣನ ನಿದ್ರಾಲಯ ಕ್ಯಾಕಣದಿ ಬಂದು! ಮ | 
ತಿನಕುಲೇಂದ್ರನ ಸೈನ್ಯ ಮೈ ತಂದ ಚಾರಿತ್ರಮಂ ಪೇಳ ನತಿನಯದೊಳು|| ೨೬ || 


೧೧ ಠಾಗ ಮಧುಮಾಧವಿ.. . ಅಷ್ಟ ತಾಳ ೧ 


ಪ್ರಹಸ್ತ 


ಕೇಳಯ್ಯ | ಮಾತ | ಕೇಳಯ್ಯ | 
ಪೇಳುವ | ದಿಂದೊಂದು | ಪೊಸಸುದ್ದಿ | ಕಿವಿಗೊಟ್ಟು 


|| ಪಲ್ಲವಿ || 


ಬಾಲೆಯ | ನೀವು ತಂ | ದಾಕೆಯ | ಪತಿ ಎಪ್ಪ | 
ತೇಳು ಕೊ | ಟಿ ಕಸಿ | ಗಳ ಕೂಡಿ | ಅಬ್ಬಿ | 
ಗಾಲಸ್ಯ ! ಗೊಳದೆ ಸೇ | ತುವ ಹೂಡಿ| ನೀರ | 
ಮೇಲೆ ಬ | ಪ್ರಂತೆ ಹಾ | ದಿಯ ಮಾಡಿ | ದಾಟ | 
ದರು ಗಡ | - ಬಂದ | | 
ರಿದೆ ನೋಡ| . .. ಇನ್ನು | 
ಆಲೋಚಿ| ಸಿದರೆ ಮಾ | ಡುವದೇನು| ಲಯ | 
ಕಾಲವಿ 1 ದಿನ್ನೆಂದು | ಫಲವೇನು 


|| ೨೭ || 


ಹಿಂದುದ್ಯಾ | ನವ ಬಂದು | ಕೆಡಿಸಿದ | ಕಪಿಯಂಥ | 
ದೊಂದೊಂದು | ಲಕ್ಷ ಸಾ | ವಿರವಂತೆ | ಕೆಲವು|| 
ಕಂದಾಗಿ ರ್ಪಧಿಕ ಭೀ | ಕರವಂತೆ | ಕಯ್ಯೋ | 
ಳೊಂದೊಂದು | ಪರ್ವತ | ತರುವಂತೆ | ಕಾಯ 
ಸ್ಥಿರವಂತೆ | ಮೆರೆ | 
ದಿರುವಂತೆ | ಅವು || 
ಹಿಂದಕ್ಕೆ | ಪಡೆದಿರ್ಪ ! ಮರವಂತೆ | ನನ್ನು | 
ಕೊಂದೇ , | 4ವೆಂಬಂಥ | ಭರವಂತೆ 


|| ೨೮ || 


1 ಕ್ಕೆ ತಂದು ಪೊಕ್ಕು ( ಅ) - 2 ಮುದ ( ಕಾ , ಅ) 3 ವೃಕ್ಷಪರ್ವತ ( ಕಾ , ಅ) 
4 ತೀರುವೆನೆಂಬ ( ಕಾ ) 


ಅಂಗದಸಂಧಾನ 


೩೦೧. 


ಬೇವ ನೋ | ಡುವುದಕ್ಕೆ ಕಳುಹಿದ | ಶುಕನನ್ನು | 
ದೇವರ | ನುಜರೆ ನೋ | ಡಿದರಂತೆ | ಹಿಡಿದು | 
ಕಾವಲ | ಮನೆಗೆ 1ಕೂ1 | ಡಿದರಂತೆ | - ಓಡಿ | 
2ಸಾವೆನೆ | ಬಂತೆ ಮಾ | ಡಿದರಂತೆ | ಇದು | 
ದಿಟವಂತೆ | ನಮೋಳ್ | | 
ಹಟವಂತೆ | ಬಲು | 
ಕೋವಿದ | ವೀರಮ | ರ್ಕಟರಂತೆ | ರಾಮ | 
ಸೇವೆಯೊ | ನಗೆ ಬಲು | ಭಟರಂತೆ 


|| ೨೯ || 


೧೨ ಕಂದ 


ರಾವಣ 


|| ೩೦ || 


ಇಂತಾ ವೈರಿಗಳಂದನ | 
ಮಂತ್ರೀಶ್ವರ ಪೇಳೆ ಕೇಳು ದಶಕಂಧರನುಂ || 
ಅಂತರ್ಭಾವದಿ ಧೈರ್ಯನ || 
ನಾಂತಾಗಳೆ ಪೇಳ ಸಾರಣಂಗೆ ರಾಕ್ಷಸರರಸಂ 

(ರಾವಣನು ಕರೆಯಲಾಗಿ ಸಾರಣನ ಪ್ರವೇಶ) 

- ೧೩ ಕಲ್ಯಾಣಿ - ಅಷ್ಟ ತಾಳ ೩ 
ತಿಳಿದು ಬಾ | ರಾಮನ | ಪಾಳ್ಯದಂ ! ಗವನೆಲ್ಲ | 
ಬಲವಂ, | ತರೊ ನಿದಾ | ನರೊ ಯೆಂಬ | ಬಗೆಯ ನೀ 
ಮಂಗರ | ಳೆಷ್ಟುಂಟು | ಸಿಂಗಳೀ | ಕಗಳೆಷ್ಟು | 
ಸಂಗಡ | ಮುಸುಗಳೆ| ಪ್ಟೆಂಬ ಬ | ಗೆಯನೆಲ್ಲ 


|| ೩೧ || 


|| ೩೨ || 


ನಮ್ಮ ನಗೂ | ರಾಮಗೂ | ಒಮ್ಮನಸೋ | ಇಕ್ಕಟ್ಟೋ | 
ತನ್ನೊಳೆಂ| ತಿಹರೆಂದು | ಗಮ್ಮ | ಗಿರುಳೆನ್ನು 


|| ೩೩ || 


ಅನ್ನಾಹಾ | ರಗಳೇನು | ಎಣೆ ನೀ | ರಿಂಗೆಲ್ಲಿ | 
ಹಣ ಹಂ | ಪ? ಲು ತಿಂಬು | ದೆನ್ನುವ | ನಿಜವ ನೀ ? 


|| ೩ || 


1 ದೂ ( ಕಾ , ಅ) 2 ಜೀವಿಸದಂ ( ಅ) 3 ಜ ( ಅ) 4 ಕರೆಯುತೆಂದನಾಕಾರಣ 
ನೊಳ್ ( ಅ) ೫ ಡುಗ ( ಕಾ ) 6 ದಳವ ನೀ ( ಕಾ ) 7 ಲ ತಿಂಬರೆನ್ನುವಬಗೆಯನೀ ( ಆ ) 


೩೦೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮಡದಿಗೋ | ಸುಗವಾಗಿ | ಹೊಡೆದಾಡಿ | ನಿಲುವರೊ | 
ಸಡಗರ | ವನು ತೋರಿ| ತಿರಿಗಿ ಹೋ | ಹರೋ ಯೆಂದು 


|| ೩೫ || 


( ರಾಕ್ಷಸರ ವಿಜ್ಞಾನ, ರಾಮಲಕ್ಷ್ಮಣರ ಪ್ರವೇಶ, ಸೆರೆಸಿಕ್ಕಿದ ಶುಕಸಾರಣರನ್ನು 

ಸುಗ್ರೀವನು ಹಿಡಿದು ರಾಮನೆದುರಿಗೆ ತರುತ್ತಾನೆ). 


೧೪ ಕಂದ 


ಬಂದಾ ಸಾರಣ ಪಾಳ್ಯದೆ 
ತಂದಿರುಳೊಳ್ ] ತಿರುಗಲವನ ಕೈಸೆರೆವಿಡಿದು | 
ಹಿಂದಿರ್ದಾತನ ಸಹಿತಲೆ 
ತಂದಿದಿರಲಿ ನಿಲಿಸಿ ಪೇಳ ಭಾಸ್ಕರತನುಜಂ 


|| ೩೬ || 


|| ಪಲ್ಲವಿ | | 


೧೫ ರಾಗ ದೇಶಿ - ಅಷ್ಟ ತಾಳ ೧ 
ಸುಗ್ರೀವ 

ಇವನೀಗ | ಮೊದಲು ಬಂ | ದಾತ - 1 ಕಪ || 
ಟವ ಮಾಡಿ | ಕಯ್ದೆರೆ ಸಿಕ್ಕಿಕೊಂ| ಡಾತ – 
ಇಂದು ಬಂ | ದವನಿವ | ನೀಗ ಪಾಳ್ಯ | | 
ದಿಂದ ಕ | ೬ರ ಹಾಗೆ ! ತಿರಿಗಿ ಪೋ | ಪಾಗೆ - || 
ಕಂದನಂ | ಗದ ಕಂಡು | ಬೇಗ – – ಹಿಡಿ | | 
ತಂದ ರಾ | ಕಸದೂತ | ರಿವರಿಬ್ಬ | ರೀಗ – 


|| ೩೭ || 


ಮುಂದಕ್ಕೆ | ಕರೆಸಿದ | ರವರ - 1 - ದಯ | 
ದಿಂದ ಮ | ೩ ಸುತ ಕು | ಳ್ಳಿರಿಸಿಕೊಂ | ಡವರ || 
ಬಂದುದೇ | ಕೆಂದು ಬ | ಲ್ಲವರ - - ಕೇಳ | 
ಲಂದು ನಿ | ಸ್ವರವಾಗಿ | ಪೇಳಿದ | ರ್ವಿವರ 


|| ೩೮ || 


ನೆಲೆಯಾ, | ಗದ ಮಾತಾ | ಡಿದರೆ - | ಪ್ರಾಣ | 
ಉಳಿಯದು | ನೀವ್ ನಮ್ಮ | ಮುನಿದು ನೋ | ಡಿದರೆ || 


1 ದಲೆಯಲು ( ಕಾ , ಅ) 2 ಸುಳಿಯ ( ಕಾ ) 


3 ದಿನೀ ( ಅ) 


4 ವು ( ಕಾ) 


ಅಂಗದ ಸಂಧಾನ 


೩೦೩ 


ಕಲಹಕಾ | ರಣವ ಮಾ | ಡಿದರೆ - | - ನಿಮ್ಮ || 
ಗಳವಲ್ಲ | ರಾಕ್ಷಸ | ರೊಳಗೆ 1 | ಡಿದರೆ - 


|| ೩೯ || 


- ೧೬ ಠಾಗ ಕಾಂಭೋಜಿ_ ಜಂಪೆತಾಳ ೧ , ೨ 


|| ೪೦ | 


ಶುಕಸಾರಣರು 

ರಘುವೀರ | ಕೇಳು ರಾ ! ವಣನ ಸೌ | ಭಾಗ್ಯಗಳ | 
ಪೊಗಳಲಳ | ವಲ್ಲ ಫಣಿ | ಪತಿಗೆ | 
ಅಗಣಿತನು | ಕುಂಭಕ | ರ್ಣನು ತನ್ನ ಶಕ್ರಜಿತು | 
ಮಗನು ಧನ | ಪತಿ ಪದ | ಪ್ರಜನು – 
ಈರೇಳು | ಲೋಕದೊಡೆ| ತನ ಕರೆದ ! ರೋಯೆಂದು | 
ಮೋರೆ ! ರುವ ಮಹಾ | ಲಕ್ಷ್ಮಿ - | 
ವೈರಿಗಳಿ | ಗಳವಡದ | ಇದುವೆ' ಲಂ | ಕಾದುರ್ಗ | 
ಸೇರಿಹುದು | ಸಕಲಸ್‌ | ಭಾಗ್ಯ - - 
ಜಾನಕಿಯ ! ಕಳವಿನಲಿ ! ತಂದನುಜ ನಂ ತೊರೆದ | | 
ಹೀನತಿಗುಣ | ವೆರಡದರತ | ಹೊರತು || 
ಏನುಬಗೆ | ಯಲಿ ಕಂಡ | ರೆಮ್ಮವನ | ಜೈ ಸುನ ಸ | 
ನಾನು | ಭವನ | ದೊಳಗೆ - 


|| ೪ || 


|| ೪೨ || 


ಭೇತಾಳ | ಬ್ರಹ್ಮರಾ | ಕಸರೆಸೆದ | ಸರಳ ಮೊನೆ | 
ಈತಗಳ | ತಗಲಿದರೆ | ನೊಂದು | 
“ ಮೈ ತುರಿಸಿ | ಹರಿದು | ಹಣಿಗಿ ಕಿರಿ | ಗುಟ್ಟಿ ಕಪಿ | 
ಪೋತಗಳು | ಓಡದಿ | ರ್ದಪವೇ - 


|| ೪೩ || 


ಕಂಡನಾ | ತಾಡಿದರೆ? | ಖಾತಿಯ ” | ಪುದೆ ಪೇಳು | 
ಪುಂಡರೀ | ಕದಳಾಕ್ಷ | ರಾಮ – | | 


1 ಸೇರುವ ( ಅ) 2 ಭದ್ರ ( ಕಾ ) 3 ಅವಗುಣವೆರಡ ( ಅ ) 4 ರ ( ಅ) 5 ದವರಿಲ್ಲ. 

ಇದರೋ ( ಆ) 6 ಭೀತಿಯಿಂದಲಿ ಹಾಕಿಅದು ಹಣಿ ( ಅ) 7 ಕೋಪವ ( ಓ ). 


೩೦೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ದಂಡಿಸಲ | ದೇಕೆ ಸಂ | ಧಾನಮಂ | ನೆಲೆಗೊಳಿಸಿ | 
ಹೆಂಡತಿಯ | ನೊಯ್ಯುದತಿ | ಲೇಸು – 


|| ೪೪ || 


೧೭ ಕಂದ 


ಕಪಿಗಳು 


ಒಡೆಯನ ಗುಣಮಂ ಪೊಗಳುತ 
ಸಡಗರದಿಂ ಕಪಿಗಳೆಲ್ಲರಂ ಜರೆಯಲ್ಲಾ | 
ಹೊಡೆ ಬಡಿ ಯೆಂಬಾ ಮರ್ಕಟ 
ಕೊಡಬಡಿಸುತ ರಾಮು ಪೇಳ ಸುಗ್ರೀವನೊಳಂ 


|| ೪೫ || 


೧೮ ಠಾಗ ಘಂ ಕಾರವ - ಜಂಪೆತಾಳ ೧ 


ಶಾಮ 


ಕಪಿರಾಜ | ಕೇಳಿದಕೆ |ಕೋಪವೇ ! ತಕೆ ನನಗೆ | 
ಕಪಟದವ | ರಿವರಲ್ಲ | ಕಲಹ ತರ | ವಲ್ಲ. 


|| ೪೬ || 


ಬಂಟರಾ | ದವರುಗಳ | ಬಲ್ಲತನ | ತನ್ನೊಡೆಯ | 
ನಂಟುಮಡಿ | ಗುಣವ “ ನಿಜ4 | ವೆಂಬುದೇ | ಸಹಜ - || ೪೭ || 
ಮುಖದಿಚ್ಛೆ | ಯಂತುಸಿರ್ವ | ಮೋಸದವ | ರಿವರಲ್ಲ | 
ಸಕಲವನು ತಿಳಿದಸರ್ವಜ್ಞರಿವ | 5ರೈಸ್ 

|| ೪೮ || 
ನನ್ನು ಶೌರ್ಯಗಳಿರವ | ತನ್ನ ವರೋ | ಳಾಡುವರು | 
ನಿರ್ಮಲದಿ | ಕಳುಹುವುದೆ | ಧರ್ಮವೈ | ನಮಗೆ – 

|| ೪೯ || 
ಕಡಲಧಿಸ | ತಾ ಕೊಟ್ರ | ಕಾಣಿಕೆಯ | ರತುನಗಳ | 
ಉಡುಗೊರೆಯ ! ಕೊಡಿಸಿದನು | ಉಚಿತಗಳ | ' ನರಿತು? - || ೫೦ || 


ತಳ್ಳಿಹೋ | ಗದಿರೆಂಬ | ತಾಕೀತಿ| ಗಳ ಮಾಡಿ | 
ಪಾಳ್ಯದಿಂ | ಕಳುಹಿದನು | ಪಟ್ಟಣ ! ಕವರ 


|| ೫೦ || 


1 ಲಿ ( ಕಾ , ಅ) 2 ಸ್ಥನಗರ ನೊ ( ಅ) 3 ಉಾತ ತ ( ಕಾ, ಅ) 4 ಧಿಕ ( ಕಾ ). 
$ ರಹುದು ( ಅ ) 6 ಡಮಾಡಿ ( ಓ ) 7 ಹೇಳಿ ( ಕಾ ) . 


ಆಂಗದಸಂಧಾನ 


೩೮೫ 


ಬಂದು ರಾ | ವಣನೊಡನೆ ! ಒಂದೆರಡು | ಮಾತಾಡಿ | 
ಮಂದಿರಕೆ | ತೆರಳಲವ | ರಂದು ಬೆಳ | ಗಾಯ್ತು 


|| ೫೨ || 


( ಮಂತ್ರಿಯಾದ ಪ್ರಹಸ್ತ ನೊಡನೆ ರಾವಣನ ಪ್ರವೇಶ) 

೧೯ ರಾಗ ಮೋಹನ - ಅಷ್ಟ ತಾಳ ೨ 


ಠಾವಣ 


ಸಾಂಬ ಸ | ದಾಶಿವ | ಸಾಂಬ ಸದಾಶಿನ | 
ಸಾಂಬ ಸ | ದಾಶಿವ | ಸಾಂಬ ಶಿ | ನ 


|| ಪಲ್ಲವಿ || 


|| ೫ 


|| 


|| ೫೪ || 


|| ೫೫ || 


ದಿನಕರ | ನುದಿಸುವ ಮುನ್ನ ರಾ | ವಣನೆದ್ದು || 
ಘನಬೇಗ | ದಿಂದ ಮ | ಜನವ ಮಾ | ಡಿದನೆ 
ಲಿಂಗಪೂ | ಜೆಯ ಮಾಡಿ | 1ಮಕ್ಕಳು | ಸಹಿತಾಗಿ | 
ಸಂಗಡ | 2ಸಿಂಹ , | ಸನವನೇ | ರಿದನೆ 
ಕರೆಸಿ ತಾ | ಮಯ ವಿಶ್ವ | ಕರ್ನರಿ | ಬ್ಬರ ದುರ್ಗ | 
ಭರಿತವಾ | ತಿಗಿಸಿದನೆ | ಅರೆನಿಮಿ | ಷದೊಳು 
ಏಳುಸು | ಶಿನೊಳಗ | ಳುಗಳನೆ | ಬಿಸಿ ಯೇಳು || 
ತಾಳೆಯ | ಮರದುದ್ದ | ಸೀಳುಗ | ಲ್ಲಿನಲಿ 
ಅಗಳ ಹ | 6ತ್ತಲು ವೈ , 1 ರಿಗಳು ಬಂ | ದರೆ ಜಾರಿ | 
ಜಗುಳಿ ಬೀ 1 ಳುವಹಾಗೆ | ಅಗೆಸಿದ | ಜರಿಯ 
ಕಂಡಿಕಂ | ಡಿಗೆ ಕಾಣ | ದಂತೆ ಬ | ಪ್ರನರಿಗೆ | 
ಮಂಡೆಯೊಳ್ | ಬೀಳ್ವಂತೆ | ಗುಂಡುಕ | ಲ್ಲುಗಳ 


|| ೫೬ || 


|| ೫೭ || 


|| ೫೮ || 


ಏಳುಸು | ಅನೊಳಾನೆ | ಕುದುರೆ ಭಂ | ಡಿಗಳ ಬೇ | 
ತಾಳರ | ಕಸರನ್ನೆ | ಸಾಲಿರಿ | ಸಿದನು ? 


|| ೫೯ || 


1 ತನ್ನ ಮಕ್ಕಳು ಸಹ ( ಕಾ ) 2 ಬಂದು ಸಿಂಹಾಸನವೇರಿ ( ಅ ) 3 ಯಿತು 
ದುರ್ಗವ ( ಅ) 4 ೪ಾನೆ ಕುದುರೆ ಭಂಡಿಗಳ ಭೇ ( ಅ ) 5 ಳ ರಕ್ಕಸರನು ಸಾಲು 
ನಿಲಿಸಿದರು ( ಅ) 6 ತಿರದಿ ( * ) 7 ಲು ಸಾಲಿನಲಿ ( ಅ) *ತೂರಿ ತೂರಿನ ಕಂಡಿ ! 
ಕಂಡಿಯ ಬುಡಕೆ ಜಂ | ಬರಿ ( ?) ಯ ಲಕ್ಷ ಲಕ್ಷವನೆ ಹೇರಿದರು ( ಕಾ ). 


20 


40೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಈಟಿ ಸ | ಬಳ ಕೊಟ್ಟು | ತೊಂಬತ್ರ ! ನಾಲುಕು | 
ಕೋಟಿದಾ | ನವರ ನೀ | ಟಕೆ ನಿಲಿ | ಸಿದನು 

|| ೬೦ || 
[ಕೊಡುವ ಕೊ | ಡುವ ಮದ್ದು | ಗುಂಡುಗ | ಳನ್ನೆತ್ತಿ | | 
ಹೊಡೆವ ದಾ ! ನವರನ್ನೆ | ವಿಂಗಡಿ | ಸಿದನು - ] || ೬೦ || 
ಸುಣ್ಣ ಸಾ | ಸುವೆ ಸೀಗೆ | ಮೆಣಸಿನ | ಹುಡಿಹಾಕಿ | 
ಎಣ್ಣೆ ಕೊ | ಸ್ಪರಿಗೆಯ | ಒಲೆಯಲಿ| ಕ್ಕಿಸಿದ 

|| ೬೨ || 
ಹಣ್ಣು ವು | ದುಕರನ್ನ | ದಕೆ ನಿಲಿ | ಸಿದ ಬಲು | 
ಸಣ್ಣ ವ | ರಿಗೆ ಕವಣೆ | ಕಲ್ಲ ಕೊ | ಡಿಸಿದ 

|| ೬೩ || 
೨೦ ವಾರ್ಧಿಕಷಟ್ನದಿ 
ಭರತಾದಿ ನವಖಂಡದೇಶಗಳ ಭೂಭುಜರ 
ಕರೆಸಿದನು ಗರುಡ ಗಂಧರ್ವ ಉರಗಾಧಿಪರ 
ಕರಿ ತುರಗ ರಥ ಪುರುಷನೆರವಿ ಸೇನೆಯೊಳು ಸಂಗರಕೆ ಸನ್ನಾಹವಾಗೆ | 
ಹೊರಸುತ್ತಿನಗಳ ನೀಟಿನ ಮೇಲೆ ನಿಂದು ನಾ 
ನರಸೈನ್ಯ ಮಂ ಕಾಣಬೇಕೆಂದು ಶುಕಸಾರ 
ಣರ ಕರೆಸಿ 2ಯಾರುಯಾರೆಂದು2 ಬೆಸಗೊಳಲು ಶುಕ ಬೆರಳಿಂದ 

ತೋರಿಸಿದನು || ೬೪ || 


೨೧ ರಾಗ ಕೇತಾರಗೌಳ ಆಷ್ಟತಾಳ ೧ 
ನೋಡಿದೆ | ಯಾ ರಾವ | ಹೇಂದ್ರ ನಿ | ನೃನುಜನ | 
ಕೂಡೆ ಯೇ | ಕಾಂತದಿಂ | ದ || 
ಆಡುವ | ಮಾತಿಗೆ | ಕಿವಿಗೊಟ್ಟು | ನಮ್ಮೆಲ್ಲ | 
ನೋಡುವಾ | ತನೆ ರಾಘ | ವ 


|| ೬೫ || 


ಜೋಡಾಗಿ | ಎರಡುಬಿ | ಲೋ೦ದುಕ್ಕೆ | ಯಲಿ ಪಿಡಿ | 
ದಾಡುವಾ | ತನೆ ಲಕ್ಷ ಣ -|| 
ಮೂಡಣ | ದೆಸೆಯಲಿ | ನಿಲಬೇಡೆಂ | ದೆನುತ ಕೈ | 
ಮಾಡುವಾ | ತನೆ ಸುಗ್ರೀ | - 


| ೬೬ || 


1 ತ ಮೊದಲಾದ ( ಆ ) 2 ಸೇನಾವಿವರವುಂ 


ಅಂಗದಸಂಧಾನ 


೩೦೭ 


|| ೬೭ || 


|| ೬೮ || 


ಕುಂಭಿನಿ | ಯುದಿಸುವ ಮುನ್ನ ಪು | ಟ್ವಿದನಾತ | | 
ನೆಂಬರು ! ಜಗದೊಳೆ| ಲ್ಲ || 
ಅಂಬಿಕೆ ! ಶಿವನಿಗೆ | ಮದುವೆಯಾ | ದಾಗ ಹ | 
ತ್ತೊಂಭತ್ತು | ವರುಷವಂ | ತೆ 
ಜಂಭಾರಿ | ಮೊದಲಾದ | ದಿವಿಜರೀ | ತಗೆ ನಮೋ | 
ಎಂಬುದು | ಸಹಜವಂ | ತೆ1 || 
ಅಂಬುಜಾ | ನನ ಜೋ | ಚೈಲಕಂದ | ನದೆ ನೋಡು| 
ಜಾಂಬವ | ನಧಿಕಶ್ | ರ್ಯ 
ತರಣಿಯೊಳ್ | ಪಂಥದಿಂ | ಸುರಗಿರಿ | ಯನು ದಿನ || 
ಕೆರಡುಬಾ | ರಿಗೆ ಸುತ್ತಿ | ದ | 
ಭರಿತವಿ | ಕ್ರಮನಂತೆ | ಯವ್ವನ | ದೊಳಗೀ212 | 
ಮೆರೆವನು | ವಾರ್ಧಕ್ಯ | ದಿ 
ವನದಲ್ಲಿ ! ಜಂಬುನಾ | ಲಿಯ ಕೊಂದು | ನನ್ನು ಪ | 
ಓಣವ ಹೋ | ಮಿಸಿದ ವೀ | ಕ || 
ಹನುಮಂತ | ನದಕೊ ಲ | ಕ್ಷಣನ ಹ | ಅರೆ ನಿಂದು | 
ಕುಣಿದಾಡು | ವವನೆ ನೋ | ಡು 


|| ೬೯ || 


|| ೭೦ || 


ವಿನಯದಿ | ಕಪಿಪೋತಂ | ಗಳ ಹೆಗ | ಲೇರಿ ಕೋಂ | 
ಡೊನರುವಾ ! ತನೆಯಂಗ | ದ. || 
ವನದೊಳು/ ತಪಸಿಪ್ಪ | ಮುನಿಗಳ | ಹಾಗಿಪ್ಪಾ | 
ತನೆ ಗಜ | ಗವಯ ನೋ | ಡು 


|| ೭೦ || 


ವೃಷಭನ | ವನ ಹಿಂದೆ | ಕೈಲಾಸ | ಆದಿಂ ನೀ ನಿಂ ! 
ದಿಸುತ ಕಥೆ | ಕೇರಿದೆಯಂ | ತೆ - || 
ಅಸುರ ಕೇ | vಾ ಪಂಥ | ದಿಂದ ಮ | ರ್ಕಟನಾಗಿ | 
ಬೆಸೆದಿಪ್ಪ | ನವನೆ ನೋ ! ಡು - - 


|| ೭೨ || 


1 ಬರು ಜಗವರಿಯೆ ( ಕಾ ) 2 ತ ( ಓ , ಕಾ , ಅ) 3 ನಾಗಿಯೆ ( ಅ) 4 ದೊಳು 
ಠಕ್ಕರಿ ( ಕಾ ) 5 ನಿಂದಿಸಿ ( ಕಾ , ಅ) . 


೩೦೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಉಸುರಲಿ | ಇವನಿಂದ | ಬಲಭಾಗ | ದಲಿ ರಂ | 
ಜಿಸುವಾತ | ನವನೆ ನೀ | - || 
ಪೆಸರಿಸ | ಲರಿಯೆ ಮೇ | ಲಾದ ವಾ | ನರವೀರ || 
ವಿಸರವ | ನರಸ ನೋ | ಡು 


|| ೭೩ || 


೨೨ ಕಂದಪದ್ಯ 


ರಾವಣ 


ಈ ಪರಿಯಿಂದಂ ವರ್ಣಿಸೆ 
ಭೂಪಾಲನ ಪಾಳ್ಯದೊಳಗೆ ಕಪಿನಾಯಕರಂ | 
ಕೋಪಿಸಿ ದಶಕಂಧರನುಂ 
ತಾ ಪೌರುಷದಿಂದ ಪೇಳ ಶುಕಸಾರಣರ್ಗಂ 


|| ೭೪ || 


( ರಾಮಲಕ್ಷ್ಮಣರು ಸುಗ್ರೀವ, ಹನುಮ, ಅಂಗದರೊಡನೆ ಪ್ರವೇಶಿಸಿ 

ರಂಗಸ್ಥಳದ ಎಡಪಕ್ಕದಲ್ಲಿ ನಿಲ್ಲುತ್ತಾರೆ.) 


೨೩ ರಾಗ ಕೇತಾರಗೌಳ _ ಅಹ್ರತಾಳ ೧ 


ಠಾವಣ 


|| ೭೫ || 


ಮರುಳಾದೆ | ಯೇನೊ ನೀ | ಬದನೆಕಾ | ಯನು ದೊಡ್ಡ | 
ಪರಬ್ರಹ್ಮ | ವೆಂಬಹಾ | ಗೆ || 
ಮರದಿಂದ | ಮರಕೆ ಲಂ | ಘಿಸುವಂಥ | ಕಸಿಗಳಂ | 
ಗರದೊಳೆ | ಚಾಡುವ | ವೆ 
ಸೂರ್ಯಗೆ | ಮೋಡಿಗ | ಆದಿರೆ ಕ | ಫ್ರೆಗಳು ಕಾ | 
ಲೋರಗ | 3 ಕೆಣೆಯಹ | ವೇ ||* 
“ ಗಾರುಗೆ | ಡುವುದಲ್ಲ | ದಿವು ನಮ | ಗಿದಿರಾಗಿ ! 
ಕಹೋರುವ | ಬೆಲ್ಲ ಸು | ಳ್ಳು 
ಬೇರುಬ | ಲ್ಲವರಿಗೆ | ಮರದೆಲೆ | ಯನು ತಂದು | 
ತೋರುವ | ರೆಲೆ ಮರು | ೮ || 


|| ೭೬ || 


1 ನೀನೆ ( ಅ ) ; ನದಕೊ ( ಕಾ ) 2 ಕವಿದ ( ಅ ) 3 ಗಿದಿರಾದರೆ ( ಕಾ ) 
* ಭೇರಿಯ ಬಡಿದು ಬೆ | ಕ್ಕಿನ ಬೆದರಿಸುವಂತೆ | ಯಾರಕೂಡೆಂಬೀ ಮಾತು ! ( ಕಾ, ಆ ) . 
4 ಪಾರಾಗಿ ಕೆಡುವುದಲ್ಲದೆ ( ಕಾ ) 5 ಬಾರರಿ ( ಕಾ ) 


ಅಂಗದಸಂಧಾನ 


ಮೂರು ಲೋ | ಕದ ಗಂಡ | ನಾಗರಿಂತೆಂ | ದೆಂಬ ವಿ | | 
ಚಾರವ | ತಿಳಿದು 2ಪೇ | ಳು - 


|| ೭೭ || 


ಅಂತಕ | ಮೊದಲಾದ | ಅಮರರು | ಸಹಿತಾರ | 
ಚಿಂತೆಯೊ ಳಿಹರು ಪೇ | ಳು || 
ಭ್ರಾಂತುಬು | ದ್ದಿಯಲಿದಿ | ರಾಗಿ ರಾ | ಘನ ತನ್ನ | 
ಕಾಂತೆಯ | ನೊಯ್ತದುಂ| ಟೀ – 


|| ೭೮ || 


ಸರಳಿನ ! ಮೊನೆಯೊಂದು | ತಾಗಿದ | ಡಿವು ಮೆಯ್ಯ | 
ತುರಿಸಿ ಕಿ | ಕ್ಕಿರಿಗುಟ್ಟು | 3 - || 
ಭರದೊಳೋ | ಡುವ ಕಸಿ | ಪರಿವಾತರಂ | ಗಳಿಗೆ ಸಂ | 
ಗರದೊಳೆ | ಚ್ಛಾ 4 ಟವಂ | ತೆ4 . 


|| ೭೯ || 


ಏಸು ಮ | ರ್ಕಟರಿದ್ದ | ರೇನಪ್ಪು | ದಡರಿಂದ | 
ಲೇಶಾಣು| ಮಾತ್ರ ನ | ಮ್ಮ - || 
ಬೀಷಣ | ನೊಬ್ಬನ | ಲ್ಲದೆ ಮಿಕ್ಕಾ | ದವರೊಂದು ! 
ಕಾಸಿಂದ | ಕಡೆ ನನು | ಗೆ - 


|| ೮೦ || 


ದೂಷಣ | ತ್ರಿಶಿರ ನಾ | ರೀಚ ಮುಂ | ತಾದರ | 
ನೀಸರ | ಕೊಂದೆನೆಂ | ಬ - || 
ಮೆಯಿರಿ| ಹಮ್ಮೆಲ್ಲ ನಿಲಿಸದಿ | ರ್ದಡೆ ರಾಮ | 
ಣೇಶನೆ | ಯಲ್ಲ ತಾ | ನು - 


|| ೮೦ || 


ಠಾನು 


ಇನಿತು ಮಾ | ತಾಡುತ್ತ | ಲಿರಲು ತ | ಮನಕಯ್ಯ | 
ಧನುವ ತೆ | ಕೊಂಡು ರಾ | ನು - || 
ಕಣೆಯೊಂದ | ನೆಸೆದು ರಾ | ವಣನ ಶೈ | ತಚ್ಛತ್ರ | 
ವನೆ ತುಂಡು | ಗೆಯ್ಯಲಾ | ಗ – 


|| ೮೨ || 


1 ರೆಂಬ ಬಗೆಯ ( ಕಾ. ಅ) 2 ನೋಡು( ಅ) 3 ರಂಗಳು ( ಕಾ ) 4 ಡುವವ ( ಕಾ. ಅ) 
5 ಸ ( ಅ) 


ဂမ် 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಠಾವಣನು ಅವಮಾನದಿಂದ ಮುಖತಿರುಗಿಸಿ ತನ್ನವರೊಡನೆ ಸಹಸಾ ಹೊರಟುಹೋಗುತ್ತಾನೆ. 
ಅಷ್ಟರಲ್ಲಿ ಸುಗ್ರೀವನು ನೆಗೆದುಹೋಗಿ ಆತನ ತಲೆಯ ಕಿರೀಟವನ್ನು ಕಿತ್ತು ತರುತ್ತಾನೆ.). 
ಸುಗ್ರೀವ 

ಇನಸುತ | ಹಾರಿ ಈ ! ರೈದು ಕಿ | ರೀಟವ | 
ಘನವೇಗ | ದಿಂದ ತಂ | ದು . || 
ವನಜನಾ | ಭನ ಕಣ | ಮುಂದಿಡ | ಲದ ಕಂಡು | 
ಮನದಿ ಕೊ | ಪಿಸಿದ ರಾ | ಮು 

|| ೮೩ || 


೨೪ ವಾರ್ಧಿಕಷಟ್ನದಿ 
ಲವನೆ ಕೇಳ್ ರಾವಣನ ಸಿತಛತ್ರ ಶಿರದ ಮುಕು 
ಟವ ತರಿಯಲಾ ಭಂಗದಿಂದ ಮರಳಿದ ಮನೆಗೆ 
ಅವಮಾನ1ಮೊದಲೆದ್ದು ಮೆಯ್ಯೋರೆ, ಪ್ರಥಮ ಚುಂಬನ ದಂತಭಗ್ನ ' ದಂತೆ || 
ಹವಣಿಸಿರಲಿ ? ರಾಮನಪಾಳ್ಯದವರಿದೇ 
ಸಮಯ ಲಗ್ಗೆ 4ಯ ಪಡೆವಡಪ್ಪಣೆಯ ಕೊಡಿಸೆನಲು 
ದಿವಸಾಧಿಪತಿಕುಲೋದ್ಭವನವರ ಸಂತಯಿ ರವಿಜಾತಗಿಂತೆಂದನು || ೮೪ || 


೨೫ ರಾಗ ದೇಶ್ಯ ಕಾಪಿ - ಅಷ್ಟ ತಾಳ ೧ 


ಠಾನ 


ಸಾರಿ ಕೋಂ | ದರೆ ಪಾಪ | ನಿಲ್ಲ ! - ನನ್ನ | 
ಧಾರಿಣೀ | ಪತಿಗಳ | ನಡತೆ ಇ | ದಲ್ಲ. 


|| ಪಲ್ಲವಿ || 


ಇನ್ನಾದ | ರೂ ನಮ್ಮ ! ಕಂಡು ಸೀತೆ| 
ಯನ್ನು ತಂ | ದಿತ್ತು ತ | ಮೃನ ಕೂಡಿ | ಕೊಂಡು. | 
ಮನ್ನಿಸಿ | ದರೆ ಬಂದ | ದಂಡು - - ಪೋಪು| 
ದನ್ಯಾಯ | ಎಲ್ಲ ಕೀ | ರ್ತಿಯನು ಮುಂ ಕೊಂಡು - 
ಭ್ರಾಂತು ಬು | ದಿ ಗಳೆಲ್ಲ | ಬಿಡಲಿ - ತನ್ನ | 
ಪಂಥ ಪೌ | ರುಷವ ನಾ | ಚೆಯಲಿ ಕ | ಟೈಡಲಿ - | 


|| ೮೫ || 


2 ದನಿತ್ತ ( ಕಾ ) 


3 ರತ್ತ ತವಕದಿಂ ( ಕಾ ) 


1 ಲಕ್ಷ ಮೈದೋರಿದಳು ( ಅ) 
4 ಗಪ್ಪಣೆಯ ನೀಡುವುದೆ ( ಕಾ ) . 


ಅ೦ಗದಸಂಧಾನ 


೩೧೧ 


ಸಂತಾನ | ಸಹಿತ ರ | ಕಿಸಲಿ ಸಾಯು | 
ವಂಥದ್ದು | ಡೆ 1ನನ್ನೊಳ್ | ಕದನಕ್ಕೆ | ಬರಲಿ - 


|| ೮೬ | | 


ಸಂಧಾನ | ಕೊರ್ವನ | ಕಳುಹಿ | ನಾವಿಂ | 
ತೆಂದ ಮಾ | ತುಗಳ ರಾ | ವಣನಿಗೆ | ತಿಳುಹಿ - 1 
ಬಂದರೊ | ಳ್ಳಿತು ಮಾತ | 2ನುಳುಹಿ² - 1 - ಕಾರ್ಯ | | 
ಹೊಂದದಿ | ದ್ದರೆ 3ಮುಂದಾ | ಹುದನು ಬಿ | ತರಿಸಿ || ೮೭ || 


೨೬ ರಾಗ ಸೌರಾಷ್ಟ್ರ -ತ್ರಿವುಡೆ ತಾಳ ೨ 
ಸುಗ್ರೀವ 

ದಾನವಾಂತಕ | ನೆಂದಮಾತಿಗೆ | 
ಭಾನುಸುತ ತ | ನಿಂದ ಜೈಷ್ಠನ | 
ಸೋನುವನು “ ಬೀ | ಲೊಟ್ಟ ನರಿಸಂ | ಧಾನಗೊಳಲು 


|| ೮೮ || 


( ಅಂಗದನನ್ನುಳಿದು ಬೇರೆಲ್ಲರೂ ನಿಷ್ಟ್ರ ಮಿಸುತ್ತಾರೆ). 


ಅಂಗದ 


ಭಾನುಮಾರ್ಗ | Vಡರಿ ದುರ್ಗವ | 
ಜಾಣನಂಗದ | ಬರಲು ಕೇರಿಯ || 
ಮಾನಿನಿಯರಂ | ಜಿದರು ಮೊದಲದು | ತಾನೆಯೆಂದು 


|| ೮೯ || 


ಸೀರೆಗಳ ನಡ | ಗಿಸಿದರೆಣೆ ಯ | 
ದೂರದಲಿ ಬ | ಚ್ಚಿಟ್ಟು ಬಂದರು | 
ನೀರ ಚಿಮ್ಮಿದ| ರೊಲೆಗೆ ಹಿಂದಣ | ಮಾರಿಗಂಜಿ 


|| ೯೦ || 


ಬೆದಬೆದರಿ ವಾ ನರನ ಬಾಲದ | 
ತುದಿಯನೀಕ್ಷಿಸಿ | ಕಿವಿಯೊಳೇಕಾಂ | 
ತದಲಿ ಮಾತಾ | ಡಿದರು ಕೆಲವರು | ಬದಲಿದೆಂದು 


|| ೯೦ || 


1 ಕದನವನಪೇಕ್ಷಿಸಲಿ ( ಅ ) 2 ಕಳುಹಿ ( ಅ) 3 ಬರುತಿರಲಿಲ್ಲ ತಿಳುಹಿ ( ಕಾ , ಓ ) ; 
ಬವರವನಿಗಳ ( ಅ) 4 ಕಳುಹಿಸಿದ ( ಅ) . 


೩೧೨ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸಣ್ಣ ವರು ನೋ | ಡಿದರೆ ಬಾಳೆಯ | 
ಹಣ್ಣು ಗಳ ಕರೆ | ಕರೆದು ಕೊಡುವರು | 
ಪುಣ್ಯವುಳ್ಳ | ದ್ದೆನುತ ಕೆಲಗದ | ಮನ್ನಿಸಿದರು 

|| ೯೨ || 
ಇಕ್ಕೆಲದಲp³ | ಗಡಿಯ ಬಾಗಿಲ | 
22ಕ್ಕಿದವರನ್ನು ಜರೆದು ಭರಣಿಯ | 
ಸಕ್ಕರೆಯ ಮೆಲು | ತರಮನೆಯ ಒಳ | ಹೊಕ್ಕನಾಗ || ೯೩ || 
ತಡೆದ ಬಾಗಿಲ | ಭಟರ ಮಂಡೆಯ | 
ನೆಡೆದನಾ ಕಂ | ಕುಳಿನ ಮರದಲಿ | 

ಸಡಗರದೊಳೋಳ| 3ನಡೆದನಾ ಚಾ | ವಡಿಯ ಮುಂದೆ || ೯೪ || 
( ಇಂದ್ರಜಿತು ಪ್ರಹಸ್ತಾದಿಗಳೊಡನೆ ಒಡೋಲಗಸ್ಥನಾದ ರಾವಣನ ಪ್ರವೇಶ) 

೨೭ ಭಾಮಿನಿಷಟ್ನದಿ 
ಬಾಲವನು ಸುರುಳಿಕ್ಕಿ ಕುಳಿತನು 
ಕಾಲಭೈರವನಂತೆ ಖಳನೊ 

ಡೋಲಗದೊಳಿದ್ದವರು ಕೆಲರೊಳಸರಿದರಲ್ಲಲ್ಲಿ || 
ಪ್ರಹಸ್ತ 

ಕಾಳಗದ ತೆರನಲ್ಲ ತಮ್ಮವ | 
ರೂಳಿಗದ ಕಸಿಯೆನುತ ಬಳಿಕ ವಿ . 
ಶಾಲವತಿ ನಡೆತಂದು ಮಾತಾಡಿಸಿದನಂಗದನ 

|| ೯೫ || 


|| ಪಲ್ಲವಿ || 


೨೮ ಠಾಗ ಕುರಂಜಿ ಅಷ್ಟ ತಾಳ ೨ 
ಯಾರಯ್ಯ | - ಕಸಿ | ಯಾರಯ್ಯ 
ಯಾರಯ್ಯ | ಬಂದವ | ನೀನು ! - ನಿನ್ನ | 
ದಾರಟ್ಟಿ | ದರು ಕಾರ್ಯ | ವೇನು 15ಅಂಥ | 
ಮರುಕ | ಣ್ಣವನಾದ | ರೇನು 16 6 || 
ದ್ವಾರಪಾ | ಲಕರನಂ | ಜಿ ?ಸಿ ಹೊಕ್ಕು? | ಬಲು ಮೊನೆ| 
ಗಾರನಂ | ದದಿ ಶಿಬಿ | ಮನೆ ಬಂದು / ಕುಳಿತವ | 


|| ೯೬ || 


1 ರ೦ ( ಕಾ ) 2 ಕುವ ( ಕಾ ) 3 ಬಂದೆ ( ಅ); ಹೊಕ್ಕ ನರ ( ಕಾ ) 4 ಕಪಿ ( ಅ) . 
5 ದೊಡ್ಡ ( ಓ, ಕಾ, ಅ) 6 ನಮ್ಮ ( ಇಾ , ಅ) 7 ಸುತತಿ ( ಅ) 8 ಸು ( ಅ). 


ಅಂಗದಸಂಧಾನ 


೩೧೩ 


ಮೆಯ್ಯೋಳಿ| ಸ್ವರ ಮದ | ವೇಕೆ – 1 – ಎರಡೂ | 
ಕಯ್ಯ ಸ | ರ್ವತ ವೃಕ್ಷ | ಸಾಕೇ – – ರಾಮ | 
ಣಯ್ಯನ | ವರು ಕಾಂಬ | ರ್ಜೋಕೆ - | - || 
ಬಾಯ ಹೊ | ಯುವರು ಹೋ | ಗಾಕಡೆ | ಯಲಿ ನಿಲ್ಲು | 
ಕಯ್ಯಾಯು | ಧನ ಕೆಳ | ಗಿಟ್ಟು ಮಾ | ತಾಡಯ್ಯ | 


|| ೯೭ || 


ಅಂಗದ 


ಬೆದರುವ | ದೇಕೆ ನೀ | ನೆಲ್ಲ - 1 - ನಿಮ್ಮೊಳ್ || 
ಕದನಕ್ಕೆ | 1ಬಂದವ / ನಲ್ಲl | - ನನ್ನು | 
ಪದುಮಿ | ಚನನೆಂದ? | ಸೊಲ್ಲ | 3 || 
ಪದುಳದಿಂ ! ದಲೆ ದಶ | ವದನಗ | ರುಹಿ ಮತ್ತಾ | 
ಬದಲುy | ರವ ಕೊಂಡೊ 1 ಯುದಕೆ ಬಂ | ದವರಾವು 


|| ೯೮ | | 


ಪ್ರಹಸ್ತ 


ಮರದಿಂದ | ಮರಕೆ ಹಾ | ಊವರು - - ಸಂಧಿ | 
ಮರಿಯಾದೆ | ಯೇನನ | ರಿವರು | _ ನೋಡೆ | 
ಪುರುಬುಗ | ಕೈ ಹ | ಣುವರು - - ನೋಂ || 
ದರೆ ಕಿರಿ | ಕಿರಿ ಕಿ | ನೆ ಕಿರಿ | ಗುಟ್ಟು | 
ಭರದಿಂದೋ | ಡುವ 7 ಬಾಲ? | ಭಟರು ನೀ | ವಲ್ಲವೆ 


|| ೯೯ || 


ಅಂಗದ 


ದುರುಳಬು | ದಿ ಗಳೆಲ್ಲ ಕಲಿಸಿ – 1 – ಲೋಕ| 
ತರಳೆಮಾ | ತುಗಳೆಲ್ಲ | ತಿಳಿಸಿ - - ಸಿಕ್ಕ | 
ಪರದ್ರವ್ಯ | ದಿಂಡೋಳ್ಳು 1 ಬೆಳೆಸಿ - 1 - 5 || 
ತರುಣಿಯ / ರನು ಬಲಾ | ತಾರದಿಂ ದೆಳೆತಂದು | 
ಸೆರೆಯೊಳಿ| ಕ್ಕಿಸುವಂಥ | ಮಂತ್ರಿ ನೀ ನಲ್ಲವೆ 


|| ೧೦೦ || 


1 ನಾನ್ ಬರಲಿಲ್ಲ ( ಓ , ಕಾ ) 2 ನೊಂದು ( ಅ, ಕಾ ) 3 ದಶ ( ಅ, ಕಾ ) . 
4 ವದನಗೆ ಕಳುಹಿದ | ನದನು ಪೇಳಿ ಲ್ಲಿಯ | 

ಬದಲುತ್ತ ರವದೇನೆಂ | ಬಂದನು ಕೇಳಲು ಬಂದೆ ( ಅ , ಕಾ ) 
5 ಮಿಗೆ ( ಕಾ, ಅ) 6 ಗುರು ( ಕಾ ) 7 ಪಟು ( ಕಾ , ಅ) 8 ವ ತಿಂಬ ಕಳ್ಳನೀ ಲೋಕದ ( ಅ) 
9ದಿ ಹಿಡಿ ( ಅ) 


೩೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೯ ರಾಗ ಕೇತಾರಗೌಳ - ಅಷ್ಟ ತಾಳ ೧ | 


ಪ್ರಹಸ್ತ 


ಮಾತಿನೊ | 11೩1ಜಾಣ | ನಹುದೊ ಪು | ಟೈಸಿದಂಥ | 
3ತಾತಸಾ | ರಯ್ಯ ಹೇ ! ಳು || 
4ಮಾತೆಯೆ | ಲ್ಲಿಯಳಾವ | ದೇಶ ಮ | ಅಲ್ಲಿಗಿಂ | | 
ದೇತಕೆ | ಝಂದೆ ಹೇ | ಳು - 


|| ೧೦೧ || 


ಅಂಗದ 


ತಾತ | ಮೃವನ ತೊ | ಟೈಲಬ , | ಟ್ರಿಗೆ ಕಟ್ಟಿ | 
ದಾತ ಹೆ | ಇವಳು ತಾ | - || 
ಭೂತಳಾ | ಧಿಪರಾಮ | ದೂತನಂ | ಗದನೆಂಬ | 
ಪ್ರೀತಿಯ | ಪೆಸರೆನ | ಗೆ 


|| ೧೦೨ || 


ಪ್ರಹಸ್ತ 


ಲೇಸ ಮಾ | ಡಿದ ಸು , ಗ್ರೀವ ಹಿಂ | ದಣ ಮನಃ | 
ಕೇಶವ | ಬಿಡದೆ ನಿ | " - || 
ಮೋಸದಿ | ರಿಪುಬಾಯೊ | ಛಳಿಯಲೆಂ | ದಟ್ಟಿದ | 
ನೀ ಶಿಶು | ವರಿತುದಿ | .. 


|| ೧೦೩ || 


|| ೧೦೪ || 


ಅಂಗದ 

ಘಾಸಿಮಾ | ಡುವಠಾರು | ಬರಲಿ ಸು | ಮನೆ ಪ್ರಾಣ | 
ದಾಸೆಯ | ಬಿಟ್ಟು 59 | - || 
ಕರೆ| ಸಿಕ್ಕಿದೆ | ನಿಮ್ಮ ಮ | ನದೊಳಿದ್ದ | 

ವಾಸಿಯ | ನಡೆಸಿ ಬೇ | ಗ … 
ಪ್ರಹಸ್ತ 

ಅನ್ಯಾಯ | ಇನಜ ಮಾ | ಡಿದರೇನು | ನಮಗೆ ನೀ | 
ಸವ| ನಾದ ಮೇ | ೮ || 


1 ಗೆ ( ಅ, ಕಾ ) 2 ದು ನಿನ್ನನು ಪೆತ್ತ ( ಅ) 3 ಮಾತೆಯಾ( ಅ) 4 ತಾತನದಾರು ನಿ! 
ಯ ಹೆಸರೇನೆಂದು 1 5 .ನೀವು; ನಾವು ( ಅ, ಕಾ ) . 


ಅಂಗದಸಂಧಾನ 


೧೫ 


ನಿನ್ನ ರಾ | ಜ್ಯವ ನಿನ | ಗಿತ್ತುಪ | ಚಾರದಿ | 
ಮನ್ನಿಸಿ | 1ಕಳುಹುವೆ | ವು - 


|| ೧೦೫ || 


ಅಂಗದ 


ಕನ್ನೆಯ | ಕದ್ದು ತಂ | ದಂಥ ರಾ | ವಣನೆಂಬ | 
ಕುನ್ನಿಯಾ | ರಂದನ | ನ || 
ಕಣ್ಣಿಗೆ | ಕಾಣಿಸಿ | ಕೊಡುವದ | ರಿಂದೆ ಚು | 
ಮನ್ನಣೆ | 2ಬೇಡೆನ | 2 - 


|| ೧೦೬ || 


ಪ್ರಹಸ್ತ 


ಬಾಲನು 1 ರ್ಕಟ ಕೇಳು| ಬಾಮ್ಮೆ ಬಂ | ದಂಥಾದ್ದ 3 || 
ಹೇಳಿ ಹಿಂ | ದೊಂದು ಕಮಂ | T - || 
ಬಾಲಸು | ಡಿಸಿಕೊಂಡು | ಲಜ್ಜೆಗೆ | ಟೊದಂಥ | 
ಕಾಲ ಬ | ಪುದು ನಿನಗೆ 


|| ೧೦೭ || 


ಅಂಗದ 


ಕೇಳಲಿ | ಲ್ಲನೆ ಬಂದಾ । ಕಪಿಯ ಮಿ | ಕವರೆಲ್ಲ | 
ಬಾಲಸು | ಡುಕ ಛೀ ಯೆಂ | ದು - || 
ಆಲಿಬೊ ಬ್ಬಿರಿದಟ್ಟಿ | ಬದಲು ಬಂ | ದನ ಯೆನ್ನ | 
ಬಾಲವ | ಕಣಕಿ ನೋ | ' ಡಿ' - 


|| ೧೮ || 


ಪ್ರಹಸ್ತಿ 


ಎಷ್ಟರ | ಚಪಲ | ಕಲಿತೆಯಾ | ದರು ನಿನ್ನ | 
ಹುಟ್ಟುನ | ರ್ಕಟನೆಂಬ | ರು || 
ಸೃಷ್ಟಿಶ | ನಿನ್ನೊಳೆಂ1 ದಂತರಂ | ಗದ ಮಾತಃ | 
ಕೊಟ್ಟು ನೀ ! ನಡೆ ಸುಮ್ಮನೆ 


|| ೧೦೯ || 


1 ಸಲ ( ಅ) 2 ನಮಗಿಲ್ಲವೆ ( ಅ, ಕ ) 3 ೪ ಬಾಯಿಗೆ ಬಂದ ವಚನವ ( ಅ) 
4 ಕಪಿ ( ಕಾ , ಅ) 5 ನ ಸುಡಿಸಿ ಲಜ್ಜೆ ಯಲಿ ಪೋದವನಂ ( ಆ ) 6 ಪೋತಗಳೆ ( ಅ , ಓ , ಕಾ ) . 
7 ಡು ( ಅ) 8 ಷ್ಟು ನೀ ( ಅ, ಕಾ) ಸುಟ್ಟ ರಾಮನು ನಿನ್ನೊಳೆಂದಂತರಂಗವ ( ಕಾ ) 


೩೧೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಅಂಗದ 


ಎಷ್ಟು ನೀ | ಪಾರುಪ | ತ್ಯವ ಮಾಡಿ | ದರು ದೊರೆ| 
ಯಿಟ್ಟ ಚಾ | ಕರನಲ್ಲ | ವೈ1 - ||* 
' ಸೃಷ್ಟಿ ಜಾ / ತೆಯ ಕಳ | ವಿನಲಿ? ನಂ | ಚಿಸಿ ತಂದ | 
ಭ್ರಷ್ಟನಾ | ರಯ್ಯ ತೋ | ರು . 
- ೩೦ ಠಾಗ ಕುರಂಜಿ, ( ಕಾಂಭೋಜಿ) - ಅಷ್ಟ ತಾಳ ೨ 


|| ೧೧೦ || 


ಪ್ರಹಸ್ತ 


ಕಂಡೆಯಾ ಕಡು | ವೀರರಾ | ನಣನ ನೀ | ಕಂಡೆಯಾ || ಪಲ್ಲವಿ || 


|| ೧೧೧ || 


ಕಂಡೇಯ | ಕಸಿ ಕಡು | ಜಾಣ - | - ಮಾ | 
ರ್ತಂಡಪ್ಪ | ಕಾಶಪ್ರ | ವೀಣ - | - ಸುಪ್ರ | 
ಚಂಡ ವಿ | ಜಿತಪಂಚ | ಬಾಣ. - - ಅಖಿ || 
ಲಾಂಡಕೋ | ಟಿ ಬ್ರ | ಹ್ಯಾಂಡನಾ | ಯಕ ಶತ್ರು | 
ಖಂಡನ | ರಿಪುಗಜ | ಗಂಡಭೇ ರುಂಡನ – 
ಸಂಗರ | ವಿಜಯವಿ | ಹಾರ -- | - ಶಿವ | 
ಲಿಂಗಪೂ | ಜೆಯಲಿ ವಿ | ಸ್ವಾರ -- | ಚತು | 
ರಂಗವೇ ! ದದ ಸದ್ದಿ | ಚಾರ - - ಕರು | 
ಣಂಗಳಿಂ 1 ದಖಿಳಿ | ಕಂಗಳ | 3ನಾಳ ಉ3 | 
ತುಂಗಬ | ಲಾಡ್ಯ ಶ್ರೀ | ಮಂಗಳ | 4ಕಾಯನ 
ಶಿವನಿಂದಾ | ಯುಷ್ಯವ | ಪಡೆದ ಮತ್ತೆ | 
ದಿವಿಜರೆ | ಲ್ಲರನಟ್ಟಿ 1 ಹಿಡಿದ - | - ಸೊಕ್ಕಿ | 
ದವರ ತ | ಗಿಸಿ ಬಾಯ | ಹೊಡೆದ - - 5ಶತ್ರು | 
ನಿವಹನ | ಜಯಿಸಲೆಂ | ದವನಿಜಾ | ತೆಯ ' ಬಂಧ | 
ನವ ಮಾಡು | ತೊಡೋಲ| ಗದಿ ಕುಳ್ಳಿ | ಪಾಣತನ? 


|| ೧೧೨ || 


5 


|| ೧೧೩ || 


1 ನೀನಕ್ಕೆ ( ಓ ) * ತುಟ್ಟತುದಿಯ ಮಾತಿ | ದೀಗ ಪೇಳುವೆ ಕೇಳು | ದೃಷ್ಟವೆಂದರಿತು 
ನೀನು||( ಅ) ನಿಷ್ಠುರವೇಕೆ ನಿ | ನೊಡನೆ ನನ್ನೊಡೆಯರು| ಕಟ್ಟು ಪಾಡಿಸಿದ ಮಾತ ! ( ಅ, ಕಾ ). 
2 ಕೊಟ್ಟು ಹೋ | ಗುವೆವುಜಾನಕಿಯ ( ಅ) 3 ಪೊರೆವ ( ಕಾ ) 4 ಕಾಂತಿಯ ( ಅ ) 
5 ಜನ ( ಅ, ಕಾ ) 6 ಜಿ೯ತೆಯೆಂ; ರ್ಜಿತೆಯಾ ( ಕಾ . ಅ ) 7 ತಂದು | ಸವಿನಯದಿಂದ ಪಾಲಿನ 
ಧೀರೋದಾರನ ( ಅ) 


ಅಂಗದಸಂಧಾನ 


೩೧೭ 


೩೧ ಭಾಮಿನಿಷಟ್ನದಿ 


ಅಂಗದ 


ಈತನೇ ದಶಕಂಠನಾ ಶ್ರೀ 
ನಾಥನಿಲ್ಲದ ವೇಳೆಯಲಿ ಭೂ 
ಜಾತೆಯನು ಕದ್ದೊಯ್ದ ಸಮಯದಿ ತಡೆದ ಖಗಪತಿಯ || 
ಘಾತಕನ ತಾನೆಸಗಿ ಕೊಂದಾ 
ಪಾತಕಿಯ ನೋಡಿದರೆ ದೋಷವ 
ದೇತಕಕಟಾ ಕಂಡೆನೆನುತಲೆ ಮಾತನಾಡಿಸಿದ 


|| ೧೧೪ || 


| ೧೧೫ || 


೩೨ ರಾಗ ಗೌಳನಲಹರಿ - ಏಕತಾಳ ೩ 
ಏನ್ಮಾ | ರಾವಣ | ನೀನ್‌ಮ್ಯಾ | ಸೀತೆಯ | 
ಕಾಣದ | ಹಾಂಗೆ ಕದ್ದು | 1ತಂದೆಯೇ | ನ್ಯಾ || 
ತಾನಾಗಿ | ರಾಮಚಂದ್ರ ! ಸೇನೆಯ | ಕೂಡಿಕೊಂಡು | 
ನೀನಿಪ್ಪ | ತಾವಿ' ಗಾಗಿ | ಬಂದ ಕಾ | ಸ್ಮಾ 
ನಿನ್ನ , ಬ | ಳಿಗೆ ರಾಮ | ಎನ್ನ , ಕ | ಳುಹಿಕೊಟ್ಟ | 
ಇನ್ನಾದೂ | ಸೀತೆಯ | ಬಿಡುತೆಯೇ ! ನ್ಯಾ || 
ಎನ್ನಿಂದ | ತಪ್ಪಾತೆಂದು | ಹೊನ್ನ ಕಾ | ಣಿಕೆ ಕೊಟ್ಟು | 
4,ಬೆಸ್ಕಾಗೆ | ಮರೆಯೊಕ್ಕು | ಇರುತೆಯೇ ! ನ್ಯಾ - 
ಏತಕೀ | ಛಲ ರಘು | ನಾಥ, ಮಾ | ನವನಲ್ಲ | 
ಆತ, ನಾ | ರಾಯಣ | ಸಾಮಿ ಕಾ ! ಹ್ಮಾ || 
ಸೀತೆ, ಲ | ಕ್ಯುಮಿ ಮಾ | ಶೇಷ, ಲ ! , ಕ್ಯುಮಣ | 
ಭೂತ್ರಳ | ದೊಳಗವ | ತರಿಸಿದೋರ್| ಮ್ಯಾ 
ಮಂಡೋದ| , ಭಾಳ | ಮಕ್ಕಳ | ಹೆತ್ತವಳೆ? | 
ಕಂಡೋರ| ಬಾಮ್ ಕುತ್ರ | ಮಾಡೋಣೀ | ಡ್ಯಾ || 
9ಬಂಡಾ, ಟ | ಕಿಕ್ಕಿ ಸಿಕ್ಕಿ | ತಂಡ, ತಂ | ಡದೊಳಿಪ್ಪ || 
ಹೆಂಡ್ಯಾ , ರ | ವಾಲೆ, | ಕಳಚಬೇ | ಡ್ಯಾ 


|| ೧೧೬ | | 


|| ೧೧೭ || 


|| ೧೧೮ || 


1 ತರಬಹುದೇ ( ಅ) 2 ದ ಬಳಿ ( ಅ) 3 ಯಿತ್ತು ( ಕಾ ) 4 ಚೆನ್ನಾಗಿ ( ಅ) 
5 ನ್ನ ಮರೆಯ ಬಂದು ಹೋಗು ( ಕಾ ) 6 ಹ ( ಓ ) 1 ಳೆಂದು ( ಅ) 8 ಯತು ( ಅ, ಕಾ ). 
9 ಚಂಡತನಕೆ 


೩೧೮ | 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಂಡವ್ರ | ಮಾತ್ರ ಕೇಳಿ | ಕೋಲಿಸ್ಪ್ಯಾಡ| ಜಾತೀಯಃ| 
2ಪುಂಡತ | ನ ಬಿಟ್ಟಿ 2ಟ್ಟು | ಬಾಳು ಕಾ | ಣಾ || 
ರುಂಡ ಮಾ | ಲೆಯ ಕಟ್ಟಿ ! ಕೊಂಡಂಥ | ಶಿವಕೊಟ್ಟ | 
ದುಂಡುಂಡು | ಸುಕದಾಗೇ ! ಸಾಯಿ ಕಾ | ಣಾ || ೧೧೯ || 
ಈರೇಳು | ಲೋಕದಾ | ಪಾರುಪ | , ಮಾಡಿ | 
ಗಾರಾಗಿ | ಕೆಟಿಗೊ | ಬೇಡ ಕಾ | ಣಾ || 
ಭಾರೀ , ಸಂ | ಸತ್ತು ಲಂಕೆ | ಯೂರನೆ | ಹಾಳ್ಳಾಡಿ | 
ಚೋರ, ತ | ನಕೆ ಮಾನ | ಮಾರಬೇ | ಡಾ 
ಶೂರು, ಪ | ನಖಿ ಹುಚ್ಚು | ಮೂಳಿ, ಯ | ಮಾತ್ ಕೇಳಿ| 
ಖರ, ದೂ | ಷಣರೇ | ನಾದರ್‌ ಹೇ | ೪ಾ 
ಸಾರ, ವ |ನೋಡ್ಕೊಂಡು | ಸಕಲವ | ತಿಳಿದು, ಕಬಹಃ | 
ಮಾರಿ , ಯ | ಹೊಕ್ಕು ಸಾರ್ | ಬೇಡ ಕಾ | ಸ್ಮಾ || ೧೨೧ || 


|| ೧೨೦ || 


೩೩ ಠಾಗ ಭೈರವಿ - ಏಕತಾಳ ೧ , ೨ 


ರಾವಣ 


|| ೧೨೨ || 


ಇನಿತಂ | ದಾ ನುಡಿ | ಕೇಳಿ _ ಆ | 
ದನುಜನು | ರೋಷನ್ | ತಾಳಿ || 
ವನಚರ | ನನು ಹೈ | ಯೆಂದ - ಅಂಗ | 
ದನ ಮು | ಆತು ಖಳ | ವೃಂದ 
ಗಜರಥ | ತುರಗರ | ಇಂದI - ಖಳ | 
ವ್ರಜರುಗ | ರೈತರ | ಲಂದಾ || 
ಭುಜಬಲ | ಗಳ ತೋ / ಕಂದಾ | ಬಿಗ್‌ | 
8ಉಜಸುತ | ನಂದನ | ಕೊಂದ 

( ರಾಕ್ಷಸಭಟರಿಗೂ ಅಂಗದನಿಗೂ ಯುದ್ಧವಾಗುವುದು). 


|| ೧೨೩ || 


- 1 ಸ ಬೇಡ ಜಾತಿಯ ( ಅ ) 2 ದಿಂಡತನವ ಬಿ ( ಕಾ ) 3 ದೊಳಿರಬಾರ 
ದೇನ್ಮಾ , ( ಅ) 4 ದಿ ಕೆಡಬೇಡ ಕಾಣ್ಯಾ ( ಕಾ , ಅ) 5 ದೊಡ್ಡ ( ಅ , ಕಾ ) 6 ದನು | 
ಜನಾರೋಷಾಗ್ನಿಯ ( ಕಾ ) 7 ಗಳ ಬಲತೋರಲ್ಕ೦ ( ಕಾ ) 8 ದ ( ಅ) 


ಅಂಗದಸಂಧಾನ 


ಈಟಿಯ | ವರ ಸದೆ | ಬಡಿದI- ಬಿ | 
ಕ್ಲಾಟದ | ವರ 1ಬೆ | ನೊಡೆದIL . 
ಲೂಟಿಗ | ಜದ ಕಾ | ಲೀಡಿದIಹೊರ | 
ಕೋಟೆಯ | ಸಂದಿಗೆ | ತಸೆತಿಡಿದ 


|| ೧೨೪ || 


( ಓಡುವ ರಕ್ಕಸರನ್ನು ಬೆರೆಸಿಕೊಂಡು ಅಂಗದನೂ ರಂಗಸ್ಥಳದಿಂದ ಹೊರಟು 
ಹೋಗಲು ಎಡಬಾಗಿಲಿಂದ ರಾಮನ ಹನುಮಂತನೂ ಪ್ರವೇಶಿಸುತ್ತಾರೆ.) . 


ರಾಮ 


ಬೀಳುವ | ಗಜತುರ | ರಗಳI - ರಾಮ | 
ಕೇಳಿದ | ಬಲು ಬೊ | ಬೈಗಳ || 
ಕಾಳೆಗ | ವಾಯಂ | ಗದಗೆ _ I _ ಶಿಶು | 
ತಾಳುವು | ಮೆಂತೀ | ಬಗೆಗೆ 


|| ೧೨೫ || 


ಹೋಗಿ| 


ಮರುತಸು ! ತನೆ ನೀ | ಬೇಗ 
ಕರೆತಾ | ರಂಗದ | ನೀಗ - || 
ಶರಣನಿಂ 1 ತೆನೆ ಶರ | ಣೆಂದ 
ತ್ವರಿತೋ ! ಗ್ರದಿ ನಡೆ | ತಂದ 


ಬಲು | 


|| ೧೨೬ || 


( ಠಾಕ್ಷಸರನ್ನು ಬೆರೆಸಿಕೊಂಡು ಅಂಗದನ ಪ್ರವೇಶ; 
ಅಷ್ಟರೊಳಗೆ ರಾಮನುನಿಮಿಸುತ್ತಾನೆ) 


೩೪ ಕಂದಪದ್ಯ 


ಹನುಮು 


ಕೈ ಮರ ಗಿರಿಯಿಂದವರಂ 
ಹೊಯ್ದಾಡುತ್ತಿರಲು ಹನುಮ ಕಂಡಂಗದನಂ | 
ಕೈಪಿಡಿದೆಲೆ ಮರುಳೆಂದೆಳೇ 
ಇದೊಯ್ಯುತ್ತುಂ ಪೇಳ ನಂದು ತಾರಾಸುತಗಂ 


|| ೧೨೭ || 


1 ಕೈ ಕಡಿ ( ಕಾ ) 2 ವಿತಾ ( ಅ) 3 ಸಿ ( ಅ, ಕಾ ) 4 ತಾ ( ಕಾ , ಆ ) 5 ವರನ್ನು 
( ಅ) 6 ದುಂ ( ಕಾ , ಅ) 1 ಬೈಯುತ ತಾನಂದು ಪೇಳೆ ( ಕಾ ). 


೩೨೦. 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೫ ರಾಗ ವೃಂದಾವನಸಾರಂಗ....ಏಕತಾಳ ೩ 
ಏನನ | ತಾರ ವ್ಯಾ | ಲಿನಂದ | ನ - ಇಂಥ 1. 
ಆನೆ, ಕು | ದುರೆ ಮತ್ತೀ | ದಾನವ | ರನು ಕೊಲ್ಯ 


|| ಪಲ್ಲವಿ || 


ನೀತಿ, ಯ | ಪೇಳ್ವಡೆ | ಬಂದ |ಕಿಮ || 
ಘಾತುಕ | ರನು ನೆರೆ | ಕೊಂದ | ರಘು | 
ನಾಥ, ಸ | ಹಿತ ಭಾನು | ಜಾತ, ಕೋ | ಸಿಸುವರು 


| ೧೨೮ | | 


ಪೋಗುವ | ನಾವ್ ರಾಮ | ನಲ್ಲಿ ! ಗೆ - ನಾಳೆ | 
ಹೇಗೂ ಬ | ರುವದುಂಟು | ಇಲ್ಲಿ | ಗೆ....ಮತ್ತೆ | 
ರಾಘವ | ನಿದಿರು ತೋ |1 ರಾಗ, ನಿನ್ನಯ ಶೌರ್ಯ || ೧೨೯ || 


- ೩೬ ಕಂದಪದ್ಯ 
ಬಂದಾ ಮಾರುತನಂದನ 
ಕೊಂದಾಟವ ನಿಲಿಸಿ ದನುಜನಿದಿರೊಂದು | 
ಮುಂದಿನ್ನಹ ಕಾರ್ಯಗಳಲ್ಲಿ 
ದಂದುಗಮಂ ತಿಳಿಯಪೇಳ 4ನಾ ರಾವಣಗp4 


|| ೧೩೦ || 


-೩೭ ಠಾಗ ಆನಂದನೀಲಾಂಬರಿ _ ಏಕತಾಳ ೫ 
ಏನಯ್ಯಾ ನಿ | ನ೦ತರಂಗ | ದಾ ನಿದಾನ | ದ ಪ್ರಸಂಗ | 
ವೇನಯಾ - I - ಮುಂದಿ | ನ್ನೇನಯ್ಯಾ 


|| ಪಲ್ಲವಿ || 


ಸೃಷ್ಟಿಜಾತೆ | ಯನ್ನು ತಂದು | ಕೊಟ್ಟು ರಾಮ | ಚಂದ್ರನ ಕೂ | 
ಡಿಷ್ಟವೋ - I - ಲೇಸು | ಕಷ್ಟವೋ 

|| ೧೩೧ || 


ತಮ್ಮನ ನೀ 1 ಕೂಡಿಕೊಂಡು ಒಮ್ಮನದಿಂ | ದೊಪ್ಪಿ ಸುಖದೊ || 
ಳಿರುವೆಯಾ. 6ರಣಕೆ | ಬರುವೆಯಾ 

|| ೧೩೨ || 


ಜಗದ ದೈವ | ದ ಕೂಡಿಂತು | ಹಗೆತನ ಬ | ಳಸಿಕೊಂಡೆಂತು | 
ಇರುವದು - ಕೀರ್ತಿ | ಬರುವದು 

|| ೧೩೩ || 


1 ರುವ ಆಗ ನನ್ನ ( ಕಾ ) 2 ನಾಗುವ ಕಾರ್ಯದ ( ಅ ) 3 ಹೊಂದಿಕೆಯನು 
( ಅ) 4 ರಾವಣನೊಡನೆ ( ಅ) 5 ಭೈರವಿ ( ಕಾ ) 6 ಕಾದಲು ( ಕಾ ) 


ಅಂಗದಸಂಧಾನ 


ಕಡೆಗೆ ನೀನಂ | ಬ ಮಾತೇನು | ಒಡೆಯನ ಪಾ | ದಕ್ಕದನ್ನು | 
ಪೇಳ್ವೆವು – – ಏನ | ಹೇಳ್ವೆವು – 


|| ೧೩೪ || 


೩೮ ರಾಗ ಪಂತುವರಾಳಿ - ಏಕತಾಳ ೧ . 
ರಾವಣ 

ಆಯಿತೇ , | ನಿನ್ನ ಮಾತು | ಸಾಕುಸಾ| ಕೆಲವೊ ಮುಂಗ | 
ಬಾಯ ಬಡಿ ! ವಾರತನ | ಸಲ್ಲದು ಈ | ಸಭೆಯೊಳೆಂದ 


_ || ೧೩೫ || 


ಭೂತಳ, ಕೆ | 1ಕ್ಕಿಳಿದರೂ 1 ಪಾತಾಳ, ಮೇ | ೮ ನೆಗೆದರೂ | 
ಸೀತೆಯ 2ಸಾ² | ಬಿಡುವುದೆಂಬ ! ಮಾತುಂಟೇ ಛೇ ! ಹೋಗೊತಿ 

- ಮರುಳೆ || ೧೩೬ || 


ಇರುಳಾದಿತ್ಯ | ಮೂಡಿದರೂ | ಒರಳೆದ್ದು ಮಾ | ತಾಡಿದರೂ | 
ಮರುಳು ಹಿಡಿದು | ಹೋದತನ್ನ 4 | ಬರಲೆಂದು ಪೇ ! ಆ ಮಾತುಂಟಿ! la೩೭|| 
ಬಾಣ ಬತ್ತಿ | ಹೋದರೇನು | ಭಾನು ತಣ ! ಗಾದರೇನು | 
ಪ್ರಾಣವಳಿದು | ಹೋಗುವನಕ | ಕಾಣಿಸಿ , 1 ಕೊಡುವದುಂಟಿ || ೧೩೮ || 


( ರಾವಣಾದಿಗಳೆ ನಿಷ್ಮ 


ಣ್ಯ ಠಾವ ಲಕ್ಷಣ ಸುಗ್ರೀವಾದಿಗಳ ಪ್ರವೇಶ) 


೩೯ ವಾರ್ಧಿಕಷಟ್ನದಿ 
ಹನುಮಾಂಗದರು 

ರಘುವರನ ಸೇವಕರ ಹಿತಕರದ ವಚನಮಂ 
ಬಗೆಗೊಳದೆ ಜರೆದು ಕಳುಹಿಸಿದಡವರಿಬ್ಬರುಂ 
ಪಗಡೆಯವಂಶಾಬ್ಲಿ ಚಂದ್ರನೆಡೆಗಝಿ ಕೈ ಮುಗಿದು ಪೇಳ್ತಾ ಹದನನಂ || 
ಮಗುಳೆ ರಾವಣ ಕಳುಹಿದುತ್ತರವ ತಿಳುಹಲಾ 
ಸಗರವಂಶಜನೆಂದನಿನ್ನೇನು ನಿಮ್ಮ ಹವ 
ಣಿಗೆ ತಕ್ಕ ಕಾರ್ಯನಂ ವರ್ತಿಸುವುದೆನಲು ಲಗ್ಗೆಗೆ ಪಡೆದರ 

ಪ್ರಣೆಯನು || ೧೩೯ || 


ಕ 


ಲಗೈಗೆ ಪಡೆಯನು 
|| 


1 ಗಿಂಗಿ ( ಕಾ ) 2 ನ್ನು ( ಅ) 3 ಗೆಲೆ ( ಕಾ , ಅ), 4 ನ | ಮುರಳಿ ಕರೆತರುವದುಂ( ಅ) 
5 ನ್ನು ತಡವೇಕೆ ಮನಸಿ ( ಅ) . 


21 


೩೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೪೦ ರಾಗ ಸಂತುವರಾಳಿ ಏಕತಾಳ ೧, ೨ 


|| ಪಲ್ಲವಿ || 


ಕಪಿವೀರರು 

ಹತ್ತಿದ| ರಾ ದುರ್ಗ | ನವಾ| ನರರೆಲ್ಲ || 
ಮುತ್ತಿದ| ರಾ ದುರ್ಗ | ವ – 
ಕೊತ್ತಳ | ಗಳ ಮುರಿ | ಯುತ್ತೋಡ| ನೊಡನೆ ಭ | 
ಟೋತ್ತಮ | ರು ಸುತ್ತ ಮುತ್ತಲು | ಕವಿದು 
ಕತ್ತಿ ಕು ! 6ತ ತೋ | ಮರಗಾ | ಯದ ಬಿಸಿ | 
ನೆತ್ತರ | ಸುರುಕಿನ | ನೆತ್ತಿಯ ! ಸೇನೆ 
ತೂರಿನೆ | Vದೆ ಜಂ | ಭಾರಿಯ | ಪೆಟ್ಟಿನ | 
ಕರಿಕೆ ( ) | ಗಣಿಸದೆ | ಓರಣ | ದಿಂದ 


|| ೧೪೦ || 


|| ೧೪ || 


|| ೧೪೨ || 


ಅಂಬರ | ಮುಸುಕುವ | ಅಂಬಿನ | ಗಾಯದ | 
ಬಂಬಲ | ನೆಣಿಸದೆ | ಮುಂಬಂ | ದೊಳಗೆ 


|| ೧೪೩ || 


ಕೋಟೆಯ | ಬಣಗಳ | ಈಟಿಯ | ಗಾಯನ | 
ಪಾಟಿಯ ಮಾಡದೆ | ಸೂಟಿಯ | ಭಟರು 


|| ೧೪೪ || 


ಬಾಣದ | ತಗಲಿಗೆ |ಶೋಣಿತ | ಸುರಿಯಲು | 
ಕಾಣಿಸಿ | ಕೊಳ್ಳದೆ | ಚೂಣಿಯ | ಭಟರು 


|| ೧೪೫ || 


ಹರೆ| ದುರ್ಗನ | ಸುತ್ತಲು | ಹೆಣಗಿ ನು | 
ಗೊ ತುವ | 1ಡೊಗ್ಗರ | ಪತ್ತುಗೆ | ಯಿಂದ 


|| ೧೪೬ || 


ಆಗಿ ಭಾಮಿನಿಷಟ್ನದಿ 


ಮುರಿದ ಕೈ ಕಾಲುಗಳ ಕಪಿಗಳ 
ಹರಿದ ಹೊಟ್ಟೆಯ ಕರುಳುಗಳ ಜೋ 
ಊರಿನ ಮೂಗಿನ ಹರಿದಕಿವಿಗಳ ಸುರಿವಶೋಣಿತದ | 


1 ಬೊಬ್ಬೆಯ ( ಅ) 


ಅಂಗದಸಂಧಾನ 


ಮೊರೆವ ಭೇರಿ ಡಮಾಮಿ ವಾದ್ಯದ 
ಭರಕೆ ನೆಲಬಾಯ್ಲಿಡಲು ಕೋಟೆಯ 
ಮುರಿದು ಲಗ್ಗೆಯ ಕಪಿಕದಂಬಕ ಬಂದುದೊಳಸರಿದು 


|| ೧೪೭ || 


೪೨ ರಾಗ ಕುರಂಜಿ ಅಷ್ಟ ತಾಳ ೧ 
ದಾನವರು 

ಹೋಯಿತು | ಲಂಕಾ | ಪಟ್ಟಣ | ಕೈವಶ | .. 
ವಾಯಿತು | - 


|| ಪಲ್ಲವಿ || 


ಹೋಯಿತು | ಲಂಕೆ ರಾ ! ಮಣಗೆ … – ವಶ | 
ವಾಯಿತು | ರಾಮಚಂ | ದನಿಗೆ - || 
ಹೋಯಿತು ! ಸೆರೆಯವ | ರರಿಗೆ | - ಎಂಟು | 
ದಾಯಿತೆಂ | ಜೀ ಕಣ | ದೊಳಗೆ _ 1 - ಪೆಟ್ಟ | 
ಹಾಯಲಾ | ರದೆ ' ದಂಡು | ಬೀಯವಾ | ದುದ ಕಂಡು | 
ಘೋಯೆಂದು | ದನುಜರ್2 ಪ | ಲಾಯನ | ಗೆಯ ರು 


|| ೧೪೮ || 


ಸೊಂಡಿಲ | ಕಡಿದರಾ | ನೆಗಳ. . . ! – ಕಲ್ಲು | 
ಗುಂಡಲಿ | ಟ್ಟರು ಕುದುರೆಗಳ - || 
ತಂಡತಂ | ಡದ ಭಟ | ರುಗಳ – – ಬಡಿದು | 
ಮಂಡೆಯ | ನೊಡೆನ ಹ | ಬೃಗಳ - - ನೆಲ್ಲ | 
ಕಂಡು ರಾ | ವಣ ನಾಚಿ | ಕೊಂಡು ಹೋ | ಯಿತು ನನ್ನ | 
ದಂಡುಯೆಂ | ದೆನುತಲೆ | ಮಂಡೋದ| ರಿಗೆ ಪೇಳ || ೧೪೯ || 
ತೊಂಬತ್ತು ! ಕೋಟಿ ದಾ | ನವರು - | - ಇವರ | 
ಡೊಂಬಿಗೆ | ನಿಲಲಾರ | ದವರು --- || 
ಇಂಬಿಲ್ಲ | ದೆಡೆಗೆ ಸ | ಇವರು – – ಎಲ್ಲಿ | 
ಕಂಬಿಟ್ಟ | ರಲ್ಲಿ ನಿ | ತವರು - | 4ಸೆಳೆ | 
5ಕೊಂಬರೀ | ಸಮಯವಿ | ದೆಂಬಷ್ಟ | ರೊಳಗೆಲ್ಲ | 
ಜಾಂಬವಾ | ದಿಗಳ ಕ | ದಂಬ “ ಮು ! ತ್ತಿದರಾಗ || ೧೫೦ || 


1 ದ ಆ) 2 ಭೋಯೆಂಬ ರವದಿ( ಕಾ ) 3 ಬೆಂಬಿಡದೆ ಅ ಆ ) 4 ಎಲ್ಲ( ಅ ) 5 ಕಾಂಬರು 
ತಮ್ಮನೆಂ ( ಕರಿ ) 6 ಮುಂಬರಿಯಿತು ( ಅ) . 


QSg 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಅರಮನೆ | ಯೊಳವೊಕ್ಕ | ತಂಡ - ಕಸಿ | 
1ಪರಿವಾರ | ದಶಕಂಠ | ಕಂಡ – || 
ಭರದಿ ಖಂ | ಡೆಯುವ ಕ | ಯ್ಯೋಂಡ - - ಕಡಿ | 
ದುರುಳಿಸೆ| ಕಪಿಗಳ | ರುಂಡ - | - ಹರ || 
ಲಿರುಳಾ, | ಯಿತೊ ಮಂಡೋ ! ದರಿಯ ಪು | ದೊಳೆಂಬ | 
ತೆರನ ಕಾ ! ಣಿಸಿತುಒಂದರೆಗಳಿ | ಗೆಯೊಳೆಲ್ಲ || ೧೫೧ || 
ಕೊಬ್ಬಿದ | ರಾಮಸ್ಯೆ | ನೈವನು - ಕಾದು | 
ತೊಬ್ಬ ರಾ | ವಣ ಓಡಿ | ಸಿದನು - || 
ಸರ್ಬಿದ | ಖಳಸೇನೆ | ಗಳನು - | - ಬಲು ! . 
ಬೊಬ್ಬಿಡು | ವಾನೆ ಕುದು | ರೆಯನು – – ಬಡಿ | 
ದೆಬ್ಬಿತು | ರಾಮನ | ಪಾಳ್ಯವೆಂ | ಬಷ್ಟರೊ | 
ಛಬ್ಬ ಬಾಂ | ಧನ ಪತ್ನಿ | ಮಾಬ್ಬಿಗಾ | ದುದು ಬಿಂಬ || ೧೫೨ || 
ಹೋಯಿತು | ಲಂಕೆ ರಾ | ಮನಿಗೆ - ತಿರಿ | 
ಗ್ಯಾಯಿತು | ರಾವಣೇ | ಶನಿಗೆ - 

|| ಪಲ್ಲವಿ || 
( ಎಲ್ಲರೂ ನಿಷ್ಮಿ ಸುತ್ತಾರೆ) 

೪೩ ವಾರ್ಧಿಕಷಟ್ನದಿ 
ರಾವಣ 

ಓಡಿಸಿದನಾ ದಿವಸ ಬಳಿಕ ದುರ್ಗವ ಸಜ್ಜು 
ಮಾಡಿಸಿದ ಮಾಲ್ಯವಂತನ ಮಾತ ಕೇಳದೆ ವಿ 

ಭಾಡಿಸಿದ ಜಾನಕಿಯ ಮುಂದೆ ಮಾಯಾರಾಮಶಿರವತೋರಿಸುವ ಬಗೆಗೆ || 
( ರಾಮಧ್ಯಾನದಲ್ಲಿ ಕುಳಿತಿರುವ ಸೀತೆಯ , ಪ್ರವೇಶತೆರೆಯಲ್ಲಿ ವಿದ್ಯುಜ್ಜಿ ಹೈನು 

` ಮಾಯಕದ ರಾಮಶಿರಸ್ಸನ್ನು ತಂದು ತೋರಿಸುತ್ತಾನೆ). 
ವಿದ್ಯುಜ್ಜಿ 

ರೂಢಿಸಿದ ಮಾಯಕದ ಶಿರವ ವಿದ್ಯುಜಿ ಹೈ 
ನೋಡಿಸಿದನವನಿಜೆಯ ಮುಂದಿಳುಹಿ ಬಳಿಕ ಮಾ 
ತಾಡಿಸಿದ ತಾ ಕಲಿತ ಕುಶಲ ದುರ್ಬುದ್ದಿಗಳ ಜೋಡಿಸಿದ ಹವಣಗತಿಯ 

| ೧೫ || 


ಪS 


1 ವರರನ್ನು ( ಅ) 2 ದುರುಳಿದ ವಾನರ ( ಕಾ ) 


ಅಂಗದಸಂಧಾನ 


೩೨೫ 


೪೪ ರಾಗ ನವರೋಜು- ಚೌತಾಳ, ತಿ . 
ನೋಡು ನೋ | ಡು | ಸೀತೆ ರಾ , ಮನ | ಶಿರ | ನ || ಪಲ್ಲವಿ || 
ಓಡಿ ಹೋ | ದನ | ರೊಂದು ಗೂಡಿ ಸಂ | ಗರ | ದೊಳೆ 
ಚೈಾಡಿದ | ಡಿದೆ | ತುಂಡು ಮಾಡಿದ | ಶಿರ | ವ || ೧೫೪ || 
ಥಳ ಥಳಿ | ಸುವ | ಮೊಗ ಸುಳಿ, ಗುರು | ಆನ | ಸೊಗ - 
ವಲ, ರಂ | ಬನ | ಧನು – 1 ಪೊಳೆವ ಪು | ರ್ಬುಗ | ೪ || ೧೫೫ || 


ಸಂಪಗೆ | ಬಿರಿ | ಮು , ಗು – ಳಂ , ಪೋಲ್ಕ | ಮ | ಗಿನ - | 
1ತುಂ, ಬುಗಲ್ಲದ | ತುಟಿ | ಕೆ೦2 ಪಿನ | ಸೊಬ| ಗ || ೧೫೬ || 


ಕನ್ನಡಿ | ಕದ | ಸಿ , ನ | ಚಿನ್ನದ| ರೇ | ಖೆಯ | 
ಸನ್ನೆಗೊ 1 ಆಪ | ಸೋಗೆ ಗಣ್ಣಿನ | ಸೊಬ! ಗ – 


|| ೧೫೭ || 


|| ೧೫೮ || 


೪೫ ಠಾಗ ಶಂಕರಾಭರಣ.. ಅಷ್ಟತಾಳ ೧ 
ದೃಢವಾಯಿ | ತೇನೆ ಸೀ ತೆ - ರಾ | ವಣ ಜಗ | 
ದೊಡೆಯನೆಂ ದೆಂಬ ಮಾ | ತು - || 
ತೊಡರಿಲ್ಲ ! ಎಲ್ಲ ರಾ | ನಣನ ಚಿ | ತದೊಳಿದ್ದ | 
ಕಡುಹ ತೀಕ | ರಿಸಿ ಕೊಟ್ಟು | ನಡೆಸಿಕೊಂ | ಬುದಕಿನ್ನು 
ಸಿಂಹದ ! ಗವಿಯ ಪೊ | ಕು – ಸಿಂ | ಗಳಿಕನು ! 
ಸಂಹರಿ | 6ಸಲು ಬಲ್ಲು | ದೇ || 
ಬ್ರಹ್ಮಾದಿ | ಸುರರಿಂದ | ಪೂಜಿತ | ದಶಕಂಠ | 
ನಿಮ್ಮಾತ | ನಿದಿರಪ್ಪ | ನೇಏ| ತಕೆ ಭ್ರಮೆ 
ಗರುಡನಿ | ದೂರೊಳ | ಗೆ-- ಗಂ | ಭೀರವಾ | 
ದುರಗನು | 'ತ್ಸಾಹವುಂ ? | ಟಿ. || 
ತಿರಿಗಿ ರಾ | ಘನ ನಿನ್ನ | ನೊಯ್ಯನೆಂ| ಬಾಸೆಗೆ | 
ಬರಿದೆ ನೀ | ದಣಿದೆ ಕಾಂ |ತೇಸ| ದ್ದು ೧ಣವಂತೆ 


|| ೧೫೯ || 


|| ೧೬೦ || 


1 ಕೆಂಪು ( * ) 2 ಸೆಂ ( ಕಾ ) 3 ಗಸ ( ಅ) 4 ಚೆಲುವ ( ಕಾ ) 5 ತೋ 
6 ಸುವುದೆ ಮಿಕ್ಕು ( ಅ) 7 ಬೃರಣೆ ಯುಂ ( ಅ, ಕಾ ) . 


( ಅ ) . 


೩೨೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪ್ರಾಯದ | ಸುಖವುಣ | ದೆ – ಸು | ಮನೆ ನಿನ್ನ | 
ಕಾಯವ | ದಂಡಿಸಿ | ದೆ - || 
ಬಾ ಇನ್ನಾದರೂ ಬಲ್ಲಿ | ದನ ಚಿತ್ತ | ದೊಳಗಿದ್ದ | 
ಪ್ರೇಯನ | ಸಲಿಸಿ ಸ | ಟ್ಟದರಾಣಿ | ಯಾಗವ್ವ 


|| ೧೬ || 


೪೬ ವಾರ್ಧಿಕಷಟ್ಟದಿ 


ಈತೆರದ ಮಾಯದಭಿರಂಜನೆಯ ಶಿರವ ಭೂ 
ಜಾತೆ ಕಂಡಂಜಿ ಮರುಮರುಗಿ ಮೂರ್ಛಿತೆಯಾಗಿ 
ಧಾತುಗೆಟ್ಟಂಗನೆಯ ಮುಖತುಹಿನಕರ 2ರಾಹು ಸೋಂಕಿದಂತಾಯ್ತು ಕಣಕೆ² || 
ಘಾತಕದ ತಲೆಯದೇನೆಂದರಿಯದಬಲೆ ರಘು 
ನಾಥನೇ ಸರಿಯೆಂದು ಚಿಬುಕಾಗ್ರ ನಾಸಿಕನ 
ನೋತು ತಡವರಿಸಿ ಮಡಿಲೊಳಗಿರಿಸಿ ಮುದ್ದಿಡುತ ಪ್ರೀತಿ ಮಿಗತಿ 

ಲಿಂತೆಂದಳು || ೧೬೨ ||* 


೪೭ ರಾಗ ಪುನ್ನಾಗವರಾಳಿ (ತೋಡಿ - ಅಷ್ಟ ತಾಳ ೧ 
ಸೀತೆ 

ನೋಡಿದೆ | ಯಾ ನೀನು | ತ್ರಿಜಟೆ ಪೂ / ರ್ವದಲಿ ನಾ | 
ಮಾಡಿದ | ಸುಕೃತಂಗ | ೮ || 
ನಾಡದ್ದೆ | ವಗಳ ನಂ | ಬಿದಡಿಂತು | ಶಿವದಯೆ | 
ಮಾಡಿದ | ವಿಕ್ಷತಂಗ | ಳ - 


|| ೧೬೩ | | 


1 ಕಡುನೊಂದು ( ಅ) 2 ನಂದು ರಾಹುಒಡಿದಂತಾಗಿದೆ ( ಅ) 3 ಬಿಡ ( ಕಾ , ಅ) 

* ರಾಗ ಪುನ್ನಾಗವರಾಳಿ - ಏಕತಾಳ ೪ 
ಪ್ರೀಯ ವನು | ಜೀಏತೇಶ | ಪ್ರಾಣನಾಯ | ಕ | | 
ಸುಪ್ರತಾಪ ! ಸಂಚರ್ಯಾತ್ರ | ಅಪ್ರಮೇಯಾ| ನಂದಕಾಯ | 
ದುರ್ಜನಜ | ನವಿಘಾತ | ಸಜ್ಜನಜ | ನಸುಪ್ರೀತ | 
ನಿರ್ಜರಗ | ಣವಂದಿತ | ಗರ್ಜನ ಸಿಂ | ಧು ಸಮೇತ|| 
ಅಂಗಜಕೊ | ಟಿಲಾವಣ್ಯ | ಆಶ್ರಿತಜ | ನವರೀ | 
ತುಂಗವಿಕ | ನಕಾರುಣ್ಯ | ಸಂಗೀತಲೋ ! ಲಾಗ್ರಗಣ್ಯ || 


ಅಂಗದಸಂಧಾನ 


|| ೧೬೪ || 


ಅಣ ತ | ನ್ನ ಬಂಧು | ಬಳಗದಾ | ಸೆಯ ಬಿಟ್ಟು | 
ಎನ್ನವ | ರಡಿಯ ಕಾ ! | - || 
ಪುಣ್ಯದ | ಫಲವಿಂತು | ಮಾಹಿತಿ | ಭಾಗ್ಯವ | 
ಕಣ್ಣಾರೆ| ಕಂಡೆಯ | ಲ್ಲ. 
ಜಗದೊಳ| ಗೆಲ್ಲಾ ದ | ರೂ ಯಿಂಥ | ಚೆಲುವಿನ | 
ಮೊಗವುಳ್ಳ | ಪುರುಷರುಂ | ಟೀ || 
ಬಗೆಯಲಿ | ನೈನ ಹೇ | ಳಿದರೇನು | ಸರಮೆ ಸಾ | 
ವಿಗೆ ದಾರಿ | ತೋರೆನ | - 


|| ೧೫ || 


ಇಂತೆಂದು | ಸೀತೆ ರೋ | ದಿಸುವಂಥ| ಪರಿಯನು | 
ಅಂತರಂ | ಗದಲಿ ಪೋ | ಗಿ - | | 
ಸಂತಸ | ದಲಿ ವಿದ್ಯು | ಜೈ ಹೈ ಸೇ | ಆದ ಕಾಮ | 
ಭ್ರಾಂತನಾ | ದಸುರೇಂದ್ರ | ಗೆ – 


|| ೧೬೬ || 


( ವಿದ್ಯುಜಿನನಿಷ್ಠಾವು) 
ವಚನ || 

ಇಲಾ ಸರಮೆ ತ್ರಿಜಟಿಯರು ಜಾನಕಿಯ ಕೈಯಲ್ಲಿದ್ದಾ ಶಿರವಂ ಕಂಡು ಕೌ141 
ಕದ ರೇಖೆಯಂ ನೋಡಿಏನೆಂದರು ಎಂದರೆ 


೪೮ ರಾಗ ಕಲ್ಯಾಣಿ - ಏಕತಾಳ ೪ 


ತ್ರಿಜಟೆ. 


ನಿತ್ಯಮಂ | ಗಲೆ ನೀನು | ನಿರುತಶಾಶ್ವತ ರಾಮ | 
ಸತ್ತು ಹು | ಟ್ಟುವದೆಂಬ | ಸಂಸಾರ | ವೇನು || 
ಅತ್ತ ಬಿ | ಸಾಡಸುರ | ಕೃತ್ರಿಮ | ಶಿರವದ | 
ನೆತ್ತಿ ದುಃ | ಬಿಪುದುಂಟಿ | , ಮತ್ತೇಭ | ಗಮುನೆ 


|| ೧೬೭ || 


ಸೀತೆ 


ಗಳದ ರೇ | ಖೆಯ ಕಂಡು | , ತಿಳಿದಳಂ | ಜಿಕೆಗೊಂಡು 1 
ಧರೆಗೆ ಬಿ | ಸುಟಳಂದು | ಆಶ್ಚರ್ಯ | ವೆಂದು . 


1 ತು ( ಅ) 


೨e 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಅಳುತ ಶಾ | ಪವನಿತ್ತ | ಳೆನ್ನ ರಾ | ಮನ ಬಾಣ | 
ವಿಳುಹಲೀ | ಧರೆಗೆ ಆ | , ತಲೆಹy | ನೆಂದು 


|| ೧೬೮ || 


( ಸರಮೆತ್ರಿಜಟೆಯರೊಡನೆ ಸೀತೆಯ ನಿಷ್ಕನಣ; ಆಮೇಲೆ' ಧೀಂಗಿ ' ಹೊಡೆದು 
( ಅಬ್ಬರತಾಳ' ದಲ್ಲಿ ಇಂದ್ರಜಿತುವಿನ ಪ್ರವೇಶ ; ಅಷ್ಟರಲ್ಲಿ ರಾಮಲಕ್ಷ್ಮಣರು ವಿಭೀಷಣ ನೊಂದಿಗೆ 
ನಿಷ್ಟ್ರಮಣದ್ವಾರದಿಂದ ಪ್ರವೇಶಿಸಿ ರಂಗಸ್ಥಳದ ಬಲತುದಿಯಲ್ಲಿ ನಿಂತಿರುತ್ತಾರೆ.) 


- ೪೯ ವಾರ್ಧಿಕಷಟ್ಟಡಿ 
ಅರಸ ಕೇಳಾಮೇಲೆ ಮರುದಿವಸದುದಯದಲಿ 
ಕರಿ ತುರಗ ರಥ ಪದಾತಿಗಳ ಸನ್ನಾಹನಂ 
ನೆರಹಿ ಭೈರವಗೆ ನೂರ್ಮಡಿಯಾದ ರಕ್ಕಸರ ಪರಿವಾರಮಂ ಕೂಡಿಸಿ || 
ಸುರಪಜಿತು ಸಕಲಪಡೆ ಸಹಿತ ನಡೆತಂದು ಸಂ 
ಗರಕೆ ನಿಲಲಾರ್ಭಟಿಸೆ ಕಂಡು ವಾನರರು ತರ 
ಹರಿಸುತಿರಲಿ ರಾಮನ ಪಾಳ್ಯದೊಳಗೆ ಖಳಶರಣ ನೋಡಿಂತೆಂದನು 

|| ೧೬೯ || 


೫೦ ರಾಗ ಘಂಟಾರವ - ಜಂಪೆತಾಳ ೩ 
ವಿಭೀಷಣ 

ಅವಧರಿಸು | ರಾಜೇಂದ್ರ | ಈತನೇ | ಶಕ್ರಜಿತು | 
ಭುವನದೊಳ| ಗತಿಭಟನು | ಭುಜಬಲಾ | ನೈತನು 


|| ೧೭೦ || 


ಈತನಂ | ಜಿಕೆಗಾಗಿ | ಈಶನಜ | ಮೊದಲಾಗಿ | 
ಶ್ವೇತಕುಂ | ಜರರೂಢ| ಸೋತನುರೆ | ಗಾಢ 


|| ೧೭ || 


ಸಕಲದಿನಿ | ಜಾದಿಗಳು | ಸೇವೆಯನು / ಮಾಡುವರು | 
ನಿಖಿಲದಾ | ನವರುಗಳ3 | ಆಳಾದ | ರವರು 


|| ೧೭೨|| 


ಈತನೆ | ೭ನು ನನಗೆ 1 ಸೋತನಾ | ದರ ಕಡೆಗೆ || 
ಏತಕ | ಬೇಡ 5ಬರು | ವಾತಗಳ | ಬಲುಹು 


|| ೧೭೩ || 


1 ಗವನ | ತಲೆಯನೆಂ | ದೆನ್ನುತ ( ಅ ) 2 ಳು ವಿಭೀಷಣ ನೋಡುತಿಂತೆಂದನು ( ಅ) 
3 ಳು ( ಅ ) 4 ಗಿರು ( ಅ) 5 ೫ಕ್ಕಾ ( ಅ) 6 ಲವು ( ಅ) 


ಅಂಗದಸಂಧಾನ 


೩೨೯ . 


ಕುಂಭಕ | ರ್ಣನಿಗಂತೂ | ತಲೆಗೆ ನಿ ! ದ್ರಾಭ್ರಾಂತು | 
ಕಾಂಬ ಮಿ | ಕ್ಯಾದವರ | ಡೊಂಬಿಗಳ | ಪರಿಯ 


|| ೧೭೪ || 


( ಸುಗ್ರೀವ ಅಂಗದಾದಿ ಕಪಿಗಳು ಯುದ್ಧೋತ್ಸಾಹದಿಂದ ಬಂದು ನಿಲ್ಲುತ್ತಾರೆ) 


೫೧ ಠಾಗ ಮಾರನಿಮುಟ್ಟೆ ತಾಳ ೪ 
ಸುಗ್ರೀವ 

ಎಂದು ರಾಮು | ನೊಡನೆ ಶರಣ | ನಂದು ಬಿನ್ನ | ವಿಸಲು ಗಡಣೆ | 
ಯಿಂದ ರವಿಜ | ನೀಲ ಸಹಿತ | ಬಂದರಲ್ಲಿ | ಗೆ || 
ಒಂದು ಕಯ್ಯ | ಶೈಲ ಮ | ತ್ತೊಂದು ಕಯ್ಯ | ವೃಕಗಳಲಿ | 
ಬಂದು ರಾಮ | ಚಂದ್ರಗೆರಗಿ | ನಿಂದರಿದಿರ | ಲಿ. 

|| ೧೭೫ || 


ನೀಲ 


ಇಳೆಯನೆಲ್ಲ | ಮಡಿದು ಕೌಂ , 1 ಕುಳಲಿ ಧರಿಸ | ಹೇಳು ಶರಧಿ | 
ಜಲವ ಬತ್ತಿ ಸೆನ್ನು ಜನನ | ಸೆಳೆದು ತಪ್ಪೆ | ವು || 
ಲಲನೆಗಳ ನಣುಗನೊಬ್ಬ ! ಸುಲಭದೈತ್ಯ | ನೊಡನೆ ಕಾದಿ | 
ಗೆಲುವ ಬಗೆಗೆ | ಚಿಂತೆ ನೆ, | ಸ್ಥಳಿಸಲಾದು | ದೆ - li ೧೭೬ || 


ಅಂಗದ 


ಕಳುಹಿ ನೋಡು| ಕಾಮಪಾದ | ದೊಲುಮೆಯಿಂದ | ಇಂದ್ರಜಿತುವ | 
ತಲೆಯ ತಂದು | ಕೊಡುವೆನೆಂದು । ಬೆಳೆದನಂಗ | ದ . 
ಇಳಿದ ಭರವ | ಕಂಡು ನೀಲ | ಸುಳಿದನಸುರ | ರಿದಿರು ನೋಡಿ| 
ದಳವ ಬಿಟ್ಟ | ನಂದು ಪಾಳ್ಯ | ಗಳ ವಿಭಾಗಿ | ಸಿ … || ೧೭೭ || 


( ಇಕ್ಕೆಲದವರ ಹಾರಾಟ, ಕಾದಾಟ ತುಮುಲವಾಗುವುದು). 


ಠಾಕ್ಷಸರು 

ಬೊಬ್ಬಿಡುತ್ತ | ಬರುವ ಕಪಿಗ | ರುಬ್ಬಟೆಯನು | ಕಂಡು ಖಳರೊ | 
ಬೊಬ್ಬರೊಬ್ಬ ! ರಿದಿರು ನಿಂದ | ರಾರ್ಭಟಿಸುತ | ಲಿ || 
ಕೊಬ್ಬಿದಸುರ ! ಮರ್ಕಟಾದಿ | ಸರ್ವ ಜಂ , | ಗುಲಿಯೊಳಾಯ್ತು | 
ಹಬ್ಬಿತೆರಡು | ಸೈನ್ಯ ರಣದ | ಹಬ್ಬವೆಸಗಿ | ತುಮ್ || ೧೭೮ || 


1 ತಿವರ ( ಅ) 


೩೩೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೫೨ ದ್ವಿಪದಿ 
ತರಣಿನಂದನಗಿಂತು ತಾನೆ ಶಕ್ರಜಿತು 
ನರಪ್ರಹಸ್ತನೊಳಾಯ್ತು ನೀಲನಾ ಕಲಹ 


|| ೧೭೯ || 


ಕುಂಭನಿಗೆ ನಳನಾ ನಿಕುಂಭಗಂಗದನು 
ಜಾಂಬವರಿಗಿದಿರಾಯು ಧೂಮಾಕನೊಡನೆ 


|| ೧೮೦ || 


ಶತಬಲಿಯು ದುರ್ಮುಖನು ಸೆಣಸಿದರು ಮತ್ತಾ 
ಪ್ರತಿಯಾದ ದೇವಾಂತಕನರಾಂತರೊಡನೆ 


|| ೧೮೧ || 


ಅತಿಕಾಯ ನೋಡಿದನು ಅಲ್ಲಿ ಲಕುಮಣನ 
ಖತಿಯಿಂ ಮಹೋದರ ಸುಪಾರ್ಶ್ವಗಿದಿರಾದ 


|| ೧೮೨ || * 


ನಿಂತನಿದಿರಿಗೆ ಬಂದು ಕಂಪ ತಾನು ಹನೂ 
ಮಂತನೊಳು ಕಾದಿದನು ಪಂಥವಿಡಿದಂದು 


| ೧೮೩ || 


ವಜಸುತನಂದನಗೆ ಒದಗಿತನಿತರಲಿ 
ವಜ್ರದಂಷ್ಟನಕೂಡೆ ಸಮರವೆಸಗಿತ್ತು 


|| ೧೮೪ || 


ಮಿತ್ರಘ್ನನೊಡನೆ ನಿಂದಾ ವಿಭೀಷಣನು 
ಶತ್ರುತ್ವಮಂ ಬಳಸುತೊಡನೆ ಕಾದಿದನು 


|| ೧೮೫ || 


೫೩ ಠಾಗ ಭೈರವಿ - ತ್ರಿವುಡೆತಾಳ ೨ 
ಆಯಿತಾಗ 1 - ಕಲಹಗ | ಳಾಯಿತಾಗ | 

|| ಪಲ್ಲವಿ || 
ರಾಯದಳ ರಾ ! ಕ್ಷಸರ ಪಾಳ್ಯದ | ಬಾಯ ಬೊಬ್ಬೆಯ | ಕದನ ಕರ್ಕಶ 

|| ಅನುಪಲ್ಲವಿ || 


ಶರಧಿಮಥನದೊ | ಇಂದು ಹುಟ್ಟಿದ | 2ಥರಕೆ ನೂರ್ಮಡಿ 1 ಹೆಚ್ಚಿತು ! 
ಧರಿಸಲಾರದೆ | ಭೂಮಿಭಾರವ | ಕರಿಕಮಠರೆದೆ | ಬಿಚ್ಚಿತು 


1 ಮತ್ಸರವ ಪಿಡಿದು ( ಕಾ ) * ಅತಿಮಹೋದರ ಸುಪಾರ್ಶ್ವರಿಗಾಯ್ತು ಕದನ ( ಕಾ ). 
2 ತೆರೆಗೆ ( ಅ) 


ಅಂಗದಸಂಧಾನ 


ನೆರೆದು ನೋಡುವ | ಸುರರ ಕಂಗಳ | ಪರೆಯು ತಾನೇ | ಮುಚ್ಚಿ ತು | 
ಸರಳಮೊನೆ ತರು | ಗಿರಿಗಳಾಟದ | 1ಸರಣಿ ತಲೆಗಳ |ಕೊತೀಪಂ || ೧೮೬ || 


ಬಾಣಗಳು ತಗ | ಲಿದರೆ ಕಪಿಗಳು | ಮಾನದಿಂ ಪ | ಲಿ ರಿಯುತ | 
ಆನಲಾರದೆ | ಗಿರಿಯ ಹೊಡೆತಕೆ | ದಾನವರು ಭೋ ! ರ್ಗರೆಯುತ | 
ಕಾಣುತುಭುಯಬ | ಲಂಗಳೊಳು 2ಮೈ2| ಶೋಣಿತದ ಮಳೆ | ಸುರಿಯುತ | 
ಕೋಣಿಗತ್ಯಾ | ಶ್ಚರ್ಯವೆನೆ ಬಹು | ಪ್ರಾಣವರಿಗಳ | ನರಿಯುತಾಗಲೆ || ೧೮೭ || 


೫೪ ರಾಗ ಮಧ್ಯಮಾವತಿ - ಆಷ್ಟ ತಾಳ ೨ 
ಬಹುಮಂದಿ | ಲಯವಾಯಿ |ತುಪಾ | ಳೆಯದೊಳು | 
ಕಪಿದಾನ | ವರುಗಳೊ | ಕೇಳರ್ಬ | ದೆಣಿಕೆಯ 


|| ಪಲ್ಲವಿ || 


ಕಾಲುಕೈ ! ಮುರಿದು ಬಿ | ದ್ದವರ ಲೆ | ಕವನೆಲ್ಲ || 
ಪಾಳುಮಾ | ಸುವರಾರು | ಪರಮಾತ್ಮ | ಬಲ್ಲ - || ಅನುಪಲ್ಲವಿ || 
ಕಲಿವಿನೀ | ಷಣನು ಮಿ | ತ್ರಜ್ಞರಾ ! ಕ್ಷಸನು ತ | 
ಮೊಳಗೆ ಪೌ | ರುಷವಾದ 1 ಹೆಣಕೆಯಿಂದ 
4ತಳಮಗು | ಚಲು ಜಾವ | ಪರಿಯಂತ | ಹೆಣಗಾಡಿ | 
ಇಳೆಗೊರ 1, ಗಿಸಿದ ಮಿ | ತ್ರಷ್ಟರಾ | ಕಸನ 

|| ೧೮೮ || 
೫೫ ವಾರ್ಧಿಕಷಟ್ನದಿ 
ದನುಜ ಮಿತ್ರಮ್ಮ ಪಾತಕಿ ಯುದ್ಧದಲಿ ಬಿದ್ದ 
ಹೆಣನ ನೋಡಲು ಪಾಪವೆಂದು ತಾವರೆಯ 5ಮಿ 
ತನು ಪಶ್ಚಿಮಾಂಬುಧಿಗೆ ಸಾಗಿದಡೆಯಾದಿನದಿ ಶಕ್ರಜಿತು ಪಂಥದಿಂದ || 
ಮನನೊಂದು ಪಾಳ್ಯಮಂ ಜೈಸಿಕೊಳದನಕ ಪ 
ತೃಣವ ಹೊಗೆನೆನುತ ಮಿಕ್ಕೆಲ್ಲರಂ ಕಳುಹಿ ತಾ 
ಘನಸತ್ವಯುಕ್ತಿಯಿಂ ನಾಯಕದ ಕಲ್ಪಿತವ ನೆನೆದು ಮಾಡಿದ ' ಘಾತ? ನ 

|| ೧೮೯ || 


* 1 ಭರಕೆ ಭುವನವೆ ಬೆ ( ಅ) 2 ನೆರೆ ( ಕಾ ) 3 ಣಿಗಳ ಶಿರವ ( ಅ ) 4 ಖ ( ಕಾ ). 
5 ಸಖ ಅನ ( ಅ) 6 ಪರಾಕ್ರಮದಿಂದ ( ಆ); ಘಾತುಕತ್ವದಿಂ ( ಓ , ಕಾ ) 7 ಸೂತ್ರ ( ಕಾ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೯೦ || 


|| ೧೯೧ || 


೫೬ 1ಠಾಗ ಮಾರವಿ _ ನಿಕತಾಳ ೧ 
ಇಂದ್ರಜಿತು 

ಕಾಳಕ | , ತಲಾ | ಕಾಶದಿ | ಕವಿದ | 
ತೇಳು ಕೋ !, ಟಿ ವಿಷ | ಗೂಳಿಗ | ಇನು ಶರ | 
ಜಾಲಕೆ | ವಾಹಿಸಿ | ಮಂತ್ರಶ | ರವ ಕಪಿ | 
ಪಾಳೆಯ | ಕಿಟ್ಟನು |ತೋಳಬ | ಛಿನಲಿ 
ಬಸಿದು ಬೀ ! ಳೆಕಾ | ಊರಗ | ಗಳು ನಾ | 
ಲೈಸೆಯಲಿ | ಬುಸುಗು | ಟ್ರುತ ಪಸ | ರಿಸಲಾ | 
ವಿಷದುರಿ | ಯಿಂ ಪರ | ವಶರಾ 1 ಗುತ ಪವ | | 
ಡಿಸಿತಾ | ವಾನರ | ವಿಸರವ | ಬೆಲ್ಲ 
ಹನುಮಗೆ | ರಡು ದಿನ | ಪನಸುತ | ಕೈದೆ || 
ಚೈನು ನಳ | ಗೊಂದಂ | ಗದಗೀ | ರೈದು ಪ || 
ನನಗವ | ಯರು ಮೊದ| ಲಾದ ಕ ! ಸೀಶ್ವರ | 
ರನು ತಗ | ಲಿತ್ತುರ | ಗನಶರ | ಬಂದು 
ಒರಗೆ ನ | ಳ ನೀಲ | ಸೊರಗಿದ | ಶತಬಲಿ | 
ಮರುಗೆ ಗ | ನಯ ನೀ | ಟೆರಗಿದ | ಸುಷೇಣ | 
ಭರದ ಮೋ !, ಹ ನಿ ! ದೈಯ ಸೈ 1 ರಿಸದುರೆ | 
ತಿರಿಗಿತು | ತಲೆ ಕೆಲ | ಕೆರಗಿದ | ರೆಲ್ಲ 
ದುರುಳರಿ | ಯದಡೇ | ನಾಯಿತು | ಶರವೇ || 
ನರಿಯದೆ | ಶ್ರೀ ರಘು | ವರಮಾ | ಹಾತ್ಮ ವ | 
ಶರಧಿಯೊ | ಳಗೆ ಉರ | ಗನ ಮೇ | ಲೊರಗುವ | | 
ತೆರನಂ | ದಾ ರಘು | ವರ ಪವ | ಡಿಸಿದ 

೫೭ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ಉರಗತಾಪದ | ಕಡುಹಿನಲಿ ಮಮ್ | 
ಮರೆದರೆಂಬುದ | ನರಿತನಿರುಳಲಿ | 
ಗರುಡ ಬಂ ! ದೆಬ್ಬಿಸಿದ ಖಳರಾ | ರರಿಯದಂತೆ 


|| ೧೯೨ || 


|| ೧೯೩ || 


|| ೧೯೪ || 


|| ೧೯೫ || 


1 ಉತ್ಪಾಹರಗಳೆ ( ಕಾ ) 2 ದ ತಲೆಯಲಿ ಒ ( ಕಾ ). 


ಅಂಗದಸಂಧಾನ 


೩೩4 


ಮರುದಿವಸದುದ | ಯದಲಿಕೋಟೆಯ | 
ಹರಿದರದಿನ | ಗಸಣಿಗೋಸುಗ | 
ಪುರದ ಜನ | ತಲ್ಲಣಿಸೆ ರಾವಣ | ನರಿತು ಮನದಿ 


|| ೧೯ || 


ಕರೆದನಾ ಧ | ಮಾಕ್ಷರಾಕ್ಷಸ | 
ದುರುನುಗಾದಿಯ | ವಜ್ರದಂಷ್ಟನ | 
1ಧುರಗಡಿನ ಬಗೆ! | ಗೆಂದು ಕಳುಹಿದ ದುರುಳ ಬೇಗ 


|| ೧೯೭ || 


( ಇಕ್ಕೆಲದವರಿಗೆ ಪುನಃ ತುಮುಲಯುದ್ದ ವಾಗುವುದು) 

೫೮ ರಾಗ ಶಂಕರಾಭರಣಮಟ್ಟೆ ತಾಳ ೨ 
ವಾಲಿಸುತನು | ರಣಧೋಳವರ | ಕಾಲನೂರಿ | ಗಟ್ಟಲಾಗ | 
ಮೇಲೆ ಬಂದ | ಕಂಪನೆಂಬ | ಖಳದೈತ್ಯ | ನ – 
ಸೀಳುಮಾಡಿ | ಬಿಸುಟನಂದು | ಭಾಳ ಸುಪ್ತ | ತಾಪದಿಂದ | 
ನೀಲ ಬಂದು | ಸಚಿವಪತಿಯ | ಬೀಳುಗೆಡಹಿ | ದ - 


|| ೧೯೮ || 


|| ೧೯೯ || 


ದಾನವೇಂದ್ರ | ತಾನೆ ಬಂದು | ವಾನರೇಂದ್ರ | ನೊಡನೆ ಕಾದಿ | 
ತ್ರಾಣದಿಂದ | ಸೋಲಿಸಿದನು 1 ಭಾನುತನುಜ | ನ – || ೨೦೦ || 
ಬರುವ ಬರುವ ಕಪಿಗಳೆಲ್ಲ | ಗೆಲುವೆನೆಂದು | ಕೋಪದಿಂದ | 
ಧರಣಿಪಾಲ | ನನುಜ ' ಪೊರಟ | ನುರುತರಾಗ್ರ 1 ದಿ2 - || ೨೦ || 

೫೯ ರಾಗ ನಾದನಾಮಕ್ರಿಯೆ.. ಮಟ್ಟಿ ತಾಳ ೧ 


ರಾವಣೇಂದ್ರ | ನೆಂಬ ದನುಜ | ನೀನೆ ಘಾತ | ಕ – 
ಸಾವಬಗೆಗೆ | ಮನವನಿಟ್ಟು | ದಾನ ಪಾತ / ಕ - 


|| ೨೦೨ || 


ರಾವಣ 


ಬಲ್ಲೆ ನಾನು ! ನಿನ್ನ ದೊಡ್ಡ | ಕಳ್ಳನೆಂಬು | ದ.. ! 
ಅಲ್ಲಿ ಮಗ| ಕೊಯ್ದ ಜಾಣ | ನತಿಲ್ಲವೇನೆ | ಲು 


|| ೨೦೩ ! 


1 ಗರುವದಲಿ ಗೆಲ ( ಕಾ , ಆ) 2 ನೆದ್ದು ಪೊರಟನಾಗಲೆ ( ಅ) 3 ಹುದು 
ರ್ಮದ (ಅ, ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಳ್ಳನಲ್ಲ | ದವನಿಸುತೆಯ | ಕದ್ದು ತಂದ | ವ | 
- ಬಲ್ಲತನದಿ | ಕೊಳೊ ನನ್ನು | ಬಾಣಜಾತ | ನ 


|| ೨೦೪ || 


ಠಾವಣ 


ಬಾಣವೆಸೆವ | ಬಗೆಯನೆಲ್ಲ | ಬಲ್ಲೆ ನಿನ್ನ | ಯ | 
ತ್ರಾಣದಂಗವಣೆಯ ಪರಿಕಿ | ಸೆಲವೊ ! ನಮ್ಮ | ಯ 


|| ೨೦೫ || 


|| ೨೦೬ || 


ಬಿಡಲು ಠಾ , | ವಣನ ಶರವ | ಕಡಿದ ಲಕ್ಷುವು | ಣ - l 
ಜಡಿದು ಹೂಂ , | ಕರಿಸಿ ಪ್ರತಿಗೆ | ತೊಡುವನಾಕ್ಷ | ಣ 
ಹಲವು ಶಸ್ತ್ರ | ದಿಂದ ಕಾದಿ | ಗೆಲವು ಕಾಣ | ದೆ | | 
ಇಳೆಗೆ ಮೂರ್ಛ | ಯಾಗಿ ಬಿದ್ದ ! ಖಳನ ಬಾಣ | ದೆ 


|| ೨೦೭ || 


- ೬೦ ಕಂದಪದ್ಯ 
ಯುದ್ಧಾಂಗಣದೊಳ್ ತಮ್ಮ 
ಬಿದ್ದಿ ಹುದಂ ಕಂಡು ರಾಮು ತಾನೇ 2ಬರಲಾ2 | 
ಗೆದ್ದನುಜನೊಡಗೊಂಡತಿ 
ರೌದ್ರಾತರಾಗಿ ಕಾದಿದ‌ ಸಂಗರದೊಳ್ 


|| ೨೦೮ || 


೬೧ ರಾಗ ಪಂತುವರಾಳಿ - ಮುಟ್ಟೆ ತಾಳ ೧ - 


ಠಾವಂ 


ರಾವಣನೆಂ | ದೆಂಬ ಖಳ| ನೀನೇ ನನ್ನ | ಗನ , ಸೀತಾ | 
ದೇವಿಯ ತಂ | ದಿಟ್ಟು ಕೊಂಡ | ಕಾರಣವೇ ! ನೊ - 


|| ೨೦೯ || 


ಠಾವಣ 


ಭೂವರೇಣ್ಯ | ಕೇಳಾದರೆ | ಕೇವಲ ನ | ಮನುಜೆಯ ಮ | 
ತಾವ ಕಾರ್ಯ | ಕ್ಕಾಗಿ ನಾಸಿ ಕವನು ಕೊಯ್ದ | - || ೨೧೦ | | 


3 ಎದ್ದಿರಲನುಜಂ ತಾನ ( ಕಾ , 


1 ಗಳ ಪರೀಕ್ಷೆಕಾಣೋ ( ಆ) 2 ಬಂದು ( ಕಾ) 
ಅ) ; ಅದ್ದಿಸಿದಂ ರಾವಣನಾ ( ಅ) 


ಅಂಗದಸಂಧಾನ 


೩೩೫ 


ರಾವು 


ಹೆಂಗುಸರಾ | ದವರು ಪರರ | ಇಂಗಿತನ, ನರಿತುಕೊಳದೆ | 
ಅಂಗಕೆ ಬೀ ! ಆಡಿದರಂತ | ರಂಗವೇನ | ಯ್ಯಾ 


|| ೨೧೧ || 


ಠಾವಣ 


ಆದರಾಗಲ | ದೊಂದು ಮೋಸ| ಮೇದಿನೀಪಾ | ಲಕ ನೀಯೆನ್ನ | 
ಸೋದರರ | ನೆಲ್ಲ ಕೊಂದ | ಭೇದವೇನ| ಯ್ಯ 

|| ೨೧೨ || 


ಠಾವು 


ಸಾಧುಮಾರ್ಗ | ದಲ್ಲಿರುವರ | ಯೋಗಿಗಳ, | ನಿತ್ಯ ನಿತ್ಯ | 
ಬಾಧಿಸುವಡಿ | ದಂಗವೇ ನಿನ | ಗಾದುದೇನ | ಯ್ಯ 


| ೨೧೩ || 


ರಾವಣ 


ಊರೊಳಾಗು | ವಾ ವಿಚಾರ | ಪಾರುಪತ್ಯ | ವೆನಗಿದ್ದಂಥಾ || 
ದ್ವಾರು ಕೊಟ್ಟ | ರಯ್ಯ ನಿನಗೆ | ಧಾರಿಣೀಪಾ | ಲ - || ೨೧೪ || 


- ಶಾನು 


ಸೂರ್ಯವಂಶ 1 ಜಾತರಿಹೆವು | ಧಾರಿಣಿ, ! ನನ್ನದಿರಲು | 
ಬೇರೆ ಕೇಳ್ವ | ರಾರಿದೆಲ್ಲ | ಚೋರರಾಕ್ಷ / ಸ 


|| ೨೧೫ || 


ರಾವಣ 


ದೇವತೆಯ , | ರೆಲ್ಲ ನನ್ನ | ಸೇವೆಯುವ, | ರಾದ ಮೇಲೆ|| 
ಯಾವನಂತೆ | ನೀನು ನನ್ನ ದೂರ ಕೇಳ್ಯ | - 


|| ೨೧೬ || 


ರಾಮ 


ದಾನವ ಸಾ | ಕಯ್ಕ ಕೇಳವ | ಸಾನದ ಮಾ | ತೊಂದನೀಗ | 
ಜಾನಕಿಯ , | ಬಿಟ್ಟುಕೊಡುವ | ಮಾನಸವುಂ | ಟೀ || ೨೧೭ || 


1 ಕೆ ಮೇಲ್ಪಾಯು ಬೀಳ್ಯ ಸಂಗತಿಯುಂಟೆ ( ಅ, ಕಾ ) 2 ನಿರುವನಿನ್ನು ನಮ್ಮ ( ಕಾ ) ; 

ಸಂತೆಯಯ್ಯ ( ಅ) 
*ಕೋವಿದ ಜಾಣನಾದರೆ ! ಈ ವಿಧಕರ್ವಾಂಗಳ | 
ಯಾವ ಕಾರಣ ನೀ ಗೈದ | ಎಲವೊ ರಾಕ್ಷಸ | ( ಅ). 


೩೩೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಠಾವಣ 


ನೀನು ನಿನ್ನ | ತಾತ ಸಹಿತ | ಏನು ಕಾಣಿ | ಕೆಯಿತ್ತರೂ ಆ | | 
ಮಾನಿನಿಯ , | ಬಿಡುವುದುಂಟಿ | ಹೀನಮಾನ | ನ || ೨೧೮ || 


ರಾಮ 


ಕಾಣಿಕೆಯೊಂ | ದುಂಟು ನಿನ್ನ | ಗೋಣಿಗೊಡ್ಡಿ | ದಂಥದೆನ್ನ | 
1 ಬಾಣ 2ವಿದೆಕೊ | ತಾಳಿ ಕೊಳ್ಳೆ 1 | ದಾನವಾಧ | ನ || ೨೧೯ || 
ಭಾನುವಂಶ | ಜಾತ ಬಿಟ್ಟ | ಬಾಣ ರಾನ | ಣ ತಾನುಟ್ಟ | 
3ಚೀನ ವಸ್ತ್ರ 4 5ಚಿಂದಿಗೆಯು 5 | ದೇನನೆಂಬೆ | ನು - || ೨೨೦ || 
ಹತ್ತು ತಲೆ, | ಯಾತ ತಾ ನಾ | ಚುತ್ತಲಿಪ್ಪಾ | ಗ ವಾನರರ | | 
ಮೊತ್ತ ಫೇ , ! ಯೆನಲು ದನುಜ | ಬತ್ತಲೆನಿಂತ || ೨೨೧ || 


4 


೬೨ ವಾರ್ಧಿಕಷಟ್ನದಿ 


ರಾಮ 

ಗೋಚರಿಸದಂದದಲಿ ನಾಲ್ಕು ಶರಣಂ ಕಮಲ 
ಲೋಚನನು ರಾವಣನ ಕಟತಟದ ಪಟವ ನಿ 
6ರೋಚೆಯಲಿ ಕತ್ತರಿಸಿ ಬಿಸುಡೆ ರಣರಂಗದಲಿ ನಾಚಿಕೆಯ ಕಂಡು ಬಳಿಕ 16 
ನಾಚರಿಪುದಿಲ್ಲೆಂದು ರವಿ ಕಡಲೊಳಡಗಲು ನಿ 
ಶಾಚರೇಂದ್ರನು ಮನೆಗೆ ತೆರಳಿದನು ಕಸಿಪಾಳ್ಯ 
ಕೀಚೆಯಲಿ ಗೆಲವಾಯಿತೆಂ? ದಮರರೆಲ್ಲರುಂ ಪುಷ್ಪಾರ್ಚನಂ ಗೆಯ್ದ ? ರು || ೨೨೨ || 


ಹಿ೩ ( ಡವಳಾರ) ರಾಗ 8ಅಂದೋಳಿ - ತ್ರಿವುಡೆತಾಳ ೧ ( ದ್ರುತ) 
ಅಂಬರದಲಿ | ಚರಿಸುವ | ದಿವಿಜಕ | 
ದಂಬನದೀ | ಕಿಸುತಲೆ | ಬಂದತಿ | 
ಸಂಭ್ರಮ, |ದಿಂದ ನೆ, ರೆ | ದI ರು || 


1 ತ್ರಾಣದಿಂದ ತಾಳಿಕೊಳೊ ( ಅ, ಕಾ ) 2 ವನೀ ( ಕಾ ) 3 ಸೀ ( ಅ) 
4 ಸನ ( ಕಾ ; ಅ) 5 ತುಂಡು ( ಕಾ ); ವನ್ನು ಕಳೆದು ( ಅ) 6 ಮೋಚಿಸಲು ರಣರಂಗ 
ಮಧ್ಯದಲಿ ಖಳನ ನಾಚಿಕೆ ರೂಪ ಕಂಡು ಹೇಸಿ( ಕಾ ) 7 ದು ಕುಣಿಯುತ ಸುರರು ಸುಮದ 
ಮಳೆಯಂ ಕರೆದ ( ಕಾ , ಅ) 8 ಪಂತುವರಾಳಿ ( ಕಾ ) 


ಅಂಗದಸಂಧಾನ 


೩೩೭ 


ನೆರೆದರು ಶ್ರೀ ರಾಮನ | ಚರಣಕೆ | 
ಅಂಬುಜಪೂ | ನ , ಳೆ, | ಯ || ಕ | | - ರು || ೨೨೩ || 
ಇಂದ್ರಾದಿಗ | ಆಹ ಪುರ | ದೊಳು ಸುರ | 
ದುಂದುಭಿ ಮೊಳ| ಗುವುದೆಂ | ದೆನುತಲೆ | 
ಗಂಧರ್ವ, 1 ಪ್ರತಿ, 1 ಯರ್ || ಸ್ನೇಹಿ .. . | ತಾ | ಗಿ - || 
ಸಹಿತಲೆ ನಡೆ | ತಂದಾ | ದಶರಥ | 
ನಂದನಗಾ | ರತಿ, | ಯ || ಬೆಳಗಿ - 16 | | 
ಸೋ - | ಬಾ - 1 ನೆ - 

|| ೨೨೪ || 
ರಕಸನು ದಿ | ಗಂಬರ | ಸಾಗಿಹ | 
ಸಾಕ್ಷಿಗೆ ಬಂ | ದವರೆಂ | ದೆನುತಲಿ | 
ಯಕ್ಷ‌ಮಾ | ೩ನಿ | ಯ , 1‌ | ನಡೆ - ತಂ | ದು - || 
ನಡೆತಂದೇl |ಶೋಭನ | ಪಾಡುತ || 
ಅಕ್ಷತಾ | ರತಿ, 1 ಯ || ಬೆಳಗಿ – - 
ಸೋ | ಬಾ | ನೆ || 

|| ೨೨೫ || 
- ೬೨ ವಾರ್ಧಿಕಷಟ್ನದಿ 
ಶ್ರವಣ ಪರ್ವತದಿಂದ ಮುಂದೆ ಬಂದಾ ಮಹಾ 
ರ್ಣವವ ಸಂಧಿಸಿಕೊಂಡು ಸೇತುವಂ ದಾಂಟಿ ಕಪಿ 
ನಿವಹ ಸಹಿತಲೆ ಲಂಕೆಯೊಳು ಪಾಳ್ಯ ಮಂ ಚೆದರಿ ದುರ್ಗಮಂ ಪುಡಿಗೆಯ್ಯುತ || 
ಬವರದಲಿ ಬಹುರಾಕ್ಷಸರ ಕೊಂದು ರಾವಣನ 
ನಿವಸನದಿ ನಿಲಿಸಿದಲ್ಲಿಗೆ ಸಂಧಿಯೆಂದೆನುತ 
ಲವಕುಶರಿಗಾ ಮುನಿಪನೊರೆದ ವರಕಣ್ಯಪುರಕ್ಷವನ ಕಟಾಕ್ಷದಿಂದ || ೨೨೬ || 

- ೬೩ ವಾರ್ಧಿಕಷಟ್ಟದಿ 
ರಾಮಚರಿತವನು ಕನ್ನಡಯಕ್ಷಗಾನದಲಿ 
ನಾ ಮನಸುಬಂದಂತೆ ವರ್ಣಿಸಿದೆನಿದರ ನಿ 
ಸೀಮಕವಿಗಳು ಕೇಳಿ ತಪ್ಪುಗಳ ಕಳೆದು ಶುದ್ಧ ಪ್ರತಿಯ ಮಾಡಿ ಬಳಿಕ | 
ಭೂಮಿಯೊಳು ರಾಗತಾಳವನರಿತು ಮಾಡಿದರೆ 
ಆ ಮಹಾಕಣ್ಯಪುರದೊಡೆಯ ಶ್ರೀಕೃಷ್ಣ ಸು 
ಪ್ರೇಮದಿಂ ಸಕಲಭಾಗ್ಯವನಿತ್ತು ಸಕಲರಂ ರಕ್ಷಿಸುವನನುದಿನದೊಳು || ೨೨೭|| 


1 ರೈ ತಂದು | ಐತಂದೂ ( ಕಾ , ಅ) 2 ಬಂಧಿಸಿ ಮುಂದೆ ( ಅ) 3 ದ ಕುಶ | 
ಲವರಿಗಾಮುನಿಪನೊರೆದನು ಕಾಂತಮಠದ ಮಹಾಕಾಂತೇಶ್ವರನ ನೆನವುತ ( ಕಾ ) 


22 


ಕುಂಭಕರ್ಣಾದಿಕಾಳಗ. 

ಪ್ರಸಂಗದ ಕಥಾಸಾರ 
ಎರಡನೆಯ ದಿನದ ಕಾಳಗದಲ್ಲಿ ಬಹಳಮಂದಿ ರಾಕ್ಷಸಭಟರು ಹತರಾಗಲು 
ರಾವಣನು ತನ್ನ ತಮ್ಮನಾದ ಕುಂಭಕರ್ಣನನ್ನು ನಿದ್ರೆಯಿಂದೆಬ್ಬಿಸುವಂತೆ ಆಜ್ಞಾಪಿಸು 
ತ್ತಾನೆ. ಏನೇನು ಉಪಾಯಗಳಿಂದಲೂ ಆತನಿಗೆ ಎಚ್ಚರವಾಗದಿರಲು ಕೊನೆಗೆ ಬ್ರಹ್ಮನನ್ನೇ 
ಕರೆಸಿ ಎಚ್ಚರಗೊಳಿಸುವಂತೆ ಹೇಳುತ್ತಾನೆ. ಬ್ರಹ್ಮನು ಬಂದು ಮಂತ್ರೋದಕವನ್ನು 
ಪ್ರೋಕ್ಷಣೆ ಮಾಡಿದೊಡನೆ ಕುಂಭಕರ್ಣನಿಗೆ ನಿದ್ರಾಭಂಗವಾಗಲು , ಎಚ್ಚರಗೊಂಡ ತಮ್ಮ 
ನನ್ನು ರಾವಣನು ಭೂರಿಭೋಜನದಿಂದ ಸಂತೃಪ್ತಿಗೊಳಿಸಿ , ಶೂರ್ಪನಖಿಯ ಮಾನಭಂಗ 
ದಿಂದಿತ್ತ ನಡೆದಿರುವ ವಿದ್ಯಮಾನಗಳನ್ನೆಲ್ಲಾ ಆತನಿಗೆ ವಿಸ್ತರಿಸಿ, ಕಪಿಸೇನೆಯನ್ನು ಪರಾ 
ಭವಗೊಳಿಸುವುದಕ್ಕಾಗಿ ಯುದ್ಧಕ್ಕೆ ತೆರಳುವಂತೆ ಹೇಳುತ್ತಾನೆ. 
- ಕುಂಭಕರ್ಣನು, ಅಣ್ಣನ ಈ ದುಸ್ಸಾಹಸಕ್ಕೆ ಮನನೊಂದವನಾದರೂ ಕೈ ಮೀರಿದ 
ಕಾರ್ಯಕ್ಕೆ ಇನ್ನು ಚಿಂತಿಸಿ ಫಲವಿಲ್ಲವೆಂದೆಣಿಸಿ ಯುದ್ಧಕ್ಕೆ ತೆರಳಿ ಮಹಾ ಸಾಹಸದಿಂದ 
ಕಾದಿ ಕೊನೆಗೆ ಶ್ರೀ ರಾಮನ ಬಾಣದಿಂದ ಅಸುನೀಗುತ್ತಾನೆ. ಅನಂತರ ರಾವಣನ 
ಮಕ್ಕಳಾದ ನರಾಂತಕ, ದೇವಾಂತಕ , ತ್ರಿಶಿರ , ಮಹೋದರ , ಯದೋನ್ನತರೆಂಬುವರು 
ಒಬ್ಬರ ಹಿಂದೊಬ್ಬರಂತೆ ಯುದ್ಧಕ್ಕೆ ಬಂದು ನರಾಂತಕನು ಅಂಗದನೊಡನೆಯೂ , ತ್ರಿಶಿರ 
ದೇವಾಂತಕರು ಹನುಮಂತನೊಡನೆಯೂ , ಮಹೋದರನು ನೀಲನೊಡನೆಯೂ , 
ಯುದ್ಧೋನ್ಮತ್ತನೆಂಬುವನು ವೃಷಭನೊಡನೆಯ ಕಾದಾಡಿ ಮಡಿಯುತ್ತಾರೆ, 

ಇವರ ಮರಣದಿಂದ ಉದ್ವಿಗ್ನನಾದ ರಾವಣನು ಇನ್ನಿರುವ ತನ್ನ ಮಕ್ಕಳಾದ 
ಅತಿಕಾಯ ಮತ್ತು ಇಂದ್ರಜಿತುವೆಂಬ ಮಹಾ ಪರಾಕ್ರಮಶಾಲಿಗಳಿಬ್ಬರಲ್ಲಿ ಪರಮಸಾತ್ವಿಕ 
ನಾದ ಅತಿಕಾಯನನ್ನು ಯುದ್ಧಕ್ಕೆ ತೆರಳುವಂತೆ ಹೇಳುತ್ತಾನೆ. ವಿಷ್ಣು ಭಕ್ತನಾದ 
ಅತಿಕಾಯನು, ಮಹಾವಿಷ್ಣು ವಿನ ಅಪರಾವತಾರನಾದ ಶ್ರೀರಾಮನೊಡನೆ ಹಗೆತನ 
ಸಲ್ಲದೆಂದೂ , ಸೀತಾದೇವಿಯನ್ನು ಕೊಂಡೊಪ್ಪಿಸಿ ಆತನಲ್ಲಿ ಕಮಾಯಾಚನೆಯನ್ನು 
ಮಾಡುವುದೇ ಶ್ರೇಯಸ್ಕರವೆಂದೂ ರಾವಣನಿಗೆ ನೀತಿಹೇಳುತ್ತಾನೆ. ಆದರೆ ರಾವಣನು 
ಆ ಮಾತನ್ನು ಧಿಕ್ಕರಿಸಿ ಯುದ್ದವೇ ಪರಾಯಣವೆಂದು ಬಲವಂತಪಡಿಸಲು, ಅತಿಕಾಯನು 
ಅದೇ ತನಗೆ ಮೋಕ್ಷ ಸಾಧನವೆಂದೆಣಿಸಿ ಯುದ್ಧಕ್ಕೆ ತೆರಳಿ ಲಕ್ಷ್ಮಣನ ಬಾಣದಿಂದ ಹತ 
ನಾಗುತ್ತಾನೆ. 

ಅತಿಕಾಯನ ಮರಣದಿಂದ ಹತಾಶನಾದ ರಾವಣನು ಇಂದ್ರಜಿತುವನ್ನು ಕೊನೆಯ 


೩೪೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಯುದ್ದ ಕ್ಕಾಗಿ ಹುರಿದುಂಬಿಸುತ್ತಾನೆ. ಮರುದಿನ ಇಂದ್ರಜಿತುವು ಕಪಿಸೇನೆಯನ್ನು ಎಂತಾ 
ದರೂ ಗೆಲ್ಲುವೆನೆಂಬ ಪ್ರತಿಜ್ಞೆಯಿಂದ ಸಮಸ್ತರಾಕ್ಷಸಬಲದೊಡನೆ ಯುದ್ಧಕ್ಕೆ ತೆರಳಿ, 
ಮಾಯಾತಂತ್ರದಿಂದ ಉರಗಾಸ್ತ್ರವನ್ನು ಪ್ರಯೋಗಿಸಿ ರಾಮಲಕ್ಷ್ಮಣರ ಸಮೇತ ಕಪಿ 
ಸೇನೆಯನ್ನು ಮೂರ್ಛಗೊಳಿಸುತ್ತಾನೆ. ಆದರೆ ಆ ವಿಷವೇಗದಿಂದ ಮೊದಲಾಗಿ ಚೇತರಿಸಿ 
ಕೊಂಡ ಹನುಮಂತನು ಚಂದ್ರದ್ರೋಣಪರ್ವತದಲ್ಲಿದ್ದ ಸಂಜೀವನಔಷಧವನ್ನು ತಂದು 
ಪ್ರಯೋಗಿಸಿ ಎಲ್ಲರನ್ನೂ ಚೈತನ್ಯಗೊಳಿಸುತ್ತಾನೆ. 
ಈ ಹೀಗೆ ತನ್ನ ಉರಗಾಸ್ತ್ರವು ವಿಫಲಗೊಂಡುದನ್ನರಿತ ಇಂದ್ರಜಿತುವು ಮರಳಿ 
ಯುದ್ಧದಲ್ಲಿ ಜಯಪ್ರಾಪ್ತಿಗಾಗಿ ನೆಲದಡಿಯ ಗುಪ್ತ ಸ್ಥಳದಲ್ಲಿ ಮಾರಣಯಜ್ಞವನ್ನು 
ಕೈಕೊಳ್ಳುತ್ತಾನೆ. ಇದರ ಸೋವನ್ನರಿತ ವಿಭೀಷಣನು ಹನುಮಂತನನ್ನು ಕರೆದುಕೊಂಡು 
ಹೋಗಿ ಮಾರಣಯಜ್ಞವನ್ನು ಕೆಡಿಸುತ್ತಾನೆ. ಇದರಿಂದ ಕೆರಳಿದ ಇಂದ್ರಜಿತುವು ಅಸಮ 
ಸಾಹಸದಿಂದಘೋರಯುದ್ದವನ್ನೆಸಗಿ ಕೊನೆಗೆ ಲಕ್ಷಣನ ಬಾಣದಿಂದ ಮೃತ್ಯುವಶ 
ನಾದನೆಂಬಲ್ಲಿಗೆ ಯುದ್ಧ ಕಾಂಡದಲ್ಲಿ ಕೊನೆಯದಾದ ಈ ಪ್ರಸಂಗಕ್ಕೆ ಮಂಗಲ 
ವಾಗುವುದು . 


ಕುಂಭಕರ್ಣಾದಿ ಕಾಳಗ 


೩೪೧ 


ಮುಖ್ಯ ಪ್ರಕರಣಗಳು 


ಭೂಮಿಕೆಗಳು 


ಕುಂಭಕರ್ಣನ ಕಾಳಗ 
ನರಾಂತಕಾದಿಗಳ ಸಂಹಾರ 
ಅತಿಕಾಯನ ಕಾಳಗ 
ಇಂದ್ರಜಿತು ಕಾಳಗ 


ರಾಮು 
ಲಕ್ಷಣ 
ಹನುಮಂತ 
ಸುಗ್ರೀವ 
ಜಾಂಬವ 
ಅಂಗದ 
ನೀಲ 
ವೃಷಭ 
ಕಪಿಗಳು 
ಬ್ರಹ್ಮ 
ರಾವಣ 
ಕುಂಭಕರ್ಣ 
ವಿಭೀಷಣ 
ಅತಿಕಾಯ 
ಇಂದ್ರಜಿತು 
ನರಾಂತಕ 
ದೇವಾಂತಕ 
ಮಹೋದರ 
ಶೋಣಿತಾಕ್ಷ 
ತ್ರಿಶಿರ 
ಮಕರಾಕ್ಷ 
ನಿಕುರುಂಬ 


ಯುದ್ಧೋನ್ಮತ್ತ 


ಕುಂಭಕರ್ಣಾದಿಕಾಳಗ 


ಕುಂಭಕರ್ಣನ ಕಾಳಗ 

೧ ಮತ್ತೇಭವಿಕ್ರೀಡಿತವೃತ್ತ 
ಕುಶ ವಾಲ್ಮೀಕಿಮುನೀಂದ್ರನಿಂಗೆರಗುತಾ ತಾ ಕೇಳ, ಶ್ರೀರಾಘವಂ | 
ದಶಕಂಠಾಖ್ಯನ ಗೆದ್ದು ನಿರ್ವಸನದಿಂ ಹಿಂದಟ್ಟಿಲಾ ರಾವಣಂ || 
ಅಸುಗ೦1 ( ಖ೦) ಲಜ್ಜೆಯೊಳಿದ್ದು ರಾತ್ರಿ ಕಳೆಯುತ್ತೇನೆ ಯ ನೇನೆಂಬುದಂ | 
ಉಸುರಲ್ ಬೇಹುದೆನಲ್ ಮಹಾಮುನಿವರಂ ಪೇಳ್ತಂ ಸುಮಾಂಗಲ್ಯದಿ || ೧ || ೧ 
( ಒಡೋಲಗದಲ್ಲಿ ಆಸನಸ್ಥನಾದ ರಾವಣನ ಪ್ರವೇಶ) 

೨ ರಾಗ ಸೌರಾಷ್ಟ್ರ -ತ್ರಿವುಡೆ ತಾಳ ೩ | 
ಕೇಳು ಕುಶ ದಶ | ಕಂಠ ಮರುದಿನ | 
ಓಲಗದಿ ಕುಳಿ | ತಿರ್ದು ಮುಂದಣ | 
ಕಾಳಗಕೆ ಕಲಿ | ಕುಂಭಕರ್ಣನು | ಏಳದನಕ 

|| ೨ || 
ಸಾಲದಾಹುದು | ಶಕ್ತಿ ನಮ್ಮದು | 
ಕೋಳುಹೋದರು ! ತನುಜ ದನುಜರು | 
ಸೋಲವೇ ಸಂ ! ಪ್ರಾಪ್ತವಾಯಿತು | ಕಾಳೆಗದಲಿ 

|| ೩ || 


ರಾವಣ 


ಸಂಗಡಿಸಿಕೊಂಡಿರುವ ನಿದ್ರೆಯು | 
ಭಂಗವಾದರೆ ! ಬಳಿಕ ಕಪಿಗಳ | 
ಭಂಗಿಸದೆ ಬಿಡ | ರಾಮಸೈನ್ಯವ | ಕುಂಭಕರ್ಣ 


೩ ಭಣ ವಿನಿಷಟ್ನದಿ 
ಏನುಪಾಯದೊಳನುಜಸುಪ್ರಿಯಾ | 
ಜ್ಞಾನಗೊಳಿಸುವುದೆನಲು ದನುಜ | 
ಧಾನಿಗಳು ನಡೆತಂದರಾಗ ಸಮುದ್ರಘೋಷದಲಿ 


|| ೫ || 


1 ರಂ ( ಕಾ, ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೬ || 


|| ಪಲ್ಲವಿ || 


ರಕ್ಕಸರು 

ಜೇನುನೊಣಗಳು ಮುತ್ತುವಂದದಿ | 
ದಾನವರು ಕೂಗಿದರು ಕಿವಿಯಲಿ | 
ಬಾನವೊಡೆವಂದದಲಿ ಹೊಯ್ದು ರು ಭೀರಿವಾದ್ಯಗಳ 

( ರಾಕ್ಷಸಭಟರ ಸಂಭ್ರಮದ ಪ್ರವೇಶ) 

೪ ರಾಗ ವಾರವಿ - ಏಕತಾಳ ೧ 
ಏಳಾ | ದಿರಲು | ೩ | ಯ ತಿಳಿ | 
ದೇಳಾ | ದಿರಲು 
ಏಳದಿ | ಕಲುಸಿರ | ಗಾಳಿಯ | ತಡೆದೇ | 
ರಾಳ ಮೆ | ಣಸಿನ, 1 ಧೂಳನಿ | ಕ್ಯರೆದ | 
ಭಾಳ ಸಾ | ಸಿವೆಮಜ೯1 | ನಾಳದೊ | ೪ಕ್ಕಿ ಕ || 
ರಾಳರ | , ಕ್ಕಸರು | ಆಲಿಬೊ | ಬಿರಿಯೆ | 
ಆನೆಒಂಟೆಗಳ | ಪೊಗಿಸ ಲಾ | ಡು ಕಾ | 
ಳೊಣ ಟ | ಗರು ಹಂದಿ | ಶ್ವಾನಗ | 2ಳ ಮೂಗಿ| 
ಗೇನ ಪೊ | ಗಿಸಿದರು | ಕಾಣೆನೆ | ಚರುವುದ | 
ಡಾಣೆಗ 1 ಳಲಿ ಹೊಯರ್ | ದಾ ನೆ | ಶ್ರೀ ಒಡೆಯ2 


|| ೭ || 


|| ೮ || 


ಮೂಗಿಗೆ | ಪೊಗಿಸಿದ | ಸಕಲ ಜಂ 1, ತುಗಳು | 
ಸಾಗಿ ಬಾ | ಯೊಳಗಿಂ | ದಿಳಿದ್ರೆ ! ತಂದವು | 
ಯೋಗವೆ 1 ಚರಿಪ | ಬಗೆಯa | ಕಾಣದೆ | 
ಬೇಗ ರಾ | , ವಣನಿ | ಗಾಗಪೇಳಿದರು 

೫ ಕಂದಪದ್ಯ 


ರಾವಣ 


ತಮ್ಮಗೆ ನಿದ್ರೆಯ ಕೊಟ್ಟಾ | 
ಬೊಮ್ಮನ ಕರೆ 3ಎನಲು ಬೆದರಿಸಿ ಬಂದಜನಾಗಂ || 


ಬ್ರಹ್ಮ 


ಉಮ್ಮಳಿಸುತ ಮಂತ್ರೋದಕ | 
ಮಂ ಮೈಗೆರೆಯ ಯೆದ್ದನಾ ಖಳನನುಜಂ 


|| ೧೦ || 


1 ಗು ( ಅ) 2 ಳೆನ್ನುನ | ನಾನಾ ಮೃಗಗಳ | ಘಾಣದಿ ಪೊಗಿಸುತ |ಗೋಣೆತ್ತು ತಲಾ| 
ದಾನವತತಿಯಂ | ದೇನೆಸಗಿದರೂ !! ( ಓ ) 3 ಎಂದೆನಿ ( ಕಾ ). 


ಕುಂಭಕರ್ಣಾದಿ ಕಾಳಗ 


( ಎಲ್ಲರೂ ನಿಷ್ಮಿ ಸುವರು ) 
( ಕುಂಭಕರ್ಣನ ಅಬ್ಬರತಾಳದ ಪ್ರವೇಶ) 
& ರಾಗ ಸೌರಾಷ್ಟ್ರ ಏಕತಾಳ ೪ 


ಕುಂಭಕರ್ಣ 

ಆರೆಲೊ ದಾ | ನವರೆನ್ನ | ಆರುತಿಂಗಳ | ನಿದ್ರೆಯನ್ನ || 
ಗಾರುಗೆಡಿಸಿ | ಎಚ್ಚರಿಸಿದ | ಧೀರನಾರ | ಯ್ಯ || 
ತೋರಿಭೋಜ| ನಕ್ಕೆ ಸೋಪ| ಸ್ವಾರಂಗಳ | ತಂದೊಂದೊಂದ | 
ಬೇರೆ ಬೇರಾ | ದೆಣಿಕೆಯಿಂದ | ಭೂರಿವಹಿಲ | ದಿ 

|| ೧೧ || 


ಉಂಬೆನೀ | ರೇಳುಲೋಕ| ಕುಂಭಿನಿಯೊಳಿ | ದ್ದಂಥಾದ್ದ | 
ಕುಂಭಕರ್ಣ | ದೈತ್ಯ ತಾನಾ | ರೆಂಬುದರಿ | ರೆ || 
ಕೊಂಬ ಮೊದಲೆ | ಮಾತಿದಲ್ಲ | ಸಾಂಬಶಿವನೆ | ಬಲ್ಲನೆಲ್ಲ | 
ಕುಂಭಿನಿಯ | ರಕ್ಷಿಸುವ | ಜಂಭಾರಿ ದೇ | ನ. . . 


|| ೧೨ || 


ಅಣ್ಣ ರಾವ | ಣೇಂದ್ರ ಬಲ್ಲ | ಅನ್ನ ಪದಾ | ರ್ಥಂಗಳೆಲ್ಲ | 
ಸನ್ನಾಹವ | ಮಾಡಿರೀಗ! ತನ್ನಿರೋ ಬೇ | ಗ || 
ಇನ್ನು ತಾಳ್ಯ | ದಲ್ಲಿ ಗಳಿಗೆ | ಉಣ ದಿದ್ದ | ರೀಗಳೆನಗೆ | 
ಕಣ್ಣು ಕಾಣ | ದು ಯಾರೆಂಬು | ದಿನ್ನು ಕೇಳ | ದು - 


|| ೧೩ || 


ಸೇವಕ 


ಸೇವಕನೊ | ರ್ವನು ಬಂದು | ಈ ವರ್ತ ಮಾ | ನವ ತಂದು | 
ರಾವಣೇಂದ್ರ | ನಿದಿರು ನಿಂದು | ಪೇಳಿದನಂ | ದು - || 


ರಾವಣ 


ಸಾವಿರ ಶಾ | ಕಂಗಳನ್ನು | ತೋವೆಶಾಲ್ಯ | ದನ್ನವನ್ನು | 
ಕೇವಲ 1ಭ | ಕಂತೆಗಳನ್ನು | ತಾನೆ ಕಳುಹಿ | ದ 


. 


|| ೧೪ || 


1 ಭೋಜ್ಯ ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೭ ರಾಗ ಶಂಕರಾಭರಣಿ 


ವುಡತಾಳ ೨ 


ಠಾವಣ 


ಕುಂಭಕರ್ಣನ | ರಣಕಳುಹ ಬೇ | 
ಕೆಂಬ ಬಗೆಗೆ | ರಾವಣ | 
ಸಂಭ್ರಮದಿ ಸ | ನಹನ ಕಳುಹಿದ | ನುಂಬ ಢಗೆಗೆ 


|| ೧೫ | 


ಹೆಂಡ ಮಾಂಸದ | ಗಡಿಗೆ ಹೆಡಗೆ, | 
ಮಂಡೆಗಳಲಿ11ತುಂಬಿಸಿ1 | 
ತಂಡತಂಡದಿ | ಕಳುಹಿದನು ನೂ ! ರ್ಭಂಡಿಗಳಲಿ 


|| ೧೬ || 


ಕುಂಭಕರ್ಣ 

ವಿಂದು ಮಡಿಯು | ಟೀಶ್ವರಾರ್ಚನೆ || 
ಯಿಂದ ಕುಳಿತು | ಎಲ್ಲವ | 
ತಿಂದನರೆನಿನಿ | ಷದಲಿ ಸವಿಸವಿ | ಯಿಂದ ಜಗಿದು 


|| ೧೭ || 


೮ ದ್ವಿಪದಿ 


|| ೧೮ || 


|| ೧೯ || 


ಕುಂಭಕರ್ಣ 

ಸಣ್ಣ ಕೈಯನ್ನ ಸೇನಗೆ ಕಡುಬು ೯ ತವ | 
ಎಣೆ ಹೂರಿಗೆಯ ಹೋಳಿಗೆಯ ಅತಿರಸವ 
ಸುಕಿನುಂಡೆ ತಿಲಡುಗೆಯ ಪೆರಡಿಪಾಯಸವ | 
ಸಕಲಶಾಲ್ಯನ್ನ ಹೊಸ ಮಾಂಸರಾಶಿಗಳ 
ತುಪ್ಪದಲ್ಲಿ ಹುರಿದ ತಾಳಿಲದ ತಂಬುಳಿಯ || 
ಅಪ್ಪ ಕಜ್ಜಾಯ ಬಾಳುಕವ ಸೆಂಡಿಗೆಯ | 
ಅದರಿಂದ ತೃಪ್ತಿಯಾಗದ ಕುಂಭಕರ್ಣ | | 
ಮುದಿಯಾನೆ ಕುರಿ ಕೋಣ ಹೊರತಾಗಿ ತಿನ್ನ 
ಕದನಕೊದಗದ ವಿಧದ ಕುದುರೆಗಳ ತಿಂದ 1 . 
ಬದಲು ಬತ್ತೆಮ್ಮೆ ಸಾವಿರದ ನೂರೊಂದ 


|| ೨೦ || 


|| ೨೧ || 


|| ೨೨ || 


2 ಗಾ ( ಕಾ) 


3 ಸಕ್ಕರೆ ( ಅ) 


4 ಮಧು ( ಅ) 


0 


1 ಹೊರಿಸುತ ( ಕಾ ) 
5 ವಿ ( ಕಾ ) 


ಕುಂಭಕರ್ಣಾದಿಕಾಳಗ 


೩೪೭ 


|| ೨೩ || 


ಶ್ಯಾನವೊಂದುಳಿದು ದನಕರು ಹಂದಿಗಳನು | 
ದಾನವರು ತಂದಿತ್ತರೆಲ್ಲ ನುಂಗಿದನು 
ಕತ್ತೆಗಳ ಕೊಂದು ತಂದಿತ್ತರೈನೂರ| 
ಮತ್ತೆ ಹಸಿವಡಗದಿರೆ ಹೇಳಿದರು ದೂರ 


|| ೨೪ || 


೯ ರಾಗ ಘ೦ಟಾರವ - ಜಂಪೆತಾಳ ೪ 


ಠಾವಣ 


ದುರುಳನಿಗೆ | ಹಸಿವಡಗ | ದಿರಲು ರಾ | ವಣದೈತ್ಯ | 
ಗುರುವಿಗಾ | ಜ್ಞಾಪಿಸುತ | ತೆರಳಿಸಿದ | ನಾಗ 


|| ೨೫ || 


|| ೨೬ || 


ಗುರು ಶುಕ್ರಾಚಾರ್ಯ) 

ಮಂತ್ರಿಸಿದ! | ಮೊಸರನ್ನ | ವಂ ತಿನಿಸಿ | ದಾಕ್ಷಣಕೆ | 

ನಿಂತಿತಾ | ಹಶು ತೃಷೆ ಮ | ಹಾಂತ | ತ್ಯನಿಗೆ 
ಕುಂಭಕರ್ಣ 

ಉಂಡು ಕರ | ಗಳ ತೊಳೆದು 1 ವೀಳ್ಯಗಳ | ಮೆಲುತ ಮುಂ | 
ಕೊಂಡು ಬರು | ತಣ್ಣನಂ 1 ಕೊಂಡಾಡು | ತಿರ್ದ - 


|| ೨೭ || 


ರಾವಣ 


ಬರುವ ತ | ಮೃನನೋಡಿ| ಬಹಳ 2ಹ | ರ್ಪ2ನ ಮಾಡಿ | 
ಸರಿಗದ್ದು | ಗೆಯಲಿಕುಳ್ಳಿರಿಸೆ ಪ್ರೇ | ಮದಲಿ - 


|| ೨೮ | | 


|| ೨೯ || . 


ಕುಂಭಕರ್ಣ 

ಅಣ್ಣ ಮುಖ | ಕಮಲಗಳು | ಬಣ ಗುಂ | ದಿಹುದೇನು | 

ಎನ್ನನೆ | ಬೀಸಿದ ಬಗೆ | ಇನ್ನೇನು ನಿನಗೆ 
ರಾವಣ 

ಎಂದು ಕೇ | ಆದ ತಮ್ಮ | ನಂದವನು | ಮನಸಿನಲಿ | 
ತಂದುಕೋಂ | ಡತಿದ್ವನ್ಯ | ದಿಂದ ಪೇ | ಆದನು 


|| ೩೦ || 


1 ಸುತ ( ಆ) 2 ಪ್ರೇಮ ( ಅ) 3 ನದೇನು ( ಕಾ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೩೧ || 


|| ೩೨ || 


೧೦ ರಾಗ ಕಾಂಭೋಜಿಆಷ್ಟ ತಾಳ ೨ 
ರಾವಣ- - 

ತನ್ನು ಕೇ | ಆನಗೊಂದು / ತೊಡರು ಬಂ | ದಿದೆ ಇಂದು | 
ನಮ್ಮ ಶೂ | ರ್ಪಣಖಿಯಿಂ | ದ || 
ಸುಮ್ಮನೆ| ಕಲಹಕಾ | ರಣವ ನಾ ! ಡಿದಳೀಕೆ | 
ಶರ್ಮವಾ | ಗಿರುವದ | ಕೆಸಾ| ವಿರವೇಕೆ 
ದಶರಥ | ಸುತ ರಾಮ | ಧರಣಿಪಾ | ಲಕ ತಮ್ಮ | 
ಅಸನಸಾ | ಹಸಿ ಲಕ್ಷ ಣ - || 
ವಸುಧೆಯಾ | ಳ್ಳುದ ಬಿಟ್ಟು | ವನವಾಸ | ಕಾಲಿಟ್ಟು | 
ಕಸರಿಕೆ | ಮೊಳೆದೋರಿ|ತುನ| ಮೊಳಗಿನಿತು | 
ತಂಗಿ ಶೂ | ರ್ಪಣಖಿಯ | ಕುಚನ ನಾ | ಸಿಕವ ಕ | 
ರ್ಣಂಗಳ | ಕೊಯ್ದ ರೆಂ | ದು || 
ಕಂಗೊಳಿ | ಸಿದ ಖರ | ದೂಷಣ | ತ್ರಿಶಿರರ | 
ಭಂಗಿಸಿ | ಮೆರೆದರೆಂ | ದು - ಪೇ | ಳಿದಳಂದು 
ಆ ಕೋಪ| ಕದಕಾಗಿ | ಅರಿಯದಂ | ದದಿ ಪೋಗಿ| 
ನಾ ಕದ್ದು | ತವಕದ | ಲಿ | 
ಆ ಕಾಂತೆ | ಸೀತೆಯ | ತಂದ ಕಾ | ರಣದಿಂದ 
ಈ ಕಡೆ | ಮುಖವಾಯಿ | ತುನ| ಮೆಡೆಗಿಂತು 
ಆ ಸೀತೆ | ಯನು ಬಿಟ್ಟು | ಕೊಡಬೇಕೆಂ | ದೆನುತ ವಿ | 
ಭೀಷಣ | ಛಲದಿ ಪೋ | ಗಿ || 
ತಾ ಸೇರಿ | ಕೆಂಡ ರಾ | ಮನ ನಮ | ಗಿದಿರಾಗಿ | 
ಈಸು ಕಾ | ರ್ಯನ ಮಾಡಿ | ದಸೇ | ಆಲೇನದ 
ಆಯಿತೆಂ | ದೆರಡಂತ್ರ | ಅಣುಗರ | ಕದನದಿ | 
ಮಾಯಕ | ದೊಳಗೆ ಕೋಂ | ದ || - 
ನ್ಯಾಯವ | ನ್ಯಾಯವಾ | ದರು ಹೀಗಾ | ಯಿತು ಮುಂದೆ | 
ನೀ ಯೆಂಬು | ದೇನು ಪೇ |ಳುಸ| ತ್ಯವೆನ್ನೊಳು | 


|| ೩೩ || 


GO 


|| ೩೪ || 


|| ೩೫ || 


|| ೩೬ || 


1 ಸಾ ( ಓ, ಕಾ ) . 


ಕುಂಭಕರ್ಣಾದಿಕಾಳಗ 


೩೪ 


೧೧ ಶಾರ್ದೂಲವಿಕ್ರೀಡಿತವೃತ್ತ 
ಕುಂಭಕರ್ಣ 

ಇಂತೆಂದಾದವಿಚಾರಸಂಗತಿಗಳ ಕುಂಭಶ್ರನಂ ಕೇಳುತ | 
ಕಾಂತಾಭಾವಕದಿಂದ ಬಂದ ಕದನಂ ಲೇಸಾಗದೀಸಾರಿಯೊಳ್ || 
ಅಂತರ್ಭಾವದಿ ನಿರ್ಣಯಂಗೊಳಿಸಿ 1ಇನ್ನೇನಾಗಲೆಂತಾಗಲಿ | 
ಸಂತಾನಂ ಕೆಡದಂತೆ ಪೋಗಿಯನುಜಂ ಶ್ರೀರಾಮನ ಸೇರಿದಂ | ೩೭ || 


ವಚನ 


ಇಂತೆಂದು ಮನದೊಳಗೆ ಹಲವು ಯೋಚನೆಯಂ ಮಾಡಿ ರಾವಣನೊಡನೆ 
ಏನೆಂದನು ಎಂದರೆ 


೧೨ ರಾಗ ಕಲ್ಯಾಣಿ. _ 2ಏಕತಾಳ ೪2 
ಕುಂಭಕರ್ಣ 

ನಿನ್ನಂಥ ಜಾ | ಣರಿಂಗಿದು | ನೀತಿಯೆ ಪೇ 1 ಳಣ್ಣ | 
ಕಣ್ಣ ಮುಂದ | ಲ್ಲದೆ ಪರರ | ಹೆಣ್ಣ ತಂದಿ | ಟ್ಟು ಕೊಂಬುದು || ೩೮ || 
ಸೀತೆ ಯೆಂಬ | ಲೀಗ ಭೂಮಿ | ಜಾತೆ ಮಹಾ | ಲಕ್ಷ್ಮಿ ..! 
ಆತ ರಾಮ | ಚಂದ್ರನೇ ಸಾ | ಕ್ಷಾತದೇವ | ನು 

|| ೩೯ || 
ಕೋತಿಗಳೆಂ | ಬಂದು ಪುಸಿ | ಮಾತು ಸುಪ | ರ್ವಾಣರೈಸೆ | 
ಮಾತನಾಡಿ 1 ನ್ನೇನು ಕಾರ್ಯ| ಆತುದೇ ಶೌ | ರ್ಯ … || ೪೦ || 


ಮುಂದುವರಿದ | ಮೇಲೆ3ಇನ್ನು | ನೊಂದು ಮಾಡು | 4ವಂಥದೇನು | 
ಎಂದಿಗಾದ | ರೀ ಶರೀರ ! ಎರವಿನ ಹಾ | ರ 

|| ೪ || 


ಹಿಂದುಗಳೆ | ಕೀರ್ತಿ ನಿಲದು | ನಿಂದಿಸುವರು | ಬೈದು ಜನರು | 
ಸಂದೇಹವಿಲ್ಲ ಸಂಗರವೇ | ಸರ್ವಸಮ್ಮ | - 

|| ೪೨ || 


ಮಾಧವನ | ಸೇರ್ವೆ ನಾ ನಿ | ರೋಧದಿಂದಾ | ದರ ಸ್ವಾಮಿ | 
ಪಾದವ ಹೋಂ | ದುವೆ ಹೇಗಾದರಾಗ | ಲಿ 

|| ೪೩ || 


1 ಮತ್ತೆಂತಾದಡೆಂ ( ಅ) 2 ಅಷ್ಟ ತಾಳ ೧ ( * ) 3 ನಾನು ( ಅ ) 4 ನದಿನ್ನೇ ( ಅ) 
5 ದಿಕೊಂಬ ( ಅ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕಾದುವೆನೀ | ಹೊತ್ತು ನಾನು | ಕೊಡಿಸು ವೀ , lಳೆಯವ ನೀನು | 
ಸಾಧನಸ | ಸ್ನಾಹವನ್ನು ! ಸಾಗಿಸೈ ಇ | ನ್ನು 

|| ೪೪ || 


- ೧೩ ಕಂದಪದ್ಯ 
ಗೆಲುವನು ರಾಮನ ಸೈನ್ಯವ 
ಕಳುಹನ್ನನು ವೀಳ್ಯವಿತ್ತು ಕಪಿಪಾಳೆಯನಂ | 
ಕಲಕುವೆನೊಡಿಸಿ ಕೀಶರ 
ಗೆಲವೆಮಗಾಯ್ತಿನಿಸದಿರೆನು ತನ ಕರುಣದೊಳಂ 


|| ೪೫ || 


- ೧೪ ರಾಗ ಶಂಕರಾಭರಣ - ಅಷ್ಟ ತಾಳ ೨ 
ತನ್ನ 1ನೇ ! ತೆರಳು ಬೇ | ಗುರಾ| ಮನ ಪಾಳ್ಯ | 
ಗಮ್ಮನೆ | ಜಯಿಸಲೀ | 27 - || 
ತಮ್ಮನ1 ರಿಗೆ ಬಂತು | ಗೆಲವೆಂದು | ಮನದಲಿ | 
ಹಮ್ಮಿನೊ | ಳಿರುವ ರಾ | ಮುನಿ ಸೀಮ 
ವೇಳೆಯ | ನರಿತುಕೊಂ | ಡುತ| ಮನಿಗಾಗ | 
ವೀಳೆಯ | ಕೊಡಿಸಲಂ | ದು || 
ಪಾಳೆಯ | ನೆರಹಿ ಪ | ಟ್ಟಣದಿಂದ | ಬರೆ ಯಮು || 
ಗೂಳೆಯ | ತೆಗೆದನಂ | ತೆ - ಎಂ | ಬಂತೆ 


|| ೪೬ || 


|| ೪೭ || 


ಶೃಂಗಾರ | ರಚನೆಯಿಂ | ದ. ಕ | ಡಿದ ಚತು | | 
ರಂಗ ಶಿಮಾ | ರ್ಬಲಗಳಿಂ3 | ದ || 
ಸಂಗಡಿ | ಸಿದ ನಾನಾ | ಬಿರುದು 4ಬ | ಣ ಗಳಿಂದ | 
ತುಂಗವಿ | ಕ್ರಮನು ಬಂ | ದನ | ಲೆತು ನಿಂದ 


|| ೪೮ || 


೧೫ ಭಾಮಿನಿಷಟ್ನದಿ 
ಕುಂಭಕರ್ಣನ ರಣದ ಸೊಬಗಿನ | 
ಸಂಭ್ರಮವ ನೋಡುತ್ತ ದಿವಿಜ ಕ || 
ದಂಬ ಬೆರಗಿನಲಿದ್ದ ಗಣಿತ ಭಯದ ಭಾರದಲಿ 


|| ೪೯ | | 


3 ವಿಸ್ತಾರದಿಂ ( ಅ) 


1 ಪೋ 1 , ಗು ನೀ , 1 ನು ( ಕಾ ) 2 ನ್ನು ( ಕಾ ) 
4 ಬಾವಲಿಗಳಿಂ ( ಅ , ಕಾ ) 5 ವಿದ್ದುದು ನಭದೊಳ ( ಅ) 


ಕುಂಭಕರ್ಣಾದಿ ಕಾಳಗ 


೩೫೧ 


ಠಾನ 


ಅಂಬುಜಾಕ್ಷನು ಆ ವಿಭೀಷಣ | 
ನೆಂಬುವನ ಕೇಳಿದರೆ ಬರುವವ | 
ಕುಂಭಕರ್ಣಮಹಾನಿಶಾಚರನೆಂಬ ಸಮಯದಲಿ 


|| ೫೦ || 


4K ೧೬ ರಾಗ ಕಾಂಭೋಜಿ - ಜಂಪೆತಾಳ ೨ 
ವಿಭೀಷಣ 

ಎಂತು 1ಜೈ | ಸುವನೊ1 ಶ್ರೀ | ರಾಮ ಇವ |ನl. 
ಅಂತಕೊ | ಪಮನಾದ | ಕಲಿಕುಂಭ | ಕರ್ಣ 


| ಪಲ್ಲವಿ || 


ಮೇರುಪ | ರ್ವತದಂತೆ | ಮೆರೆದಿಹುದು | ಒಡಲಂತೆ | | 
ಭಾರಿಕೆಂಗಣ ಕೆ | ವಿಾಸೆಗಳ | ಲಿ || 
ಮೂರು ತಾ | ಳೆಯ ಮರವ | ಮಾರಿಹುದು | ಕಾಲವನ | 
ತತೋರ ಕೈ | ಬೆರಳು ಹೆ | kರನಂಥ | ಕೊರಳು 


|| ೫ || 


ಹನುಮಂತ 

ಇಂತೆಂದು | ಸಕಲಸುರ | ರಾಗ ಯೋ | ಚಿಸಲು ಹನು | | 
ಮಂತ ನೋ | ಡಿದನು ರಾ | ಕಸನ ಸೈ | ನವನು || 
ಅಂತರಂ | ಗದೂಳಿವರ | ನರೆವೆನೆಂ | ದಿರುವಾಗ | 
ಭ್ರಾಂತು ಬು 1 ದ್ದಿಯ ದನುಜ | ಬಂದು ಬೊ | ಬೀರಿದ 


|| ೫೨ || 


೧೭ 


ಕೇ | ವೃ || 


ಠಾನ 


ಅಸುರಪಡೆಯು ಬಂದು ಆರ್ಭಟಿಸುತ್ತಲಂದು ! 
ಮುಸುಕಿ ಮರ್ಕಟರನುಮುಂದೆ ನಿಂದಿರ್ದರನ್ನು | | 
ಬಿಸಜನಾಭನಾಗಬಿಲ್ಲ ತೆಕ್ಕೊಂಡು ಬೇಗ| 
ಎಸೆವ ಶರಗಳಿಂದ - ರಾಮ ವಾರಾಂತು ನಿಂದ 


|| ೫ 


| 


1 ಬಣ್ಣಿಸುವೆ ( ಅ, ಕಾ ) 2 ದುದೊಡಲೆಂಬಂ ( ಕಾ ) 3 ಮೋರೆಕೈಬೆರಳ ಹೊಗ|| 
ಳುವಡರಿದುಕೊರಳ ( ಕಾ ) 


೩೫೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೮ ನಾದನಾಮಕ್ರಿಯೆಮಟ್ಟೆ ತಾಳ ೩ 


ರಾಮ 


ನಾನು | ರಾಮ | ಕೇಳೊ | ಕುಂಭ| ಕರ್ಣ | ರಾಕ | ಸ 
ವಾನ | ರಾದಿ | ಗಳನು | ಗೆಲುನ | ದೇನು | ಸಾಹ | ಸ || ೫೪ | | 
ಕೊಲಿಸ | ಬೇಡ ! ದನುಜ | ರನ್ನು | ನಿಲಿಸು | ಸುಮ್ಮ ನೆ - I 
ಅಲಸ | ದೆನ್ನ | ಕೂಡೆ! ಸೆಣಸಿ | ನೋಡು| ಘಮ್ಮ | ನೆ K ೫೫ || 
ಬಿಡುವ | ಖಳನ | ಶರವ | ರಾಮ | ನಡುವೆ | ತರಿದ | ನು 
ತೊಡುವ / ತೊಡುವ | ಶರವ | ನೆಲ್ಲ | ಪುಡಿಯ | ಗೈದ | ನು || ೫೬ || 


ಉರಗ | ಬಾಣ | ವೆಸೆಯೆ1 | ದನುಜ | ಗರುಡ | ವಿಶಿಖ | ದಿ | 
ತರಿದು | ಬಿಸುಡೆ | ಗೋತ್ರ | ಶರವ | ಮುರಿದ | ಕುಲಿಶ | ದಿ || ೫೭ || 


ಉರಿ ಛ | ಢಾಳಿ | ಸಿ | ಜಲದಿ | ಪರಿಹ | ರಿಸಿದ | ನು || 
ಕರದ | ಧನುವ | ಕಡಿದು | ' ಧರಣಿ | ಗುರವ | ಣಿಸಿದ | ನು || ೫೮ | | 


ಕುಂಭಕರ್ಣ 

ಬಿಲ್ಲು | ಮುರಿದ | ಮೇಲೆ| ದನುಜ | ಹಲ್ಲ | ಕಿರಿಯು | ತ ! 
ನಿಲ್ಲ | ಲಾಗ | ರಾಮ | ಕೋಪ| ದಲ್ಲಿ | ನೋಡು| ತ || ೫ || 
ರಾಮು | ಮೂಲ| ಶರದಿ | ಶಿರವ | ಭೂಮಿ | ಗಿಳುಹಿ | ದI 
ಆ ಮ | ಹ್ಯಾ | ಕುಂಭ | ಕರ್ಣೋ | ಪ್ಲಾಮ | ಸೊರಗಿ | ದ || ೬೦ || 
ಬೀಳ | ಲಸುರ | ಕುಂಭ| ಕರ್ಣ | ಕೇಳಿ | ದಿವಿಜ | ರು . 
ಶ್ರೀಲ | ಲಾಮ ಶರಣೆ | ನುತ ಹೂ | ಮಳೆಯ | ಕರೆದ 1 ರು || ೬೦ || 


- ೧೯ ವಾರ್ಧಿಕಷಟ್ನದಿ 
ಕುಂಭಕರ್ಣನ ಮಡಿದ ಒಡಲ ನೋಡಲು ಪಾಪ | 
ಎಂಬ ಬಗೆಯಂತೆ ಭಾಸ್ಕರನಾದಿನಂ ಪ | | 
ಮಾಂಬುಧಿಯೊಳದ್ದ , ತನ್ನನ ಮರಣಮಂ ಕೇಳು ಹಂಬಲಿಸಿ ದಶಕಂಠನು || 


10 ಛಡಾಳಿಸಿ ( ಅ) 2 ರಾಮಧುರದಿ ಮೆರೆ ( ಅ) 


ಕುಂಭಕರ್ಣಾದಿ ಕಾಳಗ 


ರಾವಣ 

ಕುಂಭಿನಿಯನಾಳ್ಳ ಮನುಜರು ಬಂದು ದನುಜರು | 
ಬೆಂಬಿಡದೆ ಕೋಲುವದೇನಾಶ್ಚರ್ಯ ಶಿವ ಶಿವ ಶ್ರೀ | 
ಯಂಬಕನೆ ತ್ರಿಪುರಾರಿ ಪಾರ್ವತೀರಮಣ ಹರ ಹಿಂಭಾಗ ಬೆಳಗಾಯಿತು ||೬೨|| 

ನರಾಂತಕಾದಿಗಳ ಸಂಹಾರ 
(ಮಂಡೋದರಿಯು ಸಹಿತ ರಾವಣನ ಪ್ರವೇಶ) 

೨೦ ರಾಗ ಸಾವೇರಿ - ಅಷ್ಟ ತಾಳ ೧ 
ರಾವಣ 

ಇನ್ನು ರಾ | ಘವನಿಗೆ | ಜಯನಾ, | ಯಿತು ಕುಂಭ | 
ಕರ್ಣ ಹಾ | ಗಾದ ಮೇ | ೮ – || 
ಬಣ್ಣ ಗುಂ | ದಿದ ಚಿನ್ನ | ಬಡಿದಂತಾ | ಯಿತು ತನ್ನ | 
ಪುಣ್ಯದ | ಸಿರಿ ಎಂದ | ನು - ದನು | ಜೇಂದ್ರನು 

|| ೬ || 


ಪುರವ ಸು | ಟೈಂದೆ ಗೋ | ಹರಿಸದಾ 1 ದೆನು ಹಿಂದೆ | 
ಪೊರಡಿಸಿ | ದೆನು ತಮ್ಮ ನ - ಸಂ | ಧಾನದಿ | | 
ಜರೆದನಂ | ಗದನ ಮಾ | ತನು ಕೇಳ | ದಾನಿಂತು | 
ಪರಿಪೂರ್ಣ | ಮರುಳಾಯಿ | ತು - ಹೀ | ಗಾಯಿತು. 


|| ೬೪ || 


ಪರಸತಿ | ಯನು ತಂದು | ಸೆರೆಹೊಳಿ | ಕಿದೆನೆಂದು | 
ಪರಿದಪ | ಕೀರ್ತಿ ಬಂ | ತುಮ | ಕೂಳಿಗಿಂತು || 
ಮರಣ ಸಂ | ಭವಿಸಿತು | ನಿರತ ಸೇ | ವಿಸುವಂಥ | 
ಸುರರು ದೂ | ಷಕರಾದ | ರು _ 5 | ನಾದರೂ 

೨೧ ವಾರ್ಧಿಕಷಟ್ನದಿ 


|| ೬೫ || 


ರಾವಣ 


ಪರಸತಿಗೆ ಪರುಠವಿಸಿ ಪಾರಾಯು ಪಂಥದಲಿ | 
ಪರುಷ ಕಬ್ಬಿಣವಾಗಿ ಫಲಿಸಿತನುದಿನ ಕರೆವ | 
ಸುರಭಿ ಗೊಡ್ಡಾಯ ಮೃತ ವಿಷವಾಯ್ತು 'ಸೌಭಾಗ್ಯಹೀನಗಪಜಯ | 

ವಾಯಿತು || 


1 ದಿನಗಿಂ ( ಕಾ) 2 ಇನ್ಸಾ ( ಅ) 3 ಮಂಡೋದರಿಯ ಮಾತು ಸತ್ಯವಾಯ್ತು ( ಆ) . 
23 


೩೫೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪುರುಷಾರ್ಥವಿಲ್ಲ ಬದುಕಿದರಿನ್ನೆನುತ್ತ ಮನ | 
ನರಾಂತಕ ... 

ಕರಗುತಿಹ ವೇದಿ ನರಾಂತಕಂ ನಡೆತಂದು | 
1ಪರಮಪೌರುಷದಿಂದ ಮಂಡೋದರಿಗೆ ನಮಿಸಿ ದಶವದನಗಿಂತೆಂದನು ||೬೬ | | 


( ನರಾಂತಕನ ಪ್ರವೇಶ. ಅಬ್ಬರ ತಾಳದಲ್ಲಿ) 

೨೨ ರಾಗ ಪಂತುವರಾಳಿ - ಏಕತಾಳ ೨ 
ತಂದೆ ಕೇಳ ! ರ್ಕಟರನ್ನು | ಕೊಂದಲ್ಲದೀ | ಹೊತ್ತು ನಾನು | 
ಬಂದೆನಾದ | 8, ನಿನ್ನ ಕಂದನಂ ದ 

|| ೬೭ || | 
ನೀಲನ ಪಾ | ಳೆಯವ ಕಾಲ | ನಾಯಕಿ| ಕದಿದ್ದರೆ| 
ಪೇಳುವೆ ನಿ | ಮಿಬ್ಬರಿಗೂ | ಬಾಲಕನ | ... 

|| ೬೮ || 
ಎಂದು, ಪ್ರ | ತಿಜ್ಞೆ ಮಾಡಿ ! ನಿಂದ ರಾಕ್ಷ | ಸನ್ನ ನೋಡಿ! 
ಬಂದನಂಗ | ದ, ಕಾದ | ಬೆಂದನುವಾ | ದ 

|| ೬೯ || 


( ಅಂಗದ ನರಾಂತಕರ ಯುದ್ಧ ). 
೨೩ ರಾಗ ಘಂಟಾರವ - ಏಕತಾಳ ೩ 


ಅಂಗದ 


ಬಂದನ| ನಾರೊ ನೀ | ನು - 5 | ನೇನು || ಪಲ್ಲವಿ | | 
ಬಂದವನ | ದಾರೋ ನೀನು | ಮುಂದೆ ಕಾರ್ಯ | ಗಳಿನ್ನೇನು| 
ತಂದೆ ಯಾರು | ತಾಯಾರು ನಿ ! - 5 | ಸಂಪನ್ನ || ಅನುಪಲ್ಲವಿ|| 


ಆನೆಕು| ದುರೆ ಒಂಟಿ | ಸೇನೆಗ| ಇನ್ನೆಷ್ಟುಂಟಿ | 
ಜಾಣನ| ಹುದಯ್ಯ ನೀ | ನು - ಮುಂ | ದೇನು || ೭೦ || 
ಕುಂಭ - ಕ | ರ್ಣನು ಹೋದ| ಸಂಬಳ| ಕಿವನಾದ | 
ನೆಂಬುದ| ಬಲ್ಲೆನಾ | ನು - ಇ ! ನ್ನೇನು 

|| ೭೦ | | 
ಕಾದಲೆ| ನುತ ಬಂದೆ | ಹೋದಮೇ | ಲೇನು ಮುಂದೆ | 
ನೀಬಾ - 6 | ಮಾಡಿಕೊಳ್ಳ | ಯ್ಯ - ಈ | ನುಡಿಕೇಳಯ್ಯ || ೭೨ || 


1 ಭರದಿ ( ಆ) 


ಕುಂಭಕರ್ಣಾದಿಕಾಳಗ 


4೫೫ 


ಬತ್ತಲೆ! ನಿಂತವನ ! ಪುತ್ರನ| ಲ್ಲವೆ ನೀನು 1 
ಉತ್ತಮ ! ನಾಮವೇ | ನು - 5 | ನೇನು 


|| ೭೩ || 


೨೪ ರಾಗ ಭೈರವಿ - ಏಕತಾಳ ೧ , ೨ 


ಅಂಗದ 


ಹೀಗೆಂ ದೆನುವದ | ರೊಳಗೆ 1 - ಬಾಣ | 
ತಾಗಿತು | ಬಂದಂ | ಗದಗೆ || 
ಆಗದ | ನೆಲ್ಲವ | ತಡೆದ ! – ಕರ | 
ದಾಗಿರಿ | ಮರದಲಿ | ಹೊಡೆದ 


|| ೭೪ || 


ಬಾಣವ | ಬಿಡುವುದ | ರೊಳಗೆ ಬಿದ್ದ | 
ದಾನವ | ಧಾರಿಣಿ | ಯೊಳಗೆ || 
ಪ್ರಾಣವ | ಳಿಯಲಾ | ತ್ರಿಶಿರ | - ಬಲು | 
ಜಾಣದೇ | ವಾಂತಕ | ರಿದರ 


|| ೭೫ || 


|| ೭೬ || 


ಕಂಡೈ | ತರೆ ಹನು ! ಮಂತ | - ಖತಿ | 
ಗೊಂಡೇ | ಳಲು ಬಲ | ವಂತ || 
ಚಂಡಮ | ಹೋದರ | ನತ್ತ | - ಕೈ | 
ಗೊಂಡನು | ಸಮರಕೆ | ಮತ್ತ 
ಹಲು ಮೊರೆ| ಯುತ ನುಂ | ದರಿಯ | ನಿ | 
ಶ್ರಲಚಿ ದಿ ಮೇ | ಲೈರಿಯೆ || 
ಗಳಿಗೆಯೊ | ೪ಾತನ | ನೀಲ | _ ರಣ | 
ದೊಳು ಸಂ | ಹರಿಸಿದ | ಶೀಲ 


|| ೭೭ || 


ಯುದ್ಧೋ ! ನೃತ್ಯನೆಂ | ಬಾತ | - ಬಲು | 
ಯುದ್ಧನ | ಮಾಡಲು ! ವೃಷಭ|| 
ಗೆದ್ದನ ! ರೆಕ್ಷಣ | ದೊಳಗೆ | ಖಳ || 
ಬಿದ್ದನು | ಧಾರಿಣಿ | ಯೊಳಗೆ 
ಬರುವ ಬ | ರುವ ದಾ | ನವರು | ಯಮು | 
ಪುರದಲಿ | ಮನೆ ಮಾ | ಡಿದರು || 


|| ೭೮ || 


೩೫೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಅತಿಕಾಯ 

ಕರವ ಮು | ಗಿದನತಿ | ಕಾಯ | ದಶ | 
ಶಿರನಿಗೆ | ಪೇಳೆನು | ನ್ಯಾಯ 

|| ೭೯ || 
ಅತಿಕಾಯನ ಕಾಳಗ. 
( ಯುದ್ಧ ಮುಗಿಯಲಾಗಿ ಆ ಶಿಕಾಯ ರಾವಣರ ಪ್ರವೇಶ) 

೨೫ ರಾಗ ಶಂಕರಾಭರಣ.. .ತ್ರಿವುಡೆತಾಳ ೨ 
ಜನಕ ಲಾಲಿಸು | ರಾಮಚಂದ್ರನು | ಮನುಜನಲ್ಲ | ಲೋಕದ | | 
ಘನವನಿಳುಹಲು | ಬಂದ ನಾರಾ | ಯಣನೆ ಕೇಳು || ೮೦ || 
ಸಕಲದೊಳು ಪರಿ | ಪೂರ್ಣ ವ್ಯಾಪಾ| ರಕನ ಕೂಡೆ| ಸೇವಾ | 
ಸಕತಿಯಲ್ಲಿ ಸುಖ | ಬಾಳ್ಳುದೊಳ್ಳಿತು | ಯುಕುತಿಯೊಳಗೆ || ೮೧ || 


ಅಪ್ರಮೇಯಾ| ದೈತನಂಘ್ರಯ| ಕ್ಷಿಪ್ರದಿಂದ | -ಸೇವಿಸಿ | 
ತಪ್ಪು ಬಂತೆಂ | ದೆನುತ ಸೀತೆಯ ! ನೊಪ್ಪಿಸಯ್ಯ || ೮೨ || 
ಲೇಸು ಬಾರದು | ಕದನವಾಲ | ಶನೊಡನೆ | ಅನುಜವಿ | 
ಭೀಷಣನ ಕರ | ಕೊಂಡು ಬಂದು ನಿ | ಲಾಸದಿಂದ || ೮೩ || 
ಇರುವದೊಳಿತು | ಎ೦ಬನುಡಿ ದಶ | ಶಿರನು ಕೇಳಿ ಕೋಪದಿ | 
ಜರೆಯಲಿದುವೇ | ಸಮಯವೆನುತನ | ನರಿತನಾಗ 

|| ೮೪ || 


೨೬ ರಾಗ ಘಂಟಾರ ... ಜಂಪೆ ತಾಳ ೩ 
ತಂದೆ ಕೇ | ಈ ಹೊತ್ತು | ಎನಗೆ ನೀ | ಕ್ಯವನಿತ್ತು | 
ಚಂದದಲಿ | ರಣಕೆ ಕಳು | ಹೆಂದು ಕೈ ಮುಗಿದ 


|| ೮೫ || 


ಬೇಗರಣ | ವನು ಜೈಸು | ಹೋಗೆಂದು | ವೀಳ್ಯವಿ | 
ತ್ಯಾಗ ಕಳು | ಹಿದ ಕರುಣ | ಸಾಗರನ | ಬಳಿಗೆ 


|| ೮೬ | | 


ಕರಿತುರಗ | ರಥ ದಾನ | ವರು ಸಹಿತ | ಹೊರವಂಟ | 
ಧುರಕೆ ಸ | ವೃಹದಿಂದ | ಹರಿಸೇವೆ / ಗೆಂದ 


|| ೮೭ || 


( ರಾವಣನ ನಿಷ್ಕಾಮ) 


೩೫೭ 


ಕುಂಭಕರ್ಣಾದಿಕಾಳಗ 


೨೭ ರಾಗ ಕಲ್ಯಾಣಿ ಅಹ್ಯ ತಾಳ ೨ 
ಬನ್ನಿ ರಾ | ಮನ ಸೇವೆ | ಗೆ - ಸಾ | ಧುಗಳೆಲ್ಲ 


| 


|| ಪಲ್ಲವಿ || 


|| ೮೮ || 


ಇನ್ನು ಇಂ | ಥಾವೇಳ್ಯ | ನಿಲ್ಲ ಸಿ | ಕ್ಕುವುದಿಲ್ಲ | 
ಪನ್ನಂಗ | ಶಯನ ರಾ | ಮೆನ್ನುತ | ಶರಣರೆಲ್ಲ 
ಮನು ಮುನಿ | ಗಳು ನಿತ್ಯ | ನೆನೆಯುತಿ | ರಲು ಸತ್ಯ | 
ಘನತರ | 1ನಿಜಮುಕ್ತಿ | ಯನು ಸಾಧಿ | ಸುವರಲ್ಲ' 
ಸರಸದಿಂ | ದಲೆ ಸರ | ಸಿರುಹನಾ | ಭನ ಪದ | 
ಸರಸಿಜ | ವನು ಕಾಂಬ ! ತವಕದಿ | ಸುಜನರೆಲ್ಲ 


|| ೮೯ || 


|| ೯೦ || 


೨೮ ವಾರ್ಧಿಕಷಟ್ನದಿ 
ಇಂತೆಂದು ಡಂಗುರವ ಹೊಸಿ ಪಟ್ಟಣದಿಂದ 
ತಾಂ ತೆರಳಿ ಬರುವ ಪಾಳೆಯವ ನೋಡುತ್ತ ಹನು 
ನಂತಮುಖ್ಯಾದಿಗಳು ವಾತಾಡುತಿರೆ ಶರಣನಿಂತೆಂದನಾ ರಾಮುಗೆ || 
ಕಂತುಸಿತ ಕೇಳೀತನತಿಕಾಯನಧಿಕಬಲ 
ನಂತ ನಿಯಮಿತಸುವ್ರತಂ ವೈಷ್ಣವಾದಿಗಳೊ 
ಆಂತರಿಲ್ಲದ ಭಕ್ತನೆನಲು ಸೌಮಿತ್ರಿ ವಾರಾಂತನತಿಕಾಯಗಿದಿರು _ ll೯all 


( ಲಕ್ಷಣ ಅತಿಕಾಯರ ಯುದ್ಧ) . 

೨೯ ರಾಗ ಕಾಂಭೋಜಿ - ಅಷ್ಟ ತಾಳ ೧ 
ಹೊಡೆದಾಡಿ | ದರು ರಣ | ದೊಳಗೆ, | ಬಲು | 
ಕಡುಪರಾ | ಕ್ರನು ಪಂಥ | ಪೌರುಷ | ದೊಳಗೆ 


|| ಪಲ್ಲವಿ || 


ಮದಕರಿ | ಗಳನೆ | ಗಿಡುತ, | ರಥ | 
ಕುದುರೆ ರಾ | ವುತರ ಮಂ | ಡೆಗೆ ಬಾಣ | ಬಿಡುತ, 
ಬದಲಿಗೆ | ಬದಲಂಬ | ನಿಡುತ, | ಸಮ | | 
ರದ ಸಂಭ್ರ ! ಮದಲಿ ಡೊಂ | ಬಿಗೆ ಮೆಯ್ಯ | ಕೊಡುತ 


|| ೯೨ || 


1 ಮುಕ್ತಿ ಪಥವನು ಕಾಂಬವರೆಲ್ಲ ( ಆ ಕಾ ) 


೩೫೮ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
1ಕೆಂಗರಿ |ಕೋಲ ಕಾ | ಹುರಕೆ, | - ಮುಸು1 | 
ಸಿಂಗಳೀ | ಕಗಳೆಲ್ಲ | ಬಿದ್ದವು2 | ನೆಲಕೆ || 
ಸಂಗಡಿ ! ಸಲು ಯಮ | ಪುರಕೆ, 1 ಸಮು | 
ರಾಂಗಣ | ದೊಳು ಲೆಕ್ಕ | ಎಲ್ಲ ಸ | ತುದಕೆ 

|| ೯೩ || 
ಕಯವಾಯ | ನೇಕ ದಾನವರು, ಜಯತಿ || 
ಜಯವೆಂದಂ | ಬರದಿ ಬೊ | ಬ್ಬಿಡುತಲೆ | ಸುರರು | 
ಜಯಭೇರಿ | ಹೊಯ್ಸರ | ತ್ಯಧಿಕ, | ಬಲು | 
ಪ್ರಿಯದಿಂದ | ಲಕ್ಷಣ| ನನ್ನು ಪೊ | ಗಳುತ 

|| ೯೪ || 
ಶಕ್ತಿಯಿಂ | ದೆಚ್ಚು ಸೌ | ಮಿತ್ರಿ , ಖಳ | 
ಮಸ್ತಕ| ವನು ಕೆಡ | ಹ ಧ | Vತ್ರಿ | 
ಎತ್ತಿಕೊಂ | ಡುದು ಭಯ | ಭಕ್ತಿ , ಸುರ | 
ರರ್ತಿಯಿಂ | ದೊಡ್ಡ ರಾ | ತಂಗಾಯ್ತು | ಮುಕ್ತಿ || ೯೫ | | 

೩೦ ಶಾರ್ದೂಲವಿಕ್ರೀಡಿತವೃತ್ತ 
ಶ್ರೀ ರಾಮಾನುಜ ಕೋಪದಿಂದ ಶರಮಂ ಬಿಟ್ಟಾಗ ಲಕ್ಷಾಂತದೊಳ್ | 
ಘೋರಾಕಾರ ತಿಕಾಯ ಮಸ್ತಕವು ತಾ ಬೀಳಿ ಸಂತೋಷದಿ | 
ಭೋರೆಂದೆದ್ದು ಸಮಸ್ಯೆ ನಿರ್ಜರರುಗಳ ಪುಷ್ಪಾರ್ಚನಂ ಗೈಯಲು | 
ಧೀರೋದಾರ ಕುಮಾರನಿಂದ್ರಜಿತುವಂ 'ತಕ್ಕೆಸುತಿಂತೆಂದನು? || ೯೬ || 

ಇಂದ್ರಜಿತು ಕಾಳಗ. 

೩೧ ರಾಗ ಶಂಕರಾಭರಣಮಟ್ಟೆ ತಾಳ ೨ 
ರಾವಣ 

ತನಯ ಇಂದ್ರ ! ವೈರಿ ನಿನ್ನ | ವಿನಯದನುಜ | ನತಿಕಾಯನ್ನ | 
ರಣದಿ ಕೊಂದ | ನಂತೆ ರಾಮ | ನನುಜ ಲಕ್ಷ ಣ || ೯೭ || 
ದನುಜರೆಲ್ಲ / ಕೊಂದವರವರು ! ಮನುಜರಲ್ಲ | ನಿಂದರಿವರು ! 
ರಣಪ್ರತಾಪ | ರಾಗಿ ಮೆರೆವ | ಘನವಿವೇಕ | ನ _ || ೯೮ || 


1 ನಂಗಗಳೇರಲು ಮರಕೆ ಮುದಿ( ಅ ) 2 ಳು ಪಲ್ಲಿ ರಿಯುತ( ಅ ) 3 ಕಾದಿ ( ಅ) 4 ದು 
ದೇವದುಂದುಭಿಯಹೊದರು ( ಕಾ ) 5 ದ ಬಾಣ ( ಅ) 6 ವನುಂ ಕೆಡಹ ( ಅ) . 7 ಕಳು 
ಹಕ್ಕಿ ವಂನ್ನಿಸಿದನು ( ಅ) 


ಕುಂಭಕರ್ಣಾದಿಕಾಳಗ. 


೩೫೯ 


ಇಲ್ಲ ಸಾಹ 1 ಸಿಗಳು ನೀ , 1 ನಲ್ಲದೆನ್ನ | ಕಂದರೊಳಗೆ | 
ಬಲ್ಲತನವ | ನೋಡಬೇ , | ಕಲ್ಲ ಬಾಲ | ಕ. 

|| ೯೯ || 
೩೨ ಕಂದಪದ್ಯ 
ಇಂದ್ರಜಿತು 

ತಂದೆಯ ಮಾತನ್ನು ಕೇಳುತ 
ಇಂದ್ರಾರಿಯು ಪೋಪೆ ತಾನು ಧುರಕೆಂದೆನುತಂ | 
ವಂದಿಸೆ ಕೊಟ್ಟನು ವೀಳ್ಯವ 
ಸಂದಣಿ ಸಹಿತಾಗಿ ಸಮರಸನ್ನಹವಾಗಿ 

|| ೧೦೦ || 
( ಇಂದ್ರಜಿತುವಿನ ಯುದ್ಧ ) 

೩೩ ರಾಗ ಭೈರವಿ -ತ್ರಿವುಡೆ ತಾಳ ೨ 
ಬಂದನಾಗ ಸಮರಕೆ | ನಿಂದನಾಗ | 
ಇಂದ್ರಜಿತು ಮ | ರ್ಕಟರ ಸೈನ್ಯವ | ಕೊಂದು ಬಿಸುಡುವೆ | ನೆನುತ 

ಕೋಪದಿ || ಪಲ್ಲವಿ || 
ಓಡಿದಸುರರ | ಕರೆಸಿ ಸಂಗಡ | ಕೂಡಿಕೊಂಡನು | ಇರಿತದಿ. | 
ಜೋಡಿಸುತ ಗಜ | ತುರಗಗಳ ಬರ ಮಾಡಿಕೊಂಡನು | ಹರುಷದಿ 
ರುನಾಡಿಸುತ ಖ | ಡ ವನು ಝುಳಪಿಸಿ | ನೋಡಿಕೊಂಡನು | ಸಹಸದಿ | 
ಗಾಢದಿಂದಲಿ ! ರಥಕೆ ಕುದುರೆ' ಯ | ಹೂಡಿ' ಮುಗುಳ್ಳಗೆ ಮಾಡುತಿ 

- ತೊಯ್ಯನೆ || ೧೦೧ || 
ಹಾರ ಕುಂಡಲ | ಮಕುಟ ಮಣಿಕೇ | ಯೂರ ಕಂಕಣ | ವಿಟ್ನನು | 
ಭಾರಿ ರಚನೆಯೋ | ಬೆಸೆವ ವಸನವ | ವೀರ ತೆಗೆತೆಗೆ 1 ದುಟ್ಟನು ..|| 
ಚಾರುಸೀಸಕ | ಕವಚಗಳ ಮುದ | ವೇರಿ ಘಮ್ಮನೆ| ತೊಟ್ಟನು 
ಮೂರುಲೋಕದೊ | ಳೊಸಗೆಮಿಗೆಗಂಭೀರ ನೆರೆ ಪೊರ | ಮಟ್ಟು 

- ಸಮರಕೆ ೧೦೨ || 
ರಣಜಯವ ಕೊಡಿ| ನಮಗೆನುತ ಸುರ | ಗಣವನರ್ತಿಲಿ | ಕೇಳಿದ... ! 
ಮಣಿಯು ತೊಳಗೈ | ಯಿಂದ ತನ್ನಯ | ಜನನಿಯಳಮೊಗ1 ನೋಡಿದ ! 
ಅಣಿಯರಿತು 4ಕಾ | ದೆನುತಸುರ ನಂ | ದನಗೆ ನೇಮವ | ನೀಡಿದ 
ಕುಣಿಯುತಿಹ ಪಟು | ಭಟರುಗಳ ಸಂ | ದಣಿಯು ಮುಂದಕೆ | 

ಮಾಡಿ ನೋಡುತ್ತ || ೧೦೩ || 


1 ಯಂ ಕೂಡಿ ಕಳುಹಲವನ್ನೆ ತಂದಂ ( ಕಾ ) 2 ವಾಜಿ ( ಆ ) 3 ಕಿಡಿಕಿಡಿ ಸೂಸು( ಕಾ ) 
4 ಪೋಗೆನುತುಸುರೆ ಬಲು ಜನರ ಸಂದಣಿ ಕೂಡಿದೆ ( ೪ ) 5 ಮನದಣಿಯೆ ಸಂತಸ ಮಾಡಿದ ಕಾ ). 


೩೬೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
೩೪ ರಾಗ ವಾರವಿ (ಉತ್ಸಾಹ) - ಏಕತಾಳ ೧ , ೨ 
ಏನೆಂ | ಬೆನು ಸ್ವ | ರ್ಭಾನುವಿ | ನಂದದೊ | 
ಳಾ ನ | ಕಂಚರ | ಸೇನೆಯ | ನೆರಹುತ | 
ದಾನವ | ರೊಡೆಯನ | ಸೂನು ವ | ರೂಥವ || 
ತಾನೇ | ರುತಲ | ತ್ಯಾನಂ | ದದಲಿ, ಬಂದನಾಗ || ೧೦೪ | | 
ಅಸುರಪ | ಡೆಯ ಭರ | ವ ಸಹಿಸ | ಲಾರದೆ | 
ವಸುಧೆ ತ | ಗಿ ಫಣಿ | ಕುಸಿದ ಕೂ | , ರ್ಮನೆದೆ | 
ಬೆಸುಗೆ ಬಿ | ಟ್ಯತೆಣ | ದೆಸೆಯ ಮ | ದೇಭಗ | 
ಳು ಸಿರು | ಬಸವನ | ಲಸಮ ಸಾ | , ಹಸದಿ ಬಂದನಾಗ || ೧೦೫ || 

೩೫ . ವಾರ್ಧಿಕಷಟ್ನದಿ 
ಬರಬರುತ ಬಿಲ್ದಾಣ ಮುಸಲ ಮುದ್ದ ರಕಣೆಯ 
ಪರಶು ಪಟ್ಟಸ ಪಿಂಡಿವಾಳ ಗದೆ ಶೂಲ ವಿ 
ಸ್ವರ ಕುಂತ ತೋಮರಾದಿಗಳಿಂದ ಮುತ್ತಿದರು ಖಳರೆದೆ ಕಪಿಪಾಳ್ಯವ | 
ಇರಿದರೆಸೆದರು ಹೊಡೆದರಿಟ್ಟರಲ್ಲಲ್ಲಿ ಸಲ್ 
ಗಿರಿದು ಕಿರಿಕಿರಿಗುಟ್ಟುತೋಡಿಬರುವಂಥ ವಾ 
ನರರ ಸಂತೈಸುತ್ತ ತರಣಿನಂದನನವರ ತಿರುಗಿಸುವ ಹೋರಗೊಡದೆ llco೬ ||# 

೩೬ ರಾಗ ವೃಂದಾವನಸಾರಂಗ - ಅಷ್ಟ ತಾಳ ೧ 
ಆಯಿತು | ಯುದ್ದ | ವಾಯಿತು | ಅತಿ | 
ಕಾಯನ| ಪ್ರಜನ ಸೆ 1 ಗೆ ವಾನ | ರರ ಲಯ | ವಾಯಿತು... ||ಪಲ್ಲವಿ|| 
ಇನಕುಲಾ | ಧಿಪನ ತ | ಮನು ರಣ | ಕೆನುತ ಮ || 
ತಿನಜಾತ | ಸಹಿತಲೆ ? | ಬರುವಾಗ ಅಂಗ | 
ದನು ಸುಷೇ | ಣನು ಸಂಗ | ಡಿರುವಾಗ ಮರ | 
ಗಿರಿ ಕಲ್ಲು | ಗಳನೆ | ತರುವಾಗ ನೋಡಿ| 


1 ಬಲದ ಪದದೆಸುಗೆಯ ತಾಳ ( ಕಾ ). 
* ರಾಮ ಶರಣ ಜನ | ಪ್ರೇನು ಸತತ ಗುಣ | | 
ರಾಮು ಸವರ ನಿ | ಸ್ಪೀನಾಧಿಕ ಪುಣ್ಯ ! 
ನಾನು ಮಹಾಂಬುಧಿ । ಸೋನ ಪರಾಕು ರಣ | 
ಕಾಮಾತುರ ಸು | ತಾವಜಿತುವ ನನು | ( ಕಾ ) . 
2 ನು ತನ್ನನ ರಣಕೌತುಕ | ಕಿನಜಾತ ಸಹಿತಾಗಿ ( ಕಾ ). 


ಕುಂಭಕರ್ಣಾದಿಕಾಳಗ 


೩೬೧ 


|| ೧೦೭ || 


|| ೧೦೮ || 


ದರು ಬೇಗ ಕೂಡಿ| 
ಕರೆದಾಗ | - ರಾ | 
ವಣಿಗೆ ರ | ಕಸರು ಹೇ | ಆದರಾಗ ಸೇರಿ | 
ರಣಕೆ ಶೌ | ರ್ಯದಿ ಬಂದು | ನಿಲುವಾಗ ಯುದ್ದ 
ಕೊಳುಗುಳ | ದೊಳಗತಿ | ಪೌರುಷ | ದಿಂ ಕಪಿ | 
ಗಳ ಸಂಹ | ರಿಸುವ ವೇ | ಳೆಯೊಳಂದು - ಬಿಲು | 
ಗೊಳುತಿದಿ | ರಾಗೆ ಲ | ಕಣ ಬಂದು | ಕಣ | 
ನೊಳಗೆ ರ | ಕಸರನು | ಕೊಲುವಂದು | - ಇಂದ್ರ | 
ಜಿತು ಹಾರಿ - ಮೇಘ | 
ದೆಡೆ ಸೇರಿ | - ಬಾಣ || 
ಗಳ ಬಿಡು | ತಿರಲು ಮ | ರ್ಕಟರಲ್ಲಿ ಪ್ರಾಣ | 
ವಳಿದು ಭೂ | ಮಿಗೆ ಬಿದ್ದ | ರಲ್ಲಲ್ಲಿ ..... ಯುದ್ದ 
ಹನುಮ ಜಾಂ | ಬವ ನೀಲ | ಗನಯ ಗ | ವಾಕನು ! 
ಪನಸನಾ | ವಾಲಿತ ! ನೂದ್ಭವ | _ ಸುಷೇ || 
ಣನು ಗಜ | ಸುಮುಖಾಗ್ನಿ | ಸಂಭವ | ಬಲ 
ವನು ಕೂಡಿ| ಬಂದ ಲ | ಕಣದೇವ ಸಹಿ | 
ತಲೆ ಕೊಂ | ದಶಕ || 
ಜಿತುವಂದಾ| ರಾಮ | 
ನನು ಕಾಣು / ತೆಚ್ಚ ಬಾ | ಣಗಳಿಂದ ಮರ್ಧೆ| 
ಯನು ತಾಳ | ರಘುನಾಥ | ಭರದಿಂದ ಯುದ್ಧ 

( ಇಂದ್ರಜಿತುವಿನ ನಿಷ್ಟ್ರಮಣ) . 
ರಣದಿ ಮ | ತಾರೂ ತ | ನ್ನೊಳು ಸೆಣ | ಸುವರಿಲ್ಲ ! 
ವೆನುತ ಪ | ಟ್ಟಣಕಾಗಿ | ತಿರುಗುತ್ತ ಮನೆ | 
ಮನೆಗಳೊ | ಳಾರತಿ | ಬೆಳಗುತ್ತ .... ಪುರ 1. 
ಜನರು ಬಂ | ದವನಿದಿ | ರ್ಗೋಳ್ಳುತ್ತ ಬಾಗಿ | 
ಮಣಿಯು | ಹಿಗ್ಗಿ | 
ಕುಣಿಯುತ್ತ | - ಮಿಗೆ | 
ತನೆಯನಿಂ | ಗುಡುಗೊರೆ| ಮಾಡುತ್ತ ದಶಾ | 
ಸ್ಯನು ಸಂತ | ಸದೊಳಿರು ! ತಿರಲಿ , ಗೆಲ 


|| ೧೦೯ || 


|| ೧೧೦ || 


و 
4 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ವಚನ || ಇತ್ತಲಾ , ವಿಭೀಷಣನು ಬಿದ್ದಂಥ ಸೈನ್ಯವಂ ನೋಡಿ ತನ್ನೊಳುತಾನೇ | 
ಏನೆಂದನು ಎಂದರೆ 

೩೭ ರಾಗ ಕೇದಾರಗೌಳ ಅಷ್ಟ ತಾಳ೧ | 
ವಿಭೀಷಣ 

ಸಿರಿದೇವಿ | ಸೀತೆ ರಾ | ಘವ ನಾರಾ | ಯಣನೆಂದು | 
ನೆರೆನಂಬಿ 1 ಬಂದೆ ನಾ | ನು || 
ಸುರಪನ | ಜೈಸಿದ | ನನ್ನ ದಿವ್ಯ | ಶರಕೆ ಮೈ | 
ಮರೆವುದೇ | ಸಾಶ್ಚರ್ಯ | ವು 

|| ೧೧೧ || 


ಕುರುಡ ಹೋ | ದಲ್ಲಿ ಕ | ತಲೆ' ಎಂಬ | ಗಾದೆಯು | 
ಸ್ಥಿರವಾಯಿ | ತನಗೆ ಬಂ | ದು || 
ಮರುತನಂ | ದನನಿದ್ದ ! ತೆರನ ನೋ | ಡುವೆನೆಂದು | 
ಅರಸುತ್ತ | ನಡೆತಂದ | ನು 


|| ೧೧೨ || 


|| ೧೧೩ || 


ಕಂಡ ವಿ | ಭೀಷಣ | ನಖಿಳಾಂಡ | ಕೋಟಿಬ್ರ | 
ಹ್ಯಾಂಡನಾ | ಯಕ ರಾಮ | ನll . 
ಪುಂಡರೀ | ಕಾಜಾ| ನಕಿಯನು | ವನದಲ್ಲಿ | 
ಕಂಡು ಕೈ ಮುಗಿದಾತ | ನ 
ಕೊಂಡುಬಂ | ದಾ ಚೂಡಾ| ಮಣಿಯ / ಪಟ್ಟಣವನ್ನು | 
ಕೆಂಡದಂ | ತುರುಹಿದ | ನll . 
ಚಂಡವಿ | ಕ್ರಮನಂಜ | ನೆಯ ಸುಕು | ವಾರ ದೋ | 
ರ್ಧ್ವಂಡ ಶ್ರೀ | ಹನುಮಂತ | ನ . 
ಇರ್ವರೋಂ | ದಾಗಿ ಮಾ | ತಾಡಿಕೊಂ | ಡವರು ಮ | 
ತೊರ್ವನ | ಹುಡುಕಲೆಂ | ದು -|| 
ಪರ್ವತ | ದಂತಿಪ್ಪ | ಶವಗಳ | ಕೆದರುತ್ತ | 
ಗರ್ವದಿಂ | ದರಸಲಾ | ಗಿ' 


|| ೧೧೪ | 


|| ೧೧೫ || 


1 ವರಿಬ್ಬರೊ೦ದಾಗಿ ಯೋಚಿಸಿ ಮತ್ತೆ ಜಾಂ | 

ಬವರನ್ನು ಹುಡುಕಲೆಂದು | 
ಶವದ ರಾಶಿಗಳನ್ನು ಕೆದರಿ ನೋಡಿದರೆ ಕಂ | 
ಡವರ ಕೇಳಿದ ಮುತ್ತಜ್ಜ | ( ಕಾ ) 


ಕುಂಭಕರ್ಣಾದಿಕಾಳಗ 


ಸುರ್ವಿಟ್ಟು | ಸುಯು ನಿ | ಧಾನ ಕೀ | ರವದಿಂದ(?) | 
ಸರ್ವಜ್ಞ ಬ್ರಹ್ಮಜಾ | ತ - || 
ಪೂರ್ವದಿ | ಕೈನಲಿ ಬಿ ! ದ್ದಲ್ಲಿಂದ | ಕೇಳು ಗಂ || 
ಭೀರರ | ನುಡಿಸಿದ | ನು - 

|| ೧೧೬ || 
೩೮ ಕಂದಪದ್ಯ 
ಆಗೈ ಬಂದವರೆಂದೆನು 
ತಾರಯುತ ಮಾತನಾಡಿ ಜಾಂಬವದೇವಂ | 
1ಶ್ರೀರಾಮನ ಮಹಿಮೆಯ ಸುವಿ 
ಚಾರದೊಳು ವಿಭೀಷಣಂಗೆ ತೋರಿಸು1ತೆಂದಂ 

|| ೧೧೭ || 
೩೯ ರಾಗ ಕುರಂಜಿ - ಅಷ್ಟ ತಾಳ ೧ 
ಜಾಂಬವ 

ಕಂಡೆಯಾ | ವಿಭೀ | ಷಣ ರಾಮ | ನಾಟವ | ಕಂಡೆಯಾ -||ಪಲ್ಲವಿ| | 
ಕಂಡೆಯಾ | ಕಮಲಲೋ | ಚನನ | ಈ ಭೂ | 
ಮಂಡಲ | ದೊಡೆಯ ರಾ | ಭವನ | | 
ಪುಂಡರೀ | ಕಾಕ್ಷ ಮಾ | ಧವನ | - ಸೇನಾ || 
ತಂಡವೆ | ಅವ ಕೆಡ | ಹಿದನೆಂಬ | ಹಂಕೃತಿ | 
ಗೊಂಡು ಪೌ | ರುಷವ ಮುಂ ! ಕೊಂಡು ಮೈ ಮರೆವುದೆ || ೧೧೮ || 
ಮರುತನಂ | ದನನು | ದಿರಲು | - ಸಮ || 
ಸ್ತರು ಎ | ಚರಿತು ಕೊಂ | ಡವರು 1 - ಎಂದು 
ಅರಿತುಕೊ | ನಂಬಿ ಮ | ನದೊಳು 1 - ಇದ | 
ನೆರೆ ತಿಳಿ | ದವರ್ಚಿನು | ಮಯನಾತ್ಮ | ನೆಂದುಸು | 
ರ್ವರು ಮುಖ್ಯ | ಪ್ರಾಣನಿ | ದ್ದರೆ ಕಾರ್ಯ | ಜಯವೆಂದು || ೧೧೯ || 

೪೦ ಕಂದಪದ್ಯ | 
ವಾರಿಜಸಂಭವಸುತನಂ 
ಮಾರುತಿ ಕಂಡರಗಿ ಬಂದೆ ನಾ ಹನುಮಂತಂ 


1 ಚಾರು ನಿಧಾನದ ಮಾತಿಗೆ 
- ಮಾರುತ್ತರಕೊಟ್ಟು ವಿಭೀಷಣ ಗಿಂ ( ಆ) 
2 ಆರುವರನೊಡಿಸಂ | ತಸನ ಮನದೊಳಾಂತು | 
ವರಮುಖ್ಯ ಪ್ರಾಣನ | ಕರೆದು ಹೇಳಿದನಿಂತು 1 ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾರಿಯಮೇವುಂಟೆನಗದ 
ಕಾರುಣ್ಯದಿ ಬೆಸಸಬೇಕೆನಿಂತೆಂದಂ 


|| ೧೨೦ || 


೪೧ ರಾಗ ನೀಲಾಂಬರಿ - ಅಪ್ರತಾಳ ೨ | 
ಉಳಿದೆಯಾ ಹನು | ಮುಂತ ನೀನು | 
ಕಳೆದೆಯಾ ಬಾ | ಣದುರುಬೆಯನು | 
ತಿಳಿದೆಯಾ ಶೌರ್ಯ| ತಳೆದೆಯಾ 


|| ೧೨೧ || 


ಜಗದ ಜೀವ| ಪ್ರಾಣನೆಂದು | 
ಹೊಗಳಿಸಿ ಕೋಳ| ಬೇಕು ನಿಂದು | 
ಬಲವಂತ | ದೇವ | ಹನುಮಂತ 


|| ೧೨೨ || 


ರಾಘವ, ಮುಂ | ತಾದವರ | 
ಯೋಗವನ್ನೆ | ಚ್ಚರಿಸುವುದರ | 
ಕಾಣೆನು | ಯುಕ್ತಿ | ಬೇರೇನೂ 


|| ೧೨೩ | | 


ಮೃತ್ಯುಂಜಯನ | ಪರ್ವತದಿಂ | 
ದಿಲೀಶಾ | + 1 ಭಾಗದಿಂ1 | 
ದೊ ಳೆವದು | - ಶೀತ | ಗಿರಿಯದು | 


|| ೧೨೪ || 


||೧೨ || 


|| ೧೨೫ || 


ಚಂದ್ರದ್ರೋಣ! ಎಂದು ಬಹಳ | 
ಚಂದದ ಗಿರಿ | ಯುಂಟದರಲಿ | 
ಮದ್ದುಂಟು . ನಾಲ್ಡ್ | ಷಧಿಯುಂಟು 
ಸಂಜೆಯಾದ | 2ಬಳಿಕ ನಾಳೆ || 
ಸಂಜೀವನವ | ತಾರಾಮೇಲೆ || 
ಉಳಿವರು | ಮೂರ್ಧೆ| ತಿಳಿವರು 


|| ೧೨ || 


ಕಾಣಬಾರ | ದಲ್ಲಿಹ ಗೀ | | 
ರ್ವಾಣಮಂತಾ | ಗಿರುವ ದೇವ | 
ದನುಜರು | ಅವ | ರ್ತನುಜರು 


|| ೧೨೭ || 


1 ದಿಕ್ಕಿಂದ ( ಕಾ , ಅ) 2 ಮೇಲೆಬೇಗ ( ಕಾ ) 3 ತಂದರಾಗ ( ಕಾ ) 


ಕುಂಭಕರ್ಣಾದಿ ಕಾಳಗ 


೪೨ ಮತ್ತೇಭವಿಕ್ರೀಡಿತವೃತ್ತ 
ಹನುಮಂತ 

ಕುರುಹಂಪೇಜಸೂನು ಬೀಳ್ಕೊಳಲನಂ ದಾರಾತ್ರೆಯೊಳ್ಗದಿಂ | 
ಗಿರಿಗೈ ತಂದರಸಿ ಕಾಣದಿರಲಂದಾ ಗೋತ್ರನಂ ಕೀಳುತ | 
ಬರೆ ಪೊತ್ತಾ ಕಣ ತಂದು ಜಾಂಬವಗದಂ ತೋರಿ ಸಂಶೋಧಿಸಿ | 
ವರನಾಸಾಗ್ರದಿ ಹಿಂಡಲಾ ರಘುವರಂ ಎಚ್ಚತ್ತನೇವೇಳೆನು || ೧೨೮ || 


|| ೧೨೯ | 


- ೪೩ ರಾಗ ಸಾವೇರಿ - ಅಷ್ಟ ತಾಳ ೨ 
ತಿಳಿದು ಲಕ್ಷಣನೆದ್ದಾ ಗಳೆ ಸುಷೇ | ಣನು ಮದ್ಧ | 
ಉಳಿದವ | ರಿಗೆ ಹಿಂಡ | ಲಿಳೆಗೆ ಮ | ರ್ಛಯಗೊಂಡು | 
ಮಲಗಿದ ವರು ಬಂದು | ಎರಗೆ ರಾ | ಘನ ಕಂಡು | 
ಬೆಳಗಾಗು | ವಷ್ಟರ | ಮೊದಲೀ ಪ | ರ್ವತವನ್ನು 
ಕಳುಹಿಸು ಮುನ್ನಿದ್ದ | ಬಳಿಗೆಂದು | ಪೇಳ - - 
ಆ ಸುರ | ಗಿರಿಯ ಸಂ ! ತೈಸುತ | ಮುತ್ತು | 
ದೀಸರ | ನೆಬ್ಬಿಸಿ| ದಾ ಸಾಹ | ಸಕೆ ಬಿಸ | 
ಕ್ಯಾಸನ | ಸೂನು ಸಂ 1 ತೋಷದಿಂ | ದಿರ್ದನು || 
ವಾಸನ | ಮೊದಲಾ , | ದವರರೆ | ಲ್ಲರು ಜಗ | 
ದೀಶನ | ಮಹಿಮೆ ಎಂ | ಬಾ ಸನ | ಯದಲಿ 


|| ೧೩೦ || 


00 


ದಣಿಸಿದ ನಾ ಇಂದ್ರಜಿತು ಬಾಣ | ನಿದ್ರೆಯಿಂ | 
ದೆನುತ ನ 1ನಃ ಕೇಶ| ಓಂ ಕಪಿ | ಗಳು ರಾ | 
ವಣನ ದು | ರ್ಗವ ರಾತ್ರಿ | ಪುನರ್ದಹ | ನವ ಮಾಡಿ | 
ಘನ ಬೇಗ | ದಿಂದ ಹಿಂ | ತಿರುಗಿ ನ | ನಜನಾ, | 
ಭನ ಪದ | ಕರಗಲಾ | ದಿನಪನು | ದಯವಾಯ್ತು 


|| ೧೩೧ || 


ವಚನ || ಇಂತಾ ಲಂಕಾಪಟ್ಟಣವನ್ನು ಪುನರ್ದಹನವಂ ಮಾಡಿ ತಮ್ಮ ಠಾಣೆಯದಲ್ಲಿ 

ಸ್ವಸ್ಥದಿಂದಿರಲyಲಾ ದುರ್ಗದ ಕೇರಿಯವರು ಏನೆನ್ನುತಿರ್ದರದೆಂತೆನೆ 


1 ಸಂಜೀವನದೇಕ ಮೂಲಿಕೆಯೊಳಂಡಾಸರ್ವರೆಚ್ಚರು( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 

( ಪುರಜನರ ಪ್ರವೇಶ) 

೪೪ ರಾಗ ರೇಗುಪ್ತಿ - ಅಷ್ಟ ತಾಳ ೧ 
ಲಂಕಾಪುರಜನರು 

ತರವಲ್ಲ | ನಾವಿ : ರಸಲ್ಲ | ದಶ || 
ಶಿರನೆಂಬ | ರಕ್ಕಸ | ತಾನೊಳ್ಳೆ | ಯವನಲ್ಲ 

|| ಪಲ್ಲವಿ | | 
ಹೋಯಿತು | ರಾಮನ | ದಂಡೆಂಬ | ಮಾತು ಸು | 
೪ಾಯಿತು | ಕನಸಿನ | ರೊಕ್ಕದಂ | ತೆ - || 
ಬಾಯ ಬಿ | ನ್ಯಾಣ ವಿಂ | ದ್ರಾರಿ ಗೆ | ಲಿದ ಮಾತು | 
ತೋಯದೊ | Yುಳುಗಿ ಕ | ಹೊಡೆದಂತಾ | ದ್ದಲ್ಲದೆ || ೧೩೨ || 
ಇನ್ನು ರಾ | ವಣನಿಗ | ಹಳು ಸೀತೆ | ಎಂಬುದು | 
ಕನ್ನಡಿ | ಯೊಳಗಿನ | ಗಂಟಿನಂ | ತಾಯ್ತು || 
ಹೊನ್ನಕ | ರಂಡದಂ | ತಿರುವ ಪ | ಟ್ಟಣ ಹೋಗಿ| 
ಹೆಣ್ಣು ಗಂ ! ಡುಗಳಿಂಗಂ | ದರುವೆ ಯಾ | ಯ್ತಲ್ಲದೆ || ೧೩ || 
ಧರಣಿನಂ | ದನೆಯ ದಾ | ನವ ತಂದಿ | ದ್ದಾರಭ್ಯ | 
ಸಿರಿಗೆಟ್ಟಿ ! ತೀ ಊರ| ಸೌಭಾಗ್ಯ | ವು || 
ಕರಕರೆ | ಯಲಿ ದಿನ | ಕಳೆವುದಲ್ಲದೆ ಮನ | 
ಹರುಷವಿ | ಲ್ಲದೆ ದುಃಖ | ಸ್ಥಿರವಾಯಿ | ತಲ್ಲದೆ || ೧೩೪ | | 
ಪಾಶವ | ತೊರೆದು ಸ | ಓಣದಿಂದ | ಹೊರವಂಟು | 
ದೇಶಾಂತ | ರಕ್ಕೆ ಹೋ | ಗುವ ಎಂದ | 6 || 
ಸಾಸುವೆ | ಗೆಡೆಯಿಲ್ಲ | ವೆಂಬಂತೆ | ಕಪಿಗಳು | 
ತಾವ್ ಸುತ್ತ | ಮುತ್ತಲು | ಕವಿದುಕೊಂ | ಡಿಹನಲ್ಲ || ೧೩೫ || 

( ಪುರಜನರ ನಿಷ್ಮ ಣ) 

೪೫ ವಾರ್ಧಿಕಷಟ್ನದಿ 
ಎಂದು ಪಟ್ಟಣದಿ ಗುಜುಗುಜಿಸುತಿರೆ ನಿಕುರುಂಬ 
ಬಂದು ರಣಕಿದಿರಾಂತು ನಿಲಲನನ ಹನುಮಂತ 
ಕೊಂದನಾ 1ಬಳಿಕ ನೀಲನುಶೋಣಿತಾಕನೆಂ ಕಾದಿ ಕಡೆ 

ಗಾಣಿಸಿದನು || ೧೩೬ || 


1 ಶೋಣಿತಾಕ್ಷನ ನೀಲನಜಸುತಂ ( ಕಾ ) 


ಕುಂಭಕರ್ಣಾದಿ ಕಾಳಗ 


೩೬೭ 


ಸಂದರವರೆಣಿಕೆ ತಗ್ಗಿ ತು ಬಳಿಕ ಮಕರಾಕ . 
ನೊಂದೆರಡುಗಳಿಗೆ ಕಪಿಗಳ ಕೊಲ್ಯ ಸಮಯದೊಳು 
ಇಂದಿರಾರಮಣ ರಘುಕುಲಜಾತ ತಾನೆ ನಡೆತಂದು ಮಾರಾಂತು ನಿಂದin೩೭ || 


( ಮಕರಾಕ್ಷನ ಯುದ್ಧ ) 

೪೬ ರಾಗ ವಾರವಿ. ಅಷ್ಟತಾಳ ೪ ( ವಿಲಂಬಿತ ) 
ಮಕರಾಕ್ಷ 

ಜಾನಕಿಯ / ಗಂಡನೆಂಬಾ | ತ ನೀನೊ | ರಾಮ | 
ಹೇನನೊರಸಿ | ದಂತೆ ಕೊಲುವೆ | ನಿನ್ನ ನಿಸೀ | ನ 


|| ೧೩೮ || 


ರಾಮ . 


ಅತಿಕಾಯ ಕುಂಭಕರ್ಣರಿಂ | ದತಿಶಯನೋ ! ನೀನು | 
ಮತಿಗೆಟ್ಟು ಮಾ | ತಾಡುತಿರ್ಪೆ | ಮರುಳರಂತಿ | ದೇನು || ೧೩೯ || 


ಮಕರಾಕ್ಷ 

ಹಿಂದೆ ಖರ | ದೂಷಣರ | ಕೊಂದಾತ ನೀ ! ನಹುದೆ ! 
ಹಿಂದು ಮುಂದು ನೋಡದಿಲ್ಲಿ | ಬಂದು ಸಿಕ್ಕ ಬಹುದೆ - || ೧೪೦ || 


- ರಾಮ 


ತಂದೆ ಇದ್ದ | ಬಳಿಗೆ ನಿನ್ನ | ಹೊಂದಿಸದೆ | ಬಿಡೆನು | 
ಹಿಂದೆ ಜಾರಿ | ಜುಣುಗಿ ಪೋಪೆ| ನೆಂದರೆ ನಾ ಬಿಡೆನು - || ೧೪೧ || 


ಮಕಲಾಕ್ಷ 

ಹೆಂಡತಿಯ | ವನದಿ ಕಳೆದು | ಕೊಂಡಾತ ನಾ | ಬಲ್ಲೆ . 
ಹಿಂಡು ಹಿಂಡು | ವೃಕಚರರ | ದಂಡಿಸಿರುವೆ! | ನಿಲ್ಲೆ - 


|| ೧೪೨ || 


ಠಾನ 


ಜಾಣ ನೀನೋ | ಡೆನ್ನ ಕಯ್ಯ | ಬಾಣವೆನುತ | ಹೊಡೆದ … | 
ಜಾನಕಿಯ | ರಮಣನದರ | ಕಾಣುತ್ತಲೆ ಕಡಿದ - || ೧೪ || 


1 ಕಪಿಗಳೊಡನೆ ಬಿದ್ದು | ಸಾಯುವೆ ನೀ 1 ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮಕಠಾಕ್ಷ 

ಹತ್ತೆಂಟು ಬಾ | ಣವ ರಘುಜ ! ಮಸ್ತಕಕ್ಕೆ ! ಬಿಡಲು | 
ಕತ್ತರಿಸಿ | ಪ್ರತಿಗೆ ಬಾಣ | ವಿತ್ತ ನೋಡಿ| ದನುಜ - || ೧೪೪ | | 
ಎಸೆಯುತಿರಲು | ರಾಮಶರವ | ನಸುರನೋಡು! ತಿರ್ದ | 
ವಶವಿಲ್ಲದಂ | ತಾಗಿ ದನುಜ | ವಸುಧೆಗೊರಗಿ | ಬಿದ್ದ - || ೧೪೫ || 
ಇಳೆಯೊಳಸುರ | ಬಿದ್ದನೆಂದು | ತಿಳಿಯಲಾಗಿ | ಸುರರು - 1 
ಭಳಿರೆ ರಾಮ | ಜಯವೆಂದು ಪೂ ! ಮಳೆಯ ಕರೆಯು 1 ತಿರಲು - ll೧೪೬|| 

೪೭ ಭಾಮಿನಿಷಟ್ನದಿ 
ಖರತನುಜ ಮಕರಾಕ್ಷಸಹ ಯಮ 
ಪುರಿಗೆ ಬಿಜಯಂಗೆಯ್ಯಲಾಕ್ಷಣ 
ಸುರಪಜಿತು ಹನುಮಂತನಿಂದುರೆಸೋತು ಜಾನಕಿಯ | 
ಪರಿಯ ಕಪಟದ ರೂಪ ನಿರ್ಮಿಸಿ 
ಮರುಸುತನಿಗೆ ತೋರೆ ಮಾಯದ 
ತರುಣಿ ಎಂಬುದ ತಿಳಿಯದೇ ಚಿಂತಿಸಲು ರಘುನಾಥ || ೧೪೭ || 

೪೮ ಕಂದಪದ್ಯ 
ಕಪಟದ ಕಾಯಕವೆನುತಾ 
ಗುಸಿತದಿ ತಾಪೇಳಿ ಶರಣನತಿಭರವಸೆಯೊಳ್ | 
ತಪನಕುಲೇಶನ ಚಿಂತೆಯ 
ನಪಹರಿಸಿ ನೆನೆದನಾ ಶಕ್ರಜಿತು 

|| ೧೪೮ || 
( ಇಂದ್ರಾರಿಯ ಮಾರಣ ಯಜ್ಞ) 
೪೯ ಸಾಂಗತ್ಯ ( ಚರಿತೆ) ರಾಗ ಪಂತುವರಾಳಿರೂಪಕತಾಳ ೩ 
ಇಂದ್ರಜಿತು 

ರಣವ ಜೈ ! ಸುವ ಶಕ್ತಿ | ಬೇರಿಹು | ದಿನ್ನು ಮಾ | 
ರಣಯಜ್ಞ | ನನು ರಚಿ | ಸುವೆನು || 
ಹನುಮ ಜಾಂ | ಬವ ವಿಭೀ | ಷಣಮುಖ್ಯ | ಲಕ್ಷ್ಮಣ|| 
ಗೆಣೆಯಹ | ತೆರನ ನೋ | ಡುವೆನು. 

|| ೧೪೯ || 
ಎನುತ ಯೋ | ಚನೆ ಗೈದು ! ಏಕಾಂತ | ದಿಂದ ರಾ | 
ವಣಿಗೋಷ್ಯ | ಸ್ಥಳವನು ! ಗ್ರಹಿಸಿ 


ಕುಂಭಕರ್ಣಾದಿಕಾಳಗ 


೩೬೯ 


ಘನತರ | ಕಪಟದಿ | ಯಜ್ಞನೆ | ಸಗೆ ವಿಭೀ | 
ಷಣನುಸು | ರ್ದನು ರಘು | ಪತಿಗೆ 


|| ೧೫೦ || 


ವಿಭೀಷಣ 

ಜಗದಾಧಾ | ರವೆ ಕೇಳು | ಬಂತೊಂದಾ | ಕಸಿತ | 
ಬಗೆಯಲಿ | ನೇನೆಂಬೆ | ನಾನು | 
ಪಗೆಗೆ ಮಾ | ರಣಯಜ್ಞ | ಕುಂಭಿನಿ | ಯೊಳು ಮಾತ್ರ ! 
ಮಗನಿಂದ್ರ | ಜಿತು ಲಾಲಿ | ಸೆಂದ 


|| ೧೫೧ || 


ತ್ರಿಜಗದೊ | ಳಿದಿರಿಲ್ಲ ! ನನಗೆ ರಾ | ಜೇಂದ್ರ ಕೇ | 
ಳಜನಿತ ವರಬಲ | ದಿಂದ 
ಭುಜಬಲ | ವುಳ್ಳರು | ಸಂಗಡ | ಬರಲೆನ್ನ | 
ಸುಜನವೈ | ರಿಯ ತೋರಿ| ಕೊಡುವೆ 


|| ೧೫೨ || 


ಹನ್ನೆರ | ಡಬುದ ಹ | ಸಿವುದು ?) ನಿದ್ರೆ ! ಸ್ತ್ರೀಸಂಗ | 
ವನ್ನು ತೊ | ರೆದವನ | ಹೊರತು | 
ತನ್ನ ಕೊ | ಲ್ಲಲು ಬಾರ | ದೆಂಬ ವರ | ವುಂಟನ | 
ಗಿನ್ನೇನು| ಹವಣು ಯೆಂ | ಬಾಗ 


|| ೧೫೩ || 


|| ೧೫೪ || 


ಅಣ್ಣ ಕೊ | ಡಪ್ಪಣೆ | ಯೆನುತ ಬಿ | ಡಿದಿಹ | 
ತನ್ನ ತ | ಮನ ಮೊಗ| ನೋಡಿ| | 
ಸಣ್ಣನ | ನೆಂತು ನೀ | ಜೈ ಸುವೆಂ | ದೆನಲೆಂದ | 
ಬಿನ್ನೈ , | ಸುವೆನಯ್ಯ | ಕಡೆಗೆ | 
ಕೊಂದುಕೊ | ಡುವೆ ರಕ್ತ | ಸನನೆಂದು | ಕೈಮುಗಿ | 

ದಂದು ಸೌ | ಮಿತ್ರಿ ಮುಂ | ದೊತ್ತೆ | 
ರಾವು 

ಒಂದುಳಿ | ಯದೆ ಈ ಸಾ | ಧನೆಗಳಿ | ದ್ದರೆ ಯೆನ್ನ | 
ತಂದೆ ನೀ | ಮುಂದೆ ಪೋ | ಗೆಂದ | 
ತಡೆಯದೆ | ಹನುಮ ನೀ | ಲಾಂಗದ | ಜಾಂಬವ | | 
ರೊಡನೆ ಪೋ | ಗಲಿ ವಿಭೀ | ಷಣನು | 
24 


|| ೧೫೫ || 


೩೭೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


- ಬಡಿದು ಖ | ಳನ ಯಜ್ಞ | ಕೆಡಿಸಿ ಬ | ರುವುದಕ್ಕೆ | 
ಸಡಿಬಲ | ವಾಗಿ ಲಕ್ಷಣಗೆ | 


|| ೧೫೬ || 


ರಾಮನ| ಪ್ರಣೆಯಿಂದ | ರಭಸದಿಂ | ದಾರ್ವರು | 
ಆ ಮಹಾ | ಕುಂಭಿನಿ | ಗಿಳಿದು | 
ತಾಮಸ | ಚರರ ಸಂ | ಹರಿಸಿ 5 | ಇಂಗದ | 
ಹೋಮವ | ಕೆಡಿಸಿದ | ರೊಲಿದು 


|| ೧೫೭ || 


ಹನುನು 


ಭುಗಿಲೆಂಬ | ಭೂತಗ | ಣವನೆಚ್ಚು | ಗಾಳಿಯ | | 
ಪೊಗಿಸಿ ಹಾ | ರಿಸಿದನು | ಹನುಮ | 
ನಗುತಲಾ 1 ಹುತಿಗೊಂಬ | ಭೂತಸಂ | ಕುಲವೆಲ್ಲ | 
ಮೃಗಧರ | ಹರನ ಸಾ | ರಿದವು 


|| ೧೫೮ || 


( ಇಂದ್ರಜಿತು ಲಕ್ಷ್ಮಣರ ಯುದ್ಧ ) 
೫೦ ರಾಗ ಮಾರನಿ - ಅಷ್ಟ ತಾಳ ೧ 


ಲಕ್ಷಣ 


ರಾವಣಾ | ಪ್ರಜ ಸಾಕು | ರಥವೇರು | ಕೋಳು ಚಾಪ | 
ಸಾವಕಾ | ಲಕೆ ಯಜ್ಞ | ವೇಕೆ | 
ಜೀವಗ | ಳ್ಳರ ಗಂಡ | ಇದಿರಾಗೆ ! ದೆನುತಲಿ | 
ದೇವಲ | ಕ ಣ ಗರ್ಜಿ | ಸಿದನು 


|| ೧೫೯ || 


ಇಂದ್ರಜಿತು 

ದೀಕ್ಷೆಯ | ಮುರಿದೆದ್ದು | ಕಡೆಗಣ್ಣಿ | ನಿಂದ ನಿ | 
ರೀಕ್ಷಿಸಿ | ಕಿರಿಯಯ್ಯ | ಗೆಂದ | 
ರಾಕ್ಷಸ | ಕುಲಗೇಡಿ | ತೊಲಗೆಂದು | ನಿಂದಿಸಿ | 
ಲಕ್ಷಣ| ಗಿದಿರಾದ | ಖಳನು 


|| ೧೬೦ | | 


ಎಲವೊ ರಾ | ವಣಿ ಕೇಳು | ಪರಸತಿ | ಯರ ದೋಹ| 
ನೆಲನ ಹೊ | ಕರು ಬೆನ್ನ | ಬಿಡದು | 


ಕುಂಭಕರ್ಣಾದಿಕಾಳಗ 


೩೭೧ 


ಛಲ ಬಿಟ್ಟು | ರಾಮನ | ಪದಪಂಕ | ಜನ ಸೇರಿ | 
ಸಲಹಿಕೊ ನಿನ್ನ ಪ್ರಾ | ಣವನು. 


|| ೧೬ || 


ಇಂದ್ರಜಿತು 

ಹರಣದಾ 1 ಸೆಗಳುಳ್ಳ | ಡಣ್ಣನ | ಕರೆಸಿಕೊ 1 
ಚರಣ ನಂ | ಬಿದ ವಿಭೀ | ಷಣನ | | 
ತಿರಿದುಂಬು | ದಕ್ಕೆ ಜೋ | ಳಿಗೆಯ ಪಾ | ಲಿಸಿ ದೇಶಾಂ | 
ತರಕಟ್ಟು | ಕೋಲೊಂದ | ಕೊಟ್ಟು 


|| ೧೨ || 


|| ೧೬೭ || 


ಅಣ್ಣನ| ಕರೆಸಿ ನಿ | ನ್ನಪ್ಪ ರಾ | ವಣನನ್ನು | 
ಮಣ್ಣ ಕೂ | ಡಿಸಿ ಲಂಕಾ | ಪುರವ | 
ಬಣ್ಣದಿಂ | ದಲೆ ನಿನ್ನ | ಚಿಕ್ಕಯ್ಯ | ಶರಣಂಗೆ | 
ಉಣ್ಣಗೊ | ಡುವೆ ನಿರಂ | ತರದಿ 
ಆಶ್ಚರ್ಯ 1 ವೆಂಬಡೆ | ಅಸುರನ | ರಥ ವಾಜಿ | 
ಎಚು ಕೆ | ಡಹಿದ ಮಾ | ರ್ಬಲವ | 
ಕೊಚ್ಚಿ ಸೀ | ಸಕನ ಮೈ | ರುಧಿರಾಂಬು | ಮಯವಾಗೆ || 
ಮುಚ್ಚಿ ಲೋ | ಚನನ ಮೈ | ಮರೆದ 


|| ೧೬೪ || 


- ಇಂದ್ರಜಿತು 

ಎಚ್ಚರು| ವುತಲೆದ್ದು ಶುಕ್ರನ್‌ | ಷಧಿಯಿಂದ | 
ಎಚ್ಚನು | ಬ್ರಹ್ಮಶ | ಕ್ರಿಯನು | 
ಅಚ್ಯುತಾ | ನುಜ ವಿಭೀ | ಷಣಗಿಟ್ಟ | ಶಕ್ತಿಯ | 
ನುಚ್ಚುಗೆ | ಯೆ ಸೆದಾಗ | ಖಳನು 


|| ೧೬೫ || 


ಮನುಜೇಂದ್ರ | ಕೇಳಾ | ಹಾರವು | ನಿದ್ರೆಯು | 
ವನಿತೆ ವ | ರ್ಜಿತವಾದ | ವ್ರತವು | 


* ಕೊಂಡೆಯ ಮಗನೀತ | ಮುನಿದ ನಮ್ಮೊಡನಿದ್ದ ! ಖಂಡಪರಶುವಿನದಲಿ || 
ಖಂಡಿಸೆನುತ ವಿಭೀಷಣಗಿಟ್ಟ ಶಕ್ತಿಯ 1 ತುಂಡಿಸಿ ಬಿಸುಟನು ಹನುಮು || ( ಅ) 


೩೭೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ನಿನಗು | ಡಿದಿರಾಗು | ಬರಿದೆ ಸಾ | ಯದಿರೆಂದು | 
ಧನುವಿಗೊ | ಡಿದನು ಮಾ | ರ್ಗಣವ 

|| ೧೬೬ || 
೫೧ ವಾರ್ಧಿಕಷಟ್ಟದಿ 
ಕಸಿಬಲವು ಬೆರಗಾಗಿ ಕಂಗೆಟ್ಟು ನಿಂದಿರಲು 
ಅಪರಿಮಿತ ದಾನವರು ಗುಸಿತದಿಂದಿರುತಿರಲು 
ಚಪಲಾಕ್ಷಿ ಸೀತೆ ಕಳಕಳಿಸಿ ಮರುಗುತ್ತಿರಲು ವಿಪುಳ ಭಯ ಮೈ ನೆರೆಯಲು|1| 
ನೃಪನ ಶರದಿಂದ್ರಸುತನಪಕೀರ್ತಿಯಾಯ್ಕೆಂದು 
ತ್ರಿಪುರಸಂಹಾರಿಭಕ್ತನ ಸುತನ ಕಾಳಗದಿ 
ಕಪಿರಾಜಸುಗ್ರೀವ ಮೊದಲಾದ ವೀರರುಂ ಗುಸಿತದಿಂ 

ಗುಜುಗುಜಿಸಲು || ೧೬೭ || 


೫೨ ರಾಗ ವಾರವಿ - ಅಷ್ಟ ತಾಳ ೧ 


|| ೧೬೮ || 


ಮರುಳೆ ರಾ | ವಣಿ ಪರಿ | ಹರಿಸು ವ | ಹಾಸನ | 
ಸ್ಮರಿಸಿಕೊ | ಕುಂಭಿನಿ | ಯ - | 
ಬರಿಸು ಶು | ಕನನೆಂಬ | ಷ್ಟರೊಳೀಂದ್ರ | ಸೂನುವ || 
ಶಿರವು ಹಾ | ರಿತು ನಭ | ಕೆ 
ಸುರರು ಫೇ | ಯೆಂದುಬ್ಬಿ | ಸೌಮಿತ್ರಿ | ಯಂಗಕೆ | 
ಸುರಿದರು | ಪುಷ್ಪವೃಷ್ಟಿಗಳ | 
ಮರಳಿರಾಮನ ಪದಾ | ಬಕೆ ಬಂದು | ಪೊಡಮಟ್ಟು | 
ಧುರದ ಸಂಗತಿಯ ಪೇ | ಳಿದರು 


|| ೧೬೯ ||* 


೫೩ ಭಾಮಿನಿಷಟ್ನದಿ 
ಮೂರುಲೋಕದ ಮೃತ್ಯು ಯಮನಲಿ 
ಸೇರಿದನು ಖಳನೆಂದು ರಘುಪತಿ 
ಭೂರಿಹರ್ಷದಿ ಲಕ್ಷ್ಮಣನ ತಕ್ಕೆಸಿ ಮುದ್ದಾಡೆ | 


1 ದೆ ನೆರೆಯೆ ( ಕಾ ) . 
* ( ಸಾಂಗತ್ಯ ) ಈ ಪದ್ಯವನ್ನು ಪಂತುವರಾಳಿರಾಗ ರೂಪಕತಾಳದಲ್ಲಿ ಹಾಡುವ ಸಂಪ್ರ | 

ದಾಯವಿದೆ, 


ಕುಂಭಕರ್ಣಾದಿಕಾಳಗ 


೩೭೩ 


ಸಾರಸಂತಸದಿಂದ ಪಶ್ಚಿಮ 
ವಾರಿಧಿಯ ಮರೆಯಾಗೆ ರವಿ , ಸುರ 
ನಾರಿಯರು ಬಂದಾರತಿಯ ಬೆಳಗಿದರು ರಘುವರಗೆ 


|| ೧೭೦ ||* 


೫೪ ವಾರ್ಧಿಕಷಟ್ನದಿ 
ರಘುವಂಶವಾರಿಧಿಗಳಿರ ಕೇಳಿರಿಂದ್ರಾರಿ 
ಹಗರಣದಿ ಮಡಿದಲ್ಲಿಗಾಯಿತೀ ಸಂಧಿಯೆಂ 
ದೊಗುಮಿಗೆಯ ಹರ್ಷದಲಿ ಮುನಿಪೇಳ ರಾಮಚಾರಿತ್ರನಂ ಮನಮೆಚ್ಚುತ| 
ಸೊಗಸಿಂದ ಕೇಳ್ವ ಪೇಳ್ವರ ಮನಕೆ ಸಂತಸವ 
ನಗಣಿತದ ಸೌಭಾಗ್ಯ ಸಂಪತ್ತುಗಳ ಕಣ್ಣ 
ನಗರೇಶ ಗೋಪಾಲಕೃಷ್ಣನೊಲಿದೀವನೆಂಬುದು ವೇದಸಿದ್ದ ವಚನ! || ೧೭೧ || 


– ಯುದ್ಧ ಕಾಂಡ ಸಂಪೂರ್ಣಂ ಮಂಗಲ ಮಹಾ – 


* ಅಧಿಕಪಾಠ. ನುಂಗಲಪದ : 
[ ತುಂಗ ವಿಕ್ರನು ದಶಮುಖಸಂಹರಗೆ | 
ಮಂಗಳ ಮಧುಸೂದನ ಮುರಹರಗೆ | ಮಂಗಳಂ || 
ದಶರಥಸುತ ಶತಭಾಸನಿಗೆ | 
ಕುಸುನುನಯನ ದುರ್ಜನಕುಲಹರಗೆ | | 
ಆಸುರದಲ್ಲಣ ಮನುಮುನಿವಂದಿತಗೆ 1 

ಬಿಸಜನಾಭ ಪಶುಪತಿ ಮಾಧವಗೆ || ಮಂಗಳಂ | | ( ಅ). 
1 ಸಿದ್ದಿ ಗಳ ನೆರೆ ಕಣ | 
ನಗರೇಶಶ್ರೀಕೃಷ್ಣ ನೊಲಿದೀನನೆಡೆಬಿಡದೆ ವೇದಸಿದ್ದವಿದೆಂದನು || ( ಅ) 


ಕುಶಲವರ ಕಾಳಗ. 
ಪ್ರಸಂಗದ ಕಥಾಸಾರ 


ರಾವಣಾದಿದಾನವರನ್ನು ಸಂಹರಿಸಿ ಶ್ರೀರಾಮನು ಸೀತೆಯನ್ನೊಡಗೊಂಡು 
ಅಯೋಧ್ಯೆಯಲ್ಲಿ ಸುಖದಿಂದ ರಾಜ್ಯವಾಳುತ್ತಿರಲಾಗಿ ತನಗೆ ಮಕ್ಕಳಾಗಲಿಲ್ಲವೆಂಬ 
ಚಿಂತೆಯಿಂದ ಸೀತೆಯೊಡನೆ ಮಾತಾಡುತ್ತಿರುವಲ್ಲಿ, ಇವರ ಅಂತರಂಗದ ಕಳವಳವನ್ನರಿತು 
ವಸಿಷ್ಠ ಮುನಿಯು ಬಂದು ಪುತ್ರೋತ್ಪತ್ತಿಯಾಗುವಂತೆ ಮಂತ್ರೋಪದೇಶವನ್ನು ಕೊಡು 
ತ್ತಾನೆ. ಆಗಲೇ ವಸಂತಋತು ಬಂದಿರುತ್ತಾ ಫಲಪುಷ್ಪಗಳಿಂದ ಸಮೃದ್ಧವಾದ ವನಗಳಲ್ಲಿ 
ಕಾಡುಮೃಗಗಳ ಹಾವಳಿ ಹೆಚ್ಚಾಗಿರುವುದೆಂದು ವನಪಾಲಕನು ಬಂದು ಬಿನ್ನಿಸಲು 
ರಾಮನು ಸೀತಾಸಮೇತನಾಗಿ ಮೃಗಬೇಟೆಗೆ ತೆರಳುತ್ತಾನೆ. ಅಲ್ಲಿ ಪುಷ್ಪವತಿಯಾದ 
ಸೀತೆಯು ಮುನಿಯ ಮಂತ್ರೋಪದೇಶದ ಫಲವಾಗಿ ಗರ್ಭವತಿಯಾಗುತ್ತಾಳೆ, 

ಮುಂದೆ ನಾಲ್ಕು ತಿಂಗಳು ಕಳೆಯುತ್ತಾ ಸೀತೆ, ಹಿಂದೆ ವನವಾಸದಲ್ಲಿ ತನ್ನ 
ಒಡನಾಟದಲ್ಲಿದ್ದ ಋಷಿಪತ್ನಿಯರನ್ನು ನೋಡಿಬರಬೇಕೆಂಬ ಬಯಕೆಯುಂಟಾಗಿರುವು 
ದೆಂದು ರಾಮನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾಳೆ. ಆಮೇಲೆ ಒಂದು ದಿನ ಶ್ರೀರಾಮನು, 
ತಾನು ರಾವಣನ ವಶದಲ್ಲಿದ್ದ ಸೀತೆಯನ್ನು ಮರಳಿ ತಂದು ಅಂಗೀಕರಿಸಿದ ವಿಚಾರವಾಗಿ 
ತನ್ನ ಮೇಲೆ ಜನಾಪವಾದವುಂಟಾಗಿರುವುದೆಂಬುದನ್ನು ನಗರಸಂಚಾರಿಗಳಾದ ದೂತರ 
ಮುಖದಿಂದ ತಿಳಿಯುತ್ತಾನೆ. ಮತ್ತು ಆ ದೋಷಪರಿಹಾರಕ್ಕಾಗಿ ಆಗಿಂದಾಗಲೇ ಸೀತೆ 
ಯನ್ನು ಪರಿತ್ಯಜಿಸಬೇಕೆಂದು ನಿರ್ಧರಿಸಿ ಆ ಕ್ಷಣವೇ ಆಕೆಯನ್ನು ಕಾಡಿಗೆ ಕೊಂಡೊಯ್ದು 
ಬಿಟ್ಟು ಬರುವಂತೆ ತಮ್ಮನಾದ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. 

ಆ ಪ್ರಕಾರ ಲಕ್ಷ್ಮಣನು, ಋಷ್ಯಾಶ್ರಮಕ್ಕೆಂಬ ನೆಪದಿಂದ ಸೀತೆಯನ್ನು ಕಾಡಿಗೆ 
ಕೊಂಡೊಯ್ದು ನಿಜಸಂಗತಿಯನ್ನು ತಿಳಿಸಿ ಬಿಟ್ಟು ಬರಲಾಗಿ ಅಲ್ಲಿ ಅಳುತ್ತಿದ್ದ ಸೀತಾದೇವಿ 
ಯನ್ನು ವಾಲ್ಮೀಕಿಮುನಿಯು ಕಂಡು ಸಂತೈಸಿ ತನ್ನ ಆಶ್ರಮಕ್ಕೆ ಕರಕೊಂಡು ಹೋಗಿ: 
ಸಂರಕ್ಷಿಸುತ್ತಾನೆ. ನವಮಾಸ ತುಂಬಲು ಸೀತೆಯು ಕುಶಲವರೆಂಬ ಅವಳಿಮಕ್ಕಳನ್ನು 
ಹಡೆಯುತ್ತಾಳೆ. ಹಾಗೆ ಮುಂದೆ ವಾಲ್ಮೀಕಿಯ ಸಂರಕ್ಷಣೆಯಲ್ಲಿ ಕುಶಲವರು ರಾಜೋ 
ಚಿತವಾದ ಶಾಸ್ತ್ರ ವಿದ್ಯೆಗಳನ್ನೂ ಶಸ್ತ್ರವಿದ್ಯೆಗಳನ್ನೂ ಕಲಿತು ಬೆಳೆಯುತ್ತಿರಲು, ಇತ್ಯ 
ಅಯೋಧ್ಯೆಯಲ್ಲಿ ಶ್ರೀರಾಮನು ಅಶ್ವಮೇಧಯಾಗಕ್ಕಾಗಿ ದೀಕ್ಷೆಯನ್ನು ಕೈಕೊಂಡು 
ಯಜ್ಞಾಶ್ವವನ್ನು ಬಿಡುತ್ತಾನೆ. ಕುದುರೆಯು ಶತ್ರುಘ್ನನ ಬೆಂಗಾವಲಿನಲ್ಲಿ ದೇಶದೇಶಗಳಲ್ಲಿ 
ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮವಿರುವ ವನವನ್ನು ಪ್ರವೇಶಿಸುತ್ತದೆ. ಆಗ ಅಲ್ಲಿ 


೩೭೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುನಿಬಾಲಕರೊಡನೆ ತಿರುಗಾಡುತ್ತಿದ್ದ ಲವನು ಯಜ್ಞಾಶ್ವದ ಹಣೆಯಲ್ಲಿ ಕಟ್ಟಿದ್ದ 
ಲಿಖಿತವನ್ನೋದಿ ಕುದುರೆಯನ್ನು ಬಂಧಿಸುತ್ತಾನೆ, ಮತ್ತು ಬೆಂಗಾವಲಿನ ಭಟರೊಡನೆ 
ಯುದ್ದಕ್ಕೆ ನಿಲ್ಲಲು ಶತ್ರುಘ್ನನ ಬಾಣದಿಂದ ಮೂರ್ಛ ಹೊಂದುತ್ತಾನೆ. 
- ಈ ವರ್ತಮಾನವನ್ನು ಮುನಿಪುತ್ರರು ಆಶ್ರಮದಲ್ಲಿರುವ ಸೀತೆಗೆ ಅರುಹಲಾಗಿ 
ಆಕೆಯು, ಅವನನ್ನು ಕರೆತರುವುದಕ್ಕಾಗಿ ಕುಶನನ್ನು ಕಳುಹಿಸುತ್ತಾಳೆ. ತಮ್ಮ ನು ಅಸಹಾ 
ಯಕನಾಗಿ ಸೋತುಬಿದ್ದಿರುವುದನ್ನರಿತ ಕುಶನು, ಒಡನೆಯೇ ಬಂದು ವೀರಾವೇಶದಿಂದ 
ಕಾದಾಡಿ ಶತ್ರುಘ್ನನನ್ನು ಕೊಲ್ಲುತ್ತಾನೆ. ಈ ವಾರ್ತೆಯನ್ನು ದೂತರು ಅಯೋಧ್ಯೆಗೆ 
ಬಂದು ರಾಮನಿಗೆ ಬಿನ್ನಿಸಲು ಶ್ರೀರಾಮನು, ಯಜ್ಞಾಶ್ವವನ್ನು ಬಿಡಿಸಿ ತರುವುದಕ್ಕಾಗಿ 
ಅಪಾರವಾದ ಸೈನ್ಯ ಸಮೇತ ಲಕ್ಷಣನನ್ನು ಕಳುಹಿಸುತ್ತಾನೆ. 

ಹಾಗೆ ನಡೆದ ಮರುಕಾಳಗದಲ್ಲಿ ಕುಶಲವರ ಬಾಣಹತಿಯಿಂದ ಲಕ್ಷಣನೂ 
ಮುಡಿಯುವುದಲ್ಲದೆ ಆತನ ಬೆಂಬಲಕ್ಕೆ ಬಂದ ಭರತನೂ ಅಸುನೀಗುತ್ತಾನೆ. ಇದನ್ನರಿತ 
ಶ್ರೀರಾಮನು ದೀಕ್ಷೆಯಿಂದೆದ್ದು ಹನುಮಜಾಂಬವಾದಿ ಕಪಿವೀರರೊಡನೆ ತಾನೇ 
ಯುದ್ಧಕ್ಕೆ ಬಂದು ಮಕ್ಕಳೊಡನೆ ಕಾದಾಡಲು, ವೀರಪುತ್ರರಾದ ಕುಶಲವರು ರಾಮನನ್ನೂ 
ಮೂರ್ಛಗೊಳಿಸಿ , ಹನುಮಜಾಂಬವರನ್ನು ಬಂಧಿಸಿ ಆಶ್ರಮಕ್ಕೆ ಕೊಂಡೊಯ್ದು ತಾಯ 
ಮುಂದೆ ತನ್ನ ರಣಪರಾಕ್ರಮವನ್ನು ಹೇಳಿಕೊಳ್ಳುತ್ತಾರೆ. ರಾಮಲಕ್ಷ್ಮಣಾದಿಗಳು ನಿಧನ 
ರಾಗಿರುವುದನ್ನು ಕೇಳಿದ ಸೀತೆಯು ಮಕ್ಕಳನ್ನು ಹಳಿದು ದುಃಖಿಸುತ್ತಿರಲು, ವರುಣನ 
ಯಜ್ಞಾರ್ಥವಾಗಿ ಪಾತಾಳಲೋಕಕ್ಕೆ ಹೋಗಿದ್ದ ವಾಲ್ಮೀಕಿಮುನಿಯು ಹಿಂತಿರುಗಿ 
ಬಂದು, ಯುದ್ಧದಲ್ಲಿ ಮೈಮರೆತು ಬಿದ್ದಿರುವ ರಾಮಲಕ್ಷ್ಮಣಾದಿಗಳನ್ನೆಲ್ಲ ಮಂತ್ರೋದಕ 
ಪ್ರೊಕ್ಷಣದಿಂದೆಬ್ಬಿಸುತ್ತಾನೆ. 

ಅನಂತರ ಶ್ರೀರಾಮನು, ವಾಲ್ಮೀಕಿಯು ಶ್ರುತಪಡಿಸಿದಂತೆ ಕುಶಲವರು ತನ್ನ 
ಮಕ್ಕಳೆಂಬುದನ್ನು ತಿಳಿದು ಸಂತೋಷದಿಂದ ಸೀತೆಯೊಡನೆ ಮಕ್ಕಳನ್ನು ಅಯೋಧ್ಯೆಗೆ 
ಕರಕೊಂಡು ಬಂದು ಅಶ್ವಮೇಧಯಾಗವನ್ನು ಸಾಂಗವಾಗಿ ಪೂರೈಸಿ ಬಹುಕಾಲ ಸುಖ 
ದಿಂದ ರಾಜ್ಯವಾಳಿಕೊಂಡಿದ್ದನು ಎಂಬಲ್ಲಿಗೆ ಉತ್ತರಕಾಂಡರಾಮಾಯಣದ ಕುಶಲವರ. 
ಕಾಳಗವೆಂಬ ಈ ಮಹಾಪ್ರಸಂಗಕ್ಕೆ ಮಂಗಲವಾಗುವುದು. 


ಕುಶಲವರ ಕಾಳಗ 


೩೭೭ 


ಭೂವಿಕೆಗಳು 


ರಾಮ 


ಮುಖ್ಯ ಪ್ರಕರಣಗಳು 

೧. ಸೀತಾಪರಿತ್ಯಾಗ 
೨ . ಕುಶಲವರ ಜನನ 
೩ . ಯಜ್ಞಾಶ್ವಬಂಧನ 
೪ . ಕುಶಲವರ ರಣಪರಾಕ್ರಮ 
೫ . ವಾಲ್ಮೀಕಿಯ ಅನುಗ್ರಹ 


ಭರತ 


ಶತ್ರುಘ್ನ 
ವಸಿಷ 


ವಾಲ್ಮೀಕಿ 
ಕುಶ 
ಲವ 
ವನಪಾಲಕ 
ಬೆಂಗಾವಲಿನ ಭಟರು 
ದೂತರು 
ಋಷಿಬಾಲಕರು 
ಹನುಮಂತ 
ಜಾಂಬವ 


ಸೀತೆ 


ಋಷಿಪತ್ನಿಯರು 


ಕುಶಲವರ ಕಾಳಗ. 

ಸೀತಾಪರಿತ್ಯಾಗ 

೧ ರಾಗ ನಾಟ _ರೂಪಕತಾಳ ೧ 
ಭಜಿಸುವೆ ಮನ | ದಲಿ ನಿತ್ಯವು! ಭಜಕರ ಕುಲ | ದೈವನ ಸುರ | 
ವಜಸೇವಿತ | ನೆಂದೆನಿಸುವ | ಗಜವದನನ 1 ಸದನ 


|| ೧ || 


ಗೌರಿಯ ಮೋ | ಹದ ಪುತ್ರನ | ಗಣನಾಯಕ | ಸುಚರಿತ್ರನ | 
ಪೌರುಷಜನ | ಮದಭಂಗನ | ಪರತರ ಪಾ | ನನನ 

|| ೨ || 
ಬಹುವಿಧ ನಾ | ಮದಮೂರ್ತಿಯ | ಬಹುಲೋಕದೊ | ಳಗೆ ಕೀರ್ತಿಯ | 
ಚೌವೇದ | ಶ್ರುತಿಸಾರನ | ಚರಸರಿಸೃಪ | ಧರನ 

|| ೩ || 
ಭಾಸುರ ಮಣಿ 1 ಗಣ ರತ್ನವಿ | ಭೂಷಣ ಲಂ | ಬೋದರ ವಿ | 
ಸ್ಟೇಶನೆ ಶರ | ಣಾಗತಪರಿ | ಪೋಷಣ' ನೆಂ | ದೆನಿಸ - 1 
ಏಸು ಮಹಿಮೆ | ಯುಂಟೆಂಬುದ | ನಾ ಸರಸಿಜ | ಭವನರಿಯ , | 
ಬೇಸರದೆ | ಲ್ಲರ ರಕ್ಷಿಸ | ಮೂಷಿಕವಾ | ಹನನೆ 

|| ೫ || 


ಮದುವೆಯ ಮುಂ | ಜಿಯ ಶುಭಲ | ಗದ ಕಾರ್ಯದೊ | ಳಾವಾಗಲು | 
ಮೊದಲಿನ ಪೂ | ಜೆಯ ಕೊಂಬುವ | ದದೆ ನಿನ್ನಯ | ಬಿರುದು - || ೬ || 
ಅದರಿಂದಲೆ | ನಿನ್ನನು ಕಾ | ವ್ಯದ ಮೊದಲಿಗೆ | ಪ್ರಾರ್ಥಿಸಿದೆನು | 
ಮಧುಪುರಗಣ | ನಾಥನೆ ತವ | ಪದಕೆ ನಮೋ | ಯೆಂಬೆ || ೭ || 


೨ ದ್ವಿಪದಿ 
ಗಜಮುಖಗೆ ತಲೆವಾಗಿ ಸಿರಿಗೆ ವಂದಿಸುತ | 
ಅಜನರಸಿ ಶಾರದೆಯನರಿತು ಮನ್ನಿಸುತ, 


|| ೮ || 


1 ಭವನಾಶ ( ಕಾ ) 2 ರಚಿಸುವ ಕಾವ್ಯಕೆ ಮೊದಲಾಗಿಯೆ ನುತಿಪೆನು ( ಓ ). 


೩೮೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪರಶಿವಗೆ ಕೈ ಮುಗಿದು ಪಾರ್ವತಿಗೆ ನಮಿಸಿ | 
ಸಿರಿದೇವಿಯರಸನಂ ಶೀಘ್ರದಿಂ ಭಜಿಸಿ 
ಶಂಕರಾಚಾರೈರಿಗೆ ಶರಣೆಂಬೆ ಬಳಿಕ | 
ನಾ ಕಂಡ ( ?) ಗುರುವೆನಗೆ ದಯಮಾಡುವನಕ 


|| ೧೦ || 


ವಾಲ್ಮೀಕಿ ಮುನಿಪತಿಗೆ ವಂದನೆಯ ಮಾಡಿ | 
11ಲೈಯಿಂ ಸಕಲ ಸುರರೊಳು ಮತಿಯ ಬೇಡಿ 


|| ೧೧ || 


|| ೧೨ || 


ರಾಮಾಯಣದೊಳು ಕುಶಲವರ ಕಾಳಗವ | 
ಭೂಮಿಯೊಳು ಪೇಳ್ವೆ ಬಹುವಿಧ ಪರಾಕ್ರಮವ 
ಬಾಲಕರ ನುಡಿಯೆಂದು ನಿಂದಿಸದೆ 4ಬರಿದೆ 14 
5ಕೇಳಿ ಸಂತೋಷಿಸುವ “ ಮನುಜ ರಿಂಗಿರದೆ , 6 


|| ೧೩ || 


೩ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ಧಾರಿಣಿಪ ಜನ | ಮೇಜಯಂಗಾ | 
ಚಾರು ' ಮಂಗಳ | ನಹಿನ ಜೈಮಿನಿ | 
ಭಾರತನ ಪೇ | ಆರಲು ಬಹುವಿ | ಸ್ವಾರದಿಂದ 


|| ೧೪ || 


ತಂದೆ ಮಕ್ಕಳು | ತಾವು ತಮೋಳ| 
ಗೊಂದೆ ಮತವಾ | ಗಿರದೆ ರಣದೊಳು| 
ನಿಂದು ಕಾದುನ | ರುಂಟೆ ಪೇಳೆನ | ಗೆಂದ ಭೂಪ 


|| ೧೫ || 


ಆಗ ಮುನಿ ಕರು | ಣಿಸಿದ ಕುಶಲವ | 
ರಾಘವರ ಸಂ | ಗರದ ಕಥೆಯನು | 
ಈಗ ಭೂಮಿಯೊ | ಲೊರೆನೆ ಯಕ್ಷ, ರಾಗದಿಂದ 


|| ೧೬ || 


1 ನ ( ಕಾ ), 2 ನ ( ಅ) 3 ಹಿಂಗಿ ( ಕಾ ) 4 ಧರೆಯ ( ಕಾ ) 5 ಮೇಲುಳ 

ಸಜ್ಜನರು ಕೇಳ್ಳು ದೀ ಕಥೆಯ ( ಕಾ ) 6 ಸುಜನರೆಲ್ಲರಿಗೆ ( ಅ) 7 ವೈಶಂಪಾಯ 
ಮುನಿಪತಿ ( ಕಾ ) 


೩೮೧ 


ಕುಶಲವರ ಕಾಳಗ 


ಧರೆಯೊಳುತ್ತಮ | ವೆನಿಸಯೋಧ್ಯಾ | 
ಪುರವನಾಳುವ | ರಾಮಚಂದ್ರನು || 
ಅರಸಿಕೆ 1ಕೆಯ | ಮಾತಿಗೋಸುಗ | ವನಕೆ ಬಂದು 


|| ೧೭ || 


|| ೧೮ || 


ದುರುಳ ಖರದೂ | ಷಣರ ಕೊಂದ | 
ಲ್ಲಿರಲು ಸೀತೆಯ 1 ನೆಯ್ಯ ರಾವಣ | 
ಕರಡಿಕಪಿಗಳ | ನೆರಹಿ ಶರಧಿಗೆ | ಸೇತುಕಟ್ಟ 
ಹತ್ತುಶಿರದನ | ಪಡೆಯು ಸಹಿತಲೆ | 
ಕತ್ತರಿಸಿದಾ | ಕುಂಭಕರ್ಣನ | 
ಮತ್ತೆ ಸೀತೆಯ | ತಂದು ರಾಜ್ಯವ | ನಾಳುತಿರಲು , 3 


|| ೧೯ || 


೪ ವಾರ್ಧಿಕಷಟ್ನದಿ 
ರಾವಣಾದಿಗಳ ಸಂಹರಿಸಿ ಸೆರೆಯೊಳಗಿರ್ದ 
ದೇವರ್ಕಳಂ ಬಿಡಿಸಿ ಲಂಕಾಧಿಪತ್ಯ ಮಂ 
ತೀವಿದತಿಸಂಭ್ರಮದೊಳಾ ವಿಭೀಷಣಗಿತ್ತು ಸುಗ್ರೀವನಂ ಮನ್ನಿಸಿ | 
ಭಾವಶುದ್ದಿಯೊಳಯೋಧ್ಯಾ ಸುರಕೆ ನಡೆತಂದು 
ಭೂವರಂ ತಾನಾಗಿ ಪಾಲಿಸಿದ ರಾಜ್ಯ ಮಂ 
ಕೋವಿದರಸನದೊಂದು ದಿನ ಚಿಂತೆಯಿಂದಿರಲ್ ಕಂಡು ಜಾನಕಿ ಪೇಳು|| ೨೦ || 


(ಸೀತಾರಾಮರ ಪ್ರದೇಶ) 
೫ ರಾಗ ಘಂಟಾರವ - ಜಂಪೆತಾಳ ೩ 


ಸೀತೆ... 


ಕಾಂತ, ಶಿ | ರೋಮಣಿಯೆ | ರಾಮ ಜಗ | ದೀಶ - | 
ಚಿಂತಿಸುವ | ಬಗೆಯೇನು | ಚಿನ್ನಯನೆ | ನೀನು – 


|| ೨೧ | | 


ರಾಮ 


ನಾರಿಕುಲ | ಮಣಿ ಕೇಳು | ಎನ್ನಿಂದ | ಮೇಲಿನ್ನು | 
ಉರ್ವಿಗಿ | ಬ್ಲೊಡೆಯರಂ | ತಕನಾದೆ | ಕುಲಕೆ 


|| ೨೨ || 


1 ಕಾದೇವಿ ( ಕಾ ) 
ನಾಳುತ್ತಲಿರ್ದ ( ಓ, ಕಾ ) 


2 ಜಾನಕಿ ಸಹಿತ ಪುರವಾಳುತ್ತಲಿರಲು ( ಕಾ , ಓ ) 


3 ಪುರ 


* ೩೮೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪೂರ್ವಜ | ನದಲಿ ಶಿವ | ಪೂಜೆಯಂ ಮಾಡಿದರೆ | 
ಸರ್ವಥಾ | ಮಕ್ಕಳಿಂ | ದಿನಗಾಗ | ದಿಹರೆ 

|| ೨೩ || 
ನಾರ್ಧಿಕಷಟ್ಟದಿ. 
ಕಾಂತೆ ಕೇಳಿನ್ನೇತಕಾ ಮಾತನಾಡಿದರೆ 
ಭ್ರಾಂತನೆಂಬರು ಕೇಳ ಜನರೆಲ್ಲ , ಪೂರ್ವಜ 
ನ್ಮಾಂತರದ ಪುಣ್ಯವಿಲ್ಲದೆ ಬಯಸಿದರೆ ಮಕ್ಕಳಾಗುವರೆ ಮನುಜರಿಂಗೆ| 
ಇಂತು ಸುತರಿಲ್ಲದಾರ್ತಿಯೊಳಿರ್ದರಿರ್ದು ಬಲು . 
ಚಿಂತಿಸುವ ಸಮಯಕೆ ವಸಿಷ್ಠ ಮುನಿಪತಿ ಬಂದು 
ನಿಂತಿರಲು ರಾಮನುಪಚಾರಂಗಳಂ ಮಾಡಿ ಸಾಷ್ಟಾಂಗ ವಂದಿಸಿದನು || ೨೪ || 

( ವಸಿಷ್ಠನ ಪ್ರವೇಶ) 
- ೭ ರಾಗ ಭೈರವಿ _ ಜಂಪೆತಾಳ ೧ . 
ಜಯ ಜಯ ಮ | ಹಾ ಮೌನಿ | ಕುಲ ಶಿಖಾ | ಮಣಿಯೆ | 
ಭಯ ನಿವಾ | ರಣವಾಯ್ತು | ಪಾದದರು | ಷಣದಿ || ೨೫ || 


ಸಕಲಸುರ | ಸೇವಿತನೆ | ತ್ರಿಕರಣವಿ | ರಾಜಿತನೆ | 
ಮುಕುತಿದಾ ಯಕ ದೇವ | ಋಷಿ ಚಾರು | ಶೀಲ 


|| ೨೬ || 


ವಸಿಷ್ಠ 


|| ೨೭ || 


ರಾಮ ಇ |ಕಾಕುಕುಲ | ಭೂಮಿಪಾ | ಲಕ ಪಾಹಿ | 
ಭೀಮನಿ ಕ್ರಮ ಪುಣ್ಯ | ನಾನು ನೀ | ಕೇಳು 
ಅರಿತೆ ನಿ ! ನಂತರ ಗವ ಮುಕ್ತ | ಇಲ್ಲೆಂಬ | 
ಕೊರತೆಯನು| ಕಳೆಯ | ಬಂದೆ ನಾ | ನಿಂದು 


|| ೨೮ || 


ರಾವು 


ಮುಂದೇನು | ಪಾಯ ಮುನಿ | ಮಕ್ಕಳಾ | ಗುವುದಕ್ಕೆ | 
ತಂದೆ ಕಾ | ರುಣ್ಯದೊಳ | ಗರುಹಬೇ | ಕಯ್ಯ 


|| ೨೯ || 


1 ಸುಕೃತವಿಲ್ಲದೆ ( ಅ) 


ಕುಶಲವರ ಕಾಳಗ . 


೩೮೩ ' 


ವಸಿಷ್ಠ 


ಜಾನಕಿಯ | ಕರೆದು ಮುನಿ | ಮಂತ್ರೋಪ| ದೇಶವನು | 
ತಾನಿತ್ತ | ನಾಗ ಸಂ | ತಸದಿ ಕೇ | ಆದಿರೆ 


|| ೩೦ || 


ನಿರ್ಭಯದೊ | ಆರು ನೀನು | ನಿನ್ನರಸಿ | ಗರ್ಭದೊಳ | 
ಗಿಬ್ಬರಾ | ಹರು ನಿನಗೆ | ಮಗಮಕ್ಕೆ 1 ಳೆಂದ 


|| ೩೧ || 


( ವಸಿಷ್ಠನ ನಿಷ್ಟ್ರಮಣ) 

೮ ಭಾಮಿನಿಷಟ್ನದಿ 
ಮುನಿಪನಾಡಿದ ಮಾತ ಕೇಳಿದು 
ಮನಸಿನಲಿ ಸಂತೋಷವಾಗಲು 
ಜನಪನನು ಬೀಳ್ಕೊಟ್ಟು, ಋಷಿ ತನ್ನಾಶ್ರಮಕೆ ತೆರಳೆ | 
ದಿನನ ಕಳೆದರು ಹಲವು ರಾಜ್ಯವ 
ನನುಕರಿಸಿ ಪಾಲಿಸುತಯೋಧ್ಯದ 
ಜನರು ಸುಖಹಿತರಾಗೆ ರಾಘವನಾಳ್ವ ಕಾಲದಲಿ 


|| ೩೨ | | 


|| ೩೩ | | 


೯ ರಾಗ ಘಂಟಾರವ - ಜಂಪೆತಾಳ ೩ | 
ಸಕಲಭಾ | ಗ್ಯಗಳಿರವು | ಸರ್ವಜನ | ಸುಖಕರವು || 
ಸುಕೃತ ಮಂ | ಗಳ 1ದಿರವು | ಸಾಕೇತ | ಪುರವು 
ನಾಕಾಧಿ | ಪನ ಭೋಗ| ಎನಗೆ ತನ | ಗೆಂಭಾಗ | 
ಬೇಕೆಂಬ | ಜನರಿಲ್ಲ | ಇಬೇಡದವ | ರೆಲ್ಲ 
ಕೇಡ ಕಂ | ಡವರಿಲ್ಲ | ಚಾಡಿ ಹೊಲೆ | ಹೇಸಿಲ್ಲ | 

ಬೀಡುಬಿ | ಟ್ಟಳು ಲಕ್ಷ್ಮೀ ಓಡಿತು ದ | ರಿದ್ರ 
ವಚನ | ಇಂತುಸೌಭಾಗ್ಯದಿಂದ ರಂಜಿಸುವಂಥ ಅಯೋಧ್ಯಾ ಪಟ್ಟಣಕ್ಕೆ 

ವಸಂತನೈ ತಂದನದೆಂತೆನೆ 


|| ೩೪ || 


|| ೩೫ || 


1 ಕ ( ಓ) 2 ಯಾಚಕರೊಳಂದು ( ಕಾ) ; ಬೇಡುವರ ನಾ ಕಾಣೆ ( ಕಾ ) 


೩೮೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೦ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೪ 
ಚಿಗುರಿದವು ವನ | ದೊಳಗೆ ತರುಗಳು | 
ಮುಗುಳನಾಂತವು | ಪುಷ್ಪಲತೆಗಳು | 
ಬಗೆಬಗೆಯ ಫಲ | 1ನಿಕರ ಪುಷ್ಪ ಗ | ಳಾಯಿತಾಗ 


|| ೩೬ || 


ತುಂಬಿಗಳ ಝಂ | ಕಾರ ಹೆಚ್ಚಿತು | 
ಅಂಬುಜಗಳೆದೆ | ಬಿರಿಯೆ ಬಿಚಿತು | 
ಅಂಬರದೊಳಾ| ಡಿದವು ಗಿಣಿಗಳು | ಸಂಭ್ರಮದೊಳು 


|| ೩೭ || 


ಅಗರು ಚಂದನ | ಜಾಜಿ ಮಲ್ಲಿಗೆ | 
ಯುಗುಳುವಾತವು | ಬೀಸಿ ರಾಜ್ಯದಿ | 
ಮಘಮಘಮ ಪರಿ | ಮಳಗಳಾದುವು | ನಾಲ್ಕು ದೆಸೆಗೆ 


|| ೩೮ || 


ವಚನ | ಆ ಸಮಯದಲ್ಲಿ ವನಪಾಲಕನೊರ್ವನೈ ತಂದು ರಾಘವೇಶ್ವರನೊಡನೆ 

ಏನೆಂದು ಬಿನ್ನೆ ಸುತ್ತಿದ್ದನು ಎಂದರೆ 


( ವನಪಾಲಕನ ಪ್ರವೇಶ) 

೧೧ ರಾಗ ಸೌರಾಷ್ಟ್ರಮಟ್ಟೆ ತಾಳ ೪ 
ನನಪಾಲಕ 

ರಾಮ ರಾಘ ! ನ - ರಾ | ಜೀವಲೋಚ| ನ | 
ಭೂಮಿಪಾಲ | ಕ | ಭಕ್ತವತ್ವ | ಲ 
ಸುಗುಣ ತರುಗ | ಳು - ಎಲ್ಲ | ಚಿಗುರಿ ವನದೊಳು 
ಬಗೆಯ ಫಲಗ | ಳು - ಬಹಳ | ಕಾನನ, ದೊ ಳು 


|| ಪಲ್ಲವಿ || 


| 


|| ೩೯ || 


ಕಾಡ ಮೃಗರ | ಳು - ಎಲ್ಲ | ಕೂಡಿ ವನದೊ 1 ಳು | 
ಆಡುತೈದ | ನೆ | ಅಂಜಿಕಿಲ್ಲ | ದೆ 


|| ೪೦ || 


1 ಪುಷ್ಪ ನಿಕರ ( ಓ , ಕಾ ) . 


ಕುಶಲವರ ಕಾಳಗ 


೩೮೫ 


೧೨ ಯಾಲಪದಏಕತಾಳ ೨ 
1ಕದಳಿ, ಖ | ರ್ಜೂರ ದ್ರಾಕ್ಷೆ | 
ತುದಿಮೊದಲಿಲ್ಲದೆ | ಜಂಬು ನಿಂಬೆ | 
ಉದುರುತ್ತೆದನೆ | ನಾನಾಫಲಗ, | ಳು | ಚಿತ್ತೆಸೆಂದು | 
ಪದುಮನಾಭನ | ಪದಕೆರಗಿದ | ನು 


| ೪೧ ll 


ವಚನ|| ಅಗಲಾ ಗಜತುರಗರಥಪದಾತಿಗಳೆಂಬ ಚತುರಂಗಸೇನೆಯಂ ಕೂಡಿಕೊಂಡು 

ರಾಘವೇಶ್ವರನು ಬೇಟೆಗೈದಿದನದೆಂತೆನೆ 


೧೩ ರಾಗ ಫರಜುಏಕತಾಳ ೩ ( ದ್ರುತ) 
ಬೇಟೆಯಾ| ಡುತ್ತ ಬಂದ | ರಾಮ - ಸಂ | ತೋಷದಿಂದ || ಪಲ್ಲವಿ || 
ಈಟಿ ಕಠಾರಿಯ | ಕೋಟಮಂದಿ ನೆಗೆ | ದಾಟವನಾಡುತ | ನಾಟಕವಾಗಿ || ೪೨ || 
ಸೊಕ್ಕಿದ ಮೃಗಗಳ | ಧಿಕ್ಕರಿಸುತ ಬಲು | ಗಕ್ಕಸದಿಂದಲಿ | ರಕ್ಕಸವೈರಿ || ೪೩ || 
ನಾನಾ ಫಲದ ವಿ | ತಾನನ ಕೊಯ್ಯು ತ | ಕಾನನದೊಳಗಾ | ಜಾನಕಿಸಹಿತ || ೪೪ || 
ಪುಷ್ಪದಿ ರಚಿಸಿದ | ಚಪ್ಪರಮಂಚದೊ 1 ಲೊಪ್ಪಿ ಸೀತೆ ಕಂ | ದರ್ಸನ ಜನಕ || ೪೫ || 
ವಚನ || ಇಂತುಮೂರುನಾಲ್ಕು ದಿನಪರ್ಯಂತ ಬೇಟೆಯಾಡುತ್ತಿರಲು ಮತ್ತಲ್ಲಿ 

ಏನಾಯಿತು ಎಂದರೆ 


೧೪ ರಾಗ ಘಂಟಾರನ - ಅಟತಾಳ ೧ ( ವಿಲಂಬಿತ , ದ್ರುತ). 
ಮತಿವಂತೆ | - ಪುಷ್ಪ | ವತಿಯಾದಳು ಸೀತೆ | 
ಪತಿಯ ಕೂಟದಿ | ಜೊತೆಯೊಳಿರದುಪ | ರತಿಯ ವೇಳದಿ | ಮಾನಿನಿ - || ೪೬ | | 


ಮಲ್ಲಿಕಾ - ಸ್ಮಿತೆ | ಮಧುರ | ಕಿಲವಾಣಿ || 
ಫುಲ್ಲಲೋಚನೆ | ಸಲ್ಲಲಿತವನ | ದಲ್ಲಿ ಮಾನಿನಿ | ಜಾನಕಿ - 


|| ೪೭ || 


1 ( ಅರ್ಧಭಾಮಿನಿ) - ಕಂಡನಾಲಿಸುತನನ ರಾಘವ 

ಮಂಡೆಯನು ತೂಗುತ್ತ ವನಗಳ 

ಭಂಡುಮಾಡಿತೆ ಕಾಡುನ್ನುಗ ಹೋಗೆಂದನಾ ರಾವು ( ಆ) 
25 


ಇ೮೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಅಂಬುಜಾ | ನನೆ | ಅರಸಂಚೆ | ಗಮನೆ ಶ್ರೀ || 
ರಂಭೆ ಪುತ್ಥಳಿ | ಬೊಂಬೆ ಇನ್ನೇ | ನೆಂಬೆ ಶೃಂಗಾ | ರಾಂಗನೆ || ೪೮ || 


೧೫ ರಾಗ ಕಲ್ಯಾಣಿ - ಏಕತಾಳ ೪ 


ರಾಮು 


ಸೀತೆ ದೂ | ರದಿ ನಿಂತ | ರೀತಿಯ / ರಿತು ರಾಮ | 
ತಾ ತಿಳಿ | ಯಲು ಮನ | ಕಾತತು | ಕಣದಿ - 


|| ೪೯ || || 


ಚಾತುರು | ಗದ ಸೇನೆ | ತಾ ತಿರಿ | ಗಿಸಿಕೊಂಡು | 
ಭೂತಳಾ | ಧಿಪನುಸಾಕೇತ ಪ | ಟ್ಟಣಕೆ 


|| ೫೦ || 


ಬಂದು ರಾ | ಘನ ತನ್ನ | , ಮಂದಿಯ | ಬೀಳ್ಕೊಟ್ಟು | 
, ಚಂದದಿ | ಕಳುಹಿದ | ನಂದು ಮಾ | ತಾಡಿ 


|| ೫೧ || 


60 


೧೬ ರಾಗ ಆಂದೋಳಿ(ಕ) - ಅಷ್ಟ ತಾಳ ೩ 
ಮದಗಜ | ಗಮುನೆಯ್ದೆ | ದನೆ ದಿನ | ಸದಿ ಮಿಂದು | 
ಸದವಳ | ವಿಧದಲಂ | ಕರಿಸು - 1 || 
ಸದನಕ್ಕೆ | ಬರೆ ಕಂಡು | ರಾಮ ಸಂ | ತಸದಿ ಮು | 
ಟಿದರೆ ಗ | ರ್ಭವನಾಂ , ತಳು ಸೀ - ತೆ 


|| ೫೨ || 


ಚಾರುಚ | ರಿತ್ರೆ ಚಂ | ದ್ರಮುಖಿ ಚಂ | ದನಗಂಧಿ | 
ವಾರಿಜ | ವದನೆ ನಾ | ಸವಸ್ತೋ - I | 
ಮಾರಿದ | ಗುರುನಿತಂ | ಬಿನಿ ಸೊಬ| ಗಿನ ಸೋನೆ| 
ಮಾರನ | ಮುಂಗೈ , | ಯರಗಿಣಿ | ಯೆ 


|| ೫೩ || 


ಕನ್ನಡಿ | ಕದಪು ಕಂ | ಗಳ ನೋಟ| ನರಳಣ್ಣ | 
ಬಿನ್ನಾಣ | ದಬಲೆ ಬಿಂ | ಕದ ನಾ - It - l .. 
ನನ್ನ ಥ | ನರಕದ | ಚಿನ ಬೊಂಬೆ | 1ಮೈ ತುಂಬೆ | 
ಚಿನ್ನ ದಂ | ತೆಸೆದು ರಂ 1 ಜಿಸಿದಳು 


|| ೫೪ || | 


1 ಗರ್ಭವು ( ಕಾ , ಅ) 2 ತಾಗ- ( ಕಾ , ಅ) 


ಕುಶಲವರ ಕಾಳಗ . 


೩೮೭ 


ಮೂರುತಿಂಗಳು ತುಂಬೆ | ಮುದ್ದು ಮೋ | ರೆಯಲಿ ಬಿ | 
ಛೇರಿತು | ತ್ರೈಜಗ | ದೊಡತಿ | ಗೆ || 
ಶ್ರೀರಾಮ | ನರಸಿಯ | ಗುರುಕುಚ | ವೆರಡು ಕ | 
ಪ್ರೇರಿತು | ಛಾಯಾಮಾ | ತ್ರದೊಳಾಗ 


|| ೫೫ || 


೧೭ ರಾಗ ಕಾಂಭೋಜಿ - ಏಕತಾಳ ೪ 


ರಾಮ 


ಮಂಗಳಾಂಗಿ | ಗೆ ನಾಲುಕು | ತಿಂಗಳಾಗ | ಲಾಗ ರಘು | 
ಪುಂಗವ ಸಂ | ತೋಷದಿ ಪು | ರಂಗಳನೆ | ಲ್ಲ || 
ಸಿಂಗರಿಸಿ | ಪಟ್ಟಣದೊ | ಛಂಗನೆಯ 1 ರೆಲ್ಲ ಶೋಭ| 
ನಂಗಳ ಪಾ | ಡುತ್ತ ಸೀಮಂ | ತಂಗಳಾಗ | ಲು 


|| ೫೬ || 


ಕೇರಿ ಕೇರಿ | ಯ ಬಾಲೆಯ | ರಾರತಿಗ | ಳನ್ನೆ ತಂದು | 
ಶ್ರೀರಾಮಸೀ | ತೆಯರಿಗೆ | ಸಾರುತಿರ್ದ | ರು || 
ಆರೇಳು ತಿಂ | ಗಳು ತುಂಬೆ | ನಾರಿ ಸೀತಾ | ದೇವಿಗಿಟ್ಟೆ | 
ಬೇರೆ ಬೇರೆ | ತಂದು ಕೊಟ್ಟ | ರೂರಹೆಂಗ | ಳು - - 


|| ೫೭ || 


೧೮ ಕಂದಪದ್ಯ 
ನಯನುಡಿ ಮಾತಾಡುತ ನಿ | 
ನೈಯ ಮನಸಿನ ಬಯಕೆಯೇನು ಹೇಳೆಲೆ ರಾಮಂ | 
ಭಯದಿಂದುಸುರಿದಳಾ ತ | | 
ನೈಯ ಕಾಂತಗೆ ಸೀತೆ ಬಳಿಕ ಕರವಂ ಮುಗಿದು 


|| ೫೮ | 


* 


೧೯ ಸೌರಾಷ್ಟ್ರಮಟ್ಟೆ ತಾಳ ೪ 


ಸೀತೆ _ 


| | 


ವಾರಿಜಾಂಬ | ಕ | ಧಾರಿಣೀಪ | ತೇ 
ಮಾರಸನ್ನಿ | ಭ ಮಂಜುಳಾಕ | - 


|| ಪಲ್ಲವಿ || 


ಕೇಳು ರಾಘ | ನl ವನದ ಹೆಂಗ | | 
ಮೇಳದಿಂದ | ಲೆ - ಇ | ರುವೆನಲ್ಲಿ | ಯೆ 


೩೮೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ರಾವು 


ಎಂದು ಬರುವೆ | ನೀ ಮಂದಗಾಮಿ | ನಿ 
ಇಂದು ಎನ್ನೊ | ಳು - ಪೇ | ಛಂದ ರಾಘ | ವ 


|| ೬೦ | | 


ಸೀತೆ 


ಮೂರು ದಿವಸ | ದIಮೇಲೆ ಬರುವೆ | ನು 
ಕಾರಣೀಕ | ನೆ ] ಕಳುಹು ಎನ್ನ । ನು 


೨೦ . ಭಾಮಿನಿಷಟ್ನದಿ 
ಧರಣಿಜೆಯು ತನಗಿಚ್ಚೆಯಾದುದ 
ನರುಹೆ ಕಳುಹುವೆನೆಂದು ಸಂಖ್ಯೆ 
ಸಿರಲು , ನಗರದಿ ತಿರುಗುತಿಹ ಚಾರಕರ ನಡುವಿರುಳು | 
ಕರೆಸಿ ತನ್ನ ವಿಚಾರ ಸುದ್ದಿಯ 
ಪುರದ ಜನರೇನೆಂಬರೆನೆ ವಿ 
ಸ್ತರಿಸಿದರು ಕೈ ಮುಗಿದು ನಗರದೊಳೊರೆದ ವಾರ್ತೆಗಳು 


|| ೨ || 


( ಚಾರಕರ ಪ್ರವೇಶ). 

೨೧ ರಾಗ ಘಂಟಾರವ - ಜಂಪೆತಾಳ ೧ 
ಚಾರಕರು 

ರಣಪರಾ | ಕನ ಧೀರ | ಗುಣನಿದಾ ನ ಕಠೋರ| 
ಮಣಿಮುಕುಟ | ಧೃತಹಾರ | ಮಂಜುಳಾ | ಕಾರ 
ಸತ್ಯಧ | ರ್ಮವಿಚಾರ | ಸಾಧುಜನ | ಪರಿವಾರ | 
ನಿತ್ಯ ಮುಂ | ಗಳರೂಪ| ನಿಜಸುಪ್ರ | ತಾಪ | 


ಧರ್ಮದಾ | ನಗಳಲ್ಲಿ | ಧೈರ್ಯಮಾ | ನಿಗಳಲ್ಲಿ | 
ನಿರ್ಮಲಾ | ಕನೆಂದು | ನಿನ್ನ ಪೊಗ | ಳುವರು 


|| ೬೫ || 


೨೨ ರಾಗ ಕೇತಾರಗೌಳ ಅಷ್ಟತಾಳ ೧ 
ಬಲ್ಲಿದ | ವರ ಕುಲ | ದೈವ ನೀ | ನೆಂದು ಊ | 
ರೆಲ್ಲ ಕೊಂ | ಡಾಡುವ | ರು || 


1 ಗಬೇಕೆಂದಾಗ ( ಕಾ ) 2 ಗೆ ( ಕಾ ) . 


ಕುಶಲವರ ಕಾಳಗ 


೩೮೯ 


|| ೬೬ || 


ಖುಲ್ಲ ನಿ | ರ್ಭಾಗ್ಯನಿಂ | ದಿರುಳೊರ್ನ | 1ರಜಕನು1 | 
ಸಲ್ಲದ | ನುಡಿಯ ಸೇ | ೪ | 
ವಲ್ಲಭೆ | ತವರ್ನನೆ | ಗುಸುರದ್ದೆ ದಿದಳೆಂದು | 
ಕೊಲ್ಲುತ್ತ | ನಳನಳೆ |ನl 
. 
ಬಲ್ಲವ | ಕೊಡಬಡಿ | ಸಿರೆ ರಾಮ | ನಂತೆ ಹು | 
ಚಲ್ಲ ಕೂ | ಡುವೊಡೆಂದ | ನು 


|| ೬೭ || 


೨೩ ಭಾಮಿನಿ ಷಟ್ಟದಿ 


ರಾಮ 


ಸಿ. 


ನುಡಿಯ ಕೇಳುತ ಕೈಯ ಧನುಶರ 
ಪೊಡವಿಗುದುರಿತು ಆರೋಷ ಭರದು 
ಗಡದ ರೌದ್ರಾವೇಷದಲಿ ಮರಳಿದನು ಮಂದಿರಕೆ | 
ಮಿಡುಕುತಿರ್ದನು ಮನಸಿನಲಿ ಕಂ 
ಗೆಡುತ ಕಣ್ಣಿಗೆ ನಿದ್ರೆ ಬಾರದೆ 
ಪೊಡವಿಪರಘುನಾಥ ಮಾತಾಡಿದನು ತನ್ನೊಳಗೆ 


|| ೬೮ || 


೨೪ ರಾಗ ಗೌಳವಲಹರಿ - ರೂಪಕತಾಳ ೩ 
ಮೋಸವಾಯಿ | ತು - ಮಾನಿನಿಯ , 1 ಮನೆಗೆ ತಂದು | 
ಆಸುರದೊಳು| ಸಿಕ್ಕಿದ್ದಾ | ಸೀತೆಯ - ಪುರಕೆ ತಂದು || ಪಲ್ಲವಿ || 
ರಕ್ಕಸರ | ಕೈಯೊಳಗೆ, 1 ಸಿಕ್ಕಿ ಭಂಗ | ಬಟ್ಟು , ಅವ | 
ರಿಕ್ಕಿದ್ದು೦ ಡದಲೆಯೆಂದು | ಲೆಕ್ಕಿಸದೇ | ಪುರಕೆ ತಂದು || ೬೯ || 
ಮಾನವರ , | ಕೊಂದು ಮತ್ತೆ | ಮಧುವಾಂಸರ ಉಳನ್ನೆ ಮೆಲ್ಲ | 
ದಾನವರ , | ಕೈಮುಟ್ಟಿದ| ಮಾನಿನಿಯ , | ಮನೆಗೆ ತಂದು || ೭೦ || 
ಕದ್ದು ಕೊಂಡು | ಹೋಗಿ ತನ್ನ | ಬಿದ್ಧಣಿಗ, 1 ರೊಡನೆ ಕೂಡಿ| 
ಶುದ್ಧ ನೇರ | ಕಸನ ವಶದೊ | ಳಿದ್ದ ಹೆಣ್ಣ | ಮನೆಗೆ ತಂದು || ೭೧ || 


1 ನಿಮಗಲ್ಲ ( ಓ) 2 ಬಿಡದೆ ( ಕಾ) 3 ಶೋಕ ( ಕಾ ) 4 ರೋಷಾ( ಕ ). 


೩೯ರ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ವಚನ || ಇಂತು ರಾಮಚಂದ್ರದೇವರು ಕಣ್ಣಿಗೆ ನಿದ್ರೆಯುಂ ಬಾರದೆ ಹಲವ ಹಂಬಲಿಸಿ 

ರಾತ್ರಿಯಂ ಕಳೆದು ಮರುದಿನದುದಯದೊಳೊಡೋಲಗಂಗೊಟ್ಟು ಅನುಜ | 
ನಾದ ಲಕ್ಷಣನಂ ಕರೆದು ಏನೆಂದನು ಎಂದರೆ 

೨೫ ರಾಗ ವೃಂದಾವನಸಾರಂಗ - ಏಕತಾಳ ೩ . 
ರಾವು 

ಬಾರಯ್ಯ | ತಮ್ಮ ಕೇ | , ಳೆಂದ | ನು - ಬಲು | 
ಘೋರ - ಕಾ | ನನದೊಳು | ನಾರಿ, ಸೀ | ತೆಯ ಬಿಟ್ಟು | ಬಾರಯ್ಯ 

|| ಪಲ್ಲವಿ || 
ಅಡವಿಗೆ| ಕರಕೊಂಡು | ಪೋದ| ನ . ಇಲ್ಲಿ | | 
ಬಿಡಲಿಲ್ಲ| ಜನರಪ | ವಾದ | ನಅಲ್ಲಿ | 
ಮಡದಿಯೊ | ರ್ವಳ ಬಿಟ್ಟು | ಕಡೆಗೆ, ಪೇ | Yುದು ಗುಟ್ಟು || ೭೨ || 
ತಡವ - ಮಾ | ಡುವದೇಕೆ | ಸುಮ್ಮ | ನೆ - ಬೇಗ | 
ನಡೆನಡೆ| ಕರಕೊಂಡು | ಗನ್ನು 1ನೆ - ಬೇರೆ| 
ನುಡಿಯಬೇ| ಡಡ್ಡ ಮಾ | 1ತಿಡಬೇಡ| ನೀ ಕೇಳ್ಯಾ 1 || ೭೩ || 

೨೬ ( ಸಾಂಗತ್ಯ ) ರಾಗ ತೋಡಿ. ರೂಪಕತಾಳ ೩ 


NO 


ಈರೇಳು | ಭುವನದೊ | ಡೆಯ ವಿಶ್ವ | ಪತಿ ರಾಮು | | 
ಸಾರಸಾಂ | ಬಕ ದೇವ | ನೀನು || 
ನಾರಿಜಾ | ನಕಿಯಲ್ಲಿ ತಪ್ಪುಕಾ | ಣದೆ ಸುಮ್ಮ | 
ನಾರಣ್ಯ 1 ದೊಳು ಬಿಡ | ಲೇಕೆ 


|| ೭೪ || 


ಅರಿಯದ | ಮೂಢಾತ್ಮ | ರಾರೇನ | ಪೇಳ ರು | 
ಅರಿಯದೆ | ದೇವರ | ಮನಸು || 
ಕರುಣಿಸ | ಬೇಕು ಕಂ | ಜಾಕ್ಸಿನ| ನಮ್ಮ ನೆಂ || 
ದೆರಗಿದ | ಪಾದಪ | ದೃ ದಲಿ 


|| ೭೫ || 


1 ತ ತಡೆವುದಿ | ದ್ಯಾವನೀತ ( ಕಾ) 


ಕುಶಲವರ ಕಾಳಗ 


ಠಾನು 


ಏಳಯ್ಯ | ತಮ್ಮ ನೀ | ನೆಷ್ಟು ಹೇ | ಳಿದರೇನು | 
ಕೇಳುವ | ನಲ್ಲ ಈ | ಮಾತ || 
ಭಾಳಲೋ | ಚನನಾಣೆ | ಬಲುಕಷ್ಟ | ಬಂದರೂ || 
ಆಳುವ / ನಲ್ಲ ಜಾ | ನಕಿಯ 


|| ೭೬ || 


ಈಪರಿ | ಯಲಿ ರಾಮ | ಕೋಪಿಸೆ | ಲಕ್ಷಣ| 
ತಾಪವ | ತಾಳಿದು | ಮನದಿ- - || 
ಆ ಪುಣ್ಯ | ವಂತೆಯ | ಕರೆದು ಏ | ಕಾಂತದಿ | 
ತಾ ಪೇಳಿ | ದನು 1ಧರ | ಣಿಜೆಗೆ 


|| ೭೭ || 


( ರಾಮನ ನಿಷ್ಯ ನುಣ, ಆಮೇಲೆಸೀತೆಯ ಪ್ರವೇಶ) 
ಪುಣ್ಯ ಲೋ | ಚನೆ ಪುಣ್ಯ | ವಂತೆ ಜಾ | ನ ನೀವ | 
ರಣ್ಯಕೆ | ತೆರಳಬೇ | ಕಂತೆ 
ಅಗ್ರಜ | ನಪ್ಪಣೆ | ಈಗ ನಾವ್ | ಕಾಡಿಗೆ | | 
ಶೀಘ್ರದಿ | ಪಯಣವಾ | ಗುವಡೆ 


|| ೭೮ || 


|| ೭೯ || 


ರಥವೇರು| ತಡವೇತ | ಕಿನ್ನು ತೆ | ಕೊಳ್ಳವ್ವ | 
ಜೊತೆಗೆ ಬೇ | ಕಾದ ನ | ಸ್ತುಗಳ 


|| ೮೦ || 


ಪೃಥಿವಿಯಾ | ತಜೆ ಕೇಳು | ಮಾತ ನಿ | ನೃಯ ಮನೋ | 
ರಥ ಸ | ಲಿಸುವ ರಘು | ನಾಥ. 


|| ೮೧ || 


೨೭, ರಾಗ ಘಂಟಾರವ - ಜಂಪೆತಾಳ ೨ 


ಸೀತೆ 


ತನುಜ ಲ | ಕ್ಷಣಕೇಳು| ಮುನಿಗಳಾ | ಶ್ರಮದಿ ಭೋ ! 
ಜನನ ನಾ | ಡಿಸಲಿಷ್ಟ | ನೆನಗಾಯಿ | ತಯ್ಯ 


|| ೮೨ || 


1 ವೃತ್ತಾಂತಗಳ (ಓ) 2 ಳು ಮಾತನೆ (ಓ) 3 ನೆನ್ನ ಕಾಂತ (ಓ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ತರಿಸು ಸ 1 ನೃಹವೆಲ್ಲ | ತೊಡರಿಲ್ಲ | ವೆಂದಾಗ | 
ಪರಮಪಾ | ನನೆ ಮಾತೆ | ಪೊರಟಳಾ | ಸೀತೆ? || ೮೩ || 

೨೮ ವಾರ್ಧಿಕಷಟ್ನದಿ 
ಜಗದುಸತಿ ಕೇಳಿ೦ತು ಲಕ್ಷಣನೊಳುಸುರುತಲೆ 
ನಗೆಮೊಗದಿ ತನ್ನಿಷ್ಟದೊರಕಿತೀ ದಿನವೆಂದು 
ಮಿಗೆ ಸರ್ವಭೂಷಣಂಗಳ ಧರಿಸುತ್ತಾ ಸೀತೆ ಪಯಣಸನ್ನಾಹವಾಗಿ | 
ಅಗಿಲು ಚಂದನ ಗಂಧ ಕಸ್ತೂರಿ ಕುಂಕುಮವ 
ಬಗೆಬಗೆಯ ದಿವ್ಯಾಂಬರಂಗಳಂ ತರಿಸಿಕೊಂ 
ಡೊಗುಮಿಗೆಯ ಹರ್ಷದಿಂದಂತಃಪುರಕೆ ಬಂದು ಕೌಸಲೈಗಿಂತೆಂದಳು || ೮೪ || 

೨೯ ರಾಗ ಕಾಂಭೋಜಿ_ ಏಕತಾಳ ೪ 
ತಾಯೆ ಕೇಳಿ | ದೊಂದು ಮಾತ | ರಾಮನಪ್ಪ | ಣೆಯನಿತ್ತ | 
ಪ್ರೀಯದಿಂದ 1 ವನದಿ ಮುನಿ |ಸ್ತ್ರೀಯರ ಕೂ | ಡಿ 
ಆಯತದಿಂ | ದವರಿಗೆಲ್ಲ | ಬಾಯನದಾ | ನವನಿತ್ತು | | 
ನೋಯಿಯನ್ನು ಮಾಡಿ ನಾಳೆ | ಬಾಹೆನೆಂದ | ಳು - || ೮೫ || 

೩೦ . ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಏನೆ ಜಾನಕಿ | ಇಂದಿಗಿಲ್ಲಿಗೆ | 
ದಾನವಾಂತಕ | ಬರಲು ಹೇಳಿದ | 
ಮಾನಿನೀಮಣಿ | ಜೋಕೆಪೋಗುವ | ಕಾನನದೊಳು 


|| ೮೬ || 


ಸೀತೆ 


|| ೮೭ || 


ಪೋಗಿಬಹೆನೆಂ | ದೆನ್ನು ತಲೆ ತಲೆ | 
ವಾಗಿ ಕೈ ಕೆಸು | ಮಿತ್ರೆಯರಿಗೆ ಸ | 
ರಾಗದಿಂದಲೆ | ಪಯಣವಾದಳು | ನಾಗವೇಣಿ 

೩೧ ರಾಗ ನಾದನಾಮಕ್ರಿಯೆ ಅಷ್ಟ ತಾಳ ೧ 
ರಾಮನ | ಚರಣವ | ನೆನೆಯುತ್ತ | - ತಾಯಿ | 
ಭೂಮಿದೇ | ನಿಗೆ ನಮೋ | ಎನ್ನುತ್ತ || 


೧ 


1 ಸೀತೆ ( ಕಾ ) 2 ಕಾಂತೆ ( ಕಾ ) . 


ಕುಶಲವರ ಕಾಳಗ . 


ಗ್ರಾಮದೇ | ನತೆಯ ಕಂ - ಡೆರಗುತ್ತ | ಕುಲ | 
ಸ್ವಾಮಿಗೆ | ಜಯವೆಂದು | 1ಪೊಗಳುತ್ತ 


|| ೮೮ || 


ಕೇರಿ ಕೇ | ರಿಯ ಮನೆ | ಮನೆಗಳ 1 ಲ್ಲಿದ್ದ | 
ನಾರಿಯ | ರಿಗೆ ಮುಗಿದು | ಕರಗಳ | | 
ನೀರೆ ಜಾ | ನಕಿ ನಡೆ | ತಂದಳು | ರಥ | 
ವೇರಿ ಕಾ | ಡಿಗೆ ಹೊಡೆ| ಎಂದಳು 


1೮೯ || 


೩೨ ವಾರ್ಧಿಕಷಟ್ಟದಿ. 


ಹಾರಿಸಿದ ರಥವನರೆನಿಮಿಷದಲಿ ಗಡಗಡನೆ 
ಜಾರಿಸಿದ ಕಲುಮುಳ್ಳು ಗಿರಿ ಪರ್ವತಂಗಳು 
ತೋರಿಸಿದ ಬಲು ಭಯಂಕರವಾದ ಶಾರ್ದೂಲ ಸಿಂಹ ಹುಲಿ ಕರಡಿಗಳನು | 
ಹೋರಿಸಿದ ರಕ್ಕಸರ ಹೊಳಲುಗಳ ಮುರಿದ ಕಡೆ 
ಘೋರಿಸಿದ ರಥದಕೀಳು ಕಳಚುವಂತೆ ಮದ 
ವೇರಿಸಿದ ಹಯಗಳಂ ಬೋಳೆಸುತಿರೆ ಕಂಡು ನಾರಿ ಜಾನಕಿ ಪೇಳ ಳು || ೯೦ | | 

೩೩ ರಾಗ ಭೈರವಿ - ಏಕತಾಳ ೭ 


ಸೀತೆ 


ಎಲ್ಲಿಗೆ | ಪಯಣವಿ | ದೇನು | ನಿಲು | 
ನಿಲ್ಲಲೊ | ಲಕ್ಷಣ| ನೀನು || 
ಕಲ್ಲೆದೆ | ಯಾದೆ ? | ದೇಕೆ | ಥರ | 
ಎಲ್ಲ ಪೋ | ಗುವದಿನ್ನು | ಜೋಕೆ 
ಹುಲಿ ಸಿಂ , 1ಹಗಳು ಶಾ | ರ್ದೂಲಹಾ| 
ಎಳು ಹರೆ | ಯುತಲಿವೆ | ಬಹಳ || 
ಕಳವಳಿ | ಸುತ್ತಿದೆ | ಮನಕೆ - | - ಎನ್ನ | 
ನೆಳೆಯುವ | ದೇಕೊ ಗ | ಹನಕೆ 


|| ೯೦ | | 


ಮುನಿವಧು | ಗಳನಾರ | ಕಾಣೆ - 

lಇದು 
ವನವ, | ಲ್ಲವೆ ಪೇಳೆ | ನ್ನಾಣೆ || 


1 ಬೇಡು ( ಓ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ದನುಜರ | ಹೊಳಲಿದೆ | ಮುಂದೆ ರಥ | 
ವನು ತಿರು | ಗಿಸು ನೀ | ಹಿಂದೆ 

hoc 
ವಚನ|| ಇಂತೀ ಜಾನಕಿ ನುಡಿಯಲಾಗಿ ಸೌಮಿತ್ರಿ ಏನೆಂದನು ಎಂದರೆ 


Il call 


೩೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩. 


ಮೇದಿನೀಸುತೆ | ಕೇಳು ಜನರಸ | 
ವಾದ ಬಂದುದ | ಕಳೆಯಲೋಸುಗ 
ಆ ದಯಾನಿಧಿ | ಕಳುಹಿದನು ತಾ | ಭೇದದಿಂದ 


|| ೯೪ || 


ಸೃಷ್ಟಿಗೀಶ್ವರ | ರಾಮಚಂದ್ರನು | 
ಸಿಟ್ಟಿನಿಂದಲೆ | ನಿಮ್ಮ ನೀಗಳೆ | 
ಬಿಟ್ಟು ಬಾರೆಂ | ದೆನುತ ನೇಮವ | ಕೊಟ್ಟ ನೆನಗೆ 


|| ೯೫ || 


೩೫ ವಾರ್ಧಿಕಷಟ್ನದಿ 
ಪ್ರಳಯ ಕಾಲದ ಸಿಡಿಲು ಬಂದೆರಗಿ ವಟವೃಕ 
ಇಳೆಗೊರಗುವಂತೆ ಲಕ್ಷಣನ ನುಡಿಕೇಳು ಭೂ 
ತಳಕೆ ಮೂರ್ಛಿತಳಾಗಿ ಬಿದ್ದಳಂಗನೆ ಕಂಡು ಸೌಮಿತ್ರಿ ಬೆರಗಾಗುತ | 
ತಳಿರ ಕಣೋ ತಿ ಕಂಬನಿಯೊರಸಿ ಎಲೆನೀರ 
ತಳಿದು ಪತ್ರಗಳ ಕೊಡೆವಿಡಿಯಿ ಮೂರ್ಛಯಂ 
ತಿಳಿದೆದ್ದು ಲಕ್ಷ್ಮಣನ ಮೊಗನೋಡಿಜನಕಸುತೆ ಅಳುತ 

ನತ್ತಿಂತೆಂದಳು | ೯೬ || 


೩೬ ( ಸಾಂಗತ್ಯ ) ರಾಗ ನೀಲಾಂಬರಿ - ರೂಪಕತಾಳ ೩ 


ಸೀತೆ 


ಕಯ್ಯಾರೆ | ಖಡ್ಡವ | ಕೊಟ್ಟು ತ | ನೈರಸಿಯ || 
ಹೊಯ್ಕೆಂದು | ಪೇಳದೆ | ಬರಿದೆ - || 
ಒಯ್ಯನೆ| ಕಾಡೊಳು| ಬಿಟ್ಟು ಬಾ | ರೆಂದನೆ | 
ಅಯ್ಯಯ್ಯೋ | ರಾಮ ಕರು | ಣಾಳು 


|| ೯೭ || 


- 


ಕುಶಲವರ ಕಾಳಗ. 


ರಾಮನ | ಭುವನಾಭಿ | ರಾಮನ | ಶರಣಸು | 
ಪ್ರೇಮನ | ಚರಣವ | ನಗಲಿ | | 
ಈ ಮಹಾ | ಕಾಡೊಳು | ಇರುವದೆಂ | ತಯ್ಯಯ್ಯೋ | | 
ರಾಮಾ ರಾ | ಮಾ ಯೆಂದ | ಇಬಲೆ 


(ಕಾಡಿನೊ | ಳಗೆ ಹುಲಿ | ಯಿರುವ ಸು | ದಿ ಯ ಕೇಳಿ|| 
ನಾಡಿಂದೊ | ಕಲು ತೆಗೆ | ದಂತೆ' - || 
ನಾಡಮಾ | ತನು ಕೇಳಿ | ಎನ್ನ ನೀ | ರೀತಿಯ | 
ಮಾಡಿದ | ನಲ್ಲ ಎ | ನರಸ 
ಕಾಣಲಾ | ರದ ಪಗೆ | ಯವರಿಗೆ | ತಲೆಯಲ್ಲಿ| 
ಮಾಣಿಕ್ಯ | ವುಂಟೆಂದ | ರವನ - || 
ಪ್ರಾಣವ | ಕಳೆವಂತೆ ! ಜಾಲಮಾ | ತಿಗೆ ಯೆನ್ನ | 
ಪ್ರಾಣೇಶ | ತೊರೆದನೆ | ವಿಧಿಯೆ 


|| ೧೦೦ || 


ಪಟ್ಟ ಪ್ರ | ಮಾಣ ತಾ | ರ್ಕಣೆ ಸಾಕ್ಷಿ | ಚತುರ್ವಿಧ || 
ದೃಷ್ಟ ಧ | ರ್ಮಗಳು ರಾ | ಜ್ಯದಲಿ || 
ಭ್ರಷ್ಟರ | ನುಡಿಗೆ | ತೊರೆದ ಇ | ರುವುದು | 
ಕಷ್ಟ ಸಂ | ಸಾರ ಬಡ | ವರಿಗೆ 


|| ೧೦೧ || 


ವಚನ || ಇಂತೆಂದು ಜಾನಕಿ ನುಡಿಯಲಾಗಿ ಲಕ್ಷ್ಮಣನು ಮನಸ್ಸಿನಲ್ಲಿ ನೊಂದು 

ಕೊಂಡು ಮರುಗುತ್ತ ನಿಲಲು ವನಜಾಂಬಕಿ ಮತ್ತೇನೆಂದಳು ಎಂದರೆ 


೩೭ ರಾಗ ಆನಂದಭೈರವಿ - ಆದಿತಾಳ ( ವಿಲಂಬಿತ) 
೧ ಏಕೆ ನಿಂ | ತಿರುವೆ ಲಕ್ಷ ಣಕೋ | ಸಿಸುವನು | 
ಕಾಕ್ತು | ನಿನ್ನ ಮೇ | ೮ || 
ಸಾಕು ತಾ | ನಾದರೂ ರಾ | ಮು - ಒ | ತಾಗಿರಲಿ | 
ರಾಕೇಂದು | ನಿಭವದ | ನ … 
ವಲ್ಲಭ | ಗಿಂಥ ಮನ ! ಸು - ಬಂ | ತಲ್ಲ ಹೀಗೆ| 
ಕಲ್ಲೆದೆ | ಯಾಯಿತ | . . 


|| ೧೦೨ || 


1 ರು ಈ ( ಕಾ ) 2 ಮರುಗು ( ಕಾ ) 3 ಕಾ ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕೊಲ್ಲದೆ | ಬಿಟ್ಟು ಪೋಸೆ| ಯಾಈ| ಕಾಡಿನೊಳ! | 
ಗೆಲ್ಲಿಗೆ | ಪೋಗಲಿನ್ನಾ | ನು 

|| ೧೦೩ || 
ಕೌಸಲ್ಯ | ಸುಮ್ಮನಿದ್ದ |ಆಸು| ಮಿತ್ರಾದೇವಿ | | 
ಈ ಕೃತ್ಯ! | ಕೊಪ್ಪುಕೊಟ್ಟ | ೮ || 
ಬಹು ಕಾಲ | ಇದ್ದ ಜಾಂಬ |ನಹನು | ಮಂತ ಭಕ್ತ | 
ತಾಳಿ| ಸುಮ್ಮನಿದ್ದ 1 ರೆ 

|| ೧೦೪ || 
ಯಾರಿದ್ದು | ಏನ ಮಾಳ | ರುಎ| ನಣೆಯಲ್ಲಿ | 
ಈ ರೀತಿ | ಬರೆದ ಮೇ | ೮ || 
ಮೂರುಬಾ 1 ರಿಗು ಪೇಳಿ | ಮೇ | ಇನ್ನುಂಟಿ | 
ಶ್ರೀರಾಮ | ಚಂದ್ರ ನಾ | ಶೆ 

|| ೧೦೫ || 
ವಚನ || ಇಂತೆಂದು ಜಾನಕಿಯು ಪೇಳಲಾಗಿ ಲಕ್ಷಣನು ಏನೆಂದನು ಎಂದರೆ 

೩೮ ರಾಗ ತೋಡಿ- ಏಕತಾಳ ೪ ( ಯಾಲಪದ) 


ಅಂಬರ ಗೀ | ರ್ವಾಣಿ ವಾಣಿ | 
ಕುಂಭಿನೀದೇ | ವಿ ಕಲ್ಯಾಣಿ | 
ಶಂಭು ಕಮಲ | ಜೇಂದ್ರ ಗಣಪ |ರಾಮ | ಲೋಕಪಾಲ 2|| 
ರೆಂಬ ಮುಖ್ಯ | ದೇವತೆಗಳಿ | - 

|| ೧೦೬ || 


ವನದೊಳಿಪ್ಪ | ಮುನಿಗಳಿರ | 
ವನಿತೆ ಸೀತೆ | ಇಹಳು ಜೋಕೆ| 
ಎನುತ ಕೈಯ | ಮುಗಿದು ತಿರುಗಿ | ದದಿ| ಕಾಲಕರಿಗೆ | 
ಮಣಿದು ಕಾವ | ಕರುಣೆ ಕೇಳಿ | ದ 


|| ೧೦೭ || 


( ಲಕ್ಷ್ಮಣನ ನಿಷ್ಕನಣ) 
೩೯ ವಾರ್ಧಿಕಷಟ್ನದಿ 


1 ಕೆಲಸ ( ಅ) 2 ದೇವಾದಿದೇವ ( ಅ, ಕಾ ) 


ಕುಶಲವರ ಕಾಳಗ 


೩೯೭ 


ಇಂತೆಂದು ಸಕಲಸುರರಿಂಗೆರಗಿ ಲಕ್ಷಣಂ 
ತಾಂ ತಿರುಗಿದಂ ಪುರಕೆ , ಕಂಡು ಜಾನಕಿ ಬಳಿಕ 
ಸಂತಾಪದಿಂ ಕೂಗಿದಳು ಹಲುಬುತೊರಲಿದಳು ಕಲ್ಮರಂ ಕರಗುವಂತೆ || ೧೦೮|| 


೪೦ ರಾಗ ನೀಲಾಂಬರಿ - ಅಷ್ಟ ತಾಳ ೧ 


ಸೀತೆ 


ವನದೊಳ | ಗಿರಲು ನಾ | ಹಿಂದೆ - | - ಎನ್ನ | 
ದನುಜನೊ | ಯ್ಯಲು ಕೂಡೆ| ಬಂದೆ --|| 
ಕಣದೊಳ | ಗಸುರರ | ಕೊಂದೆ - 1 - ಬಿಡೆ | 
ನೆನುತ ಸ | ತ್ಯವ ಮಾಡಿ | ತಂದೆ 


| ೧೦೯ || 


ಅರಿತು ನೀ | ಸುಖದೊಳ | ಗಿರದೆ - | - ಎನ್ನ | 
ನೆರೆದ ಕಾ | ಡೊಳು ಬಿಟ್ಟು | ಬರಿದೆ || 
ಕರಗದೆ | ಮನಸಯ್ಯ ನಿನಗೆ - - ಎನ್ನ | 
ಮರೆತೆಯಾ | ಗತಿ ಯಾರಿ | ನೆನಗೆ 


|| ೧೧೦ || 


ಬಲುಬಲು | ಗುಣಗಳು | Yವನೆ ! ಜಗ | 
ವುಳುಹಿದ | ಲಕ್ಷ್ಮಿ , 1 ಧವನೆ | 
ಸುಲಲಿತ | ರೂಪ ಕೇ | ಶಮನೆ - ನಾ | 
ಬಳಲುವೆ | 1ನೈ ಪರಃ | ಶಿವನೆ . 


|| ೧೧೧ || 


೪೧ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೧ 
ಸೀತೆ ಹೀ | ಗೆಂದು ಕೂ | ಗಾಡುತ್ತ | ಭೂತ | 
ನಾಥನ | ದೆಸೆಗೆಂದು | ನೋಡುತ್ತ || 
ಭೂತಳ | ದೊಳು ಬಿದ್ದ | vಾಣದೆ | ಮೈಯೊಳ್ | 
ಧಾತುಗುಂ | ದುತ ಕಡೆ 1 ಗಾಣದೆ 


|| ೧೧೨ || 


1ಕಾಯೊ ಏ ( ಕಾ) ? ತನ್ನ । ಧಾತುಗೆಟ್ಟಳು ಕಣ್ಣು ಕಾಣ (ಓ) 


೩೯೮ 


ವಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೧೩ || 


|| ೧೧೪ || 


|| ೧೧೫ || 


ಕುಶಲವರ ಜನನ 
ಕಂಡು ಚ | ಮರಿನ್ನುಗ | ಬೀಸುತ | - ಗಿಳಿ | 
ವಿಂಡು ತ | ಳಿರ ತಂದು | ಹಾಸು || 
ಹಿಂಡುಪ | ಕಿಗಳು ಸಂ | ವರಿಸುತ್ತ | ದೇವಿ | 
ಪುಂಡರೀ | ಕಾಕ್ಷನ | ನೆನೆಯುತ್ತ 
ಬಿಸಿಲಿನ | ಢಗೆ ಮೈಗೆ| ಬೀಳುತ್ತ | ಬಿದ್ದು | 
ಕೊಸರುಗೊಂ ಡಿದ್ದು ಮ | ತೇಳು || 
ಉಸುರದಂ | ದದಿ ಭಯ | ತಾಳುತ್ತ - ರಾ | 
ಕ್ಷಸರ ಬೊ | ಬೈಗಳನ್ನೆ | ಕೇಳುತ್ತ 
ಕೂಗುತಿ | ರಲು ಸೊಲ್ಲು| ಸೊಲ್ಲಿಗೆ ಬಂದ || 
ನಾಗ ನ | ಕರುನಿ | ಯಲ್ಲಿಗೆ || 
ಯಾಗಸ | ವೃಹಗಳ | ನರಸುತ್ತ | - ಕಂಡು | 
ನಾಗವೇ | ಣಿಯ ' ಮೆಲ್ಲ | ನುಡಿಸುತ್ತ 

( ವಾಲ್ಮೀಕಿಮುನಿಯ ಪ್ರವೇಶ) . 

೪೨ ರಾಗ ಘಂಟಾರನ - ಜಂಪೆತಾಳ ೨ 
ವಾಲ್ಮೀಕಿ 

ಅಮ್ಮ ಕೇ | ಇಂಜದಿರು | ಅಳುವುದೇ | ತಕೆ ನೀನು | 
ನಿಮ್ಮ ರಾ | ಜ್ಯಗಳೆಲ್ಲಿ | ನೀನಾರ | ಮಗಳು 
ಮಾತೆ ಕೇ | ನಾವ | ಭೂತಳಾ | ಧಿಪನರಸಿ | 
ಏತಕೋ | ಸ್ವರ ಬಂದ | ಈ ತಪೋ | ವನಕೆ 
ಕಾಂತೆ ನಿ | ನೃನು ಹಿಂದೆ | ಕಂಡ ಹೊಲ | ಬಿದೆ ಮುಂದೆ | 
ಚಿಂತೆಬಿಡು | ವಾಲ್ಮೀಕಿ | ಎಂದೆನ್ನ | ಹೆಸರು 
ಆಪತ್ತು | ಬಂದಾಗ | ಅತಿಧೈರ್ಯ ! ವಿರಬೇಕು | 
ಈಪಾಟ | ಕೂಗುವರೆ | ಈ ಕಾಡಿ | ನೊಳಗೆ 
ನಯದಿಂದ | ವಾಲ್ಮೀಕಿ | ನಂಬಿಕೆಯ | ಮಾತಾಡೆ | 
ಭಯದಿಂದ | ಸೇಳಿದಳು | ಬಲ್ಲಮುನಿ | ಯೊಡನೆ 


|| ೧೧೬ || 


|| ೧೧೭ || 


|| ೧೧೮ || 


|| ೧೧೯ || 


|| ೧೨೦ || 


1 ಬೇಗ ( ಕಾ) 


ಕುಶಲವರ ಕಾಳಗ 


೩೯೯ 


೪೩ ( ಸಾಂಗತ್ಯ ) ರಾಗತೋಡಿರೂಪಕತಾಳ ೧ 


ಸೀತೆ 


|| ೧೨೧ || 


ದಶರಥ | ನೃಪತಿಗೆ | ಸೊಸೆಯಾಗ | ಬೇಕೆನ್ನ | 
ಪೆಸರು ಜಾನಕಿಯೆಂಬ | ರೆಲ್ಲ || 
ಯಶವಂತ | ರಾಮನ| ರಾಣಿಯ | ಯೋಧ್ಯಾ, | 
ದೆಸೆಯನಾ | ತುವನೆನ್ನ | ರಮಣ - 
ಇರಲೊಂದು | ದಿನ ನಡು | ವಿರುಳು ಪ | ಟ್ಟಣದೊಳು | 
ತಿರುಗಲು | ರಜಕನ | ಮನೆಯ - || 
ತರುಣಿಪು | ರುಷರು ತ | ಮೊಳಗೆ ಕೊಂ | ದಾಟದಿಂ | 
ದರುಹಿದ | ರೇನೋ ನಾ | ನರಿಯೆ 


|| ೧೨೨ || 


|| ೧೨೩ || 


ಮರುದಿನ | ದುದಯದಿ | ಅನುಜನ | ಕರೆದು ನಾ | 
ನರಿಯದಂ | ದದಿ ನೇನು | ವಿತ್ತ || 
ತರಳೆಯ | ಕಾಡೊಳು | ಬಿಟ್ಟು ಬಾ | ರೆಂದೆನೆ | 
ಕರೆತಂದ | ಸೌಮಿತ್ರಿ | ನಿನ್ನೆ 
ಈ ದಡ | ದಲಿ ಬಿಟ್ಟು, 1 ಹೋದ ಲ | ಕಣನಿನ್ನು | 
ಹಾದಿಯ | ಕಾಣದೆ | ಮುಂದೆ 
ಹೇ ದಯಾ | ನಿಧಿ ನಿನ್ನ | ಪಾದವ / ಕಂಡೆ ಇ | 
ನ್ನಾದರೂ | ಕಾಯಬೇ | ಕೆನ್ನ 


|| ೧೨೪ || 


ವಿಷವ ಕು | ಡಿದು ಸಾನೆ | ನೆಂದರೆ | ಈಗೆನ್ನ | 
ಬಸುರಿಗಾ | ಯಿತು ತಿಂಗ | ಇಾರು | | 
ವಶವಿಲ್ಲ ! ದಿಂತು ಜೀ | ವಿಸುವಂಗ | ಕಾಣೆಂದು | 
ಶಶಿಮುಖಿ | ಬಿದ್ದಳಂ | ತ್ರಿಯಲಿ 

೪೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


- || ೧೨೫ || 


ವಾಲ್ಮೀಕಿ 


ಏಳು ಚಿಂತಿಸ | ಬೇಡ ಜಾನಕಿ | 
ಕೇಳಿದ1| ಮಾತ ಲಾಲಿಸು | 
ಲೋಲಲೋಚನೆ | ಅಂಜಿಕೆಯ ಬಿಡು | ಪಾಲಿಸುವೆನು 


|| ೧೨೬ || 


1 ಳು ತನ್ನ ಯ ( ಕಾ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುಗುದೆ ಕೇಳಾ | ಬೇರೆ ಮನದಲಿ | 
ಬಗೆಯದಿರು ನಾ | ಲ್ಮೀಕಿ ಮುನಿನ | 
ಮ ಗಣಿತಾಶ್ರಮ | ದೊಳಗೆ ಬಂದಿರು | ಮಗಳು ನನಗೆ 


|| ೧೨೭ || 


. 


|| ೧೨೮ || 


|| ೧೨೯ || 


೪೫ ರಾಗ ಗೌಳವಲಹರಿ - ಏಕತಾಳ ೩ .. 
ನಂಬಿಕೊಳ್ಳಿ | ನಂಬಿಕೊಳ್ಳಿ | ನಾರಿ ಕೇಳ | ವ್ಯ 
ಹಂಬಲಿಸ | ದಿರೆಲೆ ನರಿ | ದುಂಬಿಗುರು | ಳವ್ವ 
ಠಕ್ಕಿನ ಮಾ | ತಲ್ಲ ಕೇಳೆ | ಚಿಕ್ಕ ಪ್ರಾಯ | ದವ್ವ | | 
ಅಕ್ಕರಿಂದಿ | ಬ್ಬರು ಸಣ್ಣ ಮಕ್ಕಳಾಹ | ರವ್ವ - 
ಪುತ್ರರಾದ | ಮೇಲೆ ನೀವಿ| ನಿತ್ಯ ಕೇಳಿ | ರವ್ವ 
ಮತ್ತೆ ರಾಮ | ಚಂದ್ರದೇವ | ನೊತ್ತಿಲಿರ್ಪೆ | ಯವ್ವ - 
ಇಕೊ ದೂರ | ನಿಲ್ಲ ನನ್ನಾ ಶ್ರಮಕೆ ನೀ ಬಾ | ರವ್ವ ! 
ಮುಕ್ಕಣ್ಣನಾ | ಣೆಗೂ ಬೇರೆ| ಲೆಕ್ಕಿಸದಿ | ರನ್ನ 

೪೬ ವಾರ್ಧಿಕಷಟ್ನದಿ 


|| ೧೩೦ | | 


|| ೧೩ || 


ವಾಲ್ಮೀಕಿ 


ಹೊಡೆದ ಮಳೆನೀರ ಹೊಳೆಯಲಿ ಮುಳುಗಿ ಸಾವನನ 
ಹಿಡಿದೆತ್ತಿ ಜೀವವನ್ನು ಕಾಯ್ದಂತೆ ವಾಲ್ಮೀಕಿ 
ನಡುಗುತಿಹ ಜಾನಕಿಯ ಕರೆತಂದನೊಡನಿರ್ದ ತಾಪಸೋತ್ತಮರು ಸಹಿತ | 
ಕಡುಪತಿವ್ರತೆ ಜಗಜ್ಜನನಿ ತನ್ನಾಶ್ರಮಕೆ 
ನಡೆತಂದಳಿನ್ನು ಪಾವನನಾದೆ ತಾನೆಂದು 
ಬಿಡದಿ ಪರ್ಣಶಾಲೆಯ ಕಟ್ಟ ಸಜ್ಜನರಿಗಡವಿಯೇ 

* ಮನೆಯಾಹುದು || ೧೩೨ || 


೪೭ ರಾಗ ನಾದನಾಮಕ್ರಿಯೆ ( ಯಾಲಸದ) 


ಏಕತಾಳ ೩ 


ಸೀತೆ 


ಬೆಳಗಾಗುತ್ತ | ಲೇ ಏಳುವಳು | 
2ನಳಿನಮಿತ್ರ | ಗೊಂದಿಸುವಳು | | 


1 ನಾ ( ಕಾ ) 2 ಹೊಳೆಯಲ್ಲಿ ಮಿಂದು ಬರು ( ಕಾ ) . 


ಕುಶಲವರ ಕಾಳಗ 


ಜಲಜಪುಷ್ಪ | ಗಳನೆ ಕೈವ| ಳು - ಆ ! ಹೂವ ಮುನಿ | 
ಗಳ ಪಾದ1 ಕರ್ಪಿಸುವ | ಳು . 


|| ೧೩೩ || 


ಮೂರುಪ್ರದ | ಕ್ಷಣೆ ಗೈವಳು | 
ಮಾರಿ ಭಕ್ತಿ | ಭಾವದೊಳು | 
ಸೇರಿ ಮತ್ತೆ | ಪರ್ಣಾಶ್ರಮದೊ | ಳು | ಕುಳಿತುಕೊಂಡು | 
ಶ್ರೀರಾಮನ| ಧ್ಯಾನ ಮಾಳ್ಳು 

|| ೧೩೪ || 
ರಾಮ ಶ್ರೀ ರಾ | ಮಾಯೆನ್ನುತ | 
ರಾಮನಾನು | ಕೊಂಡಾಡುತ್ತ | 
ನೇಮದಿಂದ ! ದಿನವ ಕಳೆಯ | ಲು - ಜಾ | ನಕಿಗಿಂತು | 
ನೌಮಾಸ| ತುಂಬಿದ್ದಾಯಿ | ತು 

|| ೧೩೫ || 


೪೮ ರಾಗ ವರಾಳಿ.. ಏಕತಾಳ ೪ 
ಅಂಗನೆ ಸೀ | ತೆಗೊಂಭತ್ತು | ತಿಂಗಳಾಯಿ |ತುಕೋಮು | 
ಲಾಂಗಿಗೆ ಸಂ | ತಾಪ ಹೆಚ್ಚಿ | ಮುಂಗಾಣಿಸಿ | ತು - || ಪಲ್ಲವಿ || 
ಸುತ್ತಮುತ್ತ | ಲಿರುವ ಮುನಿ | ಪತ್ನಿಯರೆ | ಲ್ಲ - ಕೂಡಿ | 
ಮತ್ತಗಜ | ಗಮುನೆಯ ಆ | ಸತ್ಯ ನೋಡು| - || 
ಮತ್ತದಕ್ಕೆ ಬೇಕಾದಂಥ | ವಸ್ತುಗಳೆ | ಲ್ಲ - ತರಿಸಿ | 
ಸುತ್ತಲು ಭೂ | ಜಾತೆಯ ಕಾ | ಯುತ್ತಲಿರ್ದ | ರು || ೧೩೬ || 
ನಾರಿಯ1ರ | ತ್ರಿತ ಸುಳಿವ | ಕಾರಣ ಕಂ | ಡು ಮುನಿ | 
ಬೇರೇನಿನ್ನಾ | ಹುದೊ ಯೆಂದು | ಬೆದರುತಿರ್ದ | ನು || 
ನಾರಾಯಣನೆ | ಗತಿ ಎನ್ನುತ್ತ | ವಾಲ್ಮೀಕಿ ತಾ | ನು - ಮತ್ತೆ | 
ಮೂರು ದಿನದಿ! ಹಗಲೂ ಇರುಳೂ | ಕಾಯುತಿದ್ದ | ನು - || ೧೩೭ || 

೪೯ ವಾರ್ಧಿಕಷಟ್ನದಿ 
ಮಂದಗಾಮಿನಿ ಸೀತೆ ಶುಭಲಗ್ನ ಶುಭತಿಥಿಯೊ 
ಳೊಂದಿರುಳು ಪಡೆದಳಿಬ್ಬರು ಕುಮಾರಕರ ಸುರ 
ದುಂದುಭಿಯು ಮೊಳಗಿತಾಕಾಶದಲಿ ಸುರರು ಜಯವೆಂದು 

ಪೂಮಳೆಗರೆಯಲು | 


1 ರು ಮುತ್ತತ್ತಿತ್ತ ತಿರುಗುವ ಕಾರಣ ಕಂಡು ( ಕಾ ) 
26 


೪೦೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುಂದೆ ರವಿಕುಲದ ಬೆಳೆ ಹಸನಾಯ್ತು ರಘುವಂಶ 
ಸಿಂಧುಚಂದ್ರಮ ' ರೋ ಜಾನಕಿಯ ಪುಣ್ಯಾಂಕುರದ 
ಬಂಧುರವೊ ಎಂದು ತೋರಿತು ನೋಳವರ ಕಣ್ಮನಕ್ಕೆ 

ಬೆಳಗಿದರಿರ್ವರು || ೧೩೮ | | 


೫೦ ರಾಗ ಕಾಂಭೋಜಿ ಏಕತಾಳ ೪ 
ವಾಲ್ಮೀಕಿ 

ಹೆತ್ತ ಮಕ್ಕಳ | ಬಾಳಂತಿಗೆ | ಹತ್ತು ರಾತ್ರಿ | ಯಾದಮೇಲೆ | 
ಚಿತ್ತೈಸಿ ನಾ | ಲ್ಮೀಕಿ ಮುನಿ | ಪೋತ್ತಮನಂ | ದು || 
ಶಾಸ್ತ್ರವಿಧ | ದುತ್ತಮ ಪು | mಾರ್ಚನೆಯ | ಮಾಡಿ ಮಂತ್ರ | 
ಯುಕ್ತದಿಂದ | ಕಾರ್ಯಂಗಳ | ವಿಸ್ತರಿಸಿ | ದ 

|| ೧೩೯ || 


ಸೋನುಸೂರ್ಯ 1 ರಂತಿಪ್ಪ ಸ | ತೋಮಲಾಂಗ | ರಿರ್ವರಿಗೆ | 
ಪ್ರೇಮದಿ ಕು | ಶಲವರೆಂದು / ನಾಮವಿಟ್ಟ | ನು 

|| ೧೪೦ | | 


ಆ ಕುಮಾರ | ರಿಬ್ಬರ ಶು | ಭ ಕರಣ | ಗಳನೆ ನೋಡಿ| 
ತಾ ಕರುಣಿಸಿ | ಸೀತೆಗೆ ನಾ | ಲ್ಮೀಕಿ ಪೇಳಿ | ದ || 
ಕೋಕಿಲಸು | ವಾಣಿ ಕೇಳಿ | ಶ್ರೀ ಕುಮಾರ | ರಿಬ್ಬರು ಭೂ | 
ಲೋಕದೊಳು | ಜಾಣರೆನ್ನಿ | ಸಿಕೊಂಡಿರ್ಪ | ರು || ೧೪ | | 


ಸೃಷ್ಟಿ ಜಾತೆ | ನಿನ್ನ ಮಕ್ಕಳ್ | ಪುಟ್ಟಿದ ಲ | ಗದ ಗುಣದಿ | 
ಅಷ್ಟ ದಿಕ್ಷಾ | ಲಕರಿಂದಲೂ | ಶ್ರೇಷ್ಠರೆನ್ನಿ | ಸಿ … || 
ಕಷ್ಟದಿಂದ | ತಂದೆಮಕ್ಕ | ಷ್ಟವಾಗಿ / ಮುಂದಯೋಧ್ಯಾ | | 

ಪಟ್ಟಣವಾ | ಊರು ಕೇಳವ್ವ | ದೃಷ್ಟಾಂತವಿ | ದು || ೧೪೨ || 
ವಚನ|| ಈ ರೀತಿ ವಾಲ್ಮೀಕಿ ಮುನಿಪತಿಯು ಬಾಲರಿಂಗೆ ನಾಮಕರಣವಂ ಮಾಡೆ 
ಸುರನಾರಿಯರು ತೊಟ್ಟಿಲೊಳಿಕ್ಕಿ ತೂಗಿ ಹಾಡಿದರದೆಂತೆನೆ – 

೫೧ ಜೋಗುಳ ಪದ. - ಅಟತಾಳ ೩ 
ಜೋ ಜೋ | ಜೋ ಜೋ | ಜೋ ಜೋ | ಎನುತ | 
ಜೋಗುಳ | ನನು ಪಾಡಿ | ದರು ಸತಿ | ಸಹಿತ 

|| ೧೪೩ || 


1 ನ ( ಕಾ ) 


ಕುಶಲವರ ಕಾಳಗ , 


೪೦೩ 


| 


ಜೋ ಜೋ , | ಬಾಲಕ | ರೊಳು ಹೊಸ) ರನ್ನ 
ಜೋ ಜೋ | ರಘುಕುಲ | ತಿಲಕ ಮೋ | ಹನ್ನ 


|| ೧೪೪ || 


|| ೧೪೫ || 


ಜೋ ಜೋ | ಶ್ರೀರಾಮ | ಚಂದ್ರಕು | ಮಾರ | 
ಜೋ ಜೋ | ದಶರಥ | ರಘುಕುಲೋ | ದ್ದಾರ. . . 
ಜೋ ಜೋ | ಲವಬಾಲ | ಗುಣಗಣ | ಶೀಲ - | 
ಜೋ ಜೋ | ಕುಶತನು | ಜನೆ ಗುಣ | ಲೀಲ 


|| ೧೪೬ || 


| 


ಜೋ ಜೋ | ಕುಶಲವ | 1ರೆಂದೋಲಾ| ಡು 
ಜೋಡೆಯ | ರೆಲ್ಲ ತೂ | ಗಿದರು ಪಾ | ಡುತ್ತ 


|| ೧೪೭ || 


೫೨ ದ್ವಿಪದಿ 
ಮೊಲೆಹಾಲನುಣುತಿರುವ ಮಕ್ಕಳಿರ್ವರಿಗೆ ! 
ಹಲವು ಮಿಗಲಾ ದಿವಸ ವರುಷ ನೆಲೆಯಾಗೆ 


|| ೧೪೮ || 


ತಪಸಿನಾಶ್ರಮದೊಳಗೆ ತನೆಯರಿರೆ ಕಂಡು | 
ಚಪಲಾಕ್ಷಿ ಮನದೊಳಗೆ ಚಿಂತಿಸುವಳಂದು 


|| ೧೪೯ || 


ಪರದೇಶಿ ಸುತರಿವರ ಪಾಪವೇ ಎಂದು | 
ತರಳೆ ದುಃಖಿಸೆ ಮುನಿಪ ತಾ ತಿಳಿದನಂದು 


|| ೧೫೦ || 


ವಾಲ್ಮೀಕಿ 

ಸುರಪುರಕೆ ಕಳುಹಿದನು ಶಿಷ್ಯರನು ಬೇಗ | 
ಸುರತರಳರಾಭರಣಗಳ ತಂದರಾಗ 


|| ೧೫ || 


ಮಕುಟದರಳೆಲೆ ಮುತ್ತು ಮತ್ತದರ ಸುತ್ತೂ | 
ಅಖಿಲ ರತ್ನಾದಿಗಳು ಹದಗೊಳಿರುತಿತ್ತು 


-|| ೧೫೨ || 


1 ರೆಂದು ಕರೆಯು ( ಕಾ ) 


೪೦೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾಲಲಂದುಗೆ ಗೆಜ್ಜೆ ಕಡಗ ಕೈ ಬೆರಳ | 
ಸಾಲಾದ ಉಂಗುರವು ಸರಪಣಿಯ ಕೊರಳ | 


|| ೧೫೩ || 


|| ೧೫೪ || 


ಹುಲಿಯುಗುರು ಒಡ್ಯಾಣ ಹೂವಿನಂಗಿಗಳ | 
ಬಲು ಪ್ರಕಾಶದೊಳಿರುವ ಬಹುಭೂಷಣಗಳ 
ತೊಡಿಸಿದನು ಮಕ್ಕಳಿಗೆ ತಕ್ಕ ವಸ್ತುಗಳ | 
ಉಡಿಸಿದನು ಮುನಿರಾಯ ಉಡುವ ಪಟ್ಟಿಗಳ 


* || ೧೫೫ || 


೫೩ ರಾಗ ಶಂಕರಾಭರಣ - ಮುಟ್ಟೆ ತಾಳ ೩ 


ಸೀತೆ 


ಕಂಡು ಸೀತೆ | ಹರ್ಷವಾಂತ | ಳು | 
ಪುಂಡರೀಕ | ವದನೆ ತನ್ನ | ಮಕ್ಕಳಾ, | ಚೆಲುವಿಕೆಯನು || ಪಲ್ಲವಿ || 
ಶಶಿಯ ಪೋಲ್ವ ! ಮುದ್ದು ಮುಖದೊ | ಆಸೆನ ಕದಪಿ | ನಲ್ಲಿ ಹೊಳೆವ | 
ಮಿಸುಪ ಕರ್ಣ | ಕುಂಡಲಂಗ | ಲೈಸೆದು ಜೋಲು| ತ ||| 
ಕುಸುಮಶರನ | ಬಾಣವೆರಡು | ಶಿಶುಗಳಾಯ್ಕೆ | ಚೆಲುವ ಬ, | 
ಣ್ಣಿಸುವೊಡರಿದು | ಕುಶಲವರ ಸಂ | ತಸದಿ ಬರುವ | ಮಕ್ಕಳನ್ನು || ೧೫೬|| 


ಗೆಜ್ಜೆ ಕಾಲಂ | ದುಗೆಗಳುಲಿಯೆ | ಪ್ರಜ್ವಲಿಸ ಮಾ | ಗ್ಯಾಗಳೊಲೆಯೆ | 
ವಜ್ರದ ಕೆ | ತ್ತಿಗೆಯ ಮುಕುಟ | ಶಿರದೊಳೆಸೆಯ | ಲು || 
ಸಜ ನರೆದೆಯ | ಮಣಿಗಳೊ ಬಲು | ದುರ್ಜನರೆಡೆಗೆ | ಕಣೆಗಳೊ ಎನೆ | 
ಲಜ್ಜೆಯಿಂದ | ಒಲೆದು ನಲಿದು | ಹೆಜ್ಜೆಯಿಡುವ | ಮಕ್ಕಳನ್ನು || ೧೫೭ || 


೫೪ ರಾಗ ಭೈರವಿ _ ಜಂಪೆತಾಳ ೧ 
ವಾಲ್ಮೀಕಿ 

ಮೂರು ವರು | ಷದ ಮೇಲೆ| ಮುದದಿಂದ | ಮಕ್ಕಳಿಗೆ | 
ಹೇರಂಬ | ನಕ್ಕರನ | ನಾರಂಭಿ | ಸಿದನು 
ಬರಹವೆ | ಲವ ಕಲಿತು | ಬಂದ ಮ | ಕ್ಯಳ ನೋಡಿ| 
ಗುರು ವೇದ ! ಶಾಸ್ತ್ರಗಳ | ಗುಣದಿ ಕಲಿ | ಸಿದನು . 


|| ೧೫೮ || 


|| ೧೫೯ || 


ಕುಶಲವರ ಕಾಳಗ 


೪ಂಚಿ 


|| ೧೬೦ || . 


ಸಂಗೀತ | ವಿದ್ಯೆಯನು / ಸಾಧಿಸುತ | ಪಾಡಿದರು | 
ವಿಂಗಡಿಸಿ | ನುಡಿಸಿದರು | ವೀಣೆಗಳ | ಸ್ವರವ 
ಆ ಮುದ್ದು ! ಮಕ್ಕಳಿಗೆ | ಅರ್ತಿಯಲಿ | ವಾಲ್ಮೀಕಿ| 
ರಾಮಾಯ | ಣದ ಕವಿತೆ | ಸಾಮದಲಿ | ಕಲಿಸಿ 


|| ೧೬ || 


ವಚನ || ಇಂತು ಸಕಲ ವಿದ್ಯೆಯಂ ಕಲಿತಂಥವರಾಗಿ ಕುಶಲವರು ಒಂದಾನೊಂದು ದಿನ 

ಮುನಿಯೆಡೆಗೆ ಬಂದು ಏನೆಂದರು ಎಂದರೆ 


( ಕುಶಲವರೊಡನೆ ವಾಲ್ಮೀಕಿಯ ಪ್ರವೇಶ). 

೫೫ ರಾಗ ವರಾಳಿ ಏಕತಾಳ ೨ 
ಕುಶಲವರು 

ಜಯ ಜಯಾ ಮ | ಹಾ | ಮುನಿವರೇ | ಇ - ಸಾಹಿ | 
ಭಯವಿನಾಶ | ನ | ಅಗ್ರಗ | ಣ್ಯ 

|| ಪಲ್ಲವಿ || 
ಬುದ್ದಿ ವಂತ | 1ರು - ನಾ | ವಾದನ | ಯ್ಯ1 ಬಿಲ್ಲು | 
ವಿದ್ಯೆಯ ಕಲಿಸಬೇಕು | ಎನಗೆ ನೀ | ವು 

|| ೧೬೨ || 
ಬೇಟೆಗೆ - 1 ಪೋಪಮಕ್ಕ | ಬೆಲ್ಲ ಕಂ , | ಡುನಗೆ | 
ಪಾಟ ಮಾಳ | ರಯ್ಯ ನಮ್ಮ | ಹೆಡ್ಡರೆಂ, | ದು - || ೧೬೩ || 
ಕರುಣಿಸಿದಿ | ೦ - ೨ | ದೈಗಳನೆ, 1 . ನಮ್ಮ | 
ಗುರುವೆ ನಿನ್ನ | ಕರುಣೆಗಿನ್ನು | ಎರಕವಿ , ! 

|| ೧೬೪ || 
ಸಣ್ಣವರ | ಯ್ಯ - ನಿಮಗೆ| ಬಿಲ್ಲುವಿ - ದ್ಯ - 1 
ಬಣ್ಣವ,| ಭೀಗ ಕೇಳಿ | ರಪ್ಪಗಳಿ | ರ 

|| ೧೬೫ || 
(ಸೀತೆಯ ಪ್ರವೇಶ) 

೫೬ ರಾಗ ಕಾಂಭೋಜಿ - ಏಕತಾಳ ೪ 
ವಾಲ್ಮೀಕಿ 

ನೋಡು ಜಾ | ನಕಿ ನ | , ಕ್ಯಳು ಬಿಲ್ಲು | ವಿದ್ಯಮ | 

ಗಾಡದಿ | ಕಲಿಸೆಂದು |, ಕಾಡುತ್ತ | ಲಿಹರಿಂದು || ೧೬೬ || 
1 ರಾದೆನಯ್ಯ ! ನಾವುನ| ನಗೆ ( ಕಾ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಚೆಲುವ ಬಾ ! ಲಕರಿವರು |, ಬಲವಂತ ! ವಾಗಿಹ | 
ಕಲಿಗಳೆ | ದುರು ನಿಂತು | , ಕಾದಿಕೊಲ್ಲುವರೆಂತು 


|| ೧೬೭ || 


ಸುಲಭವ | ಲೈನಲಿಂದು ! , ಛಲಮಾಡು | ವರು ಬಂದು | 
, ಹುಲಿವರಿ | ಗಳು ಹೊಲ | ಹುಲ್ಲ, ಮೇ | ಯುವನೆ ಹೇಳು || ೧೬೮ || 


೫೭ ಭಾಮಿನಿಷಟ್ನದಿ 
ಆಗಲಾ ಮುನಿಯೆಂದ ವಚನವ 
ನಾಗವೇಣಿಯು ಕೇಳು ಪ್ರೇಮದಿ 
ಯೋಗಿಮುನಿಪತಿಗೆರಗಿ ಮಕ್ಕಳ ನೋಡಿ ನಗುತಿರಲು1 | 
ಆಗದಾಗದು ಗುರುವೆನುತ ತಲೆ 
ವಾಗಿ ಸೀತೆಯ ಕರೆದು ಮೆಚ್ಚಿಸ 
ಲಾಗ ಮಕ್ಕಳಿಗೆಂದಳಬಲೆ ವಿವೇಕಮಾರ್ಗಗಳ 


|| ೧೬೯ || 


- ೫೮ ರಾಗ ಪಂತುವರಾಳಿಮಟ್ಟಿ ತಾಳ ೨ 


ಸೀತೆ 


ಸದರವಲ್ಲ | ಬೇಟಿ ಮಕ್ಕಳಿ | ರ ಸ | ಣ್ಣವರು ನಿಮಗೆ || ಪಲ್ಲವಿ || 
ಸದರನಲ್ಲ | ಬೇಟೆ ನಿಮಗೆ| ಯದರ ತಳ್ಳಿ | ಬೇಡ ನನಗೆ| 
ಚದುರರ್ನಿವು | ಚಿಣ್ಣರು ಮುನಿ | ಪದದ ಸೇವೆ | ಮಾಡುತ || 
ಮುದದಿ ವೇದ | ಶಾಸ್ತ್ರ ಪೌರಾ | ಣದ ಸುಗೀತಿ | ರಾಜ್ಯನೀತಿ| 
ಯದನು ತಿಳಿದು | ಮೇಲೆ ನಾನಾ | ಯುಧದ ವಿದ್ಯೆ | ಕಲಿಯಿರಪ್ಪ ||೧೭all 


ಕಾಡಿನೊಳಗೆ | ಬಹಳ ಕರಡಿ | ಸಿಂಹ ಶಾ , | ರ್ದೂಲ ಹಂದಿ | 
ಕಾಡುತಿಹವು | ವಿಷಸರ್ಪಗ | ಳಾಡಿ ಕೂಡಿ| ಬೆದರಿಸುವವು | 
ಮೂಢರ, | ಕಸರು ಮನೆಯ | ಮಾಡಿರುವರು | ಕಂಡ ಜನರ | 
ಪೀಡಿಸುವರು | ಸಟೆಮಾತಲ್ಲ | ಕೇಡು ಬಪ್ಪು | ದು , ಮಕ್ಕಳಿರ || ೧೭೧ || 


1 ಪೇಳ ಳು ಭಾವ ಭಕ್ತಿಯಲಿ ( ಕಾ) . 


೪೦೭ 


ಕುಶಲವರ ಕಾಳಗ 


ಕುಶಲವರು 

ಸೀತೆ ಬೇಡ | ವೆಂದು ಪೇಳ | ಮಾತ ಕೇಳ | ದೆ | ಮುನಿ | | 
ನಾಥನಡಿಗೆ | ನಮಿಸಿ ಧನುವ | 1ಚಾತುರ್ಯದಿ! | ಸಿಡಿಯುತ.. . | 
ಆತು ಶರವ | ತೊಡುವ ಬಿಡುವ | ರೀತಿ ಕಣದಿ' | ಕಲಿಯುತಾ ಕಿ | 
ರಾತಮಕ್ಕ | ಳೊಡನೆ ಮೃಗ | ವಾತವನ್ನು | ಸದೆದರಾಗ || ೧೭೨ || 

೫೯ ಭಾಮಿನಿಷಟ್ನದಿ 
ಹುಲಿ ಕರಡಿ ಶಾರ್ದೂಲ ಸಿಂಹ 
ಜ್ವಲಿತಗಜ ಕಾಡೋಣ ಹಂದಿಯ 
ಬಳಗವನು ಎಸೆದೆಸೆದು ಮೃಗಜಾತಿಗಳ ಸಂಹರಿಸಿ | 
ನಲಿದು ಬಹರಾಶ್ರಮಕೆ ಈ ಪರಿ 
ಕಳೆಯುತಿರಲೊಂದು ದಿನ ವರುಣನು 
ಕಳುಹಿದೋರ್ವನು ಬಂದು ಮುನಿಪದಕೆರಗುತಿಂತೆಂದತಿ || ೧೭೩ || 


( ವರುಣದೂತನ ಪ್ರವೇಶ) 

೬೦ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ವರುಣದೂತ 

ಚಿತ್ತಯಿಸು ಮುನಿ | ನಾಥ ವರುಣನು | 
ಮತ್ತೆ ಯಜ್ಞವ | ನಡೆಸಲೋಸುಗ || 
4ವಿಸ್ತರದಿ ಕಳು | ಹಿಸಿದ ಓಲೆಯ | ನಿತ್ತು ನಿಮಗೆ 


|| ೧೭೪ || 


ಕಾದಿಹರು ಕೂ | ಡಿರುವ ಋಷಿಗಳು | 
ಹಾದಿಯನ್ನೀ | ಕಿಸುವನಬ್ಬಿ ಪ | 
ಓದಿ ನೋಡೀ | ಕಣವೆ ತೆರಳೆಂದು | ಪಾದಕೆರಗೆ 


|| ೧೭೫ || 


ಓಲೆಯನು ಕೊಂ | ಡಾಕ್ಷಣವೆ ಮುನಿ | 
ಪಾಲ ಸೀತೆಯ | ಕರೆದು ಪೇಳಿದ | 
ಲೋಲಲೋಚನೆ | ಕರೆಯಿಹುದು ಪಾ | ತಾಳದಿಂದ 


|| ೧೭೬ || 


1 ಖಾತಿಯಿಂದ ( ಓ ) 2 ಯನ್ನು ( ಕಾ , ಅ) 3 ಬಿನ್ನೈಸಿದನು ಮುನಿಯೊಡನೆ ( ಓ , ಕಾ ) 
4 ಉತ್ತರವ ( ಅ) 5 ದಿಹರು ( ಕಾ ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೬೧ ರಾಗ ತೋಡಿ _ ಏಕತಾಳ ೪ 


ವಾಲ್ಮೀಕಿ 

ಪೋಗಿ ಬರು | ನೆ ಯಾಗಕ್ಕೆ ! ಈಗ ಮಕ್ಕಳ್ | ಜೋಕೆ … | 
ನಾಗವೇಣಿ | ನಿನ್ನ ಕುವರ | ಪೋಗದಿರಲಿ | ದೂರ 


|| ೧೭೭ || 


ಎಂದಿಗೆ ಬ | ರುವಿರಿ ಇತ್ಯ | ತಂದೆ ಮುನಿ | ರಾಯ | 
ಕಂದರಿರ್ವ | ರೇ ಬೇಸರ್ವ | ರಂದಳಾಗ | ಸೀತೆ 


|| ೧೭೮ || 


ನಾಳೆ ಬರುವೆ | ನೆಂದು ಮತ್ತಾ | ಬಾಲರ ನೋ | ಡು 
ಲೀಲೆಯಿಂದ | ಮುದ್ದು ಮಾಡಿ | ಕಾಲಿಗೆರಗಿ | ಸುತ್ತ 


| 

|| ೧೭೯ || 


- ೬೨ ರಾಗ ನಾದನಾಮಕ್ರಿಯೆ.. ಅಷ್ಟ ತಾಳ ೧. 
ಕುಶಲವರು 

ನಾಳೆ ಬ | ಹದು ಬದ್ಧ | ವೇನಯ್ಯ …..ಮುನಿ || 
ಪಾಲ ಬೇ | ಸರ್ವೆವು1 ನಾನಯ್ಯ | 
ನಾವು ಸಂ | ಗಡ ಬಂದ | ರಾಗದೇ | ಅಲ್ಲಿ | 
ನೀವು ಹೋ | ಗದೆ ಯಜ್ಞ | ಸಾಗದೆ 


|| ೧೮೦ || 


ವಾಲ್ಮೀಕಿ 

ಥರವಲ್ಲ | ವಿಪಿನದೊ | ಳೊಬ್ಬಳೆ | ಅಮ್ಮ || 
ಅರೆಗಳಿ | ಗೆಯು ಬಿಟ್ಟು | ಇರುವಳೆ || 
ತರಳರು ! ನಡೆವುದೆಂ | ತಲ್ಲಿಗೆ - | - ಸುಮ್ಮ | 
ನಿರಿ ನಾಳೆ | ಬಹೆನು ನಾ | ನಿಲ್ಲಿಗೆ 


|| ೧೮೧ || 


ಒಬ್ಬೊಬ್ಬ ! ರ್ತಿರುಗದಿ | ರಡವಿಗೆ | ಕುಶ | 
ದರ್ಭೆಗೆ | ಹೊರಡ ಬೇ | ಡಾಚೆಗೆ || 
ಇಬ್ಬರೂ | ಜೋಡಾ, | ಗಿರಿಯೆಂದು | - ಮುನಿ | 
ತಬ್ಬಿ ಬೀ | ಳ್ಕೊಂಡುನಡೆದನಂದು 


|| ೧೮೨ || 


(ಸೀತೆ ಮತ್ತು ವಾಲ್ಮೀಕಿಯ ನಿಷ್ಕನಣ) 


ಕುಶಲವರ ಕಾಳಗ 


೪೦೯ 


ಯಜ್ಞಾಶ್ವಬಂಧನ 

೬೩ ಭಾಮಿನಿಷಟ್ನದಿ 
ತೆರಳಿದನು ಮುನಿಯತ್ತ ಕುಶ ತಾ . 
ವರವಿಸಿನದೆಡೆಗಿತ್ತಲಾ ಲವ 
ತರಳರೊಡನಾಡುತ್ತಲಿರಲಾಶ್ರಮಸಮೀಪದಲಿ | 
ಇರುತಿರಲು ಲೀಲೆಯೊಳಯೋಧ್ಯಾ 
ಪುರದ ವೃತ್ತಾಂತವನು ಪೇಳುವೆ 
ಧರಣಿಪತಿ ರಘುನಾಥ ಜನಹತ್ಯೆಯನ್ನು ಕಳೆವುದಕೆ 

(ಕುಶಲವರ ನಿಷ್ಮ ಣ ಮತ್ತು ರಾಮನ ಒಡೋಲಗ) 


|| ೧೮ || 


೬೪ ರಾಗ ಕಾಂಭೋಜಿ. ಜಂಪೆತಾಳ ೨ 


ರಾಮು 


ಅಶ್ವಮೇ | ಧನ ರಚಿಸ | ಬೇಕೆಂದು ! ಶ್ರೀರಾಮು | 
ಶಶ್ವತದಿ | ಸನ್ನಹನ | ತರಿಸಿ || 
ವಿಶ್ವಮಿ | ತ್ರಾದಿಗಳು | ಯಾಗಶಾ | ಲೆಯ ರಚಿಸಿ | 
ವಿಶ್ವನಾ | ಯಕ ದೀಕ್ಷೆ | ವರಿಸಿ 


|| ೧೮೪ || 


|| ೧೮೫ || 


ನಮ್ಮಲ್ಲಿ | ಕುದುರೆಯನು | ತರಿಸಿಶೃಂಗರಿಸಿ ಶಾ | 
ಸೊಕ್ತದಿಂ | ಪೂಜೆಗಳ | ನಡೆಸಿ? -II 
ಉತ್ತಮದ | ಬಿರುದುಗಳ | ಬರೆದು ಕುದು | ರೆಯ ಹಣೆಗೆ | 
ಸುತ್ತಿದರು | ಮಂತ್ರವಿಧಿ | ವೆರಸಿ 

( ಎಲ್ಲರ ನಿಷ್ಕನಣ) 
ಆನೆ ಕುದು 1 ರೆಯು ಮಂದಿ | ಸೇನೆ ಮಾ | ರ್ಬಲ ಸಹಿತ | 
ತಾನೆ ತೆರ | ಳಿದನು ಶ | ತುಪ್ಪ - 1 
ನಾನಾವಿ | ಧಡಿ ಮೊರೆವ | ವಾದ್ಯಸಂ | ದಣಿಯಿಂದ ! 
ಲಾನಂದ | ದಲಿ ಪೊರಟು | ಪುರವ 


|| ೧೮೬ || 


ಅಂಗ ಕಾಂ | ಭೋಜ ಕ | ರ್ಣಾಟ ಮಾಳವ ಗೌಳ | 
ನಂಗ ಮಲೆ | ಯಾಳ ದ್ರಾ | ವಿಡರ || 


1 ಹಿ ( ಕಾ ) , 2 ಮಂತ್ರೋರದಿ ಪೂಜೆಯನ್ನು ರಚಿಸಿ ( ಓ , ಕಾ ) 


೪೧d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಸಂಗರದಿ | ಸೋಲಿಸುತ | ಸರಕುಕ | ಪ್ರವಗೊಂಡು | | 
ಹಿಂಗದೆ | ಲ್ಲರನು ಒಳ | ಗೊಂಡು 


|| ೧೮೭ || 


ಛಪ್ಪನ್ನ | ದೇಶದೊಳ 1 ಗಿಪ್ಪ ರಾ | ಯರ ಕೈಯ | 
ಕಪ್ಪವನು | ಸೆಳೆದುಧುರ | ವಾಂ ' ತು || 
ತಪ್ಪದೇ | ನಂದಿ ಕುದು | ರೆಯ ಸಹಿತ | ವಾಲ್ಮೀಕಿ| 
ಇಪ್ಪಾಶ್ರ | ಮಕೆ ಬಂದ | ರೆಲ್ಲ 


|| ೧೮೮ || 


( ಯಜ್ಞಾಶ್ವ ಸೇನೆ ಸಹಿತ ಶತ್ರುಘ್ನನ ಪ್ರವೇಶ, ಆಮೇಲೆ ಲವಕುಶರು) 


ಲವ 


ಎತ್ತಣ ತು | ರಂಗವಿದು | ಪೊಕ್ಕು ಪೂ 1 ದೋಟಗಳ | 
ಕತ್ತರಿಸಿ | ಕೆಡಿಸಿತೆಂ | ದೆನುತ || 
ಚಿತ್ರದಲಿ | ಕೋಪಿಸುತ | ಹರಕೆ | ಬಂದು ಲವ | 
ಮಸ್ತಕದ | ಲಿಪಿಯನೋ | ದಿದನು 


|| ೧೮೯ || 


೬೫ ರಾಗ ಘಂಟಾರವ - ಜಂಪೆತಾಳ ೩ 
ವೀರವಿತ | ರಣ ಶೂರ | ವಿಜಯಸ | ದು ಣಸಾರ | 
ಸಾರಸಾಂ | ಬಕ ಧೀರ | ಶರಧಿಗಂ | ಭೀರ 


|| ೧೯೦ || 


|| ೧೯ || 


|| ೧೯೨ || 


ವೈರಿಮದ | ಗಜಸಿಂಹ | ವಾಸನಾ | ರ್ಚಿತ ಧರ್ಮ | 
ಪೌರುಷಾ ! ಗ್ರಣಿ ರಾಮ | ಭಳಿರೆ ನಿ / ಸೀಮ 
ಈತನದು | ಯಜ್ಞಾಶ್ವ ! ನಿದರ ಕ | ಮೈದರೀಗ | 
ಭೂತಳದೊ | ಳವ ಜಾಣ | ಭುಜಬಲ | ತ್ರಾಣ 
ಹೀಗೆಂದು 1 ಬರೆದ ಲಿಪಿ | ಯೋದಿನೋ | ಡಿದ ಲವನು | 
ಮೂಗಿನಲಿ | ಬೆರಳಿಟ್ಟು | ತೂಗಿದನು | ಶಿರನ 

೬೬ ರಾಗ ಶಂಕರಾಭರಣ ಅಷ್ಟ ತಾಳ ೨ 
ಸೀತಾ, 1 ನಂದನ | ನು - ಓ | ಲೆಯ ನೋಡಿ! 
ನೇತರ | ಬದುಕೆಂದ| ನು || 


|| ೧೯೩ || 


1 ತರವರಿ ( ಕಾ, ಓ) 


2 ರ್ಜಿ ( ಕಾ ) 


ಕುಶಲವರ ಕಾಳಗ 


೪೧೧ 


ಭೂತಳ | ದೊಳಗೊರ್ವ | ಖ್ಯಾತನಾ | ಗಿಹ ಮೇಲೆ | 
ಸೇತುಗ | ರೆಂದೆಂಬ | ಮಾತು ಬಂ ! ತನಗೆ 


|| ೧೯೪ || 


ಬಂದದ್ದೆ | ಲ್ಲವು ಬರ | ಲಿ - ಈ | ಪ್ರಾಣವು | 
ಇಂದೇ ಹೋ | ದರು ಹೋಗ| ಲಿ | | 
ಮುಂದುವ | ರಿಯಲು ತಾಮ್ | ಮುನಿ ಕೋಪಿ ಸಲಿ ಬಿಡೆ | 
ನೆಂದು ಹ | ತಿರೆ ಬಂದು 1 ನಿಂದು ನೋ | ಡಿದನು || ೧೯೫ || 


ಮರನ ಬ | ಳ್ಳಿಯ ತೆಗೆ | ದ . ಆ | ಕುದುರೆಯ | 
ಕೊರಳ ಸಂ ದಿಗೆ ಬಿಗಿ | ದ || 
ನರಕದ / ಳಿಗೆ ಕಟ್ಟ | ಲರಸುಗ | ಇದು ಬಿಡು | 
ಪರಿಹಾಸ್ಯ | ವಲ್ಲೆoದ| ರರಿದು ಬಾ | ಲಕರು . . 


|| ೧೯೬ || 


ಮನದಿ ಹೂಂ | ಕರಿಸಿದ | ನು ಕೈ | ಯೊಳಗಿದ್ದ | 
ಧನುವ ರೋಂ | ಕರಿಸಿದ | ನು || 
ಅನುಮಾನ | ವೇನು ಹ | ತಿರಬಂದು | ಕಟ್ಟಿ ರ್ದು | 
ದನು ಬಿಡೆ | ತುರಗವ | ನೆಂದು ಗ | ರ್ಜಿಸಿದ 


|| ೧೯೭ || 


೬೭ ರಾಗ ಕೇದಾರಗೌಳ, ( ಆಹೇರಿ) - ಜಂಪೆತಾಳ ೩ 
ಕಂಡು ಬೆರ 1 ಮಾದರಿವ | ರಲ್ಲ. ಇವನ 1 
ದಿಂಡತನ | ಕೀಗ ಬಾ | ಲರೊಳು ಜೋ | ಡಿಲ್ಲ . 


|| ಪಲ್ಲವಿ || 


ಮುದ್ದು ಮೊಗ | ಮುಗುಳ್ಳಗೆಯ | ಮುನಿ ಬಾಲ | ಕರ ಕೆಳೆಯ | 
ತಿದ್ದಿದ ಕಿ ! ರೀಟಗಳ | ಥರಥರದ | ಮಾಟಗಳ | 
ಬುದ್ದಿ ನಂ 1 ತರ ನುಡಿಯ | ಬಲ್ಲತನ | ಗಳ ನಡೆಯ | 
ವಿದ್ಯೆಯನು | ಕಲಿತ ಬಾ | ಯೆರೆಯ ಕೈಯೊ | 
ಳಿದ್ದ ಧನು | ಶರವೆಸೆವ | ನೂತನದ 1 ಪರಿಯ 

|| ೧೯೮ || 


_ 1 ದು ಋಷಿಬಾಲಕರು ಪೇಳೆ ( ಅ) 2 ವೆಂದೆನೆ ನಸುನಗುತ ( ಕಾ ) 3 ದವರೊಡನೆ 
ಹಗೆ ( ಕಾ ) 


ឬ០ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕಡಿದನಾ | ನೆಯ ಕರವ | ಬಡಿದ ಕುದು | ರೆಯ ಶಿರವ | | 
ಹೊಡೆದ ರಾ | ವರ ಬದಿಯ | ಒಡೆದ ಮಾ | ವುತರೆದೆಯ | 
ತಡೆದ ನೋ | ಡುವ ಭಟರ | ಹಿಡಿದನ | ಗ್ಗ ದಧಟರ | 
ಮಿಡಿದ ಮೈ | ರಕ್ತದೋ | ಕುಳಿಯ 1 - ಖಾತಿ || 
ನಡೆದ ರಣ | ರಂಗಸಾ | ಹಸದ ವೆ ! ಗೆಳೆಯ 


|| ೧೯೯ || 


ವಚನ | ಇಂತು ಮಾರ್ಬಲವ ಛಾನಾಹಾನಿಯಂ ಮಾಡೆ ಶತ್ರುಘ್ನಂ ಬಾಲಕನ 
ಸಮಾಸಕ್ಕೆ ಬಂದು ಏನೆಂದನು ಎಂದರೆ - 

೬೮ ರಾಗ ನಾದನಾಮಕ್ರಿಯೆ - 1 ಮುಟ್ಟೆ ತಾಳ ೨1 
ಶತ್ರುಘ್ನ 

ಯಾರ ಕಂದ | ನನ್ನ ನೀನು | ಅಂಜಿಕಿಲ್ಲ | ದೆ - ಇಂಥ | 
ಘೋರಕಾಡೊ | ಳೊರ್ವನೆ ನ | kಶ್ವ ಕಟ್ಟ 1 ದೆ || ೨೦೦ || 


ಲನ 


ಕಟ್ಟಿದರೇ | ನಾಯಿತಯ್ಯ | ದಿಟ್ಟಿನಾದ | ರೆ ಇದರ | 
ಬಿಟ್ಟು ಕೊಂಡು | ಪೋಗೊ ಧೈರ್ಯ| ನಷ್ಟುಂಟಾದ | - || ೨೦೧ || 


ಶತ್ರುಘ್ನ 

ನಾಡ ರಾಯ | ನೆಂದು ಮಾತನಾಡಬೇಡ | ವೊ - ನಿನ್ನ | 
ಕೂಡೆ ಯುದ್ದ | ಮಾಡಿ ಗೆಲ್ವ | ಅದೇನು ಗಣ್ಯತಿ| ವೊ 


|| ೨೦೨ || 


ಲವ .. 


ಬೇಡ ಬೇಡ | ಸುಮ್ಮನಿದ್ದು | ಪಂಥವೆನೋ | ಳು - ಅತ್ತ | 
ನೋಡಬಾರ | ದೇ , ಬಿದ್ದ ( ರಾರು ನಿನೊ | ಳು 


|| ೨೦ || 


ಶತ್ರುಘ್ನ 


ಮಕ್ಕಳು ಸ | ಣ್ಣವನೆಂದು | ಬಿಟ್ಟೆನು ನಿ | ನ್ಯ - ಇಂಥ | 
ಸೊಕ್ಕಿನವ , | ನೆಂದು ತಿಳಿಯ | ಲಿಲ್ಲವೊ ಮು | ನಮ್ || ೨೦೪ || 
ದಕ್ಕದು ದ | ಹೃದು, ಬಿಡು, | ಧರ್ಮವಲ್ಲ |ವೊನಿನಗೆ || 
ತಕ್ಕ ಬುದ್ದಿ | ಯಾಹದಿ, 1 ನ್ನು ತಡವಿಲ್ಲ | ವೋ ~ || ೨೦೫ || 


1 ಏಕತಾಳ ೨ ( ಕಾ ) 2 ದಷ್ಟು ಘನ ( ಕಾ ). 


ဂ 


ಕುಶಲವರ ಕಾಳಗ 


೬೯ ರಾಗ, ಕಾಂಭೋಜಿ- ಮುಟ್ಟೆ ತಾಳ ೪ 


ಲನ 


ನಿಲ್ಲು ನಿಲ್ಲೆ | ಲೋ ! ನೀನು ಸಮರ | ಕೆ - I 
ಬಲ್ಲೆ ನಿನ್ನ | ಬಗೆಯನೆಂದು | ಭುಲ್ಲವಿಸಿದ | ನು 


|| ೨೦೬ || 


ನೋಡಿ ಧನುವ / ನು - ಹೂಡಿಶರವ ನು 
ಕೂಡೆಕೂಡೆ| ಬಿಡಲು , ಕಡಿ | ದಾಡಿ ಬಿಸುಟ | ನು 


|| ೨೭ || 


ಶತ್ರುಘ್ನ 

ಕೋಪದಿಂದ | ಲೆ | ಭೂಪನನುಜ | ನು 
ಚಾಪವನ್ನು | ಸೆಳೆಯೆ ಲವಗೆ | ತಾಪ ಹೆಚ್ಚಿ | ತು 


|| ೨೦೮ || 


ಬೆಂಗಾವಲ ಭಟರು 

ಮತ್ತೆಯೆಲ್ಲ | ರೂ 1ಸುತ್ತು ಕವಿದ | ರು | 
ಎತ್ತಿ ಖಡ್ಗ | ನನ್ನು ಲವನ | ಮುತ್ತಿಕೊಂಡ | ರು || ೨೦೯ || 
ಬೊಬ್ಬಿರಿದ | ರು ! ಇಬ್ಬರ್ತಿವಿದ 1 ರು 
ಸರ್ಬ ಬಲವು | ಮುಸುಕೆ ಪೆಟ್ಟನ | ಹಬ್ಬವಾಯಿ | ತು || ೨೧೦ || 
ಸೀತೆಯಣುಗ | ನು ! ಧಾತುಗೆಟ್ಟ | ನು 1 
ಭೂತಳಕ್ಕೆ | Pಮೂರ್ಛವೋಗಿ| ಸೋತುಬಿದ್ದ ² | ನು - । ೨೧೧ || 

( ಎಲ್ಲರೂ ನಿಷ್ಕನಿಸುವರು, ಸೀತೆಯ ಪ್ರವೇಶ) 


2 


೭೦ ಭಾಮಿನಿಷಟ್ನದಿ 
ಗರುಡದೇವನ ಗರುವದುರುಬೆಗೆ 
ಉರಗನಿದಿರೇ ಸುತ್ತುಮುತ್ತಿಂ. 
ದರಿಭಟರು ಕುದರೆ ಲವಸೊರಗಿದನು ಮೂರ್ಛಯಲಿ | 
ತರಳನನು ಕೈಗಟ್ಟಿ ರಥದೊಳ 
ಗಿರಿಸಿ ಕುದುರೆಯ ಬಿಟ್ಟು ಮರಳಿದ 
ರರಿತು ತಾಪಸವಟುಗಳೆದಿಂತೆಂದರವನಿಜೆಗೆ . 


|| ೨೧೨ || 


1 ಎತ್ತಿ ನಿಂ ( ಕಾ ) 2 ಬಿದ್ದು ಮೂರ್ಛಯಾದ ತರಳ ( ಕಾ ) 


೪೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಭಯದಿಂದ ತತ್ತರಿಸುವ ಮುನಿವಟುಗಳ ಪ್ರವೇಶ). 

೭೧ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಮುನಿಪುತ್ರರು 

ಬೇಡವೆಂದರೆ | ಮಾತ ಕೇಳದೆ | 
ನಾಡಪಾಲರ | ಯಜ್ಞದಶ್ರನ | 
ಕಾಡಬಳ್ಳಿಯ | ಹರಿದು ಕಟ್ಟಿದ| ನೋಡಿ! ಲವನು 


|| ೨೧೩ || 


|| ೨೧೪ || 


ಬೇಡಿಕೊಂಡರು | ತರಳರೆಮ್ಮವ| 
ರಾಡಿದಾ ನುಡಿ | ಕೇಳದವರೊಳು | | 
ಮಾಡಿದನು ಯು | ದ್ದವನು ಖಾಡಾ | ಖಾಡಿಯಿಂದ 
ಅಷ್ಟ ದಿಕ್ಕನು | ಕವಿದು ಬಾಲಗೆ | 
ಬಿಟ್ಟು ಬಾಣನ | ಕಡೆಗೆ ಹೆಡೆಮುಡಿ | 
ಕಟ್ಟ ಒಯ್ದ ರು | ಪುರಕೆ ರಥದೊಳ1 ಗಿಟ್ಟು ಜನದಿ | 


|| ೨೧೫ || 


ಸೀತೆ 


ಕೇಳುತಾಕ್ಷಣ | ದೊಳಗೆ ತನ್ನಯ | 
ಬಾಲಕನ ಭಂ | ಗವನು ಧಾತ್ರಿಯ | 
ಮೇಲೆ ತಾ ತಲೆ | ತಿರುಗಿ ಬಿದ್ದಳು | ಲೋಲನಯನೆ 


|| ೨೧೬ || 


೭೨ ರಾಗ ಸೌರಾಷ್ಟ್ರ ಮಟ್ಟೆ ತಾಳ ೪ 
ಕಂಜಲೋಚ| ನ | ಕಾರುಣ್ಯಾ೦ಬು | | | 
ಮಂಜುಳಿಕ| ರ ! ಮಾಧವ 2²| ಯ 


|| ೨೧೭ || 


|| ೨೧೮ || 


ಚಕ್ರಧಾರ | ಣ ವಿಕ್ರಮರ| ಣ 
ಶಕ್ರ ಸನ್ನಿ | ಭ - ಸುಪ್ರಭಾಕ | - 
ದೇಶಕೋಶ| ನ ! ಬಿಟ್ಟು ನಾ ನ | ನ || 
ವಾಸಿಯಾದ | ರೂ ಲೇಸಕಾಣೆ | ನು 


|| ೨೧೯ || 


1 ಕೂಡೆ( ಕಾ ) 2 ಜ ( ಕ, ಅ ) 


ಕುಶಲವರ ಕಾಳಗ , 


೪೧೫ 


|| ೨೨೦ || 


|| ೨೨೧ || 


ಈ ಕಾಡಲ್ಲಿ | ನಾ | ಕಿಮುನಿಪ | ೩ || 
ಸಾಕಿ ಮುಕ್ಕ | _ I ಸಲಹಿದ | ಯತಿ 
ಆತನಿಲ್ಲ | ದ ವೇಳದಿ ಲ | ನ | 
ಏತಕೈದಿ | ದI ಮಾತ ಕೇಳ | ದೆ . 
ಇಲ್ಲವೇ ಕು | ಶI ನಲ್ಲಸಾಹ ! ಸ || 
ಎಲ್ಲಿಗೈದಿ| ದ ಬಲ್ಲರಾರಿ | ಹ . 
ಖುಲ್ಲರಾಯ 1 ರು ಕೂಡಿಬಂದ | ನ | 
ರೆಲ್ಲ ಲವನ | ನು - ಕೊಲ್ವರಲ್ಲ | ವ್ಯ 


|| ೨೨೨ || 


|| ೨೨೩ || 


೭೩ ವಾರ್ಧಿಕಷಟ್ಟ ದಿ 
ಧರಣೀಶ ಕೇಳಿ೦ತು ಜನಕನಂದನೆಯು ತರ 
ತರದಿ ಹಲುಬುತ್ತಲುರೆ ಬೆಂಡಾಗಿ ಬುಡಕಡಿದ 
ಮರದಂತೆ ದೊಪ್ಪನೆ ಧರಿತ್ರಿಗುರುಳಿದು ಬಳಿಕ ಚೇತರಿಸಿ ಮೆಲ್ಲನೆದ್ದು ! 
ಬೆರಳನೆಡೆಮುರಿದು ಬೆಂಡಾಗಿ ವಿರಹದಿ ತನ್ನ 
ತರಳನಾಪತ್ತಿಗೋಸ್ಕರ ಮರುಗುತಿರೆ ಕುಶನು 
ಪರಿಸಮಾಪಕೆ ಕುಶನ 1ನೆತ್ತಿಕೊಂಡೈ ತಂದು ತಾಯ ಕಂಡಿಂತೆಂದನು 


|| ೨೨೪ || 


( ಕುಶನ ಪ್ರವೇಶ) 
೭೪ ರಾಗ ವರಾಳಿ - ಏಕತಾಳ ೭ 


ಕುಶ 


ಚಿಂತಿಸುವ | ದೇತಕೆ ಸೇ | ಳಮ್ಮ ! ಯ್ಯ - ನಿನ | 
ಗಿಂಥದುಃಖ | ಬಂದುದೇತ | ಕನ್ನ | ಯ್ಯ 
ಅಂತರಂಗ | ದಂತರವೇ | ನಮ್ಮ | - ಚಂದ್ರ | 
ನಂಥ ಮೊಗದ | ಕಾಂತಿ ತಗ್ಗಿ | ತನ್ನ 1 ಯ್ಯ 
ಕಣ್ಣ ನೀರು | ತುಂಬಿದೇತ | ಕನ್ನಯ್ಯ ಚೆಲ್ವ | 
ಬಣ್ಣ ಗುಂದಿ | ತಣ್ಣಗಾಯಿ | ತಮ್ಮ ! ಯ್ಯ || 


|| ೨೨೫ || 


1 ಪೊತ್ತು ( ಕಾ , ಅ) 


೪೧೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬಣ್ಣಿಸಿ ನೀ | ನೆಣ್ಣಿಸದಿ, 1 ರನ್ನ | ಯ ಮು| | 
ಕಣ್ಣನಾಣೆ | ಅಂಜಬೇಡ| ನನ್ನ | ಯ್ಯ 


|| ೨೨೬ | | 


೭೫ ರಾಗ ನೀಲಾಂಬರಿ - ಏಕತಾಳ ೪ 


ಸೀತೆ... 


ಯಾವ ರಾಯ | ಲೋ ನಾನರಿಯೆ | ಕಂದಕಂ | ದ, ನಾವಿರುವ | 
ತಾವಿಗಾಗಿ | ಬಂದರಂತೆ | ಕಂದ ಕಂ , ದ 

|| ೨೨೭ || 
ಕೋವಿದಶ್ವ | ತಂದರಂತೆ 1 ಕಂದಕಂ| ದಪಾ | 
ರ್ಥಿ , ವರಶ್ವ | ಕಟ್ಟಿ ಲವನು / ಕಂದ ಕಂ , ದ || ೨೨೮ || 
ಹೆಮ್ಮೆಯಿಂದ | ಮಾತನಾಡಿ | ಕಂದ _ ಕಲ | ಹವ ಬಯಸಿ | 
ಗನ್ನು ನೆ ಶರ | ವೆಚ್ಚನಂತೆ | ಕಂದ ಕಂ , | ದ || 
ಸುಮಾ ನದಿ | ಮುತ್ತಿಕೊಂಡು / ಕಂದಕ್ಕೆ| ಗಟ್ಟಿ ನಿನ್ನ | 
ತಮ್ಮನ ಪಿಡಿ | ದೊಯ್ದರಂತೆ | ಕಂದ ಕಂ , | - || ೨೨೯ | | 

೭೬ ವಾರ್ಧಿಕಷಟ್ನದಿ 


ಕುಶ 


ಪರಿಪರಿಯ ದುಃಖಮಂ ಬಣ್ಣಿಸುತ ಭೂಜಾತೆ 
ತರಳನಾಗನ ಪೇಳೆ ತಾಯ ಮೊಗಮಂ ನೋಡಿ! 
ಉರಿಗಣ್ಣನಂತೆ ರೋಷಿತನಾಗಿ ಪೌರುಷದೊಳೊರೆದ ತನ್ನಯ ಮಾತೆಗೆ | 
ನರಜನನಿ ಕೇಳು ಎನ್ನಯ ಅನುಜನನ್ನೊಯ್ದ 
ದುರುಳರಾರಾದಡಾಗಲಿ ಕಾದಿ ನಿಮಿಷದೊಳು 
ಮರಳಿ ಹಯವಂ ಸಹಿತ ಸೆಳೆದು ತಾರದೆ ಬಿಡೆನು ಪರಿಕಿಸೆನ್ನಯ ಸಾಸನ 

|| ೨೩೦ | | 


೭೭ - ರಾಗ ಕೇದಾರಗೌಳ _ ಅಷ್ಟ ತಾಳ ೧ 
ಅನ್ನು ಚಿಂ | ತಿಸ ಬೇಡ | ಆದಡೇ ! ನಾಯಿತು | 
ಬ್ರಹ್ಮಲಿ | ಖಿತ ತಪ್ಪೋ | ೧ || 
ಸುಮ್ಮನೆ| ಮರುಗದಿ | ರ್ಶವನ ಕೊಂ | ಡೊಯ್ದ ವ | 
ಬೊಮ್ಮನ| ಪಿತನಾಗ | ಲಿ . 


|| ೨೩ | | 


1 ನೆಂತುವೆಂದು ಮರುಗುತ್ತಿರಲ್ ( ಕಾ ). 


ಕುಶಲವರ ಕಾಳಗ 


೪೧೭ 


ಇಂದ್ರಾಗ್ನಿ | ಯನು ವಾಯು | ವರುಣ ಕು | ಬೇರ ಗೌ | 
ರೀಂದ್ರ ದಿ | ಕ್ವಾಲಕ | 6 || 
ಮಂದಿರ | ಕ್ಕೊಯ್ದಡ ! ಗಿಸಿದರೆ 1 ನ್ನನುಜನ | 
ತಂದು ನಿ | ನಗೆ ತೋರು| ನೆ – 


|| ೨೩೨ || 


ಲೋಕವೆ | ಮುಳುಗಲಿ | ನಾಕನೆ | ಬೀಳಲಿ | 
ರಾಕೇಂದು | ಧರ ಮುನಿಯ | ಲಿ || 
1ಶ್ರೀಕಂಠ | ನಾಣೆ ತ | ಪ್ಪಿದರೆ ಎ | ಇನುಜನ | 
ನಾ ಕರ | ತರುವೆನ | ಮೈ 


|| ೨೩೩ || 


ವಚನ| ಇಂತೆಂದು ತಾಯ ಮುಂದೆ ಭಾಷೆಯನ್ನು ಚರಿಸಿ ರಣಕೆ ಸನ್ನದ್ದನಾದ ಕುಮಾರ 

ಕಂಠೀರನನಂ ಕಂಡು ವಜ್ರಸೀಸಕನಂ ತೊಡಿಸಿ ಶತ್ರುಗಳ ಜೈ ಸುವಂಥ 
ಮಂತ್ರೋಪದೇಶವಂ ಮಾಡಿ ಮಂಗಲವಚನದಿಂ ಪರಸಿದಳದೆಂತೆನೆ 


೭೮ ರಾಗ ಭೈರವಿ - ಜಂಪೆತಾಳ ೩. 


ಸೀತೆ 


ಸ್ಥಿರಜೀವ | ರಾಗಿ ನೆರೆ | ಸಿರಿವಂತ | ರಾಗಿ ಸಂ | 
ಗರತೂರ| ರಾಗಿರೆಂ | ದರಸಿದಳು ! ಮಗನ 


| 


|| ಪಲ್ಲವಿ || 


ಹಗೆಯವರ | ಕೂಡೆ ನಿಜ | ವನು ಪೇಳ | ದಿರಿ ಮಗನೆ | 
ಅಗಲದಿರಿ | ವನದ ಮ | ಧ್ಯದೊಳಿರ್ನ | ರು || 
ಖಗನ್ನು ಗಂ | ಗಳ ಕೋಟ| ಲೆಗೆ ಎಚ್ | ರಿಕೆಯೊಳಿರಿ | 
ಜಗವುಳ್ಳ | ನಳ ಬಾಳಿ | ರೆಂದು ಪರ | ಸಿದಳು . 


|| ೨೩೪ || 


ಹಿತಶತ್ರು | ಗಳ ಕೂಡೆ| ಅತಿಸ್ನೇಹ | ಮಾಡದಿರಿ | 
ಅತಿಮಿತ್ರ | ರೊಡನೆ ಸಂ | ಗತರಾಗಿ - II 
ಸತತ ಹೋ | ದಲ್ಲಿ ಒ | ಳ್ಳಿತ ಕೊಡಲಿ | ಶಿವನೆನುತ | 
ಸತಿ ಯೆತ್ತಿ | ದಳು ಮಗನ ! ತಡಸಿ ಮ | ಸ್ವಕನ 


|| ೨೩೫ || 


1 ಲೋಕೇಶ ( ಓ) 

27 


೪೧೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕುಶಲವರ ರಣಪರಾಕ್ರನು 

೭೯ ದ್ವಿಪದಿ 


ಕುಶ 


|| ೨೩೬ | | 


ವಾಲ್ಮೀಕಿಮುನಿಪದವನೊಮ್ಮೆ ಧ್ಯಾನಿಸುತ | 
ನಿರ್ಮಲದಿ ಅಷ್ಟದಿಕ್ಕುಗಳಿಗೊಂದಿಸುತ 
ಅಮ್ಮ ಜಾನಕಿಗೆರಗಿ ಆ ಕಣವೆ ಬಂದ | 
ತಮ್ಮ ಲವನನು ಕಾಂಬ ಕಡುತವಕದಿಂದ 


|| ೨೩೭ | | 


೮೦ ರಾಗ ನಾದನಾಮಕ್ರಿಯೆ - ಮಟ್ಟೆ ತಾಳ ೩ 
ಕುಶನು ರಣಕೆ | ತೆರಳಿಬರುವ | ಕುಶಲನಡೆಗೆ | ಲೋ | 
ವೃಷಭಧ್ವಜನ | ಕಣ್ಣಿಂದುಗುಳ್ಯ | ಬಿಸಿಯ ಕಿಡಿಗ | ಲೋ || ೨೩೮ || 
ಕುಸುಮಬಾಣ | ನೆಸುವ ಶರದ | ಹೆಸರು ಪಲ್ಲಟ1 | ವೊ || 
ವಸುಧೇಶರ | ಮುಕುಟವಜ | ದೆಸೆವ ಜಳಕ | ವೋ ~ || ೨೩೯ || 
ಬಿಸಜಮುಖಿಯ / ರೆಸಳುಗಣೆ | ಲೈಸೆನ ನೋಟ| ವೊ || 
ಹಸುಳೆಗಳ ಕೈ | ಯೆಸಕದಿನುರು | ಆಸಿದ ಚಳಕ | ವೊ || ೨೪೦ | | 


೮೧ ರಾಗ ವೃಂದಾವನಸಾರಂಗ - ಏಕತಾಳ ೬ 
ಏನನಂ| ಬೆನು ಕುಶನ | , ಧೈರ್ಯ| ನ - ಬಂದು | 
ಆನೆಯ| ಮೇಲೆ ಬಿದ್ದು | ಸೆಣಸು - ನ | ಶೌರ್ಯನ || ಪಲ್ಲವಿ || 
ತಡೆದನೆ| ಓಡಿ ಹೋಹ ,ಸೇನೆ |ಯನೆಲ್ಲ || 
ಬಡಿದನೆ| ಮುಂದರಿವ ಮ |, ದ್ದಾನೆ ಯುನೆಚ್ಚು | 
ಕೆಡಹಿ ಶ | ತ್ರುಘ್ನನ | ಬಿಡಿಸಿಕೊಂಡನು ಲವನ || ೨೪೧ || 
ಬಿಟ್ಟು - ತಂ | ದರು ತಿರಿಗಿ 1, ವಾಜಿ | ಯು. ಬಿಡದೆ | 
ಕಟ್ಟಿಕೊಂ| ಡರು ಮುಖದ |,ತೇಜಿ| ಯ - ಕುಶನ | 
ದಿಟ್ಟತ ನಕೆ ಪುಷ | ವೃಷ್ಟಿ - ಸುರಿ | ಯಿತು ವನಕೆ || ೨೪೨ || 


1 ನ ( ಕಾ ) 2 ಗರೆಯ ಸುರರು ( ಕಾ ) 


ಕುಶಲವರ ಕಾಳಗ 


- ೮೨ ವಾರ್ಧಿಕಷಟ್ನದಿ 
ಹರಿಹರರು ತಾವಿಬ್ಬರೊಂದಾಗಿ ಕಾದಿದರೆ 
ಧುರದೊಳಿದಿರಾಗಿ ನಿಲುವವರುಂಟೆ ಭೂಪಾಲ 
ತರಳರಿರ್ವರುತಳೇಕರತವಾಗಿರಿವ ಉರುಬೆಗಾನುವರಾನರು | 
ದುರುಳತನದಿಂದಲಿದಿರಾಗಿ ಶತ್ರುಘ್ನನಾ 
ಪರಿವಾರಸಹಿತ ತೆರಳಿದನು ಯಮಪಟ್ಟಣಕೆ 
ಚರನೊರ್ವನೈ ತಂದು ರಾಮಚಂದ್ರನಕೂಡೆಕರವ ಮುಗಿದಿಂತೆಂದನು || ೨೪೩|| 


( ರಾಮನ ಪ್ರವೇಶ, ಚಾರಕನು ಬಂದು ವಂದಿಸುತ್ತಾನೆ 

೮೩ ಘಂಟಾರನ - ಜಂಪೆತಾಳ ೩. 


ದೂತ 


|| ೨೪೪ || 


ವಿಶ್ವನಾ | ಯಕ ಕೇಳು| ಅಶ್ವಮೇ | ಧದ ಕುದುರೆ | 
ತಾ ಸ್ವತಂ | ತ್ರದಿ ತಿರುಗು | ತಷ್ಟದೇ | ಶಗಳ 
ಅರಸರೆ | ಲ್ಲರ ಗೆಲಿದು | ಅಲ್ಲಿ ಕ | ಪ್ರವ ತಳೆದು | 
ಬರುತಿರಲು | ವಾಲ್ಮೀಕಿ| ಮುನಿಪನಾ | ಶ್ರಮದಿ 
ತರಳನೊ | ರ್ವನು ಕಂಡು | ತಡೆದನಾ | ಕುದುರೆಯನು | 
ಸರಳನೆಸೆ | ದೆಲ್ಲರಿಗು | ಸಾಕುಮಾ | ಡಿದನು . 


|| ೨೪೫ || 


|| ೨೪೬ || 


|| ೨೪೭ || 


ಬಾಣವೆಸೆ | ಯವನ | ಪ್ರಾಣಕ್ಕೆ | ಜೋಡಿಲ್ಲ | 
ಪ್ರಾಣವಳಿ | ದವರ ಗೀ | ರ್ವಾಣ ತಾ | ಬಲ್ಲ. 
ಮಕ್ಕಳಾ | ಟಕೆ ಕಡೆಗೆ | ಮಾರಿಯಾ | ಯಿತು ನನಗೆ | 
ಒಕ್ಕಣಿಸ | ಲೇಸನ್ನು | ಶತ್ರುಘ್ನ | ನೊಸಗೆ --- 


- || ೨೪೮ || 


- ೮೪ ರಾಗ ಆಹೇರಿ - ಜಂಪೆತಾಳ ೨ 


ಠಾನ 


ಕೇಳಿ ಮೂ | ರ್ಛಿತನಾದ ! ರಾಮ - ತನ್ನವರು | 
ಕಾಳಗದೊ | ಳಗೆ ಮಡಿದ | ವೃತ್ತಾಂತ | ಗಳನು 
ಮುಖತುರಗ | ಮಾರ್ಬಲವು | ಸಹಿತ ಶತ್ರುಹನ | 
ಸಕಲ ರಾ | ಯರನು ಬಾ | ಲಕರು ಗೆಲಿ | ದುದನು 


|| ೨೪೯ || 


|| ೨೫೦ || 


' 99 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಲಕ್ಷಣನೆ | ಬಾರೊ ಸಂ | ಗರಕೆ - I ಸೇನೆ ಸಹಿ | 
ತೀಕ್ಷಣದೊ | ಇತಿಜವದಿ | ಪೋಗಯ್ಯ | ಧುರಕೆ 
ಆ ಕಣಕೆ | ಬಲಗೂಡಿ| ಬಂದು ನಿಂದಿರಲು | 
ರಾಕ್ಷಸಾಂ | ತಕ 1ನಿಂತು | ಪೇಳ ಕಾ | ಹುರಕೆ 


|| ೨೫೧ || 


|| ೨೫೨ | | 


೮೫ ರಾಗ ದೇಶಿ - ಅಷ್ಟ ತಾಳ 


ರಣಕೆ ಸ | ವೃಹವಾದ | ರಲ್ಲ - I - ಲಕು | 
ಮಣ ತನ್ನ ನಪಜಯ | ನನು ಕೇಳಿ | ಸೊಲ್ಲ || ಪಲ್ಲವಿ | | 
ಆನೆ ಕು | ದುರೆಗಳ | ತರಿಸಿ ಅದರ | | 
ನಾನಾ ವಿ | ಧದ ' ಪದುವಾ | ಯಿಂದಶೃಂಗರಿಸಿ2|| 
ಠಾಣರಾ | ವುತರನ್ನೆ ಬರಿಸಿ ತನ್ನ | 
ಸೇನೆಯ | ನೆರಹಿ ಡಂ | ಗುರವನ್ನೆ | ಹೊಯ್ಲಿ 

|| ೨೫೩ || 
ಛತ್ರ ಚಾ | ಮರ ಸತಾ | ಕೆಗಳ - ಸುಭ | 
ಟೋತ್ತಮ | ರ್ಸಿಡಿದ ಬ | ಶ್ರೀಸಾಯು | ಧಗಳ || 
ಎತ್ತಲು | ಕುದುರೆ ಮಂ | ದಿಗಳ - ಸುತ್ತ | 
ಮುತ್ತಲು | ವಾದ್ಯ ತಂ | ಬಟೆಯ ಭೇ | ರಿಗಳ 

|| ೨೫೪ | | 
ಈಡಾದ | ರಥವ ಹ | ತ್ರಿದರು ಮುಂದೆ | 
ಜೋಡಾಗಿ | ಕುದುರೆ ಮಂ | ದಿಗಳನೊ | ತ್ರಿದರು || 
ಓಡುತ್ತ | ನನನ ಮು | ತ್ರಿದರು | ಅವರ | 
ನೋಡಲು | ಕಾಡುಕಾ | ಡೆಲ್ಲ ಸು | ತ್ರಿದರು 

|| ೨೫೫ || 
ವಚನ || ಇಂತು ಮಾರ್ಬಲವು ಕವಿಯುತ್ತಿರಲಾಗಿ ಕಂಡು ಕುಶನು ಲವನೊಡನೆ 
ಏನೆಂದನು ಎಂದರೆ 

- ೮೬ ರಾಗ ಕಾಂಭೋಜಿ- ಏಕತಾಳ ೪ 


ಕುಶ 


ನೋಡಿದೆ | ಯಾ ತನ್ನ , ನೋಡಿದೆ | ಯ - ನನ್ನ | 
ಕೂಡೆ ಖಾಡಾ | ಖಾಡಿ ಯುದ್ದ | ನಾಡಲು ಬಂ | ದಂಥ ಪಡೆಯ 

|| ಪಲ್ಲವಿ | | 


| 1 ನಂತು ಪೇಳನಾಹನ ( ಕಾ ) 2 ಲಿ ಶೃಂಗರಿಸಿಮತ್ತೆ ( ಕಾ) 


ಕುಶಲವರ ಕಾಳಗೆ 


೪೨ಗೆ 


ಮೊದಲು ನಾವು | ಕಟ್ಟಿಕೊಂಡ | ಕುದುರೆಗಾಗಿ | ಸೆಣಸಿದವರ | 
ಸದೆದು ಛಾನಾ | ಹಾನಿಯನ್ನು ಮಾಡಿದ ಮೇ | ಲೆ || 
ಅದರೊಳೊರ್ವ | ತಪ್ಪಿಸಿಕೊಂ | ಡೊದಗಿ ಊರಿ | ಗೈದಿ ಮತ್ತೆ | 
ಬದಲು ಪಡೆಯ | ಕೂಡಿಕೊಂಡು | ಎದುರು ಬಂದು ನಿಂದಿರುವುದ || ೨೫೬ || 
ಎತ್ತಣಿಂದ | ಬಂದುದೊ ಭೂ | ಪೋತ್ತಮರ | ನಂದಿ ಕುದುರೆ | 
ಕತ್ತಲೆ ತಾ | ಬಂದು ರವಿಯ | ಮುತ್ತುವ ಹಾ | ಗೆ || 
ಬತ್ತೀಸಾಯು | ಧಂಗಳನ್ನು | ಹಸ್ತದಿ ಪಿ | ಡಿದು ಸುತ್ತ | 
ಮುತ್ತಲು ನ | ಮೊಡನೆ ಖಡ್ಗ | ನೆತ್ತಿ ರಣಕೆ | ನಿಲುವ ಭಟರ || ೨೫೭ || 

೮೭ ರಾಗ ವಾರವಿ - ಮುಟ್ಟಿ ತಾಳ ೧ . 
ಅಬ್ಬರಿಸಿ , 1 ತನ್ನೊಳು ತಾ | ವಿಬ್ಬರು ಮಾ | ತಾಡಿಕೊಂಡು | 
ಸರ್ಬ ಬಲ , | ಕಿದಿರು ಬಿಲ್ಲ | ತೆಬ್ಬನೇರಿ | ಸಿ .. 
ಬೊಬ್ಬಿಡುತ್ತ | ಸರಳ ಬಿಡುವ | ಉಬ್ಬಟೆಯ , | ಕಂಡು ಲಕ್ಷ . 
ಣಾರ್ಭಕರ, | ಸಮ್ಮುಖಕ್ಕೆ | ಎಬ್ಬಟ್ಟಿದ | ತನ್ನ ಪಡೆಯ || ೨೫೮ || 
ಬಿಟ್ಟು ಬಿಟ್ಟು | ಬಾಣವ ಬಂ | ದಷ್ಟೂ ಕುದುರೆ | ನಂದಿಗಳನು | 
ಕುಟ್ಟಿ ಕುಟ್ಟ | ತಲೆಯ ಕಣದೊ | ಟೊಟ್ಟು ತಿರ್ದ | ರು || 
ಅಟ್ಟಿ ಹಿಡಿದು | ಬಡಿದು 1ನಲ್ಲ| ಮುಷ್ಟಿಯಿಂದ | ತಿವಿದು ನಾವಿ | 
ನೈ ಷ್ಟು ಕಾದ | ಲೆಂದು ಯಮನ | ಪಟ್ಟಣಕ | ದ್ವಿದರೆಲ್ಲರ || ೨೫೯ || 


ಬಂದ ಬಂದ | ಪಡೆಯನೆಲ್ಲ ಕೊಂದು ಕೊಂದು | ಬಿಸುಟ ಮೇಲೆ || 
ನಿಂದನು ಲ | ಕ್ಷಣನು ಕಾದ | ಬೆಂದು ಗರುವಃ | ದಿ || 
ಒಂದೆ ಬಾಣ | ವೆಸೆದು,ರಥ | ದಿಂದ ಕೆಡಹೆ | ಮೂರ್ಛಯೋದ| 
ಅಂದನ ಕಾ | ಣುತ್ತ , ಸುರ | ರಂದು ಪೊಗಳ | ಲಂಬರದೊಳು || ೨೬೦ || 
( ಎಲ್ಲರೂ ನಿಷ್ಪವಿಸುವರು . ರಾಮನ ಪ್ರವೇಶ) 

೮೮ ಕಂದಪದ್ಯ 
ಲಕ್ಷ್ಮಣರಥದೊಳು ಮೈ ಮರೆ 
ದಾಕ್ಷಣದೊಳ್ ದೂತನೈದಿ ಪೇಳ ಕೇಳು | 
ಆ ಕೃತಿಧರ ಮನಮರುಗಿದ 
ನಿಕ್ಷಾಕ್ಕುಲದೀಪ ನಂದಿದುದೆ ಹಾಯೆನುತಂ 

| ೨೬೧ || 
1 ಬಿ ( ಕಾ ) 2 ಹರುಷ ( ಕ ) . 


೪೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೮೯ ರಾಗ ತೋಡಿ - ಏಕತಾಳ ೪ . 


ರಾಮ 


ಲಕ್ಷಣ ರು | ಪ್ರತಾಪ | ಇಕ್ಷಾಕುಲ | ದೀಪ | | 
ನೀ ಕೃತಿಯೊಳ್ | ಬಿದ್ದ ಮೇಲೆ | ದೀಕ್ಷೆ ಯೇತ | ಕಿನ್ನು || ೨೨ | | 
ಬ್ರಹ್ಮಾದಿ ದೇ | ವರ್ಕಳೊಳು ! ತನ್ನ ಗೆಣೆ | ಯುಂಟಿ ! 
ನಮ್ಮ ಶೌರ್ಯ | ತಗ್ಗಿ ಕ್ಷಾತ್ರ | ಧರ್ಮ ಕೆಟ್ಟ | ತಿನ್ನು - || ೨೬೩ || 
ಕರ್ಮವಶ | ವಲ್ಲದಿಷ್ಟು | ವರ್ಮ ಬಾರ | ದ . .| | 
ಸುಮ್ಮನೇ , | ಕಳುಹಿ ಮೋಸ| ನಮ್ಮಿಂದಾಯಿ | ತಲ್ಲ. … || ೨೬೪ || 


೯೦ ರಾಗ ನೀಲಾಂಬರಿ - ರೂಪಕತಾಳ ೨ 
ಏನಾಮಾ | ಡಲಿ ನಾನು | ಈ ವಿಷವು, 1 ಗತಿಗಿನ್ನಿ | 
ಸೂನುಗಳಿಂ | ದೀವಂಶಕೆ | ಊನವು ಬಂ | ತಲ್ಲ. 


|| ಪಲ್ಲವಿ || | 


ಶರಧಿಗೆ ಸೇ | ತುವ ಕಟ್ಟದೆ | ಸರ್ವರಿಗೂ | ಸಮನೆನಿಸಿದೆ | 
ಧುರದೊಳು ದು | ಸ್ವರ ಶಿರಗಳ | ತರಿದೆನು ರ | ಕಸರ !! 
ಪರಶುವಿನಾ | ಯುಧ ಸೆಳೆದೆನು | ಪಂಥವ ಹಿಗ್ಗಿಸಿದೆನು ಈ | 
ತರಳರೂ ನಂ | ಶವ ಕೆಡಿಸುವ | ದುರುಳರೊ ನಾ | ನರಿಯೆ || ೨೬೫ | | 


ಏತಕೆ ತೊಡ | ಗಿದೆ ಯಜ್ಞವ ನೇತಕೆ ಕಳು | ಹಿದೆಯನುಜರ | 
ಏತಕೆ ತಡೆ | ದರೊ ತರಳರು | ಏತಕೆ ಕಾ | ದಿದರೊ || 
ಏತಕೆ ನುಡಿ| ದರೋ ಇವರಿ | ನೇತಕೆ ರಾ | ಜ್ಯವು ತನಗಿ | 
ನೇತಕೆ ದೊರೆ| ತನವೆಂಬುದು | ಪಾತಕ ಶಿವ | ಶಿವನೆ | ೨೬೬ || 


೯೧ ಕಂದಪದ್ಯ 
ಅನುಜನ ಕೇಡಿಂಗೋಸ್ಕರ 
ವನಜಾಂಬಕ ಚಿತ್ರದಲ್ಲಿ ಮರುಗುತ್ತಿರಲು | 
ಘನಶೌರ್ಯಾಗ್ರಣಿ ಕೈಕಾ 
ತನುಜಂ ಬಂದಣ್ಣ ನಂಘಿಗೆರಗುತ ಪೇಳ್ತ೦ 

( ಭರತನ ಪ್ರವೇಶ) 


|| ೨೬೭ | | 


೪೨೩ 


ಕುಶಲವರ ಕಾಳಗ 


ಭರತ. 


|| ೨೬೮ || 


೯೨ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ಅಣ್ಣ ಚಿಂತಿಸ | ಬೇಡ ಕಾರ್ಯವ | 
ಬಣ್ಣಗಾರರ | ಮಾತಿದಲ್ಲದೆ | 
ಪುಣ್ಯನಿಧಿ ಲ | ಓಣನ ಕೆಡಹುವ | ಚಿಣ್ಣರುಂಟೆ 
ನಾಡಮಾತಿಗೆ | ನೀವು ಚಿಂತೆಯ | 
ಮಾಡಲೇತಕೆ | ಪುಸಿಯೊ ದಿಟವೋ | 
ನೋಡಿ ಬರುವೆನು | ಕಳುಹು ತನ್ನನು | ಗಾಢದಿಂದ 
ಅಪ್ಪಣೆಯ ಕೊಡಿ| ಎನುತಯೋಧ್ಯೆಯೊ | 
ಳಿಪ್ಪ ಬಲವನು | ನೆರಹಿ ಕಡೆಗಾ | 
ಸರ್ಪಶಯನಗೆ | ಕರಮುಗಿದ ಕಂ | ದರ್ಪರೂಪ 


|| ೨೬೯ | | 


|| ೨೭೦ || 


೯೩ ಶಾರ್ದೂಲವಿಕ್ರೀಡಿತ ವೃತ್ತ 
ಪಾರಾವಾರಸಮಾನಮಾರ್ಬಲಗಳಿಂ ಸೇನಾನಿಗಳ ಸಂಗಡ || 
ಭೇರೀಶಂಖ ಮೃದಂಗ ವಾದ್ಯರನದಿಂ ನಾನಾಭ್ರಘೋಷಂಗಳಿಂ || 
ಶೂರತ್ವಾನ್ವಿತರಾಗಿ ಮುತ್ತಿದರಿಯಂ ತೋರಿಪ್ಪ ಭೂಪಾಲರಾ | 
ಮಾರಾರಿ ತ್ರಿಪುರಂಗಳಂ ಮುರಿನವೋಲೋರಂತೆ ಬೆಪ್ಪಾಗಲು || ೨೭೧ || 


೯೪ ರಾಗ ಕಲ್ಯಾಣಿ - ಏಕತಾಳ ೪ 
- ಕುಶಲವರು 

ಭರತ ಸಂ | ಗರಕೆಂದು |, ಬಂದನಂ| ಬುದ ಕಂಡು | 
ಅರಿತ - ರ್ಬಾ | ಲಕರಂದು 1 , ತ್ವರಿತಾಗ್ರ | ಗೊಂಡು || 
ಶರತುದಿ | ಗೇರಿಸಿ ಮೈ ಮರೆತಿರ | ಬಾರದೆಂದು | 
ತರತರ | ಬಾಣಗಳ |, ಎಚ್ಚರೊ | ಬೃರೊಂದೊಂದು || ೨೭೨ || 
ಎಚ್ಚ ಬಾ | ಣಗಳು ಬಂದು , ಕಚ್ಚಿತೆ | ಲ್ಲರ್ಗೊಂದೊಂದು | 
ಬೆಚ್ಚಿತ | ವರದಂಡು 1, ಆಶ್ಚರ್ಯ | ಗೊಂಡು 
, ಬಚ್ಚರು | ತಮ್ಮೊಳವು 1, ಹೆಚ್ಚಿತು 1 ವಿಕ್ರಮವು| . . 
ಮಚ್ಚರ | ದಿಂದ ಕಂಡು1,ಕೊಚ್ಚಿತ | ನರ ದಂಡು || ೨೭೩ || 
ಬಾಲರ್ಕ 1 ಳಮೊಗದ 1,ಹೋಲುವೆ | ಕಂಡಾಗ | 
ಶ್ರೀಲೋಲ| ನಾಹದ್ದೇ 1, ಹೋಲುವೆ | ಮೊಗದ || 


೪೨೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಲೀಲೆಯಿಂ | ದಲಿ ಬಂದು ಪೇಳಲಿಂ | ತಂದು ಹನುಮು | 
ಕೇಳಬೇ | ಕದ ನೆಂದು |, ಭರತ ನೈ | ತಂದು 


|| ೨೭೪ || 


೯೫ ರಾಗ ಕೇದಾರಗೌಳ ಅಷ್ಟ ತಾಳ 


ಭರತ 


|| ೨೭೫ || 


ಕಂದ ನಿ | ಮನು ಪತ್ತೆ | ತಂದೆತಾಯಿಗಳಾರು | 
ಬಂದುದೆ | ಲ್ಲಿಂದ ನೀ | ವು || 
ಇಂದು ನ | ನಯ ನಾಜಿ | ಯನು ಕಟ್ಟಿ | ಅನುಜನ | 
ಕೊಂದ ಕಾ | ರಣವದೇ | ನು 
ಈ ಧುರ | ದೊಳು ಮೊದ| ಲಾದ ದು | ರ್ಬುದ್ದಿಯ | 
ಕಾದೆ ನಿ | ನ್ನು ವಗುಣ | ವ || 
ಕೋಧನ | ಬಿಟ್ಟು ಹ | ಯವ ಬಿಡಿ | ಹಿಂದಕೀ || 
ನ್ನಾದರೂ ನಡೆಯಿರ| ಣ್ಣ 


|| ೨೭೬ || 


ಕುಶಲವರು 

ತುರಗವ | ಬಿಡಬೇಕಾ | ದರೆ ಕೆಲ | ಸಗಳುಂಟು | 
ಮರುಳರಂ | ದದಲಿ ನೀ | ವು || 
ತರಳರಿ | ರಲ್ಲಿ ನೀ | ವಾರೆಂದು | ಬೆಸಗೊಂಬ | 
ದುರುಳತ | ನಗಳೇ , | ನು 


|| ೨೭೭ || 


ಸಂಗರ | ದಲಿ ಬಿಡು | ಸರಳ ಸಾ | ಹಸದಿ ಪ್ರ | 
ಸಂಗವೇ | ತಕೆ ಮರು | ೮ || 
ಅಂಗದೊ | ಳಗೆ ಭಯ | ವುಡೆ| ನಿನಗೆ ತು | 
ರಂಗದಾ | ಶೆಯನು ಬಿ | ಡು 


|| ೨೭೮ || 


೯೬ ಉತ್ಸಾಹದಂಡಕಮಾರನಿ ರಾಗ - ಏಕತಾಳ ೧ -೨ 
ಏನೆಂ | ಬೆ ಬಂದ | ಸೇನೆಗ | ಳೆಲ್ಲವ | 
ಸೂನುಗ | ಆರ್ವರು | ಒಂದೇ | ನಿಮಿಷಕೆ | 
ಆನೆ ಕು | ದುರೆ ಮುಂದಿ | ವಾನರಾ | ಧಿಪ ಸಹ | 
ಮಾಣದೆ | ಭರತನ | ಕಾನನ | ದೊಳಗೆ 


|| ೨೭೯ || 


ಕುಶಲವರ ಕಾಳಗ. 


១ 


៖ 


ಹತ್ತು ಭ | ರತಗಿ | ಪ್ಪತ್ತು ನ | ಳಗೆ ಮೂ | 
ವತ್ತು ಜಾಂ | ಬನಗೆ ನಾ | ಊತ್ತು ನೀ |, ಲಗ್ಗೆ | 
ನತ್ತ | ಗದಗರು | ವತ್ತು ಗ | ವಯನಿಗೆ || 
ಮತ್ತು ಮ |, ತಂಬ | ನಿತ್ತು ಕಾ |, ದಿದರು | ಏನಾನೆಂಬೆ || ೨೮೦ || 


ಮರಳಿದ | ಹನುಮ ಬಿ | ದ್ದು ರುಳಿ ಜಾಂ | ಬವನೆ | 
ಚರಳಿದ | ಸುಷೇಣ | ತೆರಳಿದ | ಗವಯನು | 
ನರಳಿದ ! ನಳ ಬೀ | ಸುರುಳಿದಂಗದ ಕ | 
ಣ್ಣರಳಿದ | ಭರತನು | ತೆರಳಿದ | ರಲ್ಲ. ! ಏನಾನೆಂಬೆ 


|| ೨೮೧ | | 


೯೭ ಭಾಮಿನಿಷಟ್ನದಿ 
ಕೆಲರು ಬಿಸುಟರು ಧನುವ ರಣದಲಿ 
ಕೆಲರು ಶಸ್ತ್ರವ ಮರೆದರಲ್ಲಿಯೆ 
ಕೆಲರು ಪ್ರಾಣವ ತೊರೆದರಲ್ಲಿಯೇ ಕೆಲರು ಮೂರ್ಛಯಲಿ | 
ಕೆಲರು ಮರಳಿದರದರೊಳಗೆ ಕೆಲ 
ಕೆಲರಯೋಧ್ಯೆಗೆ ಪೋಗಿ ಪೇಳರು 
ಕೆಲರು ಬದುಕಿದೆನೆಂದು ಬಿಟ್ಟೋಡಿದರು ಸಂಗರವ 


|| ೨೮೨ || 


( ಕುಶಲವರ ಸಮೇತ ಎಲ್ಲರೂ ಹೊರಟು ಹೋಗುವರು) 


೯೮ ರಾಗ ಘಂಟಾರನಜಂಪೆತಾಳ ೨ 


- ರಾವು 


ಭರತ ಸಂ | ಗರದಿ ಮೈ ! ಮರೆದನೆಂ | ಬುದ ಕೇಳಿ | 
ಅರಿತ ರಾ | ಘವನಂದು | ನೆರೆ ಕೇಡಿ | ದೆಂದು 


|| ೨೮೩ || 


ಯಾಗದೀ | ಕೆಯ ನಿಲಿಸಿ | ಬೇಗ ಮುಂ | ತ್ರಿಯ ಕರೆಸಿ ! 
ರಾಘವನು | ಹೊರಪಯಣ | 1ಕಾಗಿ ನಡೆ | ತಂದು 


|| ೨೮೪ || 


೯೯ ರಾಗ ಆಹೇರಿ _ ಜಂಪೆತಾಳ ೩ 
ಪುರನ ಹೊರ | ನಂಟ ಶ್ರೀ | ರಾಮlತನ್ನ | 
ಪರಿವಾರ | ಸಹಿತ ಸಂ | ಗರಕೆ ನಿ | ಸೀಮ .. 


ಈ 


11 ಪಲ್ಲವಿ || 


1 ವಾದನಾಕ್ಷಣಕೆ ( ಕಾ ). 


೪೨೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪೊಡವಿಯಗ | ಲದೊಳೆಯು | ನಾನೆಗಳ | ಸೇನೆಗಳ | 
ಎಡಬಲಕೆ | ಬಿಡದಿರುವ | ದಂತಿಗಳ | ಪಂತಿಗಳ | 
ನಡನಡುವೆ | ಸಂದಣಿಪ | ನಾಜಿಗಳ | ತೇಜಿಗಳ | 
ಜಡಿವ ನಾ | ದ್ಯಗಳ ಚೋ | ದ್ಯಗಳ ನಡೆದು ಸಂ | | 
ಗಡ ಬರುವ | ನಂದಿನಾ | ಗಧರ ಸ | ದ್ಯಗಳ 

|| ೨೮೫ || 
ಶಿವನ ಹಣೆ | ಗಣೇ ಪ್ರಳ | ಯಾಂಧಕಾ | ರದ ಮಳೆಯೊ | 
ವಿವರಿಸಲು | ವಡಬಾನ | ಳನೆ ಕಾಲ | ಭೈರವನೆ | 
ಜವನ ಕಡೆ | ಚತುರಂಗ | ಮಾರ್ಬಲವೊ | ಎನುತ ಜನ | 
ನಿವಹವಾ | ಶ್ಚರ್ಯಗೊಳು | ತಿರಲು - ಕುಶಲವರಿ | 
ರುವ ನನನ | ಸುತ್ತಲೂ | ಕವಿಯುತ್ತ | ಬರಲು 

|| ೨೮೬ || 
. ( ಯುದ್ಧ ಸನ್ನದ್ಧನಾದ ರಾಮನ ಪ್ರವೇಶ). 
೧೦೦ ರಾಗ ಗೌಳವಲಹರಿ - ಅಷ್ಟ ತಾಳ ೧ 


ರಾನ 


|| ಪಲ್ಲವಿ | | 


|| ೨೮೭ || 


ಕುಶಲವ | ರನು ಕಂಡ | ರಾಮು - ಸಾ | 
ಹಸದಿ ಬಿಲ್ | ಬಾಣ ರಂ | ಜಿಸಲು ನಿ | ಸ್ಪೀನ 
ರಣದಿ ಬಿ | ದ್ದವರನ್ನು | ನೋಡಿ| ಸತ್ಯ | 
ಹೆಣಗಳ | ನೆಳೆದು ತಿ ನ್ನುವ ನಾಯ | ಗಾಡಿ 
ನೊಣಗಳು | ಕವಿದೊಂದು | ಗೂಡಿ - ಲಕು | 
ಮಣನ ನೋ | ಡುತ ಮನ | ದೊಳು ಚಿಂತೆ | ಮಾಡಿ 
ಭರತಶ | ತ್ರುಘ್ನರ| ಕಂಡ - I - 1ಮನ | | 
ಕರಗಿ ಕಾ | ತರಿಸುತ್ತ | ತಾ ಮೂರ್ಛ | ಗೊಂಡ 
ಕರಿ ತುರ | ಗವು ರಥ | ತಂಡ - I - ಬಿದ್ದು | 
ಹೊರಳಲು | ರಣದಲ್ಲಿ | ಸುಭಟರ | ಮುಂಡ 

೧೦೧ ಭಾಮಿನಿಷಟ್ನದಿ 
ರಣದೊಳಗೆ ಸವಡಿಸಿದ ವೀರರ | 
ಗಣಿಸಿ ತುದಿಯಾಗುವರೆ ಎಲ್ಲಿಯು 
ಹೆಣನ ಮಯನೇ ನಯವು ಮುನಿವಾಲ್ಮೀಕಿಯಾಶ್ರಮದಿ | 


|| ೨೮೮ || 


1 ಕಾ | ತರಿಸಿ ಚಿಂ 1 ತಿಸಿ ಮನ | ದೊಳು ( ಕಾ ). 


ಕುಶಲವರ ಕಾಳಗ 


೪೨೭ 


ಗುಣಕೆ ಹುರುಡೇ ಜಾಣರೆನುತಾ 
ಕ್ಷಣಕೆ ಬಂದಾ ಮಕ್ಕಳಿರ್ವರ 
ಕೆಣಕಿ ಮಾತಾಡಿದನು ತನ್ನ ಯ ರಾಜನೀತಿಗಳ 

|| ೨೮೯ || 
೧೦೨ ರಾಗ ಕಾಪಿ - ಅಷ್ಟ ತಾಳ ೧ 
ರಾವು 

ಇನ್ನಾ , | ದರು ಬೇಡ | ಬೇಡ ಮ | ಕಳಿರ | 
ಸನ್ನತ| ನಿನಗಲ್ಲ | ಇದು ಬಾಲ | ಕರಿರ 

|| ಪಲ್ಲವಿ || 
ಶಿಶುಗಳಾ | ಗಿಹ ನಿನೊ | ಳೆಮಗೆ ಕಾಳಗವೇಕೆ | 
ವಶವಾದ | ಡಾದರಾ | ಗಲಿ ನಿನ್ನ | ರಾಜ್ಯದ | | 
ಹೆಸರೇನು| ತಂದೆ ತಾ | ಯ ಬಿಲ್ | ವಿದ್ಯ ಕ | 
ಲಿಸಿದನ | ನಾವ ರಾ | ಯನೀ| ವಿಬ್ಬರು | 

ಋಷಿಯಾಶ್ರ | ಮದೊಳಿಪ್ಪ | ಹಸನೇನು | ಮಾಯ || ೨೯೦ || 
ಕುಶಲವರು 

ಮಕ್ಕಳು | ನನ್ನೊಳು| ಕಾದಲಾ | ರದೆ ನೀ ಹೆ | 
ಮಕ್ಕಳಂ | ದದಿ ನನ್ನ | ನಾರೆಂದು | ಬೆಸಗೊಂಬು | 
ದಕ್ಕೆ ನ | ಮೊಡನೆ ನಂ 1 ಟಿ - ನ | ಮನು ಕಕ್ಕು | 
ಬೆಕ್ಕಾಗಿ ಕಾಂಬುದುಂ | ಟಿ - 5 | ತ್ರಿಯರ ನಂ | 
ಶಕ್ಕಿದು | ನೀತಿ ಕಾ | ದಲು ಮನ | ಸುಂಟಿ 

|| ೨೯೧ || 
ಚತುರಸಾ | ಗರವನಾ | ಳುವ ದೊರೆ| ನೀನು ನಿ | | 
ಇತಿಶಯ | ಬಿರುದು ವಿ | ಕ್ರಮಶಾಲಿ | ಯಾದರೆ | 
ಗತಿಯಿಲ್ಲ | ದವರು ನಾ ! ವು - ಕಾ | ದುವ ವೀರ | 
ರ್ಮತಿಯಿಲ್ಲ | ದಿಹಿರಿ ನೀ | ವುನಿ| ನಗೆ ಬಾಣ | 

ಪ್ರತಿಯಾಗಿ | ಹೂಡಿ ಕಾ | ದುವಡರಿ | ಯೆವು ನಾವು || ೨೯೨ || .. 
ವಚನ || ಇಂತೆಂಬ ಬಾಲಕರ ನುಡಿಯಂ ಕೇಳಿ ರಾಮನು ಸುಗ್ರೀವನೊಡನೆ ಏನೆಂದನು 
ಎಂದರೆ 

೧೦೩ ರಾಗ ಘಂಟಾರವ - ಜಂಪೆತಾಳ ೧. 
ಕಪಿರಾಜ | ಕೇಳಿದೆಯ | ಬಾಲಕರ | ನುಡಿಗಳು | 
ನಿಪುಣರಿವ | ರಾವ ಪುರು | ಷಂಗೆ ಜನಿ | ಸಿದರೊ 

| ೨೯೩ || 


೪೨೮. 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಈಗಲಿವ | ರೊಳು 1ಕದನ | ಹೇಗಾಗು | ವುದೊ ಕಾಣೆ | 
ನಾಗಭೂ | ಷಣ ಬಲ್ಲ | ನಟನೆಯಿದ | ನೆಲ್ಲ 


|| ೨೯೪ || 


೧೦೪ 


ರಾ ? 


ನಮ್ಮ ಕಾ | ರ್ಯದ ಮೇಲೆ| ತಮ್ಮಂದ್ಯ | ರಳಿದಿರಲು | 
ಎಮ್ಮ ಜೀ | ನಗಳಿದ್ದು | ಇನ್ನೇನು| ಫಲವು 

|| ೨೯೫ || 
ವಚನ || ಹೀಗೆಂದು ನಿಶ್ಚಯವಂ ಮಾಡಿ ರಣಕೆ ಸನ್ನದ್ಧನಾದ ರಾಮನಂ ಕಂಡು 
ಕುಶನು ಅವನೊಡನೆ ಏನೆಂದನು ಎಂದರೆ 

೧೦೪ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 
ಕುಶ 

ಮೊದಲು ಬಂ | ದವರಂಥ | ಹದಗರ | ನಜೀತ | 
ನೋಡೆ| - ಈತ | | 
ಗಿದಿರಾಗಿ | ನಿಲುವಡೆ | ಸದರನ | ಲ್ಲವೊ ಜೋಕೆ| 
ನೋಡೆ| ತ ಮ್ಮ 

|| ೨೯೬ || 
ಬಿಲ್ಲುವಿ | ದ್ಯಗಳ ತಾ | ಬಲ್ಲ ಕೋ 1 ವಿದನೀತ | 
ನೋಡೆ - ತ - I - - ಮಾತಿ | 
ನಲ್ಲಿ ಚ | ದುರಗೆಣೆ | ಯಿಲ್ಲ ಕೇ | ಳೆನ್ನಾಣೆ | 
ನೋಡೆ| ತ ಮ್ಮ 

|| ೩೯೭ || 
ತುಂಗವಿ | ಕ್ರಮ ರಣ | ರಂಗಸಾ | ಹಸಿಯಿಾತ | 
ನೋಡೆ| ತ -Iಈಗ | 
ಸಂಗರ | ದೊಳು ನಮ್ಮ | ಭಂಗಕಿ | ಕದೆ ಬಿಡ | 
ನೋಡೆ| ತ ಮ್ಮ 

|| ೨೯೮ | | 


೧೦೫ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೧ 


ಲನ 


ಅಣ್ಣನಾ | ಡಿದ ಮಾತ | ಲವ ಕೇಳಿ | - ಅಗ್ರ | 
ಗಣ್ಯನು | ಮನದಿ ಧೈ | ರ್ಯನ ತಾಳಿ | 
ಕಣ್ಣಾರೆ | ನೋಡಿವನ | ಪಾಡೇನು | -ತಾಯ | 
ಪುಣ್ಯವಿ | ದ್ದ ರಸಡ್ಡೆ | ಮಾಡೆನು 


|| ೨೯೯ || 


1 ಕಾದೆ ( ಕಾ ) 


ಕುಶಲವರ ಕಾಳಗ 


ឬ 


ಧನು ಶರ | ವನು ಕೈ ಯೊ | ಆಡಿದನು | - ತಾಯಿ | 
ಮುನಿವಾ | ಕಿಗೆ ಕೈಯ | ಮುಗಿದನು | 
ಮಣಿಸಿ ಬಿ 1 ಲ್ಲಿಗೆ ತೆಬ್ಬ | ಬಿಗಿದನು | - ರಾಮು | 
ನನು ತಾಗೆ | ನ್ನು ತ ಬಾಣ | ವೆಸೆದನು 


|| ೩೦೦ || 


- ೧೦೬ ವಾರ್ಧಿಕಷಟ್ನದಿ 
ಹಲವು ಮಾತಾಡಿ ರೋಷಿತರಾಗಿ ತಮ್ಮೊಳಗೆ 
ಕಲಹ ಕಾರಣಗಳಾಯಿತು ತಂದೆಮಕ್ಕಳಿಗೆ 
ಉಳಿದ ಪಟುಭಟರೆದೆಯು ತಲ್ಲಣಿಸಿತಲ್ಲಲ್ಲಿ ಬೆರಗಾಗಿ ನೋಡುತಿರಲು | 
ಪ್ರಳಯಕಾಲದ ರುದ್ರನುರಿಗಣೆ ವಡಬಾನ 
ಳನ ಬಾಯ್ದೆರೆಯೊ ಕಾಲಭೈರವನ ದಾಡೆಯೋ 
ಎನಲಾರ್ಭಟಿಸುತ ಕಾದಲು ರಾಮಗಿದಿರಾಗಿ ಶರಬಂದು ಕವಿಯುತಿರಲು 

|| ೩೦೧ || 


೧೦೭ ರಾಗ ಶಂಕರಾಭರಣ - ಮುಟ್ಟೆ ತಾಳ ೨ 


ರಾಮು 


ವೀರ ರಾಮ | ರಣದಿ, ಮದ | ವೇರಿ ಹೂಂ ಕರಿಸಿ ಸರಳ | 
ವಾರಿಧಿಯವೊ ! ಲೆಸೆದು ಕುಶನ | ಮೋರೆಗಿಟ್ಟ | ನು - | 


ಕುಶ 


ಮಾರಿ ಮುಂದು | ಹರಿದು ಬಾಣ | ಭೋರುಗುಡಿಸಿ | ಬಹದ ಕಂಡು | 
ಬೇರೆ ಬೇರೆ | ಕಡಿದು ಬಿಸುಟ | ಧಾರಿಣಿ , ಯ | ಲಿ - || ೩೦೨ || 


ಕಂಡು ಪರ್ವ | ತಾಸ್ಕೃಗಳನು | ಮಂಡೆಗಾಗಿ | ಬಿಡಲು ತರಳಾ | 
ಖಂಡಲಾಯು | ಧಂಗಳಿಂದ | ಖಂಡಿಸಿರ್ದ | ನು || 


ಲನ 


ಪುಂಡರೀಕ | ನಯನನೆಸೆದ | ತಂಡ ತಂಡ | ದುರಗಶರನ | 
ದಿಂಡುಗಡಿದ | ಗರುಡಬಾಣ | ದಿಂದ, ಲನ | ನು 


|| ೩೦ || 


ಭಾಪು ಭಳಿರೆ | ತರಳನೆಂದು | ಚಾಪವನ್ನು 1 ನೆಗಹಿಕೊಂಡು | 
ಭೂಪನೆಸೆದ | ನಗ್ನಿಶರನ | ಕೋಪದಿಂದ | ಲೆ | | 
ತಾಪವಡರಿ | ಜಗವನೆಲ್ಲ | ರೂಪುಬಾಣ | ಸುಡುತಲಿರಲು | 
ಶ್ರೀಪತಿಯಾ ! ತನಯ ಜಲದಿ | ಮಾಪುಗೈದ | ನು 


|| ೩೦೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕುಶ 


ಎಚ್ಚ ಬಾ , ಣಂಗಳೆಲ್ಲ | ನುಚ್ಚು ನೂ , ರಾಗೆ ಕಂಡು | 
ಕಿಚ್ಚಿನಂತೆ | ಕುಶಗೆಶೌರ್ಯ | ಹೆಚ್ಚಿತಾಗ | 

|| ೩೦೫ || 
ಹಿಂದೆ ರಾವ | ಣಾದಿಗಳನ್ನು | ಕೊಂದು 1ಬಂ | ದಿರುವ ಕಣೆಗೆ | 
ಛಂದುಳಿಯ , ದಂತೆ ರಣದಿ | ಸಂದವಾಗ | || 
ಕಂದರಾಟ | ಮಾರಿಯಾಯಿ | ತೆಂದು ಹೇಳಿ | ಕುಶನ ಕಣ್ಣ | | 
ಮುಂದೆ ನಿಲುನ | ವೀರರಾವ | ರೆಂದರಾಗ | 

|| ೩೦ || 
೧೦೮ ರಾಗ ಕೇತಾರಗೌಳ ಅಷ್ಟ ತಾಳ ೧ 
ಮಕ್ಕಳೊ | ಡನೆ ರಾಮ | ಚಂದ್ರದೇ | ನಗೆ ಮನ | 
ದಕ್ಕರುಂ | ಬೆಂಬುದ | ನು - || 
ಲೆಕ್ಕಿಸ | ಬಗೆಯಂತೆ | ಕುಶನಿಟ್ಟ | ಶರ ಬಂದು | 
ಹೊಕ್ಕಿತಂ | ದೊಡಲೊಳ | ಗೆ 

|| ೩೦೭ || 


ರಾಮು 


|| ೩೦೮ || 


ರಕ್ಕಸ | ರಿಪು ಬಸ | ನಳಿದು ಬೇ | ಸಗೆಯ ರು | 
ಳಕ್ಕೆ ಬಾ | ಡಿದ ಲತೆ | ಯ || 
ಮಿಕ್ಕಂತೆ | ರಥದಿಂದ | ಬಿದ್ದು ಮೂ | ರ್ಛಿತನಾಗಿ | 
ಗಕ್ಕನೆ | ಪವಡಿಸಿ | ದ 
ಲೋಕನಾ | ಯಕ ರಣ | ದೊಳು ಮಲ | ಗಿರೆ ಸುರಾ | 
ನೀಕವಂ | ಬರದೊಳ | ಗೆ || 
ರಾಕೇಂದು | ಮಂಡಲ | ನಿರದೆ ಬಾ | ದಿಸೆ ರಾಹು | 
ಸೋಕಿದಂ | ದದ ಮುಖ | ದ 
ಶ್ರೀಕಂಬು | ಕಂಠದೊ | ಫೆಸೆದು ರಾ | ಜಿಸುತಿಪ್ಪ | 
ಏಕಾನ | ಳಿಯ ಹಾರ | ವ || 
ಆ ಕುಮಾ | ರರು ಕಂಡು | ಭರತಶ | ತ್ರುಷ್ಟರಿ | 
ಬ್ಲಾಕಡೆ | ಗೈದಿದ ! ರು – 


|| ೩೦೯ || 


|| ೩೧೦ || 


ಕುಶ 


ಕ್ರಿ 


ವಿಪರೀತ | ವಿದು ನೋಡು| ತನ್ನ ಕ | ಹೃದನು | 
ನಪರಂಜಿ | ಕೊರಳ ದಂ | ಡೆ- - || . 


1 ಕೊಂದು ಬ ( ಕಾ , ಅ). 


೪೩೧ 


ಕುಶಲವರ ಕಾಳಗ 


ಅಪರೂಪ| ವಿದು ನಮ್ಮ । ತಾಯಿಗಾ | ಗುವದೆಂದು | 
ಅಪಹರಿ | ಸಿದರಿರ್ವ | ರು . 


|| ೩೧೧ || 


ತಪಸಿಗೆ | ಕಾಣಿಕೆ | ಕೊಡಬೇಕೆಂ | ದೆನುತಲೆ | 
ಕಪಿಗಳಿ | ರ್ವರ ಸಾಯ | ದ || 
ನಿಪುಣರೆಂ | ದೆಡೆಗೈಯ | ಬಿಗಿಯೆ ಮಾ | ರುತಿ ಕಂಡು | 
ಲಸಗುಟ್ಟು | ತಿಂತೆಂದ | ನು 


|| ೩೧೨ || 


೧೦೯ ರಾಗ ಆಹೇರಿ - ಅಷ್ಟ ತಾಳ ೧ 
ಹನುಮಂತ 

ಕಂಡಿರೇ ! - ನೀವು | ಕಂಡಿರೇ | | 
ಕಂಡಿರೆ | ನೀವು ಕಂ | ಡಿರೆ ಕುಶ | ಲವರು 
ಹಿಂಡುಸೇ | ನೆಯನೆಲ್ಲ | ಭಂಡುಮಾ | ಡಿದರು 


|| ಪಲ್ಲವಿ || 


ರಣದೊಳ | ಗೆಲ್ಲರ | ಮಲಗಿಸಿ 1 ಮತ್ತಾ | 
ಗುಣನಿಧಿ | ರಾಮನ | ಕೊರಳಿಂದ 1 ಕಿತ್ತ - || 
ಮಣಿಗಣ | ರತುನ ಹಾ | ರವನೆಲ್ಲ | ಪೊತ್ತಾ | 
ಕ್ಷಣದೊಳ| ಗೈದಿ ಬ | ರುವರು ನ | ಮೃತ್ಯ 


|| ೩೧೩ || 


ಕೊಂಡುಹೋ | ಗಲಿ ನಮ್ಮ ! ನಲ್ಲಿಗೆ | ಸೀತೆ ! 
ಕಂಡರೆ | ರಕ್ಷಿಸು | ವಳು ಜಗ | ನ್ಮಾತೆ. . || 
ಪುಂಡುಹು | ಡುಗರೊಳು | ಜಗಳಾಟ | ವೇಕೆ1ಭೂ1| 
ಮಂಡಲ | ದೊಳು ನನ್ನ | ಕೊಂದಂತೆ | ಜೋಕೆ| 


|| ೩೧೪ | | 


( ಎಲ್ಲರೂ ನಿಷ್ಮಿ 


ಸುವರು) 


ವಚನ || ಇಂತೆಂದು ಹನುಮಜಾಂಬವರು ಪ್ರಸಂಗಿಸುತ್ತಿರಲಾಗಿ ಅತ್ತಲಾ ಜಾನಕಿಯು 

ಪುತ್ರರು ಬಾರದಿರಲು ಏನೆನುತಿರ್ದಳದೆಂತೆನೆ 


1 ರಣ ( ಕಾ) 2 ಕೊಲ ( ಕಾ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


(ಸೀತೆಯ ಪ್ರವೇಶ) 
೧೧೦ ರಾಗ ಮಧ್ಯಮಾವತಿ - ಏಕತಾಳ ೪ 


ಸೀತೆ 


|| ಪಲ್ಲವಿ || 


|| ೩೧೫ || 


ತರಳಲ | ನನ ಕುಶ |, ತರುವೆನೆಂ ದೆನುತಲಿ || 
ತೆರಳಿಪೋ | ದವನಿನ್ನೂ ಬರಲಿಲ್ಲ | ವೇಕೆ 
ಏನುಮಾ | ಡಿದರೆ ಇನ್ನೆಂತು ಕಾ | ದಿದರೆ ಈ | 
ಸೂನುಗ | ಇಳಿದರೆ , ಕಾನನ | ದೊಳಗೆ || 
, ತಮ್ಮನ| ಕರೆದು ತಾ , ರೆಂದೆನು | ತಲೆ ಮಗನ | 
ಸುಮ್ಮನೆ| ಕಳುಹಿದೆ |, ನಯ್ಯಯ್ಯೋ | ವಿಧಿಯೆ 
ಹದಿಮೂರು| ವರುಷವಾ !, ಗದ ಬಾಲ | ರಿವರೀಗ| 
ಕದನದೊ | ಳೆಂತು ಕಾ , ದುವರೆಂದು | ತಿಳಿಯೆ || 
ಸದನದೊಳ್ | ಮುನಿಸನಿ |, ಲ್ಲದ ವೇಳೆ | ಯಲಿ ಲವ | 
ಕುದುರೆ ಬಂ | ದುದರನ್ನು ಕಟ್ಟಿದ | ನೇ , ಕೋ 
ಬೇಡ ಇಂ | ತೆಂಬ ಬಾ |, ಲಕರ ಮಾ ! ತನು ಮಾರಿ | 
ಕೇಡಿಗ | ಲ್ಲವೆ ಕದನ |, ಅವರೊಳೀ | ಸಾರಿ | | 
ಮಾಡುವ | ದೇನನ್ನು ಮತ್ತೊಬ್ಬ | ರೆನಗಿಲ್ಲಿ | 
ನೋಡಿಬ | ರುವರಿಲ್ಲ |, ಮಕ್ಕಳ | ನಲ್ಲಿ 


|| ೩೧೬ || 


|| ೩೧೭ || 


೧೧೧ ದ್ವಿಪದಿ 
ಮರಳಿ ಜಾನಕಿ ಸುತರು ಬರಲಿಲ್ಲವೆಂದು | 
ಮರುಳುಗೊಂಡಳು ತನ್ನ ಮನಸಿನೊಳಗಂದು 

|| ೩೧೮ || 
ಪಾತಾಳದಿಂದ ಮುನಿನಾಥ ಬರನೇಕೆ | 
ಸೀತೆ ಹೀಗೆಂದು ಮೂರ್ಛಿತಳಾದಳಾಕೆ 

|| ೩೧೯ || 
( ಹನುಮಂತ ಮತ್ತು ಜಾಂಬವರನ್ನು ಬಂಧಿಸಿ ಕರಕೊಂಡು ಕುಶಲವರ ಪ್ರವೇಶ 

ಎಂಬ ಸಮಯದಿ ಹನುಮ ಜಾಂಬವರ ಬಿಗಿದು | 
ಕುಂಭಿನಿಯೊಳೆಳಕೊಂಡು ಬರುತಿರಲು ನೆರೆದು 

|| ೩೨೦ || 


1 ಗೆ ( ಕಾ ). 


ಕುಶಲವರ ಕಾಳಗ 


ಏನಾದರೋ ತನಯರೆಂದು ಚಿಂತಿಸುವ | 
ಜಾನಕಿಯ ಮುಂದಿರಿಸಿ ಕೈಮುಗಿದನು ಲವ 

|| ೩೨೧ || 
ತಾವು ತಂದೊಡವೆಗಳ ತಾಯ ಮುಂದಿರಿಸಿ | 
ಪ್ರೀಯದಲಿ ತೋರಿದನು ಬೇರೆ ವಿಂಗಡಿಸಿ 

|| ೩೨೨ | 
೧೧೨ ರಾಗ ಸೌರಾಷ್ಟ - ಅಷ್ಟ ತಾಳ೧ 
ಲವ 

ಮಂಗಳ | ಮಹಿಮ ರಾ | ನನ ಕಂಠ | ಸರಗಳ | 
ನೋಡೆ| ಯ - I - - ಸಮ | 
ರಾಂಗಣ | ದಲಿ ಬಿದ್ದ | ಶತ್ರುಘ್ನ | ನುಡುದಾರ | 
ನೋಡೆ| ಯ - ಮೈ 

| ೩೨೩ | | 
ಕಂಗೊಳಿ| ಸುವ ಭರ | ತನ ಕೈಯ | ಕಡಗವ | 
ನೋಡೆ| ಯl - I - ಬಹು | 
ತುಂಗವಿ | ಕ್ರಮ ಲಕು | ಮಣನಿಟ್ಟ | ಮಕುಟವ | 
ನೋಡೆ| ಯl ನ್ನು 

|| ೩೨೪ | | 
ಪೊಡವಿಪಾ | ಲಕ ಕೈಯೋ | ಡಿವ ಬಿ | ೮ಾಣವ | 
ನೋಡೆ| ಯ - I - - ಇಕೊ | 
ಕಡುಜಾಣ | ಹನುಮಂತ | ಮಿಡುಕಾಡು | ತಿರುವಂಥ | 
ನೋಡೆ| ಯ - I - 

|| ೩೨೫ || 
ಬಿಡದೆ ಸಂ 1 ಗರದಿ ನ | ಮೊಡನೆ ಕಾ | ದಿದನೀತ | 
ನೋಡೆ| ಯ - ಮl- ಈಗ ! 
ನಡುಗುವ | ಜಾಂಬವ | ಹೆಡೆಗೈಯ | ಬಿಗಿದನ | 
ನೋಡೆ| ಯl ನ್ನು 

|| ೩೨೬ || 
೧೧೩ ವಾರ್ಧಿಕಷಟ್ನದಿ 
ಸೀತೆ.. . 

ಮೃಗವು ಹುಲಿಗಂಜಿ ಸಿಂಹದ ಬಾಯ ಹೊಗುವಂತೆ 
1ಬಗೆಬಗೆಯ ಚಿಂತೆಯಿಂದಿಪ್ಪ ಜಾನಕಿಗೆ ಶ್ರೀ 
2ರಘುವರನ ಕೊರಳ ಹಾರಗಳ ತಂದಿರಿಸಿ ಕೈ ಮುಗಿದ ಮಕ್ಕಳು ನೋಡುತ | 
1 ಸುಗಿದು ಚಿಂತಿಸುತಿಪ್ಪ ಜಾನಕಿಗೆ ರಘುವರನ ( ಕಾ , ಅ) . 
2 ಮಿಗುವ ಹಾರಗಳ ತಂದಿತ್ತು ಕೈಮುಗಿದ ಮಕ್ಕಳನಬಲೆ ತಾ ( ಕಾ ) 

28 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತೊಗಲೆದ್ದು ಮೈಯುಡುಗಿ ಬಿದ್ದಿರುವ ಜಾಂಬವಾ 
ದಿಗಳ ಕಂಡಂಜಿ ಮೂರ್ಛಿತೆಯಾಗಿ ಜನಕಸುತೆ 
ಮಗುಳೆದ್ದು ಪತಿಯಳಿದ ಕೇಶದಿಂ ಹಲುಬಿ ಕುಶನಿಗೆ ಪೇಳ ಇಂಬುಜಾಕ್ಷಿ || ೩೨೭ || 

- ೧೧೪ ರಾಗ ಸಾವೇರಿ - ಏಕತಾಳ ೪ 
ಮಗುವೇ , ನೀ | ನಿಂತು ಮಾಳ್ವ |ರೇಅ| ಯ್ಯಯ್ಯೋ ಎನ್ನ 

|| ಪಲ್ಲವಿ || 
ರಘುವಂಶಾಬಿ | ಪೂರ್ಣಚಂದ್ರ | ಅಗಣಿತಭೋ | ಗದೇವೇಂದ್ರ | 
ಸುಗುಣ - ಎ | ನ್ಯೂಯ ಕಾಂ | ತರಾ| ನವರಾಯ 

|| ೩೨೮ || 
ತಂದೆ ರಾಮ | ಚಂದ್ರನ ತ | ನಂದ್ಯರು ಬೇ | ರೆ ಮೂವರ | 
ಕೊಂದಿರಲ್ಲ | ಕಾದಿ ರಣ | ದಿ - ಅ | ಯ್ಯಯ್ಯೋ ವಿಧಿಯೆ 

|| ೩೨೯ || 
ಮಾನವರ | ಕುಲಕ್ಕಭಿ | ಮಾನವಂತ | ರಿವರಿಗಿಂಥ | 
ಮಾನಭಂಗ | ವೇ , ಮಕ್ಕಳಿ| ಅ | ಯ್ಯಯ್ಯೋ ವಿಧಿಯೆ || ೩೩೦ || 
ಪಾತಾಳಲೋ | ಕದಿಂದ ಮುನಿ | ನಾಥ ಬರ | ಲಿಲ್ಲವಿನ್ನೂ | 
ಏತರ ಉ | ಪಾಯ ವಿದ | ಕೈ - ಅ | ಯ್ಯಯ್ಯೋ ವಿಧಿಯೆ 

|| ೩೩೧ || 
೧೧೫ ರಾಗ ಮಧ್ಯಮಾವತಿ - ಏಕತಾಳ ೩ 
- ಸೀತೆ ಮ | ಕಳಿಗೆಂದ ಮಾತ ಕೇ | ತುತಲಾಗ | 
ಕೋತಿಗ | ಳರಸನಿ |, ಗಾಯ್ತು ಸಂತೋಷ| 
ಭೀತಿಯ | ಬಿಟ್ಟು ತಮ್ಮೊಳಗೆ ತಾ | ನ್ಯಾತಾಡೆ | 
ಪಾತಾಳ | ದಿಂ ಮುನಿ |, ನಾಥನು | ಬಂದ 

|| ೩೩೨ || 
ಬಂದ ಮು | ನಿಯ ದೂರ|, ದಿಂದ ಕಾ | ಣುತ ಸೀತೆ | 
ನಂದನರ್ | ಸಹ ಪಾದ , ದ್ವಂದ್ವಕ್ಕೆ | ನಮಿಸೆ | 
ತಂದೆ ನೀ ಎಲ್ಲಿರ |, ದೊಂದೇ ದಿ | ವಸವೆನ್ನ | 
ಕಂದರ್ಮಾ | ಡಿದ ಕೃತ್ಯ |, ಎಂದಳಾ | ಮುನಿಗೆ || ೩೩೩ || 
ಕರವ ಮುಗಿದು ಬೆದ | , ರಿರುವ ಮ | ಕ್ಯಳ ನೋಡಿ| | 
ವರಮುನಿ | ಪ್ರೇಮದಿ , ರ್ವರನು ಕು | ಳ್ಳಿರಿಸಿ | 
ತರಣಿವಂ | ಶಜರೊಳೆಂ1,ತಾಯ್ತು ಸಂ | ಗರ ಯಾವ | 
ಪರಿಯಿಂದ | ನೀವ್ ಕಾದಿ |, ದಿರಿ ಭಾಲ | ಕರಿರ || ೩೩೪ || 


ಕುಶಲವರ ಕಾಳಗ 


೧೧೬ ರಾಗ ರೇಗುಪ್ತಿ - ಅಷ್ಟ ತಾಳ ೧ | 
ಕುಶಲವರು 

ಕೇಳಿ ನಾ | ಕಿಮ | ಹಾಮುನಿ | ರಾಯ | 
ಕಾಳಗ | ದೊಳು ನಮೋ | ಇಾದಂಥ | ಬಗೆಯ 

|| ಪಲ್ಲವಿ || 
ರಾಮನೆಂ | ಬವನೊಂದು ! ಸೀಮೆಯ | ದೊರೆಯಂತೆ | 
ಪ್ರೇಮದಿಂ | ದನುಜರು | ಮೂವರಂ | ತೆ || 
ಆ ಮಖ | ತುರಗಕೋ | ಸರ ನಮೋ | ಡನೆ ಸಂ , | 
ಗ್ರಾಮದೊ | ಳಗೆ ಯುದ್ಧ ಮಾಡಿದ | ಪರಿಯನು || ೩೩೫ || 
ಆನೆ ಕು | ದುರೆ ಮಂದಿ | ಸೇನೆ ಮಾ | ರ್ಬಲಸಹ | 
ತಾನೆ ರಾ | ಘನನನು | ಜರುಸಹಿ | ತ || 
ನಾನಾವಿ | ಧದಿ ನನ್ನ | ಕೂಡೆ ಯು | ದೈವ ಮಾಡೆ | 
ನಾನೆ ನಿ | ನ್ನ ಕಟಾಕ್ಷ ದಿಂದ ಸಂ | ಹರಿಸಿದೆ | || ೩೩೬ ||... 
ವಾನರ | ಕುಲಕಭಿ | ಮಾನಿಗ | ಇವರಂತೆ || 
ಏನುಮಾ | ಡಿದರೂ ಸಾ | ವಿಲ್ಲವಂ ತೆ ||.. 
ತಾನೆನಿನ್ನಯ ಪಾದ | ಕೊಪ್ಪಿಸ | ಬೇಕೆಂದು | 

ಮಾನಭಂ | ಗವ ಮಾಡಿ | ಕೊಂಡುಬಂ | ದೆವು ನಾವು || ೩೩೭ || 
ವಚನ||. ಇಂತೆಂಬ ಬಾಲಕರ ನುಡಿಯಂ ಕೇಳಿ ವಾಲ್ಮೀಕಿಮುನಿವರನು ನೊಂದು 

ಕೊಂಡವನಾಗಿ ಏನೆಂದನು ಎಂದರೆ 


ವಾಲ್ಮೀಕಿಯ ಅನುಗ್ರಹ 

೧೧೭ ರಾಗ ಸಾವೇರಿ* - ಅಷ್ಟ ತಾಳ ೨ 
ವಾಲ್ಮೀಕಿ 

ತಪ್ಪ ಮಾ | ಡಿದಿರಿಬ್ಬ | ರೂ - ಕೇ | ಆದರಿದ | 
ಕೊಪ್ಪರ್ಲೋ | ಕದ ಜನ | ರು || 
ಸ್ವಲ್ಪ ಬು | ದಿ ಗಳಾಯಿ | ತವರ ಕೊಂ |, ದು ರಾಮ | 
ನಪ್ಪನ | ಲ್ಲವೆ ನಿನ | ಗೆ ಬಾ | ಲಕರಿರ . 
ಭೂಮಿಗೋ | ಸ್ವರ ದುಷ್ಟ | ರಕೆ | ಊದಕೆಂದು | 
ರಾಮಾವ | ತಾರನಾ | ದ || 


|| ೩೩೮ || 


* ಸುರುಟ ರಾಗದಲ್ಲಿಯೂ ಹಾಡುವುದಿದೆ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪ್ರೇಮದಿ | ದಶರಥ | ನುದರದಿ | ಜನಿಸಿದ | 
ಶ್ರೀ ಮಹಾ| ವಿಷ್ಣು ರಾ | ಮಜಾ| ನಕಿ ಲಕ್ಷ್ಮಿ || ೩೩೯ || 
ಶಾಲೆಯ | ಬಿಟ್ಟು ದೂರ - ಪೋ | ಗದಿರೆಂದು | 
ಪೇಳಲಿ | ಲ್ಲವೆ ಕುನ | ...|| 
ಕೇಳದೆ | ಹೀನಕ | ರ್ಮನ ಮಾಡಿ | ದಿರಿ ನಿಮ್ಮ || 
ಚಾಳಿಗಿ | ನೈನೆನ್ನ | ಲಿ - ಭೂ | ಲೋಕದಲ್ಲಿ 

|| ೩೪೦ || 
ತರಳ ನೀ | ಮರುಗದಿ | ರೆ ಆ ದರೆ ನೋಡಿ| 
ಬರುವೆ ಬಿ | ದ್ದವರ ಮೇ 1 || 
ಅರಿಯದೆ | ಬಂದ ಕೃ | ತ್ಯಗಳಿವು | ದೋಷಕ್ಕೆ | 

ಪರಿಹಾರ | ವುಂಟು ಮುಂ | ದೆ - ಕೇ | ಳಿದೆ ಹಿಂದೆ || ೩೪೧ || 
ವಚನ || ಇಂತೆಂದು ಮುನಿ ಚಾಲ್ವರಿಯಲು ಮಕ್ಕಳು ಭಯಭ್ರಾಂತರಾಗಿ ಕಣ್ಣು ಕಣ್ಣು 
ಬಿಡಲು ಜಾನಕಿ ಏನೆನ್ನು ತಿರ್ದಳದೆಂತೆನೆ – 

೧೧೮ ರಾಗ ದೇಶಿ ಅಷ್ಟ ತಾಳ ೧ 
ಸೀತೆ 

ಏನುಮಾ | ಡಲಿ ಮುನಿ | ಯೆತಿ| ಳಿಯದೆನ್ನ | 
ಸೂನುಗ | ಳೆಸಗಿದ | ಹೀನಕ | ರ್ಮಗಳಿಗಿ | ನ್ನೇನು ಮಾಡಲಿ || ಪಲ್ಲವಿ || 
ತಂದೆ ತಾ | ಯಿಗಳಣ್ಣ | ಬಂಧುಬಾಂ ! ಧವರನ್ನು | 
ಮಂದಿರ | ಬದುಕು ಬಾ | ತುವೆಗಳೆ | ಲ್ಲವ ಬಿಟ್ಟು | 
ಬಂದೆ ನಾ | ನನದೆಡೆ | ಗೆ - ಕಳು | ಹಿದ ರಾಮ | 
ಚಂದ್ರ 2ಜಾ | ಲtರ ನುಡಿ |ಗೆನು| ನಿಯೆ ? ಕೃಪೆ | 
ಯಿಂದ ರ | ಕಿಸೆ ಮತ್ತೆ | ಕಂದರಿ | ವರ ಪತ್ತೆ 

* || ೩೪೨ || 
ಹಿಂದೆ ನಾ | ಬಲು ಬಲು | ನೊಂದುಕೊಂ | ಡವಳಿನ್ನು | 
ಮುಂದಾ, | ದರು ಲೇಸಾ | ಗಿರುವೆನೆಂದರೆ ಯೆನ್ನ | 
ಕಂದರಿಂ | ದಿನಿತಾಯಿ | ತು - ಓ | ಲೆಯ ಭಾಗ್ಯ | 
ಕುಂದಿ ಲ | ಕಣ ಹೋಯಿ | ತುಮ | ಕ್ಕಳು ಪುಣ್ಯ | 
ವಂದ್ಯರಾ | ದಡೆ ಹೀಗೆ| ಬಂದಿರು | ವದು ಹೇಗೆ 

|| ೩೪೩ || 


1 ಚಾರ ( ಕಾ) 2 ನಿನ್ನಯ ( ಆ) 


ಕುಶಲವರ ಕಾಳಗೆ 


೪೩೭ 


|| ೩೪೪ || 


ವನದೊಳ| ಗಿರಲೆನ್ನ | ದನುಜನೊ ಯ್ಯಲು ಮುನ್ನ | 
ವನಜಾಕ್ಷ ! ಕಳುಹಿದಾ | ಕಣಕೆ ಸಾ | ಹಸದಿಂದ | 
ಹನುಮ ಲಂ | ಕೆಗೆ ಹಾರಿ | ದಎ ನಗಶೋಕ| 
ವನದಿ ಮು | ದೈಯ ತೋರಿ|ದಭ| ಕನನಿಂಥ | 
ಗುಣವುಳ್ಳ 1 ಕಪಿಯ ಬಂ | ಧನವ ಮಾ | ಡಿದರಲ್ಲೊ 
ಬಲವಂತ | ರಾಗಲು | ಬೇಕೆಂದು | ನೀವು ಸ | 
ಕಲವಿದ್ಯೆ | ಗಳ ಪೇಳಿ | ದವರಿಗೆ | ಧನುರ್ವಿದ್ಯ | 
ಕಲಿಸಿದ್ದೆ | ಕೇಡಾಯಿ | ತು - ಅದ | ರಿಂದಲೀ || 
ಕುಲವೆ ಸಂ | ಹಾರಾಯಿ | ತು - ಇ | ೩ದ ಹೇಳಿ | 
ಫಲವೇನೆ | ನಯ ಪುಣ್ಯ | ಫಲವು ಹೀ | ಗಾಯಿತು 


|| ೩೪೫ || 


|| ೩೪೬ || 


|| ೩೪೭ || 


|| ೩೪೮ || 


ವy - ೧೧೯ ರಾಗ ಘಂಟಾರನ - ಜಂಪೆತಾಳ ೨ 

ಅಮ್ಮ ಕೇ | ಳೀಗ ನೀ | ನಳಲಿ ನಾ | ಡುವದೇನು | 
ಬ್ರಹ್ಮಲಿಪಿ | ತಪ್ಪುವುದೆ | ಭಯದಿ ಕೆಡl | ಗಿದರೆ 
ಸಾವು ಹು | ಟ್ಟುಗಳೆಂಬ | ಸಂಸಾರ | ಮಾನವರ | 
ಯಾವನಾ | ದರು ಬಿಡದು | ಅವರವರ | ಕರ್ನು 
ನಿತ್ಯನ | ಭೀ ದೇಹ | ನೀರೆ ಜಾ | ನಕಿ ಕೇಳು | 
ಅತ್ತು ಸಾ | ವವರುಂಟೆ | ಸತ್ತವರ | ಕೂಡೆ - 
ಇಂದವರು | ನಾಳೆ ನಾ | ಎಂದಿಗಾ | ದರು ಕಾಲ | 
ಹೊಂದುವುದು | ಈ ದೇಹ | ಒಂದು ದಿನ | ಸದಲಿ 
ನೀತಿಯನು | ಪೇಳು ಭೂ | ಜಾತೆಯನೊ | ಡಂಬಡಿಸಿ | 
ಆ ತಪಸಿ | ಹನುಮನೊಳು | ಮಾತಾಡು | ತಿರ್ದ 

೧೨೦ ವಾರ್ಧಿಕಷಟ್ನದಿ 
ವಾಲ್ಮೀಕಿ 

ಪರಿಪರಿಯದುಃಖದಲಿ ಮರುಗುತಿಹ ಜಾನಕಿಯ 
ವರಮುನಿಪ ಸಂತೈಸಿ ಒಡನೆದ್ದನಾಕ್ಷಣದಿ 
ತರಳರಂ ಕರಕೊಂಡು ತನ್ನ ಶಿಷ್ಯರುಸಹಿತ ಸಂಗ್ರಾಮಭೂಮಿಗಾಗಿ | 
1 ಕೊರ( ಕಾ ) 


|| ೩೪೯ || 


|| ೩೫೦ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಶರಧಿಬಂಧನಕೆಂದು ತರಿಸಿದಂ ಬೆಟ್ಟಗಳ 
ಧರಣಿಗಾಧಾರವಿಲ್ಲೆಂದವನ ಸುತರು ಕರಿ 
ತುರಗವಾನರರ ಹೆಣಪರ್ವತವನೆಸಗಿದರೋ ಎಂದು ಕಾಣಿಸಿತು ಮುನಿಗೆ || ೩೫೧ || 


|| ೩೫೨ || 


| ೩೫೩ | | 


೧೨೧ ರಾಗ ಕೇತಾರಗೌಳ - ಅಷ್ಟ ತಾಳ ೧ 
ಎತ್ತ ನೋ | ಡಿದರು ರಾ | ಮನ ಮಂದಿ | ಕುದುರೆಗಳ | 
ಸತ್ಯ ಹೆ | ಣಗಳ ರಾ | ಸಿ . 
ಛತ್ರ ಚಾ | ಮರ ವಾದ್ಯ | ಕೊಂಬು ತಂ | ಬಟೆ ಭೇರಿ| 
ಸುತ್ತುಮು / ತೊಡವೆರ | ಸಿ 
ಹಸ್ತದೊ | ಳಗೆ ಬಿಲ್ ,| ಬಾಣ ಬಿ | ದಿ ರುವರ | 
ರಕ್ತದೋ | ಕುಳಿಯ ಮೇ | ೮ || 
ಮುತ್ತಿ ನೊ | ಣಗಳು ಕ | ವಿವರಾ, ಮನ ಮುನಿ || 
ಪೋತ್ತಮ | ರಣದಿ ಕಂ | ಡ 
ಕಂದಿದಾ | ನನದ ಕಾಂ | ತಿಯ ಬೆಳ್ , ಚಾಯದ | 
ಅಂದವಾ ದವಯವ | ದ || 
ಹಿಂದೆ ಮುಂ | ದಡಬಿದ್ದ | ತೊಡೆ ಕಾಲು | ಕರಗಳ | 
ಕುಂದಣಂ | ಗಳ ಚಿನ್ನ | - 
ಚಂದ ಚಂ | ದದ ಮಣಿ | ಮಕುಟ ಕಂ | ಕಣ ಹಾರ | | 
ದಿಂದ ರಾ | ಜಿಸುತಿರು | ನll | 
ಒಂದಾಗಿ | ಮಲಗಿರ್ದ | ಭರತಶ | ತ್ರುಘ್ನರ | 
ಹಿಂದೆ ಲ | ಓಣನ ಕಂ | ಡ 

೧೨೨ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ರಣದೊಳಗೆ / ಸಾಲಾಗಿ ಮಲಗಿದ | 
ಹೆಣಗಳನು ತಾ | ನೋಡಿ ಮುನಿಪತಿ | 
ಮನಸಿನಲಿ ನೆನ | ಸಿದನು ನಾರಾ | ಯಣನ ಪದವ 
ಈಕ್ಷಿಸುತ ಭೂ | ಪಾಲಸೇನೆಗೆ | 
ಪೋಕಿಸಿದನು ಕ ! ಮುಂಡಲುದಕವ | 
ರಾಕ್ಷಸಾಂತಕ | ನೆದ್ದ ಸುರಪನ | ವೃಕ್ಷದಂತೆ 


|| ೩೫೪ || 


|| ೩೫೫ || 


|| ೩೫೬ || 


| ೩೫೭ || 


ಕುಶಲವರ ಕಾಳಗ 


|| ೩೫೮ || 


ನಿದ್ದೆ ಯಲಿ ಮಲ | ಗಿರ್ದ ಲಕ್ಷಣ| 
ನೆದ್ದ ನಾಕ್ಷಣ | ದೊಳಗೆ ಭರತನು | | 
ಇದ್ದ ಮಾರ್ಬಲ | ವೆಲ್ಲ ಕುಣಿಯು / ತೆದ್ದು ದಲ್ಲಿ 
ತಳಿದರನಿಮಿಷ | ರಫ್ತು ತಧಾರೆಯ | 
ಮಳೆಯ ಮೈಮರೆ | ದೊರಗಿದವರೆ | 
ಚರಿಕೆಯಾದುದು | ಸೈನ್ಯ ರಾಘವ | ಹರುಷದಿಂದ || ೩೫೯ || 

೧೨೩ ರಾಗ ಪಂತುವರಾಳಿಮಟ್ಟಿ ತಾಳ ೩, 
ರಾಮು 

ಜಯ ಜಯಾ, ಲೋಕಪಾಲ | ಕವಾ| ಕಿಮುನಿ | ಪಲ್ಲವಿ || 
ಸೂರ್ಯಕೋಟಿ| ಪ್ರಭಾಮಾನ ಧೈಶ್ಯ ಬುದ್ಧಿ | ಧರ್ಮಜ್ಞಾನ || ೩೬೦ || 
ಕರ್ಮವರ್ಜಿ | ತಾಪರೋಕ್ಷ ಧರ್ಮಸಂಗ | ನಿರ್ಮಲಾಂಗ || ೩೬೧ || 

- ೧೨೪ ಕಂದಪದ್ಯ 
ಚರಣಕೆ ಪೊಡಮಟ್ಟಂದಾ 
ಕರುಣಾಂಬುಧಿ ತಾನು ತನ್ನ ಸೈನ್ಯ ಸಮೇತ 
ವರಮುನಿಪನ ಕೊಂಡಾಡುತ 
ತರಳರ ಮೊಗನೋಡಿರಾಮ ಮತ್ತಿಂತೆಂದಂ 

* || ೩೬೨ || 
- ೧೨೫ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೧ . 
ಕಂದರಿ | ವರು ಯಾರು | ಮುನಿಯೆ | - ಇವರ | 
ತಂದೆತಾ | ಯಿಗಳಾರು | ಮುನಿಯ || 
ಮಂದಿರ | ದೆಡೆಯಲ್ಲಿ ಮುನಿಯೆ - ಇವರ್‌ 
ನಿಂದ ಠಾ ವಾವುದು | ಮುನಿಯೆ 

|| ೩೬೩ || 
ಬಿಲ್ಲುವಿ | ದ್ಯಗಳನ್ನು | ಮುನಿಯೆ | - ಇವ 
ರೆಲ್ಲಿ ಕ | ಲವರಯ್ಯ | ಮುನಿಯೆ || 
ಇಲ್ಲಿ ಬಂ | ದಿಹುದೇಕೆ | ಮುನಿಯೆ | ನನ್ನ | 
ನೆಲ್ಲ ಕೊಂ | ದುದೇಕೆ | ಮುನಿಯೆ 

|| ೩೬೪ || 
೧೨೬ ರಾಗ ಘಂಟಾರವ - ಜಂಪೆತಾಳ ೩ 
ವಾಲ್ಮೀಕಿ 

ದಾನವಾಂ | ತಕ ಕೇಳು | ಧರ್ಮಶಾ | ಸ್ವಂಗಳೊಳ| 
ಗೀ ನಡತೆ ! ಮೊದಲುಂಟಿ | ಈ ರಾಜ್ಯ | ದೊಳಗೆ 

|| ೩೬೫ || 


೪೪d 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ತಂದೆ ಮ | ಕ್ರಳು ಕೂಡಿ| ತಮ್ಮೊಳಗೆ 1 ಕಾಡುವುದು 1 
ಹಿಂದೆ ಕೇ | ಆದುದಿಲ್ಲ | ಹೀಗೆಂಬ | ವಾರ್ತೆ 

|| ೩೬೬ || 
ಭಾನುವಂ | ಶಜ ಕೇಳು | ಬಹಳ ಮಾ | ತುಗಳೇಕೆ | 
ಏನಾಗ ಬೇಕಿವರು | ಜಾನಕಿಯ | ಸುತರು || 
ಅರಿಯದವ 1 ನೇ ನೀನು | ಆಯಿತಾ | ಯಿತು ಸಾಕು | 
ಬರಿಯ ಮಾ | ತುಗಳೆನ್ನು ! ಮರಳುವಾ | ಡುವುದು || ೩೬೭ || 
ಮಕ್ಕಳಿವ | ರಿಂತೆಂಬ | ಮಾತ ಕೇ | ಳುತ ರಾಮು | 
ಆಕ್ಷಣವೆ | ಕೇಳಿದನು | ಲಕ್ಷ್ಮಣನ | ಕರೆದು 

|| ೩೬೮ || 
೧೨೭ ರಾಗ ಮಧ್ಯಮಾವತಿ - ಅಷ್ಟ ತಾಳ ೨ 
ರಾಮ 

ಏನಯ್ಯ ತಮ್ಮ | ಏನಯಾ | 
ಏನಯ್ಯ | ತಮ್ಮ ಈ | ಮುನಿಗಳ | ಮಾತು 
ಜಾನಕಿ | ಪಡೆದಳು | ಮಕ್ಕಳ | ನೆಂತು 

|| ಪಲ್ಲವಿ || 
ಜನರಸ | ವಾದ ಬಂದಿ | ದೆ ಸೀತೆ | ಗೆಂದು ! 
ವನಕ್ಕೋದಿ| ವಳನಲ್ಲಿ | ಬಿಟ್ಟು ಬಾ | ರೆಂದು । 
ನಿನಗೆ ಪೇ | ಆದಮೇಲೆ | ಏನಾಯಿ | ತಲ್ಲಿ 
' ವಿನುತ ನೀ | ಪೇಳಿದ | ಮಾತುಗ | ಳಲ್ಲಿ 

|| ೩೬೯ || 
ಕಾಡಿನೊ | ಳಿರುವರೆ | ಮನೆ ಯಲ್ಲಿ | ಬಂತು ! 
ರೂಢಿಯೊ | ಳಗೆ ಇಷ್ಟು 1 ದಿನವೆಲ್ಲಿ | ಸಂತು | 
ನೋಡಿದ | ರತಿಮುದ್ದು | ಸೊಬಗಿನೊ | ಳಿಂತು | 
ಜೋಡುನ | ಕ್ಕಳ ಸೀತೆ 1 ಪಡೆದಳಿ | «ಂತು 

|| ೩೭೦ || 
ಅಣ್ಣ ನೀ | ನಾಡಿದ | ಸ್ಪಣೆ ಹೊತ್ತು | ತಾನು | 
ಮಿಣ್ಣನೆ | ರಥವೇರಿ | ಸೀತೆಯೊ | ಬ್ಬಳನು | 
ವನ್ಯದೊ | ಳಗೆ ಬಿಟ್ಟು | ಬಂದಲ್ಲ | ದಾನು | 
ಬಣ್ಣಿಸ | ಲರಿಯೆನು |* ಆಮೇಲಾ| ದುದನು 

|| ೩೭೧ || 
ವಚನ | ಇಂತೆಂದು ಲಕ್ಷಣಂ ನುಡಿಯಲಾಗಿ ಸಂತೋಷದಿಂದ ಮುನಿವರಂ ಏನೆಂದನು 

ಎಂದರೆ 


1 ಎನು ( ಕಾ , ಅ) 2 ಮೇಲಲ್ಲಿ ( ಅ) 3 ಯಿಂದ ( ಕಾ ) 4 ದೆನು ನಾ ( ಕಾ , ಅ). 
* ಈ ಪದ್ಯವನ್ನು ಏಕತಾಳದಲ್ಲಿ ಹಾಡುವ ಸಂಪ್ರದಾಯವೂ ಉಂಟು. 


ಕುಶಲವರ ಕಾಳಗ 


បូឡង់ 


೧೨೮ ರಾಗ ಫರಜು - ಮಟ್ಟೆ ತಾಳ ೪ 
ವಾಲ್ಮೀಕಿ 

ಒಂದೇ ಮನಸಲ್ಲ 
. ರಾಘವನಿಗೆ || 
ಹಿಂದಣ, 1 ದಿನಿಸl ಲ್ಲ 


|| ಪಲ್ಲವಿ || 


ಕಂಡವರ , | ಮಾತಕೇಳಿ | ಹೆಂಡತಿಯ , | ಬಿಡುವರೇ | 
ಕಂಡು ಕಂಡು | ತಿಳಿದು ತಿಳಿದು | ಕಪಟ, ಮಾ | ತಾಡುವರೇ | 
ಮಂಡಲಾಧಿ | ನಾಯಕ ನೀ | ಭಂಡಾಟಗಳ | ಮಾಳರೇ | | 
ಹಿಂಡುಗೊರೆಗ | ಳಿದರ ಕೇಳಿ | ಕಂಡು ಹರುಷ | ಬಡುವರೇ || ೩೭೨ || 


ಕಾಡಿನಲ್ಲಿ | ಅಳುವ ಸತಿಯ | ಕಂಡು ನಾ ಒಡ| ಬಡಿಸಿದೆ | 
ಬೇಡ ದುಃಖ | ವೆಂದು ಧೈರ್ಯ | ಪೇಳಿ ಅಭಯ | ಕೊಡಿಸಿದೆ | 
ಮಾಡಿ ಸರ್ಣ | ಶಾಲೆಯನ್ನು ! ಮತ್ತೆ ನಾ ನಿಂ | ಗಡಿಸಿದೆ | 
ಜೋಡುಮಕ್ಕ | ಕೈ ಮೇಲೆ| ಇಷ್ಟು ದಿವಸ | ನಡೆಸಿದೆ || ೩೭೩ || 
ಕುಶಲವರೆಂ | ದು ಹೆಸರಿಟ್ಟು | ಬರಹವೆಲ್ಲ | ಬರೆಸಿದೆ | 
ಕುಶಲದಿಂದ | ರಣದಿ ಬಾಣ | ವೆಸೆವ ವಿದ್ಯೆ ಕಲಿಸಿದೆ ! 
ಹಸುಮಕ್ಕಳ | ಇಷ್ಟು ದಿವಸ | ಈ ಪರಿಯಲಿ | ಮೆರೆಸಿದೆ | 
ಅಸುರವೈರಿ ಇನ್ನು ರಕ್ಷಿ | ಸೆನುತ ಮುಂದೆ | ನಿಲಿಸಿದೆ || ೩೭೪ || 


೧೨೯ ಕಂದಪದ್ಯ 
[ತರಳರು ನಿನ್ನವರೆಂದೇ 
ಅರಿಯುವಡೀ ಕಷ್ಟ ಮೊದಗಿಬಂತಾ ನಿಧಿಯಿಂ 


೧೩೦ ರಾಗ ಪುನ್ನಾಗವರಾಳಿ.. ಏಕತಾಳ ೪ 
ಓದಿದ | ರು - ಮಕ್ಕ | ಊದಿದ | ರು - ಮುನಿಯ || 
ಪಾದಕ್ಕೆ | ರಗಿ ಬಂದ | ವೇದ ಶಾಸ್ತ್ರ | ಪುರಾಣಗಳ || ಪಲ್ಲವಿ | | 
ತಂಬೂರಿ ವೀ | ಣೆ ಮದ್ದಳೆ | ಸಂಗೀತ ಸಾ | ಹಿತ್ಯ ಶ್ರುತಿ | 
ತುಂಬುರಗಂ | ಧರ್ವ ಯಕ್ಷ | ರಿಂದ ಮಿಗಿ | ಲು || 
ಕುಂಭಿನೀಜಾ | ತೆಯ ಮಕ್ಕ ಳೆಂಬ ರೀತಿ | ಪಾಡುತಿರಲು | 
ಸಂಭ್ರಮವ | ನೋಡಿ ಹರ್ಷ | ವಾಗುತಿದ್ದ | ರಾಮಚಂದ್ರ || ೩೭೫ || 


೪೪೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಣ್ಣಿಸಿ ಬ | ಣ್ಣಿಸಿ ಸ್ವರ | ಕಿನ್ನರಿಯ | ನುಡಿಸುತಿರಲು | | 
ಸಣ್ಣ ಸಣ್ಣ | ಬೆರಳ ಸೊಬಗ | ಸರ್ವರು ನೋ | ಡಿ - || 
ಪುಣ್ಯವಂತೆ | ಸೀತೆ ಯೆನಲು । ಕಣ್ಣ ನೀರಿಂ | ದಪ್ಪಿ ರಾಮ | 
ಚಿಣ್ಣರನ್ನು ತೆಗೆದು ಮುದ್ದು ಮಾಡುತಿದ್ದ | ಗಳಿಗೆ ಗಳಿಗೆ || ೩೭೬ || 


೧೩೧ ರಾಗ ಘಂಟಾರನ - ಝಂಪೆತಾಳ ೩ 


ರಾಮ 


|| ಪಲ್ಲವಿ || 


ವಾಲ್ಮೀಕಿ | ಮುನಿ ನಿನಗೆ| ಶರಣು ಶರ | ಣು 
ಗುರುರಾಯ | ನಿನ್ನಂಥ | ಗುಣನಿಧಿಗ | ಇನ್ನು೦ಟಿ | 
ಕರನ ಮುಗಿ | ವೆನು ನಿಮಗೆ | ಕರುಣಿಸ | ಯ್ಯ 
ಭಾನುಕುಲ | ಸಸಿಯುರಿದು / ಕ್ಷೀಣವಾ | ಗಲು ಕಂಡು | 
ತಾನೆ ನೀ | ರೆರೆದು ಕಾ | ಝ ರಿ ನಿರ್ಣ | ಯ 


|| ೩೭೭ || 


|| ೩೭೮ || 


|| ೩೭೯ || 


|| ೩೮೦ || 


ಸರ್ವಜ್ಞ ! ನೀನಿಂದು | ಸಕಲಕ ! ರ್ಮಂಗಳಿಗೆ | 
ನಿರ್ವಹಿಸು | ವಾಧಾರ | ನಿನ್ನ ದ | ಯ್ಯ 
ಪುರಕೆ ಹೋಗುವ ನಾವು | ಪುತ್ರರನು | ಕರಕೊಂಡು | 
ತರಳೆಜಾ | ನಕಿಸಹಿತ | ತೆರಳಿ ನೀ | ವು 
ಬಳಿಕ ಯಾ | ಗನ ಮುಗಿಸಿ | ಬರಬಹುದು | ನಿಮಗಿತ್ತ | 
ಪುಳಕಾದ್ದು | ತಾಜ್ಜಿಯಲಿ | ಪುಣ್ಯನಿಧಿ | ಯೆ 

೧೩೨ ದ್ವಿಪದಿ 
ವಾಲ್ಮೀಕಿ 

ರಾಘವನ ನುಡಿಕೇಳಿ ಹಾಗಾಗಲೆನುತ | 
ಬೇಗದಲಿ ವಾಲ್ಮೀಕಿಮುನಿಪ ನಸುನಗುತ 


|| ೩೮೧ || 


|| ೩೮೨ || 


|| ೩೮೩ || 


ಶಿಷ್ಯರನ್ನು ಕಳುಹಿದನು ಶೀಘ್ರದೊಳಗಂದು | 
ಆಶ್ರಮದ ಸೀತೆಯನ್ನು ಕರೆತನ್ನಿರೆಂದು 
ಹೋದರಾ ಕಣ ಕಂಡು ಪೇಳೆ ಜಾನಕಿಯ | 
ಪಾದದಪ್ಪಣೆಯಾಯ್ತು ವಾಲ್ಮೀಕಿ ಮುನಿಯ 


|| ೩೮೪ || 


ಕುಶಲವರ ಕಾಳಗ 


೪೪೩ 


ತೆರಳಬೇಕೆಂದವರು ವಾರ್ತೆಯನು ಪೇಳೆ | | 
ತರಳೆಜಾನಕಿ ಮನದಿ ಹರ್ಷವನು ತಾಳೆ 


|| ೩೮೫ || 


|| ೩೮೬ || 


ಬಂದಳೊಯ್ಯನೆ ಕಣಕೆ ಬಲು ಬೇಗದಿಂದ | 
ಮಂದಗಾಮಿನಿಗೆ ಕೈ ಮುಗಿಯೆ ಜನವೃಂದ | 
ಧರಣಿಜೆಯ ನೋಡಿದಾ ಕಣನೆ ಶ್ರೀರಾಮ | 
ಹರುಷದಿಂದಿದಿರಾಗಿ ಬಂದ ನಿಸ್ಸಿನ 


|| ೩೮೭ || 


೧೩೩ ರಾಗ ಮೋಹನ - ಅಷ್ಟ ತಾಳ ೨ 


ಸೀತೆ 


ಪತಿಯ ನೋ | ಡಿದಳು ಸೀ 1 ತೆಮ | ಜಗವ ರ ) ಕಿಸುವಂಥ 

|| ಪಲ್ಲವಿ || 
ಕೃತಿಯ ಜ 1 ನರಿಗೆ ಸ | ವೃ ತಿಯ ಪಾ | ಲಿಪ ಪಶು | 
ಪತಿಪ್ರಿಯ ವರರಘು | ಪತಿಯ ನೋ | ಡಿದಳು || ಅನುಪಲ್ಲವಿ | | 


ಎಡಬಲ | ದಲಿ ಮೂವ| ರುತ| ನಂದ್ಯರು | 
ತೊಡೆಯೊಳಿ | ರ್ವರು ಮಕ್ಕ | ಳು | | 
ಕಡುಜಾಣ | ಹನುಮ ಸು | ಷೇಣ ಜಾಂ ! ಬವಸಹ | 
ನಡುವೆ ಕು | ಳ್ಳಿರಿಸಿ ಸಂ | ಗಡ ವಿರಾ | ಜಿಸುತಿಪ್ಪ 


|| ೩೮೮ || 


- ೧೩೪ ವಾರ್ಧಿಕಷಟ್ನದಿ 
ರಥವೇರಿದಂ ರಾಮಚಂದ್ರ ಜಾನಕಿಸಹಿತ 
ಅತಿಶಯದಿನೊಪ್ಪುತಿಹ ಅಂದಣಾವಳಿಗಳಿಂ 
ಪೃಥಿವಿಜೆಯ ಸನಿಯದಲಿ ಮಿಕ್ಕನಾರಿಯರೆಲ್ಲtರೆಡೆಬಿಡದೆ ಮಕ್ಕಳೊಡನೆ | 
ಜೊತೆಯವರು ವಾಹನಂಗಳನೇರಿ ಬರಲು ಮುನಿ 
ಪ2ತಿಯ ಪಲ್ಲಂಕಿಯೊಳು ಕುಳ್ಳಿರಿಸಿ ಬಳಿಕ ರಘು 
ಪತಿಯ ಸೇನಾಸಮುದ್ರವುಬರುತಿರಲು ಸರ್ವಜನರು 

ಸಂತೋಷದಿಂದ || ೩೮೯ || 


1 ರೂಡಗೊಂಡು ( ಕಾ , ಅ) 2 ರುತಿರಲು | ಯ ( ಕಾ , ಓ ) . 


ឬយូ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೩೫ ರಾಗ ಮೋಹನ ಏಕತಾಳ ೪ 
ಪುರಕೆ , ತೆರ | ಳಿದ ರಾ | ವಸಂ| ತೋಷದಿ ನಿಜ | 
ಪುರಕೆ , ತೆರ | ಳಿದ ರಘುರಾ | ಮ . 

|| ಪಲ್ಲವಿ || 
ಪರಿಪರಿಯ / ಪಾಠಕರು | ವಿಧವಿಧದಲಿ | ಪೊಗಳುತ್ತ | 
ಭರದಿ ಶಂಖ | ಭೇರಿ ವಾದ್ಯ | ಕೊಂಬು ತಂಬಟಿ | ಮೊರೆಯುತ್ತ | 
ನೆರೆದ ಕೇರಿ| ಕೇರಿ ಜನರು | ಇರದೆ 1ಮಕ್ಕಳ | ನೋಡುತ್ತ - 1 
ಪರಮಪುಣ್ಯ | ವಂತರೆಂದು | ಕೈಗಳೆ | ನಲಿಯುತ್ತ || ೩೯nlo 

- ೧೩೬ ವಾರ್ಧಿಕಷಟ್ನದಿ 
ಭೂಮಿಪತಿ ಕೇಳ್ಳಿಕ ಉಳಿದ ಯಜ್ಞನ ಮುಗಿಸಿ 
ರಾಮಚಂದ್ರಂ ತನ್ನ ಸತಿಸುತರುಸಹಿತ ಸು 
ಪ್ರೇಮದಿಂ ರಾಜ್ಯಮ ಪಾಲಿಸುತ ಬಹುಕಾಲ ಸುಖದಿಂದಲಿರ್ದರೆನುತ | 
ನೇಮದಿಂ ಜನಮೇಜಯಕೃತಿಪ ಕೇಳೆಂದು 
ಆ ಮುನಿವರಂ ಪೇಳ ಕುಶಲವರ ಕಾಳಗವ 
ನಾ ಮನಕೆ ಬಂದವೋಲೊರೆದೆ ಶ್ರೀ ಕಣ್ವಪುರಕೃಷ್ಣನ ಕಟಾಕ್ಷದಿಂದ ||೩೯೨ll | 


- ಕುಶಲವರ ಕಾಳಗ ಸಂಪೂರ್ಣ ಮಂಗಲ ಮಹಾ – 


1 ರಾಮನ ಪೊಗಳು ( ಕಾ , ಅ) 2 ತೆ ಸೀತೆಯೆಂದು ತನ್ನೊಳಾಡು ( ಕಾ ) ; ತರೆಂದು 
ತಮ್ಮೊಳಾವೆ ನಲಿಯು ( ಕಾ) 


ಕೃಷ್ಣ ಚರಿತೆ 

- ಪ್ರಸಂಗದ ಕಥಾಸಾರ 
ದ್ವಾಪರಯುಗದಲ್ಲಿ ಹಿಂದೆ ದುಷ್ಟ ದಾನವರ ದುರಾಚಾರದಿಂದಲಾಗಿ ಸತ್ಯ ಧರ್ಮಕ್ಕೆ 
ಗ್ಲಾನಿಯುಂಟಾಗುತ್ತಿರಲು ಭೂದೇವಿಯು ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಮೊರೆಯಿಡು 
ತ್ತಾಳೆ. ಬ್ರಹ್ಮನು ಭೂದೇವಿಯನ್ನೂ ಇಂದ್ರಾದಿ ದೇವತೆಗಳನ್ನೂ ಕ್ಷೀರಸಾಗರತಟಕ್ಕೆ 
ಕರಕೊಂಡುಹೋಗಿ ಶೇಷತಲ್ಪಶಾಯಿಯಾದ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. 
ಮಹಾವಿಷ್ಣುವು ತಾನು ದೇವಕಿಯ ಗರ್ಭದಲ್ಲಿ ಜನನಕ್ಕೆ ಬಂದು, ಕಂಸಾದಿ ದುಷ್ಟ ದಾನವ 
ರನ್ನು ಸಂಹರಿಸಿ ಭೂಲೋಕದಲ್ಲಿ ಧರ್ಮಸಂಸ್ಥಾಪನೆ ಮಾಡುವುದಾಗಿ ಅಭಯವಚನವ 
ನ್ನಿತ್ತು ಅನುಗ್ರಹಿಸುತ್ತಾನೆ. 

* ಮಧುರೆಯಲ್ಲಿ ಉಗ್ರಸೇನಮಹಾರಾಜನು ತನ್ನ ಮಗಳಾದ ದೇವಕಿಯನ್ನು 
ವಸುದೇವನಿಗೆ ಮದುವೆಮಾಡಿಕೊಡುತ್ತಾನೆ. ವಿವಾಹಮಹೋತ್ಸವದ ನಂತರ ದೇವಕಿಯ 
ಅಣ್ಣನಾದ ಕಂಸನು, ತಾನೇ ವಧೂವರರನ್ನು ರಥದಲ್ಲಿ ಕುಳ್ಳಿರಿಸಿ ಬಳುವಳಿಸಮೇತ 
ಕರಕೊಂಡು ಹೋಗುತ್ತಿರುವಲ್ಲಿ, ಆ ದೇವಕಿಯ ಅಷ್ಟಮ ಗರ್ಭದಲ್ಲಿ ಜನಿಸುವ ಪುತ್ರನಿಂದ 
ತನಗೆ ಮರಣವು ಸಂಭವಿಸುವುದೆಂಬ ಗಗನವಾಕ್ಯವನ್ನು ಕೇಳಿ ಭಯಭ್ರಾಂತನಾಗಿ , 
ಅವಳನ್ನು ಕೊಲ್ಲಲು ಉದ್ಯುಕ್ತನಾಗುತ್ತಾನೆ. ಆಗ ವಸುದೇವನು, ಆಕೆಯಲ್ಲಿ ಹುಟ್ಟುವ 
ಮಕ್ಕಳನ್ನೆಲ್ಲ ಆಗಿಂದಾಗಲೇ ತಾನು ತಂದೊಪ್ಪಿಸುವೆನೆಂದು ಆಣೆಭಾಷೆಯನ್ನಿತ್ತು 
ಅತಿದೈನ್ಯದಿಂದ ಬೇಡಿ ಒಡಂಬಡಿಸುತ್ತಾನೆ. 

ಆ ಪ್ರಕಾರ, ಕ್ರಮೇಣ ದೇವಕಿಯು ಹಡೆದ ಆರು ಮಕ್ಕಳನ್ನು ಕಂಸನು ಕೊಂದು 
ವಸುದೇವ ದೇವಕಿಯರನ್ನು ಸೆರೆಯಲ್ಲಿಡುತ್ತಾನೆ. ಅನಂತರದೇವಕಿಯ ಏಳನೆಯ ಗರ್ಭವು 
ಭಗವಂತನ ಮಹಿಮೆಯಿಂದ ರೋಹಿಣಿಯ ಬಸಿರನ್ನು ಸೇರಿ, ಭಗವಂತನು ಅವತಾರಕ್ಕೆ 
ಬರುವ ಎಂಟನೇ ಗರ್ಭವು ಕಾಣಿಸಿಕೊಳ್ಳಲಾಗಿ ದೇವಕಿಯು, ಅಣ್ಣನಾದ ಕಂಸನ ಭಯ 
ದಿಂದ ತತ್ತರಿಸುವಳು . ಆಗ ಬ್ರಹ್ಮನು ಕೊರವಂಜಿಯಾಗಿ ಬಂದು, ಪ್ರಸ್ತುತ ಗರ್ಭದಲ್ಲಿ 
ಶ್ರೀ ಮಹಾವಿಷ್ಣು ವೇ ಪ್ರತ್ಯಕ್ಷ ಅವತರಿಸಿದವನಾಗಿ ಕಂಸಭಯವನ್ನು ತಾನೇ ಪರಿಹರಿಸುವ 
ನೆಂದು ಕಣಿ ಹೇಳಿ ಸಮಾಧಾನಪಡಿಸುತ್ತಾನೆ. 

ಆ ಪ್ರಕಾರ ನವಮಾಸ ತುಂಬುತ್ತಲೇ ಶ್ರಾವಣ ಬಹುಳ ಅಷ್ಟಮಿಾ ತಿಥಿಯಂದು 
ಮಧ್ಯರಾತ್ರಿ ವೇಳೆಯಲ್ಲಿ ಆ ಮಹಾಮಾತೆಯು ಶ್ರೀ ಕೃಷ್ಣ ಮೂರ್ತಿಯನ್ನು ಪ್ರಸವಿಸಲಾಗಿ 
ಒಡನೆಯೇ ಭಗವಂತನ ಅಪ್ಪಣೆಯಂತೆ ವಸುದೇವನು ಈ ದಿವ್ಯ ಶಿಶುವನ್ನು ಗೋಕುಲಕ್ಕೆ 
ಕೊಂಡೊಯ್ದು, ಅಲ್ಲಿ ಯಶೋದೆಯ ಗರ್ಭದಲ್ಲಿ ಜನಿಸಿದ ಮಾಯೆಯನ್ನು ಬದಲಾಗಿ 
ತಂದಿರಿಸುತ್ತಾನೆ. 


೪೪೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
- ತಂಗಿಯ ಪ್ರಸವವಾರ್ತೆಯನ್ನು ಕೇಳಿದ ಕಂಸನು ಬಂದು ಶಿಶುವನ್ನು ಸೆಳೆದು 
ಶಿಲೆಯಮೇಲೆ ಅಪ್ಪಳಿಸಿ ಕೊಲ್ಲಲು ಕೈಯೆತ್ತುವಷ್ಟರಲ್ಲಿ ಆ ಮಾಯಾಶಿಶುವಾದ 
ದುರ್ಗೆಯು, ಕಂಸವೈರಿಯಾದ ಶ್ರೀ ಕೃಷ್ಣನು ನಂದಗೋಕುಲದಲ್ಲಿ ಬೆಳೆಯುತ್ತಿರುವುದನ್ನ 
ರುಹಿ ಗಗನಕ್ಕೆ ಚಿಗಿದು ಅಂತರ್ಧಾನವಾಗುವಳು. ಅನಂತರ ಹತಾಶನಾದ ಕಂಸನು, 
' ಬಾಲಕೃಷ್ಣನನ್ನು ವಿಷದ ಮೊಲೆಯುಣಿಸಿ ಕೊಲ್ಲುವುದಕ್ಕಾಗಿ ಪೂತನಿಯನ್ನು ಕಳುಹಿ 
ಸುತ್ತಾನೆ. ಶಿಶುಕೃಷ್ಣನು ಅವಳ ಪ್ರಾಣವನ್ನೇ ಹೀರಿಕೊಲ್ಲುವುದಲ್ಲದೆ ಆಮೇಲೆ ಕಂಸನು 
ಕಳುಹಿಸಿದ ಶಕಟ, ಧೇನುಕಾದಿ ರಾಕ್ಷಸರನ್ನೂ ಸಂಹರಿಸಿ ಗೋಕುಲದಲ್ಲಿ ತನ್ನ ಅಣ್ಣನಾದ 
ರೋಹಿಣೀಪುತ್ರ ಬಲರಾಮನನ್ನು ಕೂಡಿಕೊಂಡು ಇತರ ಗೋವಳಹುಡುಗರೊಡನೆ 
ಗೋಪಾಲಕನಾಗಿ ಬೆಳೆಯುತ್ತಿದ್ದು ತನ್ನ ನಾನಾವಿಧದ ಬಾಲಲೀಲೆಗಳಿಂದಗೋಪಸ್ತ್ರೀಯ 
ರನ್ನು ದಣಿಸುತ್ತಾ , ಮುಂದೆ ಅವರೊಮ್ಮೆ ಯಮುನಾ ನದಿಯಲ್ಲಿ ಜಲಕ್ರೀಡೆಯಲ್ಲಿರುತ್ತಿ 
ದ್ದಾಗ ಅವರು ಬಿಚ್ಚಿಟ್ಟಿದ್ದ ಉಟ್ಟ ವಸ್ತ್ರಗಳನ್ನು ಅಪಹರಿಸಿ ಕದಂಬವೃಕ್ಷವನ್ನೇರಿ 
ವಿನೋದಗೊಳಿಸಿದನೆಂಬಲ್ಲಿಗೆ ಶ್ರೀಕೃಷ್ಣ ಬಾಲಲೀಲೆ' ಯೆಂದೂ ಕರೆಯಲ್ಪಡುವ ಈ 
ಪ್ರಸಂಗಕ್ಕೆ ಮಂಗಲವಾಗುವುದು . 
ಮುಖ್ಯ ಪ್ರಕರಣಗಳು 

ಭೂಮಿಕೆಗಳು 
ಅನಂತಶಯನನ ಅಭಯವಾಣಿ 
ಕಂಸನ ದುಷ್ಕ ತ್ಯ 

ಮಹಾವಿಷ್ಣು 
ಬ್ರಹ್ಮಕೊರವಂಜಿ 

ದೇವತೆಗಳು 
ಕೃಷ್ಣ ಜನನ 

ಕಂಸಾಸುರ 
ಪೂತನಾಮೋಕ್ಷ 

ವಸುದೇವ 
ಬಾಲಲೀಲೆ 

ನಾರದಮುನಿ 
ವಸ್ತ್ರಾಪಹರಣ 

ನಂದಗೋಪ 
ಬಾಲಕೃಷ್ಣ 
ದೂತರು 
ಭೂದೇವಿ 
ದೇವಕಿ 
ಯಶೋದೆ 
ಪೂತನಿ 
ಮಾಯಾಪೂತನಿ 
ಕೊರವಂಜಿ 
ಗೋಪಸ್ತ್ರೀಯರು 


ಕೃಷ್ಣ ಚರಿತೆ 


ಅನಂತಶಯನನ ಅಭಯವಾಣಿ 


೧ ಶಾರ್ದೂಲವಿಕ್ರೀಡಿತವೃತ್ತ 
ಶ್ರೀ ಗೋಪಾಲಮಶೇಷಭಕ್ತ ವರದಂ ಶಾಂತಂ ಯಶೋದಾರ್ಭಕಂ | 
ನಾಗಾರಾತಿಸುವಾಹನಂ ನಗಧರಂ ಕ್ಷೀರಾಬ್ಲಿ ಜಾತಾಧವಂ || 
ವಾಗೀಶಾದ್ಯಮರೌಘಸನ್ನು ತಪದಂ' ಗೋಪಾಂಗನಾವೇಷ್ಟಿ ತಂ | | 
ಯೋಗೀಂದ್ರಾರ್ಚಿತಪಾದಪದಯುಗಳಂ ವಂದೇ ಸರೋಜಾಂಬಕಂ | ೧ || 


೨ ರಾಗ ನಾಟ _ ಜಂಪೆತಾಳ ೩ 
ಜಯ ಬಾಲ | ಗೋಪಾಲ | ಜಯ ಜಯಾ ! ಜಯತು 


|| ಪಲ್ಲವಿ || 


ಜಯ ಗೋಪಿ| ಕಾನಂದ | ಜಯ ಗೋಪ| ಜನನ್ನಂದ | 
ಜಯ ಸಚ್ಚಿ | ದಾನಂದ | ಜಯತು ಗೋ | ವಿಂದ - 6 || ಅನುಪಲ್ಲವಿ || 
ನಂದಗೋ ! ಪಕುಮಾರ | ನವನೀತ | ವರಚೋರ| 
ಸಿಂಧುಕ | ನ್ಯಾ ರಮಣ | ಸರಸಿರುಹ | ಚರಣ 
ಇಂದ್ರಾದಿ | ಸುರನಮಿತ | ಈಶಸಖ | ಮಹಿಮಯುತ | 
ಸುಂದರಾ | ತೃಕವರ್ಣ | ಸಕಲಗುಣ | ಪೂರ್ಣ * || ೨ || 


ಕಂಸ | ತ್ಯವಿನಾಶ | ಕಮಲನೇ | ತವಿಲಾಸ | 
ಹಂಸನಾ | ಹನತಾತ | ಹಲಧರನು | ಜಾತ - 1 
ವಂಶರ | 23ಾಕರಸು | ಸೋಮ ಶರ | ಣಪ್ರೇಮ | 
ತಿನೀಂ ಸಕಲ | ಸುರಸೇವ್ಯ | ನತಜನೋ | ೧ಾ ವ್ಯತಿ 
ಪುಣ್ಯನಾ | ನವಿಧೇಯ | ಪರಮಮುಂ | ಗಳಕಾಯ | 
ಅರ್ಣವಸು | ಗಂಭೀರ | ಆಶ್ರಿತೋ | ದ್ವಾರ 


- || ೩ || 


1 ಶಂದಿವಿಜ್ಘ ಸಂಸ್ತುತ ಮಹಾ ( ಓ ) 
_ 3 ಹಂಸಡಿಬಿಕರ ಪ್ರಾಣ | ಕಳೆದ ನೆರೆ ಜಾಣ ( ಕಾ ) 


2 –ಸ್ತೋವು ಶರಣು ಮುನಿಜನ ( ಕಾ ) . 


99 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪೂರ್ಣಚಂ | ದ್ರಸುವದನಃ | ಪರಮಶೋ | ಭಿತರದನ | 
ಕಣ್ವಪುರ | ಸ್ಥಿರವಾಸ | ಕೃಷ್ಣ ಜಗ | ದೀಶ 

೩ ವಾರ್ಧಿಕಷಟ್ನದಿ 
ಗುರುಗಣಪಗೌರಿಶಂಕರಶಾರದಾಂಬಿಕೆಯ 
ಚರಣಕಮಲಕೆ ನಮಿಸಿ ಸರಸಿಜಾಸನಗೆರಗಿ 
ತರಣಿ ಶಶಿ ಮುಂತಾದ ಸಕಲಸುರದೇವರ್ಕಳಿಗೆ ಕರವ ಮುಗಿದು ಬಳಿಕ | 
ಪರಮವೈಷ್ಣವ ಶುಕಾಚಾರ್ಯನುನಿವದನಸರ 
ಸಿರುಹದಿಂದೊಗೆದ ಶ್ರೀಕೃಷ್ಣ ಚರಿತವನು ನಾ 
ವಿರಚಿಸುವ ಕನ್ನಡದ ಯಕ್ಷಗಾನದಲಿ ಶಿವಕರುಣಿಸಿದ ಬುದ್ದಿ ಯಿಂದ || ೫ || 


|| ೬ || 


- ೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ಶ್ರೀ ಮಹೋನ್ನತ| ಭಾಗವತವ | 
ನ್ಯಾ ಮಹಾಯೋ | ಗೀಂದ್ರ ಶುಕನತಿ | 
ಪ್ರೇಮದಿಂ ಪೇ | ೪ನು ಪರೀಕ್ಷಿತ | ಭೂಮಿಪತಿಗೆ 
ಆ ಪುರಾಣಕ | ಥಾಸಮುದ್ರದಿ | 
ಗೋಪಜನ ಲೀ | ಲಾಚರಿತ್ರನ | 
ನಾ ಪೊಗಳಿ ವ | ರ್ಣಿಸುವೆನತಿಸಂ ! ಕ್ಷೇಪದಿಂದ | 
ಜಾಲಮಾತುಗ | ಇಲ್ಲ ಮಾನವ | 
ರಾಳಿದಂಥ ಚ | ರಿತ್ರನಲ್ಲಿದು | 
ಪೇಳಿ ಪೊಗಳಲು 1 ಮುಕುತಿರಾಜ್ಯವ | ನಾಳಬಹುದು 


|| ೭ || 


- || ೮ || 


|| ೯ || 


೫ ದ್ವಿಪದಿ 
ಆ ಪರೀಕ್ಷಿತರಾಯ ಬೆಸಗೊಂಡನೊಲಿದು | 
ಭೂಪಾಲ ಬಲುಭಕುತಿಯಿಂದ ಕೈಮುಗಿದು 
ಜಗದುಪತಿ ದೇವಕಿಗೆ ಜನಿಸಿ ರಾಕ್ಷಸರ || 
ಪಗೆಯಿಂದ ಸಂಹರಿಸಿ ಪಾಲಿಸಿದ ಸುರರ 


|| ೧೦ || 


_ 1 ವದನ್ನ ( ) 2 ಕರ್ಣ ( ಕಾ ) 


೪೪೯ 


ಕೃಷ್ಣ ಚರಿತೆ 


೩ 


ಣ 


|| ೧೧ || 


|| ೧೨ | | 


ಬಲರಾಮಸಹಿತೊಡನೆ ಬೆಳೆದು ಗೋಕುಲದ | 
ಲಲನೆಯರು ಮೋಹಿಸಲದಂತು ಸೋಲಿಸಿದ 
ದನುಜಶಿಶುಪಾಲ ಖಳದಂತವಕ್ರರನು | 
ಘನಪರಾಕ್ರಮಿಯಾದ ಕಂಸದೈತ್ಯನನು 
ಎಂತು ಬಕ ಚಾಣೂರ ಮುಷ್ಟಿ ಕಾಸುರರ | 
ಅಂತಕನ ನಗರಿಗಟ್ಟಿದನೆಂಬ ವಿವರ 
ಎನಗೆ ಕರುಣಿಪುದೆಂದು ಎರಡಿಲ್ಲದಂದು | 
ಮುನಿಯ ಪಾದಕೆ ನಮಿಸಲಾ ದಯಾಸಿಂಧು 
ಕೇಳಿದನು ಭೂಪತಿಯ ಕಡುದೈನ್ಯ 1ಕತನ | 
ಹೇಳಿದನು ಭಾಗವತ ಸೌರಾಣಕಥನ 


|| ೧೩ || 


|| ೧೪ || 


|| ೧೫ || 


|| ೧೬ || 


೬ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ಭೂಪಕೇಳೆ ! ಮೊದಲು ಸಂದ | 
ದ್ವಾಪರ ಯುಗ | ದೊಳಗೆ ರಕ್ಕಸ | 
ಭೂಪರಿದ್ದರು | ಭೂಮಿಗಧಿಕ ಪ್ರ | ತಾಪದಿಂದ 
ದಾನವರು ದಿನ | ದಿನದೊಳೆಸಗುವ | 
ಹೀನಕರ್ಮವ | ತಡೆಯಲಾರದೆ | 
ತಾನೆ ಭೂ ಯೋ | ಚಿಸಿದಳಂದು ನಿ | ದಾನದಿಂದ 
ಧರಣಿ ಬಹು ಬಡ | ಗೋವುರೂಪವ | 
ಧರಿಸಿ ಬಂದಳು | ಸತ್ಯಲೋಕಕೆ | 
ಸರಸಿಜೋದ್ಭವ| ಗೆರಗಿ ಹೇಳಳು | ಮರುಕದಿಂದ 

(ಬ್ರಹ್ಮನ ಪ್ರವೇಶ, ಭೂದೇವಿಯು ಬಂದು ನಂದಿಸುತ್ತಾಳೆ). 


|| ೧೭ || 


|| ೧೮ || 


೭ ರಾಗ ಕಾಂಭೋಜಿ - ಅಷ್ಟ ತಾಳ ೧ 
ಭೂದೇವಿ 

ಕರುಣಿಸು | ಕಮಲಸಂ | ಜಾತ - | - ಅವ | 
ಧರಿಸಿ ಲಾ | ಲಿಪುದೊಂದು | ಮಾತ್ರ || 


1 ದಿರ ( ಕಾ ) 2 ರ ( ಕಾ) 

29 


೪೫೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೯ || | 


ದುರುಳ ದಾ | ನವರು ಮಾ | ಡುವ ದುಶ್ರ | ರೀತ್ರನ | 
ನೊರೆಯಲೆ | ನಳವಲ್ಲ | ಹರನೊಬ್ಬ | ಬಲ್ಲ.. 
ಸುಜನರ | ತಿರುಗಾಡ | ಗೊಡರು - 1 ದೈತ್ಯ | 
ಕುಜನರೆ | ಸಗುವಂಥ | ತೊಡರು --|| 
ಯಜನಕ | ರ್ಮಗಳೆಲ್ಲ | ವನದ ಪಾ | ಲಾಯಿತು | 
ನಿಜವೇದ| ಮತಗಳು | ತ್ಯಜಮಾಯಿ | ತಯ್ಯ 


|| ೨೦ || 


ಪುಂಡುಪೋ | ಕರ ಸಂಚಾ | ರಗಳ - | - ಗಂಡ | 
ಹೆಂಡ್ರೊ | 9ಕ್ಕುನರ್‌ | ಜಗಳ - || 
ಉಂಡನ | ನೆಗೆ ಎರ | ಡೆಣಿಸುವ | ರ್ದಣಿಸುವರ್‌ | 
ಕೊಂಡೆಯ | ವರ ಚಾಳಿ | ಘನವಾಯಿ | ತಯ್ಯ 


|| ೨೧ || 


|| ೨೨ || 


ಮರುತಾನ | ಲಾದಿತ್ಯ | ರ್ಗಳಿಗೆ - ತೊಡರ್ | 
ಬರುತಿದೆ | ತಿರುಗಾಟ | ದೊಳಗೆ || 
ಪರರ ದ್ರ | ವ್ಯವನಪ | ಹರಿಸುವ | ರರಸುವರ್‌ | 
ಪರವಧು | ಗಳ ಗೋಷ್ಠಿ | ಸ್ಥಿರವಾಯಿ | ತಯ್ಯ 
ತಂದೆ ಮ | ಕ್ಯಳ ನಂಬ | ಲಾರ - ಬಂಧು | 
ಬಾಂಧವ | ರೊಳು ಬದ್ಧ | ವೈರ - || 
ಒಂದ ಕೊ | ಬ್ಲೊಂಭತ್ತ ! ಕೊಂಬರ | ನ್ಯಾಯವ || 
ಬಂದಿಕಾ | ರರ ಕಾಟ | ನಿತ್ಯ ಕೊಂ | ದಾಟ 
ಧರ್ಮ' ವು | ಖಿಲವಾಯಿ | ತಯ್ಯ | - ಅವ || 
ಧರ್ಮ ಶಾ | ಶೃತವಾಯಿ | ತಯ್ಯ - || | 
ನಿರ್ಮಲಾ | ತಕ ನಿರಂ | ಜನನ ಪೂ | ಜಿಸದ ದು | 
= ರ್ಮಿಗ | ಇನು ಹೊತ್ತು | ದಣಿದೆ ಬೇ | ಸತ್ತು 


|| ೨೩ || 


|| ೨೪ || 


೮ ಕಂದಪದ್ಯ 
ಧರಣಿಯ ಸಂತೈಸುತ್ತಂ 
ಸುರರೆಲ್ಲರ ಕೂಡಿಕೊಂಡು ಬಂದಲ್ಲಿಂದಂ | 


1 ನಕ ( ಕಾ ) 


ಕೃಷ್ಣ ಚರಿತೆ 


9 


ಸರಸಿಜಸಂಭವನಾ ಪಾಲ್ 
ಶರಧಿಯ ತಡಿಯಲ್ಲಿ ನಿಂದು ಹರಿ ಶರಣೆಂದಂ 


- 


|| ೨೫ || 


೯ ರಾಗ ನೀಲಾಂಬರಿ - ಜಂಪೆತಾಳ ೩ 


ಬ್ರಹ್ಮ 


ಜಯ ಸದಾ | ನಂದಸರಿ | ಪೂರ್ಣ - 1 ಕಮಲಾಕ್ಷ | 
ಜಯ ಲೋಕ| ನಾಥ ಜಯ | ಜಯ ರಮಾ | ಕಾಂತ 


|| ಪಲ್ಲವಿ || 


ಶಿಶುಪಾಲ | ದನುಜ ಮದ | ಕಂಸ | ರಾಕ್ಷಸರ | 
ವಿಸರ ಘನ | ನಾಯ್ತು ಖಳ | ವಂಶ - ಅನ್ಯಾಯ | 
ವೆಸಗುವರೆ | ಮಿತಿಯಿಲ್ಲ | ತಿಂದು ಮಧು | ಮಾಂಸ 


- 


|| ೨೬ || 


ಸಜ್ಜನರಿ | ಗೆಡೆ ಇಲ್ಲ | ನಯ್ಯ - ಲೋಕದೊಳು | 
ದರ್ಜುನರು | ಘನವಾದ | ರಯ್ಯ - ದಾನವರ | 
ಗರ್ಜನೆಯ | ನಿಲಿಸಿ ನ | ಮುನನು ಸಲ | ಹಯ್ಯ 

|| ೨೭ || 
ಭೂಕಸ್ಯೆ | ಮೊರೆಯಿಡುವ | ೮ನಗೆ ಬಿನ್ನಪವ | 
ನಾ ಕಾಲ | ದೊಳು ಗೈದೆ | ನಿನಗೆ - ಜಗದುಸತಿ | 
ನೀ ಕರುಣ | ದಿಂದ ಪಥ | ವಿಡಿಯೊ ಧಾ | ರಿಣಿಗೆ || ೨೮ || 

೧೦ ವಾರ್ಧಿಕಷಟ್ನದಿ 
- ಗಗನವಾಕ್ಯ 

ಇಂತೆಂದು ಸುರರೆಲ್ಲ ಮೊರೆಯಿಡುತ್ತಿರಲಾಗ 
ನಂತಶಯನದೊಳೆದ್ದು ಲಾಲಿಸಿದ ರಾಕ್ಷಸರ 
ಸಂತಾನಸಹಿತ ಸಂಹರಿಸುವೆನು ವಸುದೇವಕಾಂತೆ ದೇವಕಿಗೆ ಜನಿಸಿ | 
ಚಿಂತೆ ಬೇಡಿನ್ನು ಗೋಕುಲದೊಳಗೆ ಪಶುವ ಕಾ 
ವಂಥ ಚೆನ್ನಿಗರಾಗಿ ನೀವೆಂದು ಗಗನನುಡಿ 
ಯಿಂತು ಕೇಳಿಸಿತದನಾಲಿಸುತ್ತಜನು ಭೂಕಾಂತೆಯೊಡನಿಂತೆಂದನು || ೨೯ || 


- 


೧೧ ರಾಗ ವರಾಳಿ - ಏಕತಾಳ ೪ 


ಬ್ರಹ್ಮ 


ಕೇಳಿದೆಯಾ | ಭೂಮಿದೇವಿ | ಇನ್ನೇ | ನೆಲಕ್ಷ್ಮಿ | | 
ಲೋಲ ದಯ | ಮಾಡಿದ ಮೇ | ಲಿನ್ನೇ | ನೆ || 


೪೫೨ 


|| ೩೦ | 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕೇಳಬೇಕೆ | ನಿನ್ನ ಪುಣ್ಯ | ವಿನ್ನೇ | ನೆ - ಸತ್ಯ | 
ಕಾಲವು ಬಂ | ದೊದಗಿದ ಮೇ | ಲಿನ್ನೇ | ನೆ . 
ನೀಗಿತು | ನಿನ್ನ ಬಾಧೆ | ಇನ್ನೇ |ನಿಲಯ | 
ನಾಗುವರು | ದನುಜರು ಮುಂ | ದಿನೇ | ನೆ || 
ಪೋಗು ನಿನ್ನ | ಸದನಕ್ಕೆ ಮ | ತಿನ್ನೇ ನೆಧೈರ್ಯ| 
ಳಾಗು ಸುಖ | ದಿಂದ ಬಾಳು | ಇನ್ನೇ ನೆ 


|| ೩೧ || 


೧೨ ಕಂದಪದ್ಯ 
ಕಮಲಜ ಸಂಭ್ರಮದಿಂತೀ | 
ಕ್ರಮದಿಂದಾ ಭೂಮಿಯನ್ನು ಬೀಳ್ಕೊಟ್ಟಾಗಳ್ || 
ನಮೋ ನಾರಾಯಣ ಎನ್ನುತ 
ಅಮರರ ತಾ ಕರೆದುಕೊಂಡು ಮುನ್ನಡೆಗೊಂಡಂ 


|| ೩ | | 


( ಬ್ರಹ್ಮಾದಿಗಳ ನಿಷ್ಕನಣ) 


೧೩ ರಾಗ ಕಾಂಭೋಜಿ ಏಕತಾಳ ೪ 
ಅತ್ತಲಾ, | ಮಧುರೆಯೊಳ | ಗುತ್ತಮಾಂಗ | ದೇವಕನ್ನ | 
ಪುತ್ರಿಯಾದ | ದೇವಕಿಯ | ನರ್ತಿಯಿಂದ | ೮ || 
ಸತ್ಯವಂತ | ವಸುದೇವ | ಪೋತ್ತಮ ತಾ | ಮದುವೆಯಾಗೆ | | 
ಪೃಥ್ವಿಪಾಲ | ರೆಲ್ಲ ಬಂದ | ರುತ್ಸವಕೆ | ದು 

|| ೩೩ | | 


ಪೊಂಗಳಶ | ಕುಚದ ಮೋಹ| ನಾಂಗಿಯರೆ | ಲ್ಲರು ಶೋಭಾ| 
ನಂಗಳ ಪಾ | ಡುತ್ತಲತಿ | ಸಂಭ್ರಮದಿಂ | ದ || 
ರಂಗಮಂಟ | ಪದಿ ಕೋಮು| ಲಾಂಗಿ ನಸು | ದೇವರಿಂಗೆ | 
ಮಂಗಳಾರ | ತಿಯ ಮಾಡೆ| ಶೃಂಗಾರದಿಂದ 


|| ೩೪ || 


೧೪ ರಾಗ ಕೇದಾರಗೌಳ - ಅಷ್ಟ ತಾಳ ೧ 
ದಾರೆ ಚ | ತುರ್ಥಿ ನಾ | ಗೋಲೆಯ | ಕಳೆದುಪ | 
ಚಾರನು | ನ್ನಣೆಗಳಿಂ | ದ || 
ಬೇರೆ ಬೇ | ರರಸುಗ | ಳಿಗೆ ಕೊಟ್ಟ | ನುಚಿತವ | 
ಭೂರಿಸಂ | ತೋಷದಿಂ | ದ 


|| ೩೫ | | 


೪೫೩ . 


ಕೃಷ್ಣ ಚರಿತೆ 


ಚಾರುಚ | ರಿತೆ ತನ್ನ | ಮಗಳಿಗೆ ದೆನುತಾರು | 
ನೂರು ತು | ರಗ ಕೊಟ್ಟ 1 ನು || 
ಮಾರಿದ | ಮದವೆತ್ತಾ | ನೆಗಳ ಶೃ೦ 1 ಗರಿಸಿ ನಾ | | 
ನೂರೆಣಿ | ಕೆಯಲಿ ಕೊ | ೬ 


|| ೩೬ || 


ಸಾರಥಿ | ಸಹಿತ ಸಂ | ದಣಿಸಿದ | ತೇರ್ಗಳ | 
ತೋರಿದ / ನುಚಿತದಿಂ | ದ || 
ಹೇರಾಳ | ಪಟ್ಟಿ ಪೀ | ತಾಂಬರ | ವಿತ್ತ ಕು | 
ಮಾರಿಗೆ ಬಳುವಳಿ | ಯ 


|| ೩೭ || 


ಮೂರುಸಾ | ವಿರ ದನ | ಕರೆನೆಮ್ಮೆ | ಮಂಚವಿ || 
ನ್ಯೂರು ತ ! – ಳಿಯಗೆ | ದು || 
ಕಾರುಣ್ಯ | ದಿಂದಿತ್ತು | ಕನಕಗ | ಳನು ತೂಗಿ | 
ಭಾರ ಭಾ 1 ರವ ಕೊಟ್ಟ | ನು 


|| ೩೮ || 


ಸಾವಕ | ನಂತೆ ಪ್ರ | ಜ್ವಲಿಸ ರ | ಪ್ರಗಳ ರಾ | 
ಜೀವಲೋ ಚನೆಗೆನ್ನು 1 ಇ 
ಸೇವೆಯ | ಮಾಳ್ವ ದಾ | ಸಿಯರ ಕೊ | ಟ್ಟು ದಕಿನ್ನು | 
ದೇವಶಂ | ಕರನೆ ಬ | . 


|| ೩೯ || 


ಎಲ್ಲಿ ನೋ | ಡಿದರು ದಂ | ಡಿಗೆಯಾನೆ | ಕುದುರೆಯ | 
ಚೆಲ್ಲಾಟ | ಘನವಾಯಿ | ತು || 
ಅಲ್ಲಲ್ಲಿ | ಸಿಡಿದ ಚಾ ! ಮರ ಛತ್ರ | ಬಿರುದಿನ | 
' ಘಲ್ಲಣೆ | ಮಿತಿಮಿಾರಿ | ತು 


|| ೪೦ || 


ಭೋರೆಂಬ | ಮರವಾದ್ಯ | ಭೀರಿಶ | ಬ ನ ಕೇಳಿ | 
ಕೂರುವ ನೆದೆಗೆಟ್ಟ | ನು || 
ನಾರಿಯ | ರುಲಿನ ಶೋ | ಭಾನ ದಿ | ಶೃಣದ ವಿ || 
ಸ್ವಾರ ಸಂ | ಭ್ರಮಿಸಿತ | - 


|| ೪ || 


1 ತಲ್ಲಣ ಬಿರುಗೊಂಡವು ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ವಲ್ಲಭೆ | ಸಹಿತಾಗ | ವಸುದೇವ | ಮಣಿರಥ | 
ದಲ್ಲಿ ಕು | ಭೈರಲು ಕಂ | ಡು || 
ಬಲ್ಲಿದ | ಕಂಸ ವಾ | ಫೆಯ ಪಿಡಿ | ದಾರಥ | 
ದಲ್ಲಿಯೆ | ಬರುತಿರ್ದ | ನು 


|| ೪೨ || 


( ರಥದಲ್ಲಿ ವಸುದೇವ ದೇವಕಿಯರನ್ನೊಡಗೊಂಡು ಕಂಸನ ಪ್ರವೇಶ) . 


ಕಂಸನ ದುಷ್ಕೃತ್ಯ 


ವಸುಧಾಪಾ | ಲಕನೆ ಕೇ | vಾವೇಳೆ | ಯೊಳಗೊಂದು । 
ವಿಷಮ ಸಂ | ಭವಿಸಿದು | ದ || 
ವಸುದೇವ ದೇವಕಿ ! ಯರ ಕಳು ಹಲು ಬಂದ | 
ಅಸುರಕಂ | ಸಾಖ್ಯಗಾ | 


|| ೪೩ || 


೧೫ ರಾಗ ಭೈರವಿ - ಅಷ್ಟ ತಾಳ ೧ 
ಗಗನವಾಕ್ಯ 

ಖಳಕುಲಾ | ಧನನೆ ನಿ ಇ - ತಂ | ಗಿಯ ಗರ್ಭ | 
ದೊಳು ದಯ | ನಿಟ್ಟು ಮು | - || 
ನಳಿನಿ | ಚನನೆಂಟ | ನೆಯಲಿ ಜ | ನಿಸಿ ನಿನ್ನ | 
ತಲೆಯನ | ರಿವನೆಂಬ | ನುಡಿ ಗರ | ನದಿ ಕೇಳೆ 


|| ೪೪ || 


ಕಂಸ 


ಮಂಗಲ | ಕರವಸೆ | ದು - ರಾ | ಜಿಸುವಾಗ ಅ | 
ಮಂಗಲ | ವೆರಗಿತ | ಲ್ಲ || 
ತಂಗಿಯ | ಸುತನಿಂದ | ಮರಣವೆಂ | ಬುದ ಕೇಳಿ | 
ಕಂಗಳೆ | ರಡರಲ್ಲಿ | ಕಿಡಿಗೆದ | ರಿದ ಕಂಸ 


|| ೪೫ || 


ನೀರ ಬ | ತ್ರಿಸಿದ ಮೇ | ಲೆ - ಮು ! ತಿನ ಚಿಪು | 
ಗಾರಾಗ | ದುಳಿನದುಂ | ಟಿ | 
ಬೇರು ಕ | ಡಿದ ಮೇಲೆ| ಬೆಳೆವುದೆ | ಗಿಡ ಇಂದೀ | 
ನಾರಿಯಿ | ಲ್ಲದಡೆ ಕು | ಮಾರರಾ | ಗುವದೆಂತು 


|| ೪೬ | | 


1 ಘಸನದೊಳೆಸೆದುದ ( ಕಾ ) ; ಗಸದೊಳಗೆಸೆದುದ ( ಅ) 


ಕೃಷ್ಣ ಚರಿತೆ 


|| ೪೭ || 


ಸಾಲ ರೋ | ಗಗಳು ಶ | ತು - ಮಾ | ರಿದ ನಕ್ಕಿ | 
ಜ್ವಾಲೆ ನಾ | ಲೈವಕೆ ಹೆ | ಚು - || 
ಕಾಲದೊ | ಳಗೆ ಪರಿ | ಹರಿಸದಿ | ರ್ದಡೆ ಮುಂದೆ | 
ಕೀಳುವ | ಡರಿದು ಚಾ | ತುರ್ಯವು| ಇವರಿಗೂ 
ಎಂಬ ಯು 1 ಕ್ಕಿಗಳ ತ | ಇ - ಚಿ | ತದೊಳಿಟ್ಟು | 
ಹಂಬಲಿ | ಸಿದನು ಮು | - || | 
ಮುಂಬರಿ | ದುಗಿದು ಖ | ಡವ ಝುಳ | ಪಿಸಿ ಕೋಮು || 
ಲಾಂಗಿ ದೇ | ವಕಿಯ ಗಂ 1 ಟಲಿಗೆ ಸೆ | ಡೆದ ಕಂಸ. 


|| ೪೮ || 


- ೧೬ ವಾರ್ಧಿಕಷಟ್ನದಿ 
ವಸುದೇವ 

ಕಂಸರಾಕ್ಷಸ ಮರಣಭಯದಿಂದ ದೇವಕಿಯ 
ಹಿಂಸೆಯಂ ಮಾಡುತಿರಲದ ಕಂಡು ವಸುದೇವ 
ಮುಂಸರಿಸಿ ಕೈಯ ಖಡ್ಗವ ಪಿಡಿದು ದೈನ್ಯತನಮಂ ಸಲಿಸುತಿಂತೆಂದನು | 
ನೀಂ ಸಕಲಮಂ ತಿಳಿದು ಫಲವೇನಕಟ ನಿನ್ನ 
ವಂಶಕಪಕೀರ್ತಿಯಂ ತರಬಹುದೆ ಈ ತರುಣಿ 
ಯಂ ಸದೆದು ಹೆಂಗೊಲೆಗೆ ಬಯಸುವರೆ ರಣಧೀರರಿಂಗಿದು ಪವಿತ್ರವಲ್ಲ!| ೪೯ || 


೧೭ ರಾಗ ವರಾಳಿ _ ಏಕತಾಳ೨ | 
ಲೇಸುಕಾರ್ಯ | ವೇನೊ ನಿನಗೆ | ಕಂಸರಾ, ಯ - ಇವಳ | 
ಘಾಸಿಮಾಳು | ದುಚಿತವೇನೊ | ಕಂಸರಾ, ಯ – || 
ಹೇಸದಿಹಳೆ | ಭಾಗ್ಯಲಕ್ಷ್ಮಿ ಕಂಸರಾ, ಯ - ಕೀರ್ತಿ | 
ಮಾಸುವದು | ನಿಮಿಷದಲ್ಲಿ | ಕಂಸರಾ , ಯ 


|| ೫೦ || 


ಮಾನಿನಿಯ | ಕೊಲೆಗೆ ಬಯಸಿ | ಕಂಸರಾ , ಯ - ನಿನ್ನ | 
ಮಾನಕೆಡಿಸಿ 1 ಕೊಳದಿರಯ್ಯ | ಕಂಸರಾ, ಯ || 
ಜ್ಞಾನವಂತ | ನಾಗಿ ನೀನು | ಕಂಸರಾ, ಯಇಂತು | 
ಹೀನಬುದ್ದಿ | ಯೋಚಿಸುವರೆ | ಕಂಸರಾ, ಯ 


|| ೫೧ || 


ಒಡಲು ಶಾಶ್ವತವಲ್ಲ | ಕಂಸರಾ, ಯ - ಪುಣ್ಯ | | 
ಬಿಡುವದೊಂದೆ | ನಿಮಿಷದಲ್ಲಿ | ಕಂಸರಾ , ಯ – || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮಡದಿ ಮಕ್ಕ | ಳೆಂಬ ಭಾಗ್ಯ ! ಕಂಸರಾ , ಯಮಳೆ | | 
ಹೊಡೆದ ನೀರ | ನೆರೆಗಳಂತೆ | ಕಂಸರಾ, ಯ 

|| ೫೨ || 
ಕಂಡುಕಂಡು 1 ತಿಳಿದು ತಿಳಿದು | ಕಂಸರಾ , ಯ - ಯಮುನ | 
ದಂಡನೆಗೆ ಸಿಲುಕುವೆಯ | ಕಂಸರಾ | ಯ || 
ಬಂಡಾಟಗ | ಳುಚಿತವಲ್ಲ | ಕಂಸರಾ, ಯ - ನರಕ | 
ಕುಂಡದೊಳಗೆ 1 ಬೀಳ್ವೆಯಲ್ಲ | ಕಂಸರಾ, ಯ 

|| ೫೩ || 
೧೮ ರಾಗ ನೀಲಾಂಬರಿರೂಪಕತಾಳ ೧ 
ಕೊಂದವರಿಗೆ 1 ಕೊಲೆತಪ್ಪದು | ಕಡೆಗೀ ಭಯ | ನಿನಗಪ್ಪುದು | 
ಸಂದರೆ ಪ್ರಾ | ಣದ ಹಗೆ ಎಂ 1 ದೆಂದಿಗು ಬಿಡ | ದಯ್ಯಾ || ಪಲ್ಲವಿ || 
ಹುಟ್ಟಿಸಿದಾ | ಗಲೆ ಮರಣನ | ಕಟ್ಟಿಹುದಾ | ವಿಧಿ ಫಣೆಯಲಿ | 
ಕೆಟ್ಟಾಮೇ | ಲಲ್ಲದೆ ಮತಿ | ಪುಟ್ಟದು ಜೀ | ನರಿಗೆ || 
ಭ್ರಷ್ಟಾಗದ 1 ಮೊದಲೇ ದಯ | ನಿಟ್ಟರೆ ಗುಣ 1 ವೀತರುಣಿಯ | 
ಬಿಟ್ಟರೆ ಲೇ 1, ಸಿನ ಕಾರಣ | ಇಷ್ಟರ ಭಯ | ವೇಕೆ || ೫೪ || 
ಮುನೆಕಾ | ಲಿಗೆ ನೆಟ್ಟರೆ | ಪಲ್ಮನೆ ಚು | ಚ್ಚು ವದೇತಕೆ | 
ಕೀಳ ನಸಿನ | ಕಂಗೆಡಿಕೆಯ 1 ಕಲ್ಪನ ನಾ | ಡದಿರು || 
ತಾತ್ಮಮತೆಯ 1 ನೆ ಸತಿ ! ಟೊಳ್ಳಾಡದಿ | ರವಕೃತ್ಯವ || 
ಜನ್ಮಾಂತ್ರಕು | ಬಿಡದವಗುಣ | ಪಾಳ್ಳಾಡಿಸ | ದಿರದು || ೫೫ || 
ಮತ್ತೊಂದನು | ಕೇಳೀ ಸತಿ | ಸೆತಂದಿಗೆ ! ತನಗುದಿಸಿದ | 
ಪುತ್ರರನಂ | ದಂದೇ ತಂ | ದಿಂದಿಗೆ ನಿನ್ನ || 
ಚಿತ್ರದ ಭಯ | ನೀಗಿಸುವೆನು | ಸತ್ಯದ ಮಾ | ತಿದು ಲಾಲಿಸು | 
ಉತ್ತಮ ಮಾಂ | ಗಲ್ಯದೊಳವ | ಕೃತ್ಯವ ಮಾ | ಡದಿರು || ೫೬ || 

೧೯ ರಾಗ ಮಧುಮಾಧವಿ.. ಅಷ್ಟ ತಾಳ ೨ 
ನಿಜವಲ್ಲ ! ಮಾತು | ನಿಜವಲ್ಲ. 

|| ಪಲ್ಲವಿ || 


ಕಂಸ 


ನಿಜವಲ್ಲ | ನೀ ಮಾತು | ನಿನ್ನಂತ | ರಂಗ 
ಕುಜನರ | ಕೂಡಾಡು | ನಂಥ ಪ್ರ | ಸಂಗ 


||| ಅನುಪಲ್ಲವಿ || 


1 ತಂದ್ಯರನೆಲ್ಲರ (ಕ ) 


ಕೃಷ್ಣ ಚರಿತೆ 


೪೫೭ 


ಬೀಸಿದ 1 ಕೈ ತಪ್ಪಿ 1 ನಡೆದರೆ | ಮುಂದೆ | | 
ಸಾಸಿರ | ಕಾಲವೆಂ | ಬರು ಗಾದೆ | ಹಿಂದೆ || 
ನೀ ಶಿಶು | ಗಳ ತಂದು | ಕೊಡುವ ಮಾ | ತುಂಟಿ || 
ಲೇಸೆಂದು ನಂಬಿ ಬಿ 1 ಟ್ಟರೆ ಟೆಂಟಿ | ಮೆಂಟಿ 


|| ೫೭ | | 


ಬೆಟ್ಟದ | ಮೊಸಳೆಯ | ಜಲದೊಳು | ತಂದು... | 
ಬಿಟ್ಟವ | ನುಪಕಾರ | ವರಿವುದೆ | ಮುಂದು -|| 
ದುಷ್ಟರಿ | ಗುಂಟೆ ದಾ | ಓಣ್ಯವೆಂ | ದೆಂದೂ 
ಭ್ರಷ್ಟಕಾ | ರ್ಯದ ಮಾತಾ | ಡುವರೆ ನೀ | ನಿಂದು 


|| ೫೮ || 


ಕೊಂಡದ | ನೆಲೆನೀರ | ತಿಳಿದು ತಾ ಮೊದಲೆ | 
ಗುಂಡಿಯೊ | ಳಗೆ ಬಿದ್ದು 1 ಸಾವರೆ 1 ಮರುಳೆ 
ಕಂಡು ಹಾ | ದಿಯೊಳಿದ್ದ 1 ಮಾರಿಯ | ಮನೆಗೆ 
ಕೊಂಡುಹೋ | ಗುವರುಂಟೆ | ಕಡುಜಾಣ 1 ರೊಳಗೆ 


|| ೫೯ || 


( ಎಲ್ಲರೂ ನಿಷ್ಯ ಮಿಸುವರು). 


೨೦ ವಾರ್ಧಿಕಷಟ್ನದಿ 
ಹುಟ್ಟದಣುಗರ ತಾ ಕೊಡುವೆನೆಂಬ ನಂಬುಗೆಯ 
ಕೊಟ್ಟ ಮಾತಿನಮೇಲೆ ದೇವಕಿಯ ಮುಂದಲೆಯ 
ಬಿಟ್ಟು ಕಳುಹಿಸಿಯವರನರಮನೆಗೆ ಕಂಸ ನಿಜಪಟ್ಟಣಕೆ ನಡೆತಂದನು || 

( ಕಂಸನ ಪ್ರವೇಶ). 


ದುಷ್ಟ ಭಾವನದೊಂದು ಅನುಜೆಯಕ್ಕರವೊಂದು 
ಕೃಷ್ಣ ಜನನಸ್ಥಿತಿಯ ಮರಣದಾ ಭಯವೊಂದು 
ಅಷ್ಟ ಮದಹಂಕಾರದೆಳೆಯೊಂದು ಇನಿತರಿಂ ಭ್ರಷ್ಟ ಮನ ಕರಗುತಿರ್ದ || ೬೦ || 


೨೧ ರಾಗ ಘಂಟಾರನಜಂಪೆತಾಳ 
ವಸುದೇವ 

ಇತ್ತಲರ | ಮನೆಗೆ ನಡೆ | ತಂದು ಕಾ | ಲಾಂತರಕೆ | 
ಪುತ್ರರನು | ಪಡೆದಳಾ | ಮುತ್ತಗಜ | ಗಮನೆ . 


೪೫೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಉತ್ತಮಗು | ಣಾಥ್ಯವಸು | ದೇವ ತಂ | ದಿತ್ಯನೈ | 
ಪುತ್ರನ | ೩ ಕೊ ಅರಸಿ | ಸೆಳೆಂ ! ದೆನುತ 


|| ೬೨ || 


( ವಸುದೇವನು ಶಿಶುವನ್ನು ತಂದು ಕಂಸನಿಗೆ ಒಪ್ಪಿಸುತ್ತಾನೆ) 


ಕಂಸ 


ಕಂಡನಾ | ಖಳತಿಲಕ | ಗಂಡುಗಲಿ | ತನದಿರವ | 
ಕೊಂಡುಪೋ | ಗೀ ಶಿಶುನ | ದಂಡಿಸಲ | ದೇಕೆ 


|| 


೩ || 


|| ೬೪ || 


ಏಳುಪ | ರ್ಯಂತವೂ | ಎನಗೆ ಗೋ | ಚರವಿಲ್ಲ | 
ಮೇಲೆ ನಿನ | ಗುದಿಸಿದರೆ | ಬಾಲಕರ | ನೆನಗೆ 
ತಂದುಕೊಡು| ಸಾಕೆನ್ನ | ಕುಂದನೆಣಿ | ಸದೆ ನಿನ್ನ | 
ಕಂದರನು | ಸಲಹೆಂದ | ತಂದೆ ಇರು | ವನಕ 


|| ೬೫ || 


( ವಸುದೇವನ ನಿಷ್ಕನಣ) 

೨೨ ಕಂದಪದ್ಯ 
ಅಸುರಂ ದಯವಿಟ್ಟಂದಾ 
ಶಿಶುವಂ ಕೊಡೆ ತಿರುಗಿ ತಂದು ದೇವಕಿಗಿತ್ತಂ | 
ಋಷಿ ನಾರದನಾಕಾಶದ 
ದೆಸೆಯೊಳಗಿಂದಿಳಿದುಬಂದು ಕಂಸಂಗೆಂದಂ 


|| ೬೬ || 


( ನಾರದನ ಪ್ರವೇಶ) 


೨೩ ಸಾಂಗತ್ಯ ; ರಾಗ ತೋಡಿ- - ರೂಪಕತಾಳ ೧, ೨ 


ನಾರದ 


ಮರುಳಾದೆ | ಏನಯ್ಯ | ಕಂಸ ನೀ | ಮಾಡಿದ್ದು | 
ಸರಿಬರ | ಅಲ್ಲೆನ್ನ | ಮನಕೆ || 
ಒರೆಯಲಿ | ನೇತಕೆ | ವಸುದೇವ | ನಣುಗರ | 
ತಿರುಗಿ ನೀ | ಕೊಟ್ಟುದ | ನ್ಯಾಯ 


|| ೬೭ || 


1 ದೇವಕಿಯ ಕಲ್ಲೊಳಿಟ್ಟು ಕಳುಹಲ್ ಮತ್ತಾ ( ಕಾ ) 


ಕೃಷ್ಣ ಚರಿತೆ 


|| ೬೮ || 


ಒಂದೆರ | ಡೆಂಟೀಳು | ಲೆಕ್ಕವ | ನೆಣಿಸಲು | | 
ಹಿಂದು ಮುಂ | ದಕು ಸಮ | ನಹುದು || 
ಇಂದಿರೆ | ಯರಸ ಯಾ | ನಾಗ ಪು | ಟ್ಟುವನು ಹೇ | | 
ಗೆಂಬ ನಿ | ಶ್ಚಯವಾರಿ | ಗುಂಟು 
ಮೊಳೆಯಲ್ಲಿ | ಕಿಚ್ಚ ನಂ | ದಿಸದಿರ್ದ | ಡದು ಮತ್ತೆ | 
ಬೆಳೆದಡೆ | ಬೃರನಿದಿ | ರ್ಗೊಳದು || 
ತಲೆಗೇರ | ದನಕ ತ | | ಸದಡೆ | ವಿಷವದು | 
ನೆಲೆಗೊಳ್ಳ | ದಯ್ಯ ಪಂ | ಡಿತರ 
ಸುರರಿಗೆ | ವೈರ ನಿ ನೃಲಿ ಪೂ , ರ್ವದೊಳು ನಿ | 

ರವ ನೋ | ಡಲು ಕಾಲ | ನೇಮಿ || 
ಅರಿತುಕೊಂ ಡಿರುವೆವು ನಾವೀಗ | 1ಹಿತವರು | 
ಪರರಿಲ್ಲ | ನಿನಗಾಗು | ನವರು 


|| ೬೯ || 


| ೭೦ || 


ಯಾರೆ | ಲಾದರೆ | ನಮಗೇನು | ಗೋವಿಂದ| 
ನಾರಾಯ | ಣಾ ಕೃಷ್ಣಾ | ಎನುತ || 
ನಾರದ | ತೆರಳಿಪೋ | ಗಲು ಹೆಡೆ | ಹೆರೆದ ಕಾ | 
ಜೋರಗ | ಗೆಣೆಯಾದ | ನಸುರ 


|| ೭೦ || 


- ( ನಾರದಮುನಿಯ ನಿಷ್ಕನಣ) 


ಕಂಸ 


ಖಳರಾಯ | ಕೋಪಿಸಿ | ವಸುದೇವ | ನೊಡನೆ ಮು | 
ಕ್ಕಳನೆಲ್ಲ | ತರಹೇಳೆಂ | ದೆನುತ || 
ಕಳುಹಿದ | ದೂತರು | ವಸುದೇವ | ಭೂಪನ | 
ಬಳಿಗೆ ಬಂ | ದರು ನಿಮಿ | ಷದಲಿ . . 


|| ೭೨ || 


ದೂತ 


ಕರನ ಮು | ಗಿದು ಇದಿ | ರಲಿ ನಿಂದು | ನಿನ್ನನು| 
ಬರಹೇಳಿ | ದನು ಕಂಸ | ರಾಯ || 


1 ಲಹಿತ ( ಕಾ , ಓ ) 2 ಪೊರೆಕಳೆ ( ಓ) 


೪೬೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ತರಳರೆ | ಲ್ಲರನೀಗ | ತಂದೊಪ್ಪಿ | ಸಲುಬೇಕೆಂ || 
ಬರಸನ | ಪ್ರಣೆಯ ಸೇ | ಳಿದರು 


|| ೭೩ || 


ವಸುದೇವ 

ಕೊಪದೊ | ಳಿಹನೆಂಬ | ಮಾತಿಗೆ | ಮನದ ಸಂ | 
ತಾಪವು | ಒಡಲೊಳು | ಪ್ಪಿರಿದು - || 
ಆ ಪುಣ್ಯ | ವಂತೆಯ | ಕರೆದು ಏ | ಕಾಂತದಿ | 
ತಾ ಪೇಳಿ | ದನು ವೃತ್ತಾಂ | ತಗಳ 


|| ೭೪ || 


ದೇವಕಿ 


ಪರಮ ಪಾ | ತಿವ್ರತ್ಯ | ದೊಳು ಸೀತೆ | ಮೈಶ್ವರ್ಯ | 
ದೊಳಗೆ ಸಾ | ಗರಸುತೆ | ಲಕ್ಷ್ಮಿ || 
ಧರೆಯ ಸ | ಜ ನಪುಣ್ಯ | ಚರಿತೆ ದೇ | ವಕಿಯಂತಃ | 
ಕರಣನ | ನೇನ ಬ | ಣ್ಣಿಪೆನು 


|| ೭೫ || 


ಪತಿಯಂತ | ರಂಗನ | ತಿಳಿದು ದೇ ! ವಕಿ ತನ್ನ | 
ಮತಿಯೊಳೊಂ| ದಿಷ್ಟು ದುಃ | ಖಿಸದೆ || 
ಸುತರ ಆ | ರ್ನರ ತಂದು | ದೃಢಮನ| ಸ್ಪಿನಲಿ ಭೂ | 
ಪತಿಯ ಕೈ | ಯಲಿ ಕೊಟ್ಟ | ಭಾಗ 


|| ೭೬ || 


( ವಸುದೇವನು ಮಕ್ಕಳನ್ನು ತಂದೊಪ್ಪಿಸುತ್ತಾನೆ) 


೨೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಕಂಸ 


ಬಂದು ಕೈಯಲಿ | ಶಿಶುಗಳಾರ್ವರ | 
ತಂದುಕೊಡಲಾ | ಕಂಸ ಕೋಪಿಸಿ | 
ಕೊಂದು ಶಿಲೆಗ | ಪ್ರಳಿಸುತಾರ್ಭಟಿ | ಯಿಂದ ಮುಳಿದು 


|| ೭೭ || 


ಆರು ಮಕ್ಕಳ | ನೊರಸಿ ಶಿಲೆಯಲಿ | 
ಸೇರಿಸಿದ ದಂ | ಸತಿಗಳಿರ್ವರ | 
ಕಾರಗರದೊಳು | ಕಾಲ್ ಸಂಕಲೆ | ಸೇರಿಸಿದನು 


|| ೭೮ | 


೪೬೧ 


ಕೃಷ್ಣ ಚರಿತೆ 


ಶಕಟ ಕೇಶಿ ಪ್ರ | ಲಂಬ ಧೇನುಕ | | 
ಬಕ ವಿವಿದ ತೃಣ | ವರ್ತ ವತ್ಸಾಂ | 
ತಕಬಲಾಢರ | ಕಾವಲಿಟ್ಟನು | ಯುಕುತಿಯಿಂದ 


|| ೭೯ || 


ಬ್ರಹ್ಮಕೊರವಂಜಿ 
(ಕಂಸವಸುದೇವರ ನಿಷ್ಟಾನ, ಆಮೇಲೆ ಬ್ರಹ್ಮನ ಪ್ರವೇಶ) 

೨೫ . ವಾರ್ಧಿಕ ಷಟ್ನದಿ 


ಬ್ರಹ್ಮ 


ಮದಕಂಸನಾಜ್ಜೆಯಲಿ ವಸುದೇವದೇವಕಿಯ 
ರೆನೆಗುದಿತದಿಂದ ಸೆರೆಮನೆಯೊಳಿರುತಿರಲಾಗ 
ಪದುಮಸಂಭವನರಿತು ಪರರಿಗುಪಕಾರವಂ ಮಾಳ್ವುದೇ ಸತ್ಯವೆಂದು | 
ಮುದದಿಂದ ಕೃಷ್ಣ ಜನನಸ್ಥಿತಿಯ , ಗೋಕುಲದ 
ಸುದತಿಯರ ಸೌಭಾಗ್ಯ ದುಷ್ಟ ಜನ ಸಂಹಾರ 
ಮೊದಲಾದ ಗುಣಗಳನ್ನು ಹೇಳುವಡೆ ಮನದೊಳಗೆ ನೆನೆಯುತ್ತ 

ಕಣಿಯಾದನು || ೮೦ || 


೨೬ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ಅರಸ ಕೇಳಾ | ಹರಿಯ ಜನನದ | 
ಹರುಷ ದೇವಕಿ | ಗೊರೆಯಲೋಸುಗ | 
ಸರಸಿಜೋದ್ಭವ | ನಂದು ಮಾಯದ | ಕೊರವಿಯಾದ || ೮೧ || 
ಉತ್ತಮರ ಭಯ | ತಾಪಶರಧಿಯ || 
ನುತ್ತರಿಸ ಮಂ | ತ್ರನನುಸುರ್ನಡೆ | 
ಬಿತ್ತರಿಸಿ ಕೊರ| ನಂಜಿವೇಷವ | ಹೊನಜನು 

|| ೮೨ || 
ದುಷ್ಟ ಕಂಸಾ | ಸುರನ ಭಯದಲಿ | 
ಕಷ್ಟ ಬಡುತಿಹ | ದೇವಕಿಯ ಮನ | 

ದಿಷ್ಟ ಪೇಳ್ತರೆ 1 ಕೊರವಿಯಾದನು | ಸ್ಪಷ್ಟಿಯರಸ | || ೮೩ || 
ವಚನ | ಇಂತೀ ಸತ್ಯಲೋಕವಾಸಿಯಾದಂಥ ಬ್ರಹ್ಮದೇವರು ವಿನೋದದಿಂದ ಪರೋಪ 

ಕಾರಗೋಸ್ಕರವಾಗಿ ನಿಜರೂಪನುಂ ಬಿಟ್ಟು ಕೊರವಂಜಿ ವೇಷಮಂ ತಾಳು 
ಶೃಂಗಾರವಾದರದೆಂತೆನೆ 


೪೬೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಬ್ರಹ್ಮನು ಹೊರಟುಹೋಗಲಾಗಿ ಕೊರವಂಜಿಯ ಪ್ರವೇಶ) 


೨೭ ರಾಗ ದ್ವಿಜಾವಂತಿ. .ಅಷ್ಟ ತಾಳ ೨ 
ಕೊರವಂಜಿ 

ಚಾರುಚ | ರಿ ಸ | ದುಣವಂತೆ | ಶರಧಿಗಂ | 
ಭೀರೆ ಲಾ | ವಣ್ಯ ಪಾ | ರಾವಾ, | ರೆ | | 
ವಾರಿಜ | ವದನವಿ | ರಾಜಿತೆ | ಕೊರವಿ ಶೃಂ | 
ಗಾರನಾ | ದಳು ಮುದ್ದು | ಲಲಿತಾಂ, ಗಿ 
ಮುಕುರಕ | ಪೋಲೆ ಮಂ | ದಸ್ಮಿತೆ | ಮೃದುಹಸ್ತೆ | 
ಮಕರ . | ಜನ ಚಿ, ನೃದ ಬೊಂ , ಬೆ-- || 
ಸಕಲಕ | ಲಾತೆ| ನಳಿತೋಳ | ಇಬಲೆ ಕಂ | 
ಚುಕವನಿ | ಟ್ಟಳು ಕುಂಭ | ಕುಚಯು, ಗೆ- - 


|| ೮ || 


|| ೮೫ || 


ಮುತ್ತಿನ ಓಲೆ ಮೂ | ಗುತಿ ಕೊಪ್ಪಿ | ನೆಸಳುಗ | 
ಳುತ್ಯಮ | ಚೌಲಿ ರಾ | ಕಟಿ ಬಂ | ದಿ || 
ರತ್ನ ದ | ಕಾಲಚಿ | ಲಬು1 ಚಳ | ಕಿಗಳಿಂದ | 
ಮತ್ತೇಭ| ಗಮುನೆ ರಾ | ಜಿಸಿದ, ಳು 


|| ೮೬ || 


|| ೮೭ || 


ಕಂಕಣ | ಕೈಯ ತೋ | ಇಳೆ ಮುಂಗೈ | ಸರಿಗೆ ಪ | 
ದ್ಯಾ೦ಕಿತ | ಹಸ್ತೆ ಕೇ | ಸರಿದು, ಧೈ || 
ಕುಂಕುನ | ಗಂಧ ಕ | ಸ್ತುರಿ ಸರಿ | ಮಳ ಸರ್ವಾ | 
ಲಂಕಾರ | ವಾದಳ | ಬುಜನಯ | ನೆ 
ಕಂಬುಕಂ | ಧರೆ ಚೆಲ್ವ | ಕಳಕೀರ | ಮೃದುವಾಣಿ | 
ಪೊಂಬಾಳೆ | ದೊಡೆ ತಳಿ | ರ್ಪದಯು, ಗೆ || 
ತುಂಬಿದ | ಗುರುನಿತಂ | ಬಿನಿಯುಟ್ಟ | ಳೆಸೆವ ದಿ | 
ವ್ಯಾಂಬರ | ಗಳ ಮದ | ಗಜಗನು | ನೆ 


|| ೮೮ || 


ಮೇಲುನು | ತಿನಹಾರ | 'ಮೆರುಗು ಮೂ | ಗುತಿಯ ನೀ || 
ಲಾಳಕಿ | ಧರಿಸಿದ | ಛಳವಡಿ | ಸಿ - || 


1 ಹಿಂಬಳೆ ( ಕಾ, ಓ) 2 ಮೆರೆವ ( ಕಾ, ಅ) 


೪೬೩ 


ಕೃಷ್ಣ ಚರಿತೆ 


ಕಾಲಲಂ | ದುಗೆ ಗೆಜ್ಜೆ | ಕಂಕಣ | ಕಡಗ ಹೊ | 
ನ್ಯೂಲೆ ಇ | ಟ್ಟಳು ವರ | ಕರಿಗಡು | ನೆ 


|| ೮೯ || 


ರನ್ನದ | ಕೊಪ್ಪು ರ | ತದ ತಾಲಿ | ಬಾವಲಿ | 
ಚಿನ್ನದ | ಕಾಂಚಿ ಶ | ರಾವಂ | ತಿ - || " 
ಕನ್ನಡಿ | ಕೊಳಗ ಮು | ದಿಕೆ ನೇ , ನಳ ಮುಖ್ಯ | 
ಸನ್ನಾಹ | ದಿಂದಸಿಂಗರವಾದ | ಳು 


|| ೯೦ || 


ಮರಳಿ ಮಂ | ಜಟ ಗುಂಜಿ | ಹಾರ ಕೊ | ರಳಿಗಿಕ್ಕಿ | 
ಕರದೊಳಾಂ | ತೊಡನೆ ವೀ | ೮ಯಪ, ಟ್ವಿ || 
ಪರಿಮಳ | ನನೆ ಪೂಸಿ | ಸಣ್ಣನಾ | ನವನಿಕ್ಕಿ | 
ಮರಿನ್ನುಗೆ | ನಯನೆ ತಾ | ನೊಪ್ಪಿದ | ಳು 


|| ೯೦ || 


೨೮ ದ್ವಿಪದಿ 
ಇನಿತು ಶೃಂಗಾರದಿಂ ಏಣಾಕ್ಸಿಯಂದು | 
ಕನಕನಿರ್ಮಿತ ಬಣ್ಣಗೋಲಧರಿಸಿದಳು 


|| ೯೨ || 


ವರಕಮಂಡಲವನ್ನು ತೆರೆದು ವಿಸ್ತರಿಸಿ | 
ಮೆರೆವ ಬಾಲನ ಮಾಡಿ ಮಗು ಲೊಳಗಿರಿಸಿ 


|| ೯೩ || 


ಕನ್ನಡಿಯ ನಸುನೋಡಿ ಕನಕವಸ್ತ್ರವನು | 
ಮುನ್ನಿ ಸುತ ಮುಸುಕಿಕ್ಕಿ ಮುದದಿ ಗಮಿಸಿದಳು 


ಭೂಲೋಕಕಿಳಿದಳಾ ಭಾಮಿನೀರನ್ನೆ | 
ಶ್ರೀ ಲಲಾಮನ ನೆನೆದು ಶರಣು ಶರಣೆನ್ನೆ 


|| ೯೫ || 


- ೨೯ ರಾಗ ಕುರಂಜಿ - ಅಷ್ಟ ತಾಳ ೧ 
ಬಂದಳು | ಕೊರವಂಜಿ | ನೀರೆ - - ಮುದ | 
ದಿಂದ ತೊ । ಭುವನವಿ | 1ಸ್ವಾರೆ--| - ನವ | 
ಸೌಂದರ್ಯ ವಯದ ಶ | ರೀರೆ - ಮನ | 


1 ಚಾ ( ಕಾ ) 


೪೬೪ 


|| ೯೬ | | 


|| ೯೭ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕುಂದದ | ಶರಧಿಗಂ | ಭೀರೆ ಪೂರ್ಣ | 
ಚಂದಿರ | ವದನೆ ಆ | ನಂದಿಪೂ | ರದನೆ ಬಾ | 
ಲೇಂದುಶೇ | ಖರ ಶರ | ಣೆಂದು ಸಂ | ಸ್ತುತಿಸುತ್ತ 
ಕಡುಮುದ್ದು | ಸೊಬಗಿನ | ರನ್ನೆ - I - ಎಡೆ | 
ಮಡುಗದ | ಭಾಗ್ಯಸಂ | ಪನ್ನೆ - I - ಕಡು | 
ಸೆಡವಿನ | ನಿಜಗುಣ | ರನ್ನೆ - I - ಖ್ಯಾತಿ | 
ನಡೆದ ಶ್ರೀ | ಮಂಜುಳ | ವರ್ಣೆ - ಕೂಡೆ | | 
ಬಡನಡು | ಬಳುಕುತ್ತ | ನಡೆ ಮೆಲ್ಲ ! ನಡಿಯಿಡು | | 
ತೊಡನೆ ಪೊಂ | ಗೊಡಮೊಲೆ| ಯಡಗಿಸಿ | ಕೊಳ್ಳುತ್ತ 
ಮಾತಿನ | ಮಧುರ ಸು | ನೀತೆ -ಶ್ರುತಿ | 
ನೂತನ | ಸಾರಸಂ | ಗೀತೆ - I - ಘೋರ | 
ಪಾತಕ | ದುರಿತವಿ | ಸೌತೆ - ಖಳ | 
ಪ್ರಾತತಿ | ಮಿರಸು | ಭಾತೆ - I - ಹರಿ || 
ಜಾತೆ ನಿ | ರ್ಭೀತೆ ಸು | ದಾತೆ ಸ | ಕಲಜನ | 
ಮಾತೆ ಸ | ಜನಮನಃ | ಪ್ರೀತೆ ಸು | ಖ್ಯಾತೆ 

೩೦ ಕಂದಪದ್ಯ 
1ಸರಸಿಜಲೋಚನೆ ಇಂತೀ 
ಪರಿಯಿಂದಂ ಸತಿಯರಿಂಗೆ ಕಣಿಯಂ ಪೇಳಲ್ | 
ತಿರುಗುತ್ತ ರಾಜ್ಯ ರಾಜ್ಯದ 
ವರಮುಧುರಾಪುರಕ್ಕೆ ಬಂದು ಸತಿಯರ ಕಂಡಲ್ 

( ದೇವಕಿಯ ಪ್ರವೇಶ) 

೩೧ ರಾಗ ಕಾಂಭೋಜಿ - ಅಷ್ಟ ತಾಳ ೨ 
ಕೊರವಂಜಿ 

ಮಧುರಾಪ | ಟ್ಟಣಕಾಗಿ | ಬಂದಳು | ಅಲ್ಲಿ | 
ಚದುರೇರ | ಮನೆಯ ಬಾ | ಗಿಲ ಮುಂದೆ | ನಿಂದಳು || 
ಮುದದಿ ಕ | ಣಿಯ ಕೇಳಿ | ರಂದಳು ಹಿಂದಾ | 
ದುದ ಮುಂದಾ | ಹುದನೆಲ್ಲ | ನಾ ಪೇಳ್ವೆ | ನಂದಳು 


|| ೯೮ || 


|| ೯೯ || 


|| ೧೦೦ || 


1 ವಿಧುಲೋಚನೆ ಈ ಪರಿಯಿಂ 1 ಮುದದಿಂ ಕಣಿಹೇಳು ತಿರುಗುತಾರಾಜ್ಯ ದೊಳಂ| 
ಮುಧುಹರನಂ ನೆನೆಯುತ್ತಾ ಮಧುರಾಪುರಕಾಗಿ ಬಂದಳಾ ಗಜಗಮನೆ!! ( ಕಾ ) 


ಕೃಷ್ಣ ಚರಿತೆ | 


d) 


೧ 


ದೇವಕಿ 

ಈ ವಿಧ| ಗಳ ಸುದ್ದಿ ಕೇಳುತ್ತ | - ನಾರಿ | 
ದೇವಕಿ | ಮನದಲ್ಲಿ | ಹರ್ಷನ | ತಾಳುತ್ಯ | 
ಕಾವಲಂ | ಗನೆಯರ್ಗೆ | ಪೇಳುತ್ತ | - ಕರೆಸಿ ! 
ಕೋವಿದೆ | ಕೊರವಿಯ | ಕಂಡು ಮ | ತೇಳುತ್ತ 


|| ೧೦೧ || 


ಕೊರವಂಜಿ 
ವಚನ | 41ಅನ್ನೋ | ಕೇಳಡಿಯಮ್ಮೆ , ನೀಂಗಳ್ಕು ಸುಗಂ ಉಂಡಾವು, ನಿನ್ನು ಡೆಯ 

ಬಂಧನಂಜಳೆಲ್ಲಾಂ ತೀರ್ಕುಂ, ಯೋಚನೈ ವೇಂಡ, ನೀಂನಿನಚ್ಚ ಕಾರ್ಯವೆಲ್ಲಂ 
ಕೈಗೂಡುಂ, ಶ್ರೀಮನ್ನಾರಾಯಣನುಡೆ ಅಡಿಕ್ಯೂರಿತ್ತು ತಪಂಗಳಂ ಶೈದು 
ಮನಂ ತೆಳಿವಳಿಚ್ಚಾವರಂಗಳಂ ವೇಂಡಿಕ್ಕು01 ” ತರುಣಿಯರೊಡನೆ ಇಂತೆಂಬ 
ಕೊರವಿಯಂ ಮನ್ನಿಸುತ್ತಂ ದೇವಕಿ ಏನೆಂದಳು ಎಂದರೆ 


- ೩೨ ರಾಗ ಗೌಳನಲಹರಿ.. ಏಕತಾಳ ೫ ( ತಿ ) 
ದೇವಕಿ 

ಯಾವ | ದೇಶ | ದಿಂದ | ಬಂದೆ | ದೇವಿ | ಕೊರವಂ | ಜಿ | 
ಕೋವಿ| ದ ಭಾ | ಪೆಗಳ ) ಬಲ್ಲ | ಭಾವೆ | ಕೊರವ | ಜಿ || ೧೦೨ | 
ಕೋಣಿ| ಯ ಹೆಂ | ಗಳೊಳ| ಗೆ ಸು | ಶ್ರೇಣಿ| ಯೊಳು | ನಿನ | ಗೆಣೆ | 
ಗಾಣೆ | ಶಿವ | ನಾಣೆ | ಸಲೆ | ಜಾಣೆ ! ಕೊರವಂ | ಜಿ || ೧೦ || 
ಪೊಂಗ 1 ಳಸ | ಕುಚಿಗ | ಳನ್ನೆ | ನೋಡಿ| ದರೆ | ಸೊಗಸು | ರನ್ನೆ | 
ಸಿಂಗಾ | ರವಾ | ಗಿರುವೆ' | ಸುಪ್ರ | ಸ | ಕೊರವಂ | ಜಿ || ೧೦೪ || 
ನೋಡಿ| ನಿನ್ನ | ಕೂಡೆ| ಮಾತ | ನಾಡು | ವರೆ | ಮನಸಾ | ಗಿದೆ | 
ಪಾಡು | ಬಿಟ್ಟು ! ನೋಡು| ದಯೆ | ಮಾಡು | ಕೊರವಂ | ಜಿ - || ೧೧೫ || 
ಗುಲ್ಲು | ಮಾಡ | ದಿಲ್ಲಿ | ನಿಮಿಷ | ನಿಲ್ಲು | ನಿನ್ನ | ಗುಣವ | ಕಂಡೆ | 
ನೆಲ್ಲ | ತಿಳಿದು | ಬಲ್ಲೆ | ದಯವ | ಚೆಲ್ಲೆ | ಕೊರವಂ | ಜಿ . || ೧೦೬ || 


1 ಅನ್ನೋ , ಕೇಳಡಿಯನ್ನು ಅನ್ನೋಯಮ್ಮು , ಸಂದೊಷವಾಯಲ್ ಪೋರ್‌ಂದು, 
ಕಣಿಯಾನ್ ಚೊಲೋನ್ ನಾನ್ , ಯೋಚನೈ ವೇಂಡಾಮ್ ನೀನ್ ನಿನಚ್ಚು ಕಾರ್ಯ 
ಮಲ್ಲಾಂ ಕೈಗೂಡುಂ ತಿರುನಾರಾಯಣನ ಕೃಪಯಾನೇ 
2 ದಬಲೆ ಯಾರೆ ಕೊರವಂಜಿ | ಶೃಂಗಾರದ ಸದನೆ ( ಕಾ). 
30 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩೩ ರಾಗ ಕೇದಾರಗೌಳ - ಅಷ್ಟ ತಾಳ ೧ 


ಕೊರವಂಜಿ 


|| ೧೦೭ ೧ . 


ನೀ ಕೇಳು | ತರುಣಿನಾ | ಯಕರನ್ನೆ ನಾ ಸತ್ಯ | 
ಲೋಕದೊ | ಳಿರುವೆನ | ನಮ್ || 
ನಾಕುರಾ | ಜೈವನೆಲ್ಲ | ತಿರುಗುತಿ ! ಲ್ಲಿಗೆ ಬಂದೆ || 
ನಾ ಕೊರ| ನಂಜಿ ಕಾ | ಣೆ- - 
ಲೋಕದ | ಸಕಲ ಪ್ರ | ಪಂಚನ | ನರಿತು ವಿ || 
ವೇಕದಿ | ಸತಿಯರ್ಗೆ| . 
ನಾಕುತ | ಸ್ಪದೆ ಪೇಳ್ವ | ಡೆನಗುಂಟು | ಕೊಲ್ಲೂರ| 
ಮೂಕಾಂಬೆ | ಮನ ಕರು | ಣ 


|| ೧೦೮ | 


ದೇವಕಿ 


ಎಂಬ ಮಾ | ತನು ಕೇಳಿ | ಏಣಾಕ್ಷಿ | ತರಿಸಿದ | 
ಕಂಬುಜ | ಕುಸುಮಗ | - ||.. 
ಪೊಂಬಣ್ಣ | ರಂಗುವಾ | ಲೆಯನಿಕ್ಕಿ | ಅಕ್ಷತೆ | 
ತಾಂಬೂಲ| ಗಳನಿರಿ | ಸಿ 

|| ೧೦೯ || 
ನಿಂಬೆಯ | ಹಣ್ಣ ಕಾ | ಣಿಕೆ ಇತ್ತು | ಹರಿವಾಣ | 
ತುಂಬ ಮು 1 ತಿನ ಸೇಸೆ | ಯl 
ಮುಂಬರಿ | ದಿಡುವ ದೇ | ವಿಯ ನೋಡಿ| ಕೊರವಿ ಹೇ | 
ರಂಬನ | ಭಜಿಸಿದ 1 ಳು 

|| ೧೧೦ || 


೩೪ ಕಂದಪದ್ಯ 


ಕೊರವಂಜಿ 


1ಗಣಪತಿಯನರ್ಚಿಸುತ್ತಾ 
ತ್ರಿಣಯಂಗೆರಗುತ್ತ ನಮಿಸಿ ನಿರ್ಜರರಿಂಗಾ | 
ಕಣಿಗೂಡೆಗೆ ಕೈ ಮುಗಿಯಲು 
ವನಜಾಂಬಕಿ ತನಗೆ ದುಃಖವೇನೆನಲೆಂದಲ್1 


|| ೧೧ || 


1 ಗಣಪತಿಯಂ ಪೂಜಿಸುತಂ | ತ್ರಿಣಯಂಗೆರಗುತ್ತ ಮನದಿನತಿಭಕ್ತಿ ಯೊಳಂ | 
ನುಣಿದಾ ಕಣಿಗೂಡೆಗೆ ಮನ | ದೆಣಿಕೆಯದೇನೆನಲು ಪೇಳ 

ಇಾಗ ದೇವಕಿ ಮುದದಿಂ || ( ಅ) . 


೪೬ 


ಕೃಷ್ಣಚರಿತೆ 


೩೫ ಸಾಂಗತ್ಯ ( ಚರಿತೆ) ; ರಾಗ ತೋಡಿ. ರೂಪಕತಾಳ ೩ 


|| ೧೧೨ || 


|| ೧೧೩ || 


|| ೧೧೪ || 


ದೇವಕಿ 

ನೀಕೇಳು | ಕೊರವಿ ಎ ನೃಂಗದ 1 ವ್ಯಥೆಯನ್ನು | 
ಲೋಕೇಶ | ಶಿವನೊಬ್ಬ | ಬಲ್ಲ || 
1ಕಾಕಗ | ಇಟ್ಟುತ | ಲಿರಿಡಿ| ಬtಹ ಮರಿ | 
ಕೋಕಿಲೆ | ಯಂತಾಯಿ | ತನಗೆ 
ಶ್ವಾನನ | ಬಾಲದ | ತ್ರಾಣ ತ | ಗಿ ಸಲೆಂದು | 
ಕೋಣನ | ಬಲಿಯ ಕೊ | ಟ್ರಂತೆ || 
ಬಾನಮಾ | ತನು ಕೇಳಿ | ಬರಿದೆ ಎ | ನೃಣುಗರ | 
ಪ್ರಾಣವ | ಕಳೆದನ | ಪ್ರಜನು 
ಮೋರೆಯ | ಗಂಟಿಕ್ಕಿ | ಬಂದು ನ | ಮಿರ್ವರ | 
ಸೇರಿಸಿ | ದನು ಸೆರೆ | ಮನೆಯ | | 
ಘೋರದಾ | ನವರ ಕಾ | ವಲನಿಕ್ಕಿ | ನಿತ್ಯ ಕ | 
ಣ್ಣೀರಕೂ | ಕುಣಿಸುವ | ನಮಗೆ 
ಶೂರಸೇ | ನರಸಿನ | ಮಗಳೆ | ಕಾಲಸಂ | 
ಕೋಲೆ ಸೇ | ರಿಸಿಕೊಂಬು 1 ದೆತ್ತ || 
ಧಾರೆಯ | ನೀರಿಗೆ | ಕೈಯೊಡ್ಡಿ | ದಂದಿಂದ | 
ನೀರ ತಾ | ನುಂಡ ಭಾ | ಗ್ಯಗಳ 

- ೩೬ ಕಂದಪದ್ಯ 
ಮಕ್ಕಳ ಕೊಂದೀ ಸೆರೆಯೊಳ 
ಗಿಕ್ಕಿರ್ದಾ ಕ್ಷೇಶದಿಂದ ದುಃಖವನಿಂತು | 
ಬಿಕ್ಕುತ ಪೇಳಲಾನಿನಿ 
ತಕ್ಕೆಸುತ ಪೇಳ ಳಾಗ ಮಾಯದ ಕೊರವಿ a 

೩೭ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 
ಕೊರವಂಜಿ. 

ಕೈಯ ತೋ | ರಿಸೆ ನಾರಿ | ಯರ ಮೌಕ್ತಿ | ಕನೆ ನಿನ್ನ | 
ಕೈಯ | ತೋ - 1 - - - ಬಲು || 


|| ೧೧೫ | | 


|| ೧೧೬ || 


1 ಲೋಕದಿ ಕಾಗೆಗಳಟ್ಟುತ್ತಲಿ ( ಕಾ , ಅ) 


೪೬೮ 


|| ಪಲ್ಲವಿ || 


|| ೧೧೭ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಒಯ್ಯಾರ| ದಿಂದಲಿ | ರಾಜಿಸು | ತೊಲೆಯುವ | | 
ಕೈಯ | ತೋ – ರೆ | 
ಅಕ್ಕರಿಂ | ದಿ ಬಾಂ, | ಧನರನು | ದ್ದರಿಸುವ || 
ಕೈಯ | ತೋ ರೆ - | - ಸಣ್ಣ || 
ಮಕ್ಕಳ | ಬಿಡದೆ ಮು | ದ್ದಿಸಿ ಆಡಿ | ಸಲಹುವ | 
ಕೈಯ | ತೋ - 1 ರೆ || 
ಧಿಕ್ಕರಿ | ಸದೆ ಜನಂ 1 ಗಳಿಗೆ ದಾ | ನವನೀವ | 
ಕೈಯ | ತೋ ರೆ - ದೇವ || 
ಮುಕ್ಕಣ್ಣ | ಮುರಹರ | ನನ್ನು ಪೂ | ಜಿಸುವಂಥ | 
ಕೈಯ | ತೋ - - 
ಪೊಂಗೇದ | ಗೆಸಳುಗು | ರ್ಗಳಲಿ ಶೋ | ಭಿಸುವಂಥ | 
ಕೈಯ | ತೋ - ಕೆ - | - ಮಾ || 
ತಂಗದ | ಮರಿಯ ಸೊಂ ಡಿಲ ಪೋಲ್ಯ | ಬಾಮದ | 
ಕೈಯ | ತೋ | - || 
ಉಂಗುರ | ದಂಗುಲಿ | ಯಿಂದ ಶೋ | ಭಿಸುವಂಥ | 
ಕೈಯ | ತೋ ರೆ-- | -ಮೂರು|| 
ಕಂಗಳು |, ಶಿವನ | ಪೂಜೆಯ | ಮಾಳಂಥ | 
ಕೈಯ | ತೋ - | ರೆ 

೩೮ ರಾಗ ಮಧ್ಯಮಾವತಿ - ಏಕತಾಳ ೩ 
ವಸುದೇವ | ನರಸಿ ಕೇಳ್ | ಪರಶಿವೆ | ನಾನು | 
ಉಸುರ್ವೆ ಕೈ | ಗುಣವ ಕುಂ | ದಿಸದಿರು | ನೀನು ! 
ಎಸಳುರೇ | ಖೆಗಳು ಸಂ 1, ತಸದ ಕಾ | ರ್ಯಗಳು ಹೆಂ | 
ಗುಸರಿಲ್ಲ | ನಿನ್ನಂಥ |, ಪುಣ್ಯ ಮಾ | ನಿಗಳು 


|| ೧೧೮ || 


|| ೧೧೯ || 


ಪೂರ್ವಜ | ನದಿ ನೀನು ಮಾಡಿದೆ | ತಸನ - | 
ಸರ್ವಲೋ | ಕೇಶನೊಳ್ |, ಬೇಡಿದೆ | ವರನ 
ಸರ್ವಥಾ | ಮಗನಾಗ |, ಲೆಂದ ಕಾ | ರಣನ | 
ರ್ಗ ನಿ | ನ್ನು ದರದೊ |,ಳೀಗ1ಜೀ | ವಿಸುವ 


|| ೧೨೦ | | 


1 ಜನಿ ( ಅ) 


ಕೃಷ್ಣ ಚರಿತೆ 


ಮೊದಲೆರ | ಡಂತ್ರ ಪು 1, ಟ್ಟಿದನು ಗೋ | ವಿಂದ | | 
ಇದು ಮೂರ| ನೆಯ ಪ್ರಾರಂ 1, ಭದೊಳಾದ | ಕಂದ | 
ಬೆದರಬೇ | ಡಿನ್ನು ಕಾ !, ರ್ಯಗಳೆಲ್ಲ | ಚಂದನ 
ಅದರಿಂದ | ಮೇಲೆ ನಂ 1, ಬೀ ಮಾತ | ನೊಂದ || ೧೨೧ || 
ಶಿಶುಪಾಲ | ದಂತವ 1,ಕರಕೊಲ್ಯ | ಬಗೆಗೆ 
ವಸುಧೆಯೊ | ಇವತರಿ , ಸುವನು | ನಿನಗೆ 
ಅಸುರಕಂ | ಸನ ಪಡೆ |, ಸಹ ಯಮು | ನೆಡೆ ಹೊಂ | 
ದಿಸಿ ಪಟ್ಟ | ಕಟ್ಟುವ |, ನುಗ್ರಸೇ | ನನಿಗೆ 

|| ೧೨೨ || 
ಪಾಂಡವ | ರೊಡನೆಬಂಧುತ್ವನ | ಬಳಸಿ 
ಹಿಂಡುಕೌ | ರವಪಡೆ |,ಎಲ್ಲ ಸಂ | ಹರಿಸಿ | 
ಕಂಡು ಹದಿ | ನಾರು ಸಾವಿರದ ನೂ | ರೆಂಟು 
ಹೆಂಡಿರ | ನೊಲಿಸಿ ಆ |,ಳುವ ಯೋಗ| ಉಂಟು - || ೧೨೩ || 


- ೩೯ ಕಂದಪದ್ಯ 
ಕಂದನು ನಿನಗುದಿಸಿಯೆ ಸೆರೆ 
ಬಂಧನನಂ ತೆಗೆಸಿ ಕಾವಲಿದ್ದರ ಮರೆಸಿ | 
ಮುಂದತಿ ಸುಖದೊಳಗಿರುವಿರಿ 
ಎಂದಾ ಕಣಿ ಪೇಳ ನುಡಿಗೆ ಮತ್ತಿಂತೆಂದಳ್' 


| || ೧೨೪ || 


೪೦ ರಾಗ ಶಂಕರಾಭರಣ. ಅಷ್ಟ ತಾಳ ೨ 


ದೇವಕಿ 


ಮನಸೊಡಂ| ಬಡದು ಕಾ | ಣೆಮಾ| ತಿನ ಹೋಲೈ | 
ಎನಗಾಹ | ದಿಲ್ಲ ಜಾ | ಣೆ - || 
ಘನಪುಣ್ಯ | ಸಾಧನ | ವೆನಿಸುವ | ಶ್ರೀಕೃಷ್ಣ | 
ಜನಿಸಿ ಖಂ | ಡಿಸುವ ಬಂ | ಧನವೆಂಬ | ಮಾತಿಗೆ 


|| ೧೨೫ || 


ಹುಟ್ಟಿದ | ರೆಂತಾದ | ರುರ| ಕೆಸುವಂಥ | 
ಬಟ್ಟೆ ಏ | ನನ್ನ ಹೇ | ಳು || 
ಕಟ್ಟುಕಾವಲು ಕಂಸ | ನಾಜ್ಜೆ ಎಂ | ಟನೆಯಲ್ಲಿ | 
ಕೃಷ್ಣ ಅವ | ತರಿಸಿ ಕೊ | ಲ್ಲುವನೆಂಬ | ಮಾತಿಗೆ 


|| ೧೨೬ || 


೪೭6 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೨೭ || 


ಭಟ್ಟ ಜೋ | ಯಿಸಗಾರ | ರುಶ| ಕುನನ ಕೈ | 
ಮುಟ್ಟಿ ಪೇ | ತ್ವಂಥವ | ರು - || 
ಹೊಟ್ಟೆಗೋ | ಸುಗವಾಗಿ | ನುಡಿದು ನಿ | ಮಿತ್ಯನ | 
ಪಟ್ಟಿ ಹೇ | ಳುವದೆಲ್ಲ | ನಿಜವಲ್ಲೀ | ಮಾತಿಗೆ 
ಉಂಭಾಗ | ಉಡುವಾಗ | ಲುನೀ | ಕ್ಯವ ಕೊಟ್ಟು | 
ಕೊಂಬಾಗ | ನಡೆವಾಗ | ಲು || 
ಮುಂಬರಿ | ದುಡುಗಿ ನಿ ! ದೈಯೊಳಿರ | ಲಾತನ | | 
ಹಂಬಲ | ಲ್ಲದೆ ಬೇರೊಂ ! ದಿಲ್ಲ ಕಂ | ಸಾಖ್ಯಗೆ 


|| ೧೨೮ || 


೪೧ ರಾಗ ಶಂಕರಾಭರಣ... ತ್ರಿವುಡೆತಾಳ ೨ 
ಕೊರವಂಜಿ 

ಹೊನ್ನಿನಾಸೆಗೆ | ಬಂದಳಲ್ಲ, 1 ಹಸ್ತಿಗನನೇ | ನಿನ್ನಯ | 
ಪುಣ್ಯವನು ನಿನ | ಗೊರೆಯಲೋಸುಗ | ಬಂದೆನಮ್ಮ || ೧೨೯ || 
ಭಾಸುರದ ಭೂ | ಷಣದ ಲಾಭಕೆ | ಬಂದಳಲ್ಲ | ಮನಸಿನ | 
ಬೇಸರವ ಪರಿ | ಹರಿಸಲೋಸುಗ | ಬಂದೆನು 

|| ೧೩೦ || 


ಗ್ರಾಮಭೂಮಿಯ | ಪಡೆಯಲೋಸುಗ | ಬಂದಳಲ್ಲ | _ 1ನೆನಸಿದ | 
ಕಾಮಿತವ ನಿನ | ಗೊರೆಯಲೋಸುಗ | ಬಂದೆನು || ೧೩ || 


ನಾಡಮಾತುಗ | ಳಾಡಿಪೋಗಲು 1 ಬಂದಳಲ್ಲl - ಶಿವ ದಯೆ | 
ಮಾಡಿದಿರನನು | ಸೇಳಲೋಸುಗ | ಬಂದೆನಮ್ಮ 

|| ೧೩೨ || 


ಕಟ್ಟುಬಣ್ಣ ದ | ಜಾಲಮಾತಿನ | ಕೊರವಿಯಲ್ಲ | ಲೋಕದ | 
ಸೃಷ್ಟಿಯಧಿಪತಿ | ತನಕೆ ಯೋಗ್ಯದ1 ಕೊರವಿಯನ್ನು || ೧೩೩ || 


೪೨ ದ್ವಿಪದಿ 
ತನುನಿತ್ಯವೆಂಬೆನೇ ತನುನಿತ್ಯವಲ್ಲ | 
ಕನಸಿಲೊಡ್ಡಿದ ನೆಂಟತನದ ಸುಖವೆಲ್ಲ 


|| ೧೩೪ || 


1 ಒಲಿಸುವ ( ಅ) 


೪೭ 


|| ೧೩೫ || 


ಕೃಷ್ಣ ಚರಿತೆ 
ನಿತ್ಯವಲ್ಲದ ತನುವ ನೆರೆನಂಬಿ ಬರಿದೆ | 
ಸತ್ಯವನ್ನು ಕೆಡಿಸುವರು ಸಾಮಾನ್ಯ ಜನರು 
ನರರ ಪಾಡೇನವ್ವ ನಿರ್ಜರಾದಿಗಳು | 
1ಹರಿಯಲಾರದ ಮೃತ್ಯುಪಾಶದೊಳಗಿಹರು. 
ಮೃತ್ಯುಪಾಶನ ಹರಿವ ಮನವುಳ್ಳ ಜನರು | 
ಸತ್ಯದಲಿ ಸರಸಿಜಾಂಬಕನ ಭಜಿಸುವರು 


|| ೧೩೬ || 


|| ೧೩೭ || 


೪೩ ರಾಗ ಘಂಟಾರವ - ಜಂಪೆತಾಳ ೧ . 
ನಿನ್ನ ಪಾ | ಡೇನಮ್ಮ | ಮುನ್ನ ನಾ | ರಿಯರೊಳಗೆ | 
ಬನ್ನ ಬ | ಟ್ಟವರುಂಟು | ಬಹಳ ದು : ಖದಲಿ 

|| ೧೩೮ || 
ಹಿಂದೆ ಜನ | ಕನ ಮಗಳು | ಹೇಗಾದ | Vದ ಹೇಳು | 
ಮುಂದವಳ | ಸುಖವೇನು | ಮನದಿ ತಿಳಿ | ನೀನು || ೧೩೯ || 
ನಳರಾಯ | ಭೂಪಾಲ | ನರಸಿ ದನು | ಯಂತಿಸತಿ || 
ಸುಳಿದಾಡು | ತಿರುತಿರ್ದ | ಸುಖವೆಲ್ಲಿ / ಹೇಳು 

|| ೧೪೦ || 
ಪೊಡವಿಯೊಳು| ಹರಿಚಂದ್ರ | ಸತಿಯು ಚಂ | 
ದ್ರಾವತಿಯು| ಪಡೆದ ಮಗ | ರೋಹಿತನ | ಬುಡವ ತಿಳಿ | ನೀನು 

|| ೧೪ || 
ಎಲೆ ದೇವಿ | ಕೇಳವ್ವ | ಎಂದಿಗಾ | ದರು ದೈವ || 
ನೆಲೆಯ ಮಾ | ರುವರುಂಟಿ | ಧರೆಯೊಳಗೆ / ಕಾಂತೆ || ೧೪೨ || 


೪೪ ಕಂದಪದ್ಯ 


ದೇವಕಿ 


ನೀತಿಯ ಪೇಳ್ತಾ ಕೊರವಿಯ 
ಮಾತಿಂಗುರೆ ಮೆಚ್ಚು ತಾಗ ತನ್ನಯ ಮನದ | 
ಕಾತರ ದಂದುಗವೆಲ್ಲವ 
ಭೀತಿಯೊಳೇ ಪೇಳ ಳಾಗ ಕೊರವಂಜಿಯೊಳು 


|| ೧೪೩ || 


1 ಅರಿಯಲಾರದೆ ( ಕಾ ) 


೪೭೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೪೫ ರಾಗ ನೀಲಾಂಬರಿ - ಅಷ್ಟ ತಾಳ ೧ . 
ಎಷ್ಟು ಹೇಳ | ಲವ ಎನ್ನ । ಇನಿಯನ | ಬವಣೆಯ | | 
ಕಷ್ಟ ಬಡು | ತಿಹ ಬಲು | ಕೇಶವ | ಭಯ | ಪಾಶವ || ೧೪೪ || 
ಶ್ರೀಧರನ್ನ | ಹಗೆಗಾಗಿ | ಸಂತತ ಕಂ 1 ಸ ತಾನೆನ್ನ | 
ಬಾಧಿಸಿ ಕೊ | ಲ್ಯನೆಂಬುದ | ಬಲ್ಲೆನೆ | - ತನುವನೊಲ್ಲೆನೆ|| ೧೪೫ || 


ಹಿಂಸೆಯ ಮಾ | ಡುವದಕ್ಕೆ | ಹೇಸದ ಪಾ | ತಕಿಯಾದ | 
ಕಂಸನ ಕ | ತ್ತಿಗೆ ತನುವ | ಕೊಟ್ಟೆನೆ ಜೀವ | ಬಿಟ್ಟೆನೆ || ೧೪೬ || 


ಎಂದಿಗೆ ನೀ | ಗುವದನ್ನು | ಬಂಧನಬಾ | ಧಕವನ್ನು | 
ಇಂದಿರೇಶ | ದಯವಿಟ್ಟು | ಕಾವದು - ಜೀವ | ಈವದು 


|| ೧೪೭ || 


ಕಾಯಕಷ್ಟ | ಬಟ್ಟು ನಾನ | ತ್ಯಾಯಾಸಗೊ | ಆ ವೇಳದಿ | 
ನೀಯೆಂದ ಮಾ | ತಿಗೆ ಭಯ | ಹೋಯಿತು ಧೈರ್ಯ | 

ನಾಯಿತು || ೧೪೮ || 


೪೬ ರಾಗ ಪುನ್ನಾಗವರಾಳಿ - ಏಕತಾಳ ೩ ತಿತ್ತಿ 
ಕೊರವಂಜಿ. 

ಸೊಲ್ಲ ಕೇಳೆ | ಸೊಲ್ಲಕೇಳೆ | ಸೊಗಸುಗಾರ | - | 
ಬಲ್ಲಿದ ಸು | ಜಾಣೆ ಮರಿ | ಹುಲ್ಲೆಗಣ್ಣಿ 1 ನವ್ವ || ೧೪೯ || 
ಏಳುಲೋಕ| ದಪ್ಪ ನಿನ್ನ | ಬಾಲನು ಕೇ | ಳವ್ವ | 
ವೇಳೆಗನ | ತರಿಸಿ ಖಳರ | ಕೋಲುವನು ನೋ | ಡವ್ವ - || ೧೫೦ || 
ಗೆಲವಿಂದ ನ 1 ಮೆಲ್ಲರ, | ಸಲಹುವ ನೋ | ಡವ್ವ | 
ನಲವಿಂದ ನಿ | ಮೆಲ್ಲರ, 1 ನಲಿಸುವ ನೋ | ಡವ್ವ || ೧೫೧ || 
ಸಣ್ಣ ಬಾಲ | ಕೂಸಿಂಗೊಂದಿ | ಪ್ರನ್ನನ ಕೊ | ಡವ್ವ | 
ಎನ್ನ ಮಂಡೆ| hಷ್ಟು ಎ,1 ಳ್ಳೆಣ್ಣೆಯ ಹಾ | ಕವ್ವ - || ೫೨ || 
ಚಿಣ್ಣ ಕೃಷ್ಣ | ನಾದನೆಂದು | ಚೆಲುವೆಯಾಗಿ | ರವ - | 
ಪುಣ್ಯವಂತೆ | ಯಾಗಿ ಸುಜನ | ರನ್ನು ಪಾಲಿ | ಸತ್ವ || ೧೫೩ || 


ಕೃಷ್ಣ ಚರಿತೆ 


೪೭೩ 


(ಕೊರವಂಜಿಯ ನಿಷ್ಠಾವು) 

ಕೃಷ್ಣ ಜನನ 

೪೭ ವಾರ್ಧಿಕಷಟ್ನದಿ 
ವಿಷ್ಣು 

ಪರಮಮಂಗಳಕರವ ಪೇಳ ಕೊರವಂಜಿಗಾ 
ತರುಣಿ ತಾ ಸಕಲವಸ್ತುವನಿತ್ತು ಬೀಳ್ಕೊಟ್ಟೋ 
ಡರವಿಂದಭವನೆಯ್ದ ನಿಜರೂಪಿನಿಂದ ಹರಿಶರಣೆಂದು ನುತಿಗೆಯುತ | 
ಸೆರೆಮನೆಯೊಳಿರಲು ದೇವಕಿಗೇಳನೆಯ ಗರ್ಭ . 
ಕರಗಿದುರಗಾಧಿಪತಿ ರೋಹಿಣಿಗೆ ಜನಿಸಿದಂ 
ಸುರರಿಗಭಯವನಿತ್ತ ಹವಣೆಮಂ ಮನದಿ ಗೋಚರಿಸಿದಂ ಜಗದೀಶನು || ೧೫೪ || 


|| ಪಲ್ಲವಿ || 


|| ೧೫೫ || 


೪೮ ರಾಗ ಕುರಂಜಿ - ಅಷ್ಟ ತಾಳ ೧ . 
ದಯವಿಟ್ಟ ಪರ | ಮಾತ್ಮ ಭ | ಕರ ಮೇಲೆ | ದಯವಿಟ್ಟ 
ದಯವಿಟ್ಟ | ಧರೆಗವ | ತರಿಸಿ | ಚಿ | 
ಸ್ಮಯರೂಪ| ಖಳರ ಸಂ | ಹರಿಸಿ - I - ಲಕಿ | 
ಪ್ರಿಯ ಸಾಧು | ಜನರನು | ದ್ದರಿಸಿ | 
ಭಯಗೊಳು | ತಿರುವ ಭೂ | ಮಿಯ ಭಾರ | ವಿಳುಹಿ ತ | 
ನೈಯ ಚಾರಿ | ತ್ರಗಳನ | ಕ್ಷಯನ ಮಾ | ಡುವೆನೆಂದು 
ಕೊಡನೊಳ| ಗಿಹ ದೀಪ | ದಂತೆ - I - ಮುಸು | 
ಕಿಡಲು ರ | ತದ ಛಾಯೆ | ಯಂತೆ ! - - ಮುಗಿ | 
ಲೆಡೆಯ ಭಾ | ಸ್ವರಬಿಂಬ | ದಂತೆ || 
ಕಡುಮುದ್ದು ! ಮೊಗ ಬಿಳು | ಸಿಡೆ ಮೊಲೆ| ತುದಿ ಕಪ್ಪು | 
ತೊಡರಿತ | ನಳ ಪಾದ | ದಡಿಯರ | ಸಿನವಾಗೆ 
ಆಸರು | ಸವೆತ್ತಿ | ತಂತೆ - l - ಮೆಯ್ಯ | 
ಬೇಸರು | ಘನವಾಯಿ | ತಂತೆ - ನವ | 
ಮಾಸ ತುಂ | ಬಲು ಪುಣ್ಯ | ವಂತೆ | | 


|| ೧೫೬ || 


1 ವೇರಿ ( ಕಾ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಈ ಸೆರೆ | ಮನೆಯೊ1ಳೇ | ಗುವೆನೆಂಬ | ಚಿಂತೆಯಿಂ | 
ದಾ ಸರೋ | ಜಾಕ್ಷಿ ದುಃ | ಖದಲಿ ನು | ಳುಗಲಾಗ 


|| ೧೫೭ || 


೪೯ ವಾರ್ಧಿಕ ಷಟ್ನದಿ 
ಮಂಗಲೋತ್ಸವವೆಸೆದು ರಾಜಿಸುತ ಸುರಪುರದೊ 
ಳಂಗಡಿಯ ಮೇಲೆತೋರಣ ಕಲಶ ಕನ್ನಡಿಗ 
ಛಂಗನದಿರತುನಾರತಿಯ ವಿಡಿಯೆ ಶ್ರಾವಣದ ತಿಂಗಳ ಸಿತಾಷ್ಟಮಿಯಲಿ | 
ಕಂಗೊಳಿಪ ಸೌಮ್ಯವಾಸರ ತಾರೆ ರೋಹಿಣಿಯೊ 
ಇಂಗಜನ ಪಿತನು ದೇವಕಿಯ ಜಠರದಲಿ ನವ 
ತಿಂಗಳಿದ್ದಾ ಮೇಲೆಭೂಮಿಗವತರಿಸಿದಂ ಶುಭಯೋಗಶುಭಕರಣದಿ || ೧೫೮ | | 


೫೦ ದ್ವಿಪದಿ 
ಸಿರಿಮುಡಿಯ ಸುಳಿಗುರುಳ ತರುಣತುಲಸಿಗಳ | 
ಮಿರುಪ ಬಾಸಿಗದ ಮಣಿಮುಕುಟದೀಪ್ತಿಗಳ 


|| ೧೫೯ || 


ಕರ್ಣಕುಂಡಲಗಳ ಕಪೋಲ ಚಿಬುಕಗಳ | 
ಅರ್ಣವಸುಗಂಭೀರದತಿಶಯದಕೊರಳ 


|| ೧೬೦ || 


ವೈಜಯಂತಿಯ ಮಾಲೆ ಕೌಸ್ತುಭದ ಮೇಲೆ| 
ತೇಜದಿಂದುರಿನ ನವರತುನಗಳ ಸಾಲೇ 


|| ೧೬ || 


2ಜಲದನಿಭಕಾಂತಿಗಳ ಭುಜಚತುಷ್ಟಯದ | 
ತಬಲಶಂಖ ಚಕ್ರ ಗದ ಪದ್ಮಧಾರಣದ 


|| ೧೬೨ || 


ಮುಂದಿರುವ ಬಾಲಕನ ಕಂಡು ವಸುದೇವ | 
ವಂದಿಸಿದ ದೇವಕಿಯು ಸಹಿತಲರೆಜಾವ 


|| ೧೬೩ || 


( ತೆರೆ ಎತ್ತಿ ಕೃಷ್ಣಮೂರ್ತಿಯ ದರ್ಶನ - ವಸುದೇವದೇವಕಿಯರ ಸಮೇತ). 


೩ 


೧೧ 


1 ಳೆಂತೆಸಗುವೆನೆಂದು ಚಿಂ | ತಾಸಮುದ್ರದಿ ಪಂಕಜಾಕ್ಷಿ ( ಓ ) 
2 ಸಜಲಜಲದಸಕಾಂತ ( ಓ , ಕಾ ) 3 ನಿಜ ( ಕಾ ). 


೪೭ 


ಕೃಷ್ಣ ಚರಿತೆ 


೫೧ ರಾಗ ಶಂಕರಾಭರಣ. ಆಷ್ಟ ತಾಳ ೧ 
ವಸುದೇವ, ದೇವಕಿ 

ಕೃಷ್ಣ ಹ | ರೇ ಪಾಹಿ | ಮಾಂ | ಜಯ ಬಾಲ | 
ಕೃಷ್ಣ ಹ | ರೇ ಪಾಹಿ ಮಾಂ || | 
ಜಿಷ್ಣು ವು | ಖ್ಯಾದಿ ಸು | ರೌಘಸ | ನ್ನು ತ ಪರ | 
ಮೇಷ್ಠಿ ನಂ | ದಿತಪಾ , | ದನಿ| ನೋದ 


|| ೧೬೪ || 


ಇಂದಿರಾ | ಸತಿರನು | ಣ - ಸ | ಕಲಮುನಿ | 
ನಂದಿತಾಂ , ಫ್ರಿ ಕರು | ಣ || 
ಸುಂದರಾಂ , ಗಸರ್ವ | ಲೋಕನಾ | ಯಕ ಜಯ | 
ವೆಂದು ಜ | ಗತ್ಪಾವ |ನಸ| ದ್ವಚನ 

|| ೧೫ || 
೫೨ ರಾಗ ಫರಜುಏಕತಾಳ ೩ ( ವಿಲಂಬಿತ , ದ್ರುತ) 
ಕರುಣಿಸು| ಕಂಜದಳ | ನೇತ್ರ - ಕೋ | ಮಲಗಾತ್ರ | 
ಪರಮಪಾ! ನನ ಸಚ್ಚ | ರಿತ್ರಸ| ಜನಮಿತ್ರ 

|| ಪಲ್ಲವಿ || 
ಎಂತು - ಪೊ | ರೆದೆ ನಿನ್ನ | ನಾನು - ಎ | ನ್ನು ದರದೊ | | 
ಳೆಂತು - ಪು | ಹೃದೆಯಯ್ಯ | ನೀನು ಈ | ವಿಲಾಸದೊ | | 
ಳಂತ -ವಿಲ್ಲದ ಕಾಮ | ಧೇನುಕಾ1 ಲಕಾಲದೊ || 
ಛಂತರಂಗದಲಿ | ಚಿಂತಿಪ ಭಕ್ತರ | ಸಂತತಿಗೊಲಿದ ಅ | ನಂತಗುಣಾಢ || ೧೬೬ || 
ಕಂಸದೈ | ತನು ಕಡು | ಕೋಪಿಕಂ| ಡರೆ ನಿನ್ನ | 
ಹಿಂಸೆಯ| ಮಾಡದುಳಿಯ | ಪಾಸಿನೋ | ಡಲು ನನ್ನ | 
ವಂಶದೊ | ಇಲ್ಲ ಸುಪ್ತ | ತಾಸಿ - ಹೊ | ತ್ರಿಲ್ಲ ಕಾಯೊ || 
ಹಂಸಗಮನಪಿತ | ನೀಂ ಸರ್ವೊತ್ತಮ | ಕಂಸಖಳನ ಭಯ | 

ನಂ ಸದೆಯಯ್ಯ || ೧೬೭ || 

೫೩ ವಾರ್ಧಿಕಷಟ್ನದಿ 
ಬಾಲಕೃಷ್ಣ 
ವಸುದೇವದೇವಕಿಯರಿಂತೆಂದು ಕೈ ಮುಗಿದು 
ಅಸುರಕಂಸನ ಬಾಧೆಗಣಿಯಿಲ್ಲವೆನಲು, ಪು 
ಟಿಸಿದೆ ಗೋಕುಲದೊಳು ಯಶೋದೆಯಲಿ ನುಗಳಾಗಿ ಮಾಯೆ ಇಹಳೀ ರಾತ್ರಿಯೇ | 


೪೭೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕೊಸರುಗೊಳದೆನ್ನ ಕೊಂಡಲ್ಲಿರಿಸಿ ತರುತಲಾ 
ಶಿಶುವ ಕಂಸಂಗೆ ಕೊಡಿರೆನಲುಟ್ಟಧೋತ್ರವನು 
ಮುಸುಕಿದರೆ ಸತಿಪುರುಷರಿಬ್ಬರಿಗೆ ಕಾಲಸಂಕಲೆ ಕಳಚಿತಾ ಕಣದೊಳು || ೧೬೮ || 


೫೪ ರಾಗ ವೃಂದಾವನಸಾರಂಗ - ಅಷ್ಟ ತಾಳ ೩ 
ವಸುದೇವ 

ಲಾಲಿಸು | - ಮಾತ | ಲಾಲಿಸು | 
ಮೂಲೋಕ| ದೊಡೆಯನ | ಮಹಿಮೆಯ | ಕಿವಿಗೊಟ್ಟು || ಪಲ್ಲವಿ || 
ಕಾರೆಂಬ | ಕತ್ತಲೆ | ಕವಿಯಲು | ದಶದಿಕ್ಕು | 
ಭೋರೆಂದು | ಮಳೆ ಹೊಯ್ತು | ತಿರುವಾ ಗಪುರ | 
ದ್ವಾರಂಗ | ಇಳದಂ | ಡಿಗೆ ಬೇ , | ಗ ಕಳಚಿ | 
ದಾರಿಯಾ | ಯಿತುಶೌರಿ | ಬರುವಾ, ಕಾಣು | 
ತಿರುವಾ , | ಗಕಾವ | 
ಲವರಾಗ - ನಿದ್ದೆ | 
ಬಾರಿಸ | ಲೆಚ್ಚರಿ | ಲ್ಲದ ಯೋlಗಸೂತ್ರ | 
ಧಾರಿಯ | ಮಹಿಮೆಯಂ | ದವನೀ , ಗ 

|| ೧೬ || 
ಒಡೆಯ ಕೋ | ಪಿಸಬಾರ | ದೆನುತ ಪ | ನೃಗರಾಜ | 
ನಡುವಿರು | ಳಿನೊಳೆದ್ದು | ಬಂದ, ನು - ಮಳೆ | 
ಹೊಡೆಯಲಂ | ಜುವದನ್ನು ಕಂಡ, ನುತನ್ನ | 
ಹೆಡೆಯನಂ | ಬರಕೆ | ನಿಂದ, ನು - ಮಾಣಿ | 
ಕೈಗಳ, ನುಪ್ರಕಾ | 
ಶಗಳ, ನು - ಮಾಡಿ| 
ಕೊಡುತಾಡು | ತಲೆ ನಡೆ | ತಂದನು - ಭೋ | 
ರ್ಗುಡಿಸುವ | ಯಮುನೆಯ | ಕಂಡ, ನು 

|| ೧೭೦ | 


ಬಂದತನ್ನಯ್ಯಗೆ| ತಾ ಕೈಯ | ಮುಗಿಯಬೇ | 
ಕೆಂದಾಗ | ದೃಢಮನ | ಸಿಟ್ಟ , 1ಳು - ನಮೋ | 
ಎಂದು ಪಾ | ದಕೆ ಪೊಡ| ಮಟ್ಟ, ಕುಮುದ | 
ದಿಂದ ಪೋ | ಗಲು ದಾರಿ | ಕೊಟ್ಟಳು - ಪಥ | 


೪೭೭ 


ಕೃಷ್ಣ ಚರಿತೆ 


|| ೧೭೧ || 


ವಿಡಿದ, ನು - ದಾಟ | 

ನಡೆದ, ನು - ಭಯ | 
ದಿಂದ, ಗೋ | ಕುಲವನು / ಕಂಡ, ನು - ಕಾಣು | 
ತ್ತೊಂದು ನಿ | ಮಿಷ ಭ್ರಮೆ | ಗೊಂಡ, ನು 
ಪೊತ್ತುಕೊಂ | ಡಿರ್ದ ಗೋ | ವಿಂದನ | ವಸುದೇವ | 
ಜನ| ದಲೆ ತ | ಗ್ಲಿರಿಸಿ, ದ ಕೈಯೊಳ್ | 
ಮತ್ತೆ ಮಾ | ಯಾಂಗಿಯ | ಧರಿಸಿ, ದ . ಕಾ | 
ಣುತ್ತ ಮ | ನದೊಳು ಕಾ | ತರಿಸಿ, ತಿರು ! 

ಗಿದ ಬೇ ! ಗ - ಸೆರೆ | 

ಮನೆಗಾ, ಗ - ಬಲಿ | 
ನಿತ್ತೊಳ| ಪೊಗಲು ಮು | ಚಿತು ಕ, ದ .ಕಾಲಿ | 
ಗೊತ್ತೆ ಸಂ | ಕಲೆ ಪೇಳ | ಲೇನ, ದ 


|| ೧೭೨ || 


೫೫ ಮತ್ತೇಭವಿಕ್ರೀಡಿತ ವೃತ್ತ 
ಮುದದಿಂ ಗೋಕುಲದಿಂದ ತಂದಿಹ ಮಹಾ ಮಾಯಾಂಗಿಯಂ ಕಾಣುತ | 
ಮೊದಲಿದ್ದ೦ದದೊಳಿರ್ದರಿತ್ತ ಖಳರಾ ಬಾಲಾರುತಂ ಕೇಳುತ || 


( ಕಂಸನು ರೋಷಾವೇಶದಿಂದ ಪ್ರವೇಶಿಸುತ್ತಾನೆ) 
ಚಾರಕರು, ಕಂಸ... 

ಮದಕಂಸಾಖ್ಯಗೆ ಪೇಳಲಾರ್ಭಟಿಸುತ್ತೆ ತಂದಾಗಲಾ ದೇವಕಿ | 
ಇದನೊಂದಾದರು ಬೇಡಿಕೊಂಬೆನೆನುತಂ ತನ್ನಂಣಗಿಂತೆಂದಳು || ೧೭೩ | 


೫೬ ರಾಗ ಕಾಸಿ. ಅಷ್ಟ ತಾಳ ೧ 


ದೇವಕಿ 


ಅಣ್ಣಕೊಲ್ಲುವದೇಕೊ | ಮಗಳI - ಇಕೊ | 
ಹೆಣ್ಣು ಹು | ಟ್ಟಿತು ನೋಡು| ಪುಣ್ಯಭಾ | ಗಗಳ 
ಗಗನದ | ನುಡಿ ತಪ್ಪಿ | ತಲ್ಲ. . | - ನಿನ್ನ | 
ಸಗೆಯನೆಂ | ಬಾ ಮಾತು | ಪುಸಿಯಾಯಿ | ತಲ್ಲ. --|| 


|| ಪಲ್ಲವಿ | | 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮಗು ನಿನ್ನ | ಸೊಸೆ ವೈರಿ | ಯಲ್ಲ ಕೈಯ | 
ಮುಗಿದು ಬೇ | ಡುವೆ ಪಾಲಿ | ಸಿದನೆಂದು | ಸೊಲ್ಲ - 


|| ೧೭೪ | | 


|| ೧೭೫ || 


ಹಿಂದೆ ಪು | ಟ್ರದ ಮಕ್ಕ | ಛಿಲ್ಲ. | -ಕೊಲ್ಲ| 
ಲಂದುನಿನ್ನೊಡನೆ ಕೇ | ಛಲು ಬಂದು | ದಿಲ್ಲ || 
ಮುಂದುವ | ರಿದೆ ಕಾರ್ಯ | ನೆಲ್ಲ - | - ಪಾಪ | 
ಹೊಂದದಿ | ರ್ದಪುದೇನೊ | ಶಿವನೊಬ್ಬ | ಬಲ್ಲ 
ನಿನ್ನ ಸಂ | ಗಡ ಹುಟ್ಟಿ | ಬಂದು - | - ನಿತ್ಯ | 
ಕಣ್ಣ ನೀ | ರ್ಕೂಳುಣಿ | ಸಿದೆಯೊ ಇಂ | ತಿಂದು | | 
ಇನ್ನಾದ | ರಿದ ಮನ | ತಂದು - | - ಪಾಲಿ | 
ಸೆನ್ನ ಪು | ಣ್ಯದೊಳಾದ | ಶಿಶುವನಿ | ದೊಂದು 

- ೫೭ ವಾರ್ಧಿಕಷಟ್ಟದಿ 


|| ೧೭೬ | | 


ಕಂಸ. 


ಹಲವುಪರಿಯಲಿ ಬೇಡಿಕೊಳೆ ಕೇಳದಾ ಶಿಶುವ 
ಸೆಳೆದು ಕಾಲೆರಡಪಿಡಿದಪ್ಪಳಿಸೆನೆನಲೆದೆಯ 
ತುಳಿದು ಚಿಗಿದಂಬರದೊಳಷ್ಟ ಭುಜೆಯಾಗಿ ತಾ ಖಳನ ಜರೆದಿಂತೆಂದಳು | 
ಎಲೆ ಪಾಪಿ ಕೇಳು ನೀನೆನ್ನ ಕೊಲುವುದಕೆ ಗಂ 
ಟಲೊಳಿಳಿನ ತುತ್ತಲ್ಲ, ನಿನ್ನ ರಿಪು ಧಾತ್ರಿಯಲಿ 
ಬೆಳೆಯುತ್ತೆದನೆ, ಕೊಲ್ಲದಿರ , ಸಾಯದುಳಿಯೆ ನೀನೆಂಬ ನುಡಿ ಕೇಳಿಸಿದುದು 

|| ೧೭೭ | | 


೫೮ ರಾಗ ಘಂಟಾರನಜಂಪೆತಾಳ ೩ 
ಚಂಡಿಕೆಯ | ನುಡಿಗೆ ಭಯ | ಗೊಂಡು ಕಂ | ಸಾಸುರಗೆ | 
ಮಂಡೆಯನು | ಬಡಿದಂತೆ | ಮನಕಾಯ್ತು | ಚಿಂತೆ 


|| ೧೭೮ | | 


ಋಷಿನಾರ | ದನ ಮಾತು | ಪುಸಿಯಾಯ್ತು | ವ್ಯರ್ಥ ದಂ | 
ಡಿಸಿದೆ ತಂಗಿಯನು ರಿಪು | ವಶವಾದು ! ದಿಲ್ಲ - || ೧೭೯ || 
ನಾನು ಮನ | ದೊಳು ನೆನೆದು | ದೊಂದಾಯ್ತು | ದೈವಗತಿ | 
ತಾನೊಂದ | ನೆಣಿಸಿದ| ಕೇನು ಗತಿ | ಮುಂದೆ || ೧೮ || 


೪೭೯ 


ಕೃಷ್ಣ ಚರಿತೆ 
ಎನ್ನ ಪ್ರಾಣವ ಕಳೆವ | ಚಿಣ್ಣನನು | ಕೊಲುವುದಕೆ | | 
ಕನ್ನಡಿಯ | ಗಂಟಾಯು | ಕೈ ತಪ್ಪಿ | ಹೋಯ್ತು 
ಇಳೆಯೊಳಗೆ | ಬೆಳೆವ ಮ | ಕೂಳನೆಲ್ಲ | ಕೊಲಿರೆನುತ | 
ಖಳರಿಗ | ಪ್ರಣೆಯಿತ್ತ | ಕಂಸ ಕೋ ! ಪಿಸುತ 


|| ೧೮ || 


|| ೧೮೨ || 


೫೯ ಕಂದ 
ಹಿಂದವಗುಣವಾಯ್ತಿಂದಾ 
ಬಂಧನವಂ ಬಿಡಿಸಿ ಸೆರೆಯ ಕಾವಲ ತೆಗೆಸಿ | 
ಮುಂದಿರಿ ಸುಖದೊಳಗೆನ್ನುತ 
ಒಂದಾಗಿಹ ದಂಪತಿಗಳನುಪಚರಿಸಿದನು 


|| ೧೮೩ || 


- (ದೇವಕೀಕಂಸರ ನಿಷ್ಠಾವು). 

೬೦ ರಾಗ ಗೌಳಿಪಂತು - ಏಕತಾಳ ೪ 
ಬಹಳ - ಸಂ | ಭ್ರಮವಾಯಿ | ತು - ಆ ವೇಳ್ಯದಲ್ಲಿ 


|| ಪಲ್ಲವಿ | | 


ನಂದ 


ಬಹಳ ಸಂಭ್ರ ನವಾಯಿತು | ದೃವಿಸಿದ ವೇ | ಳೆಯನರಿತು ! 
ಕಹಳೆ ಭೇರಿ | ಮದ್ದಳೆ ತಾ | - ಆ | ವೇಳ್ಯದಲ್ಲಿ || ಅನುಪಲ್ಲವಿ || 
ಹೆತ್ತಳು ಯ |ಶೋದೆಗಂಡು | ಪುತ್ರನೆಂಬು | ದನ್ನು ಕಂಡು | 
ಮತ್ತಾ ನಂದ | ಗೋಪ ಹರ್ಷ | ನೆತ್ತಿ ದೂತ | ರನ್ನು ಕಳುಹಿ || 
ಸುತ್ತ ಜೋ | ಯಿಸರ ಕರೆಸಿ |ದಜ| ನನವಾದ | 
ಹೊತ್ತ ಸಾಧಿ ! ಸುತ್ತ ಬರೆಸಿ | ದಸ| ಕರೆಗಳರು | 
ಮತ್ತು ಭಾರ1 | ಗಳನೆ ಹೊರಿಸಿ |ದಮನೆ | ಮನೆಗಳಲ್ಲಿ | 
ಎತ್ತಿತಿ ಜಾಕ | ಟಿಗಳ ಹೊಡೆಸಿ | ದಪಾ| ತ್ರಗಳನೋಡಿ|| 
ಉತ್ತಮ ದಾ | ನಗಳ ಮಾಡಿ | ಮುತ್ತೈದೆಯ | ರೆಲ್ಲ ಕೂಡಿ | | 
ಅನುತ್ತಾರ ಮಂಗಳನ ಪಾಡಿ | ಎತ್ತು ಸ್ವರಗ | ಳಿಂದಲಾಡಿ | 
ಸುತ್ತ ಪಾತ್ರ | ಗಳನೆ ಮೆರೆ| ಸುತ್ತ ಸಂತೋ | ಷಗಳ ಮಾಡಿ | 
ಬಹಳ - ಸಂ | ಭ್ರಮವಾಯಿ | ತು . 

|| ೧೮೪ || 


1 ವತ ( ಕಾ) 2 ಗೆಬೀ ( ಕಾ ) 3 ರುತ್ತ ( ಕಾ ) 4 ಭೇರಿ ( ಕಾ ) 
ಸುತ್ತ ಬೀದಿ ಬೀದಿ ಮೆರೆಸಿದ ( ಕಾ ) 6 ಮೋತ್ತಮನ ಕೊಂಡಾ ( ಕಾ ). 


5 ನಾಡಿ 


೪೮೧ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಲೇಸು ಕಾರ್ಯ | ದಿಂದ ಗಂಡು | ಕೂಸಾಯಿತೆಂ | ಬುದ ಕಂಡು | 
ದೇಶದೇಶ | ದಿಂದ ಬಂದ | ಭೂಸುರರಿ | ಗೆಲ್ಲ ನಂದ | 
ರಾಶಿ ದ್ರವ್ಯ | ಗಳನೆ ಹೊರಿಸಿ | ದ ಬ್ರಾ | ಹರಿಗೆ ಉ | 
ಕ್ಲಾಸದಿಂದ | ಲೇಸನುಣಿಸಿ | ದಎ| ಛಿನ ಕಾಳ | 
ಪ್ಲಾಸೆಯಿಲ್ಲ | ದೆಲ್ಲರ ತಣಿಸಿ | ದ ಈ | ವಾರ್ತೆಯ ಕಂ | 
ಸಾಸುರ ಬ್ರಾ | ಹರ ಮುಖದಿ | ಕೇಳಿ. ಪೂ | ತನೆಯೆಂಬ | 
ಆಸುರೆ ಹೆಂ | ಗಳೊಳೆಲ್ಲ ಗ | ಯಾಳಿ - ಮೆ | ನೋಡಿದರೆ | 
ಹೇಸಿಗೆ ಬಾಮ್ | ಕಳೆದು ಹುಚ್ಚು | ಮೂಳಿನಂ| ದನ ಮಗುವ || 
ಮೋಸದಿ ಕೊ | ಲ್ಲಿಸಲೆಂದು | ಭಾಷೆಯಾಡ | ಲವಳು ನಿಜ | 
ವೇಷವನ್ನೆ | ಮರೆಸಿ ಕಪಟ | ದಾ ಶರೀರ | ಶೃಂಗರಿಸಿ || || ೧೮೫ || 


(ಮಾಯಾಪೂತನಿಯ ಪ್ರವೇಶ). 
ಪೂತನಾನೋಕ್ಷ 


೬೧ ರಾಗ ಭೈರವಿ - ತ್ರಿವುಡೆ ತಾಳ ೩ 


ಪೂತನಿ 


ಬಂದಳಾಗ - ಪೂತನಿ | ಬಂದಳಾಗ | 
ಮಂದಮತಿ ಕಂ | ಸಾಖ್ಯನಾಜ್ಜೆಯೊ | ಇಂದು ಶಿಶುಗಳ | ಕೊಂದು 

ಕೂಗುತ || ಪಲ್ಲವಿ || 


ಅಸುರಭಾವವ | ಮರೆಸಿ ನಡುವಿನೊ | ಳೆಸೆವ ಸೀರೆಯ | ಸುಟ್ಟಳು … | 
ಬಿಸಜಕೊರಕ | ಕುಚಗಳೆದೆಗೊ | ಪ್ಪಿಸುವ ಕುಪ್ಪಸ | ತೊಟ್ಟಳು | 
ನೊಸಲಿಗರಸಿನ | ದಿವ್ಯ ಕಸ್ತುರಿ | ಎಸಳುನಾಮವ | ನಿಟ್ಟಳು. | 
ಕುಸುಮಶರನರ | ಗಿಣಿಯ ಭಾವದೊ | ಳೊಸಗೆಮಿಗೆ ರಂ | ಜಿಸುತ 

- ಬೇಗದಿ || ೧೮೬ || 


ದೂರದಿಂದೀ | ಕಿಸುವ ಜನರನು | ಓರೆಗಣ್ಣಲಿ | ನೋಡುತ | | 
ದಾರಿಯಲಿ ನಡೆ | ವಾಗ ಸೆರಗನು | ಮಾರಲದ ಸರಿ | ಮಾಡುತ | 
ಬಾರಿ ಬಾರಿಗೆ | ಕೊರಳಸರ ಉಡು | ಸೀರೆ ನೆರಿಗಳ | ನೋಡುತ | 
ಊರನುಳಿದ್ದೆ | ತಂದು ನಂದನ | ಕೇರಿಯೊಳು ನಲಿ | ದಾಡುತೊಯ್ಯನೆ 

|| ೧೮೭ || 


ಕೃಷ್ಣ ಚರಿತೆ 


೬೨ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೩ 
ವನಿತೆಯರ ಸಂ 1 ಗಡದಿ ನಂದನ | 
ಮನೆಗೆ ಬಂದಳು | ದುಷ್ಟ ರಾಕ್ಷಸಿ | 
ಘನಪರಾಕ್ರಮ | ದಿಂದ ಕೃಷ್ಣನ | ಕೋಲುವೆನೆಂದು | ೧೮೮ || 
ಗರುಡನನು ಕೊಲ! ಬಂದ ನಾಗಿಯೊ | 
ಕರಿಣಿಯೋ ಕೇ | ಸರಿಯ ಸೆಣಸುವಃ | 
ಉರಗಪುನ| ಕೆರೆಯ ಬಂದಿಹ² | ಇಲಿಯ ಮರಿಯೊ || ೧೮೯ | | 
ಮರೆದು ಮಲಗಿಹ | ಹರಿಯನೀಕ್ಷಿಸಿ | 
ಎರಡು ಕೈಯಲಿ | ನೆಗಹಿ ಗರಳನ | 
ಸುರಿವ ಮೊಲೆಯನು | ಬಾಯೊಳಿಟ್ಟಳು | ಮರುಳು ಮೂಳೆ || ೧೯೦ || 
ಲೋಕಶಿಶುಗಳ | ಕೊಂದ ಮೊಲೆಯನು | 
ತಾ ಕರಾಗ್ರದಿ | ಪಿಡಿದು ಬಾಯೀ | 
ಟೈಕಿ ಪಲ್ಲ ಜೋ | ಬೆಳೆಯುತುಂಡನು | ಲೋಕನಾಥ | ೧೯ | | 


- ೬೩ ರಾಗ ಕಾಂಭೋಜಿಜಂಪೆತಾಳ ೨ | 
ಸೋಕಿದರೆ | ಮೈ ಸುಡುವ | ವಿಷವ ಕಟ | ವಾಯಿಂದ | 
ಲೋಕುಳಿಸು | ತುಗುಳೆ ಧಾ | ರೆಗಳ | | 
ಆ ಕುಟಿಲೆ | ಯಂಗರಕು | ತವ ಹೀರಿ | ಬಿಡಲು ಸರಿ | 
ದೋಕುಳಿಯು 1 ನಗರ ತುಂ | ಬಿದುದು 
ಸಾಕು ಬಿಡು | ಬಿಡು ಚಿಣ್ಣ | ಎಂದೆರಡು / ಕೈಯಿಂದ | 
ನೂಕಿದರೆ 1 ಬಿಡದಡರು | ತುಣಲು || 


|| ೧೯೨ ||* 


1 ನಾಗರ ಮರಿಯೊ ಸಿಂಹನ ! ಸೆಣಸುವಾನೆಯೊ 1 ( ಕಾ ) . 
2 ನೊಳಿರಲು ಸೊಕ್ಕಿದ ( ಕಾ ) 

* ರಾಗ ಸಂತುರಾವಳಿ - ಏಕತಾಳ 
ಬಿಡುಕಂದ . ಬಿಡುಕಂದ | ವೊಂದೇ ಕ್ಷಣಮಾತ್ರ ! ಬಿಡುಕಂದ || ಪಲ್ಲವಿ | 
ಎನ್ನಯ ಕಂದಗೆ | ಇಮ್ಮಡಿ ನೀನೆಂ 1 ದಿನ್ನೆಣಿಸುವೆ ದ | ಮಯ್ಯಾ ಕೋಲದಿರು | 
ತೊತ್ತಾಗುವೆ ಕ | ಇತ್ತಲೆ ಬರುತಿದೆ | ವೃತ್ತ ಕುಚಂಗಳ 1 ಒತ್ತಿದನೆನ್ನಯ | | 
ಒರಗಿಸದಿರು ಕರಿ | ವರದ ವೆಂಕಟಗಿರಿ | ಯರಸನೆ ಈಗ | ಕರಮುಗಿ | ಯುವೆನು || ( ಅ). 


31 


មួe .១ 


|| ೧೯ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸೇಕುತೆದೆ | ಗೆಟ್ಟು ಬಾ | ಯಾರಿ ಬಸ | ನಳಿದು ನಿಜ | 
ದಾಕೃತಿಯ | ನಾಗ ತೋ | ರಿದಳು 
ಮಗುವಲ್ಲ | ಇದು ಮಾರಿ | ಎನುತ ೩ | ಸು ರದ ಶ | 
ಬ್ದ ಗಳಿಂದ | ಕೂಗಿ ಬಾ | ಝಿಡುತ || 
ಅಗಣಿತದ | ಪರ್ವತಕೆ | ನಜನಿ | ಟ್ರಂತೆ ಕೈ | 
ಯುಗುರ ಕೊನೆ | ಯಿಂದ ಚಿವು | ಚಿದಳು 


|| ೧೯೪ || 


ಜಗದುಸತಿ | ಯವಳ ಅಸು | ಚೇತನವ | ದೇಹದಿಂ | 
ತೆಗೆದು ವಿಂ | ಗಡಿಸಿದಾ | ಕಣಕೆ || 
ನಗರಕಭಿ | ಮುಖವಾಗಿ | ಐದು ಯೋ | ಜನದುದ್ದ | 
ನಗಲದಿಂ | ಕೆಡೆಪವಡಿ | ಸಿದಳು 


|| ೧೯೫ || 


ಒಡಲು ಬೀ | ೪ಾಗ ಪ | ಟ್ಟಣಗೋಪು| ರಗಳು ಮನೆ | 
ಪುಡಿಯಾಯ್ತ | ನೇಕ ನಿ | ಸ್ವರದಿ - || 
ಬುಡತುದಿಯ | ನೋಡಿದರೆ | ನೀಲಾದ್ರಿ | ಯಂತೆ ಕಂ | 
ಗೆಡಿಸಿದುದು | ನಂದಗೋ | ಕುಲವ 


|| ೧೯೬ | | 


ಯಶೋದೆ, ಗೊಲ್ಲಹೆಂಗಳು 

ಮಡದಿಯರು / ಕಂಡೆಶೋ | ದೆಗೆ ಪೇಳ | ಲವಳು ಬಾಮ್ | 
ಬಿಡುತ ರ | ಕಸಿ ಯೆಡೆಗೆ | ಬಂದು - || 
ಅಡರಿದಣು | ಗನ ಪಿಡಿದು | ಮನೆಗೊಯ್ತು | ವಿಷದ ಗಾ | 
ರುಡಿಗರನು | ಕರೆಸಿ ಮಂ | ಶ್ರೀಸುತ 

|| ೯೭ || 
೬೪ ರಾಗ ಮಧ್ಯಮಾವತಿ ಅಷ್ಟ ತಾಳ ೧ 
ಸೊಪ್ಪನಿ | ಕ್ಕಿದರು ಗಾ | ರುಡಿಗರು | ಶೇಷ | 
ತಂಗೆ | ವಿಷ ತಲೆ | ಗೇರಿತೆಂ | ದೆನುತ 

|| ಪಲ್ಲವಿ || 


ಎಂಭತ್ನಾ | ಲುಕು ಲಕ್ಷ | ಜೀವರಾ | ಶಿಗಳೆಲ್ಲ | 
ಬೊಂಬೆಯ | ಮಾಡಿ ಕು | ಣಿಸುವಾತ | ಗೆ - || 
ಢಂಬಕ | ತನದಿ ಪೂ | ರ್ಣೆ೦ದುಬಾ | ಲಗೆ ವಿಷ | 
ದುಂಬಿ ರಾ | ಕಸಿರಾಹು | ಸೋಂಕಿತೆಂ | ದೆನುತ 


|| ೧೯೮ | | 


೪೮೩ 


ಕೃಷ್ಣಚರಿತೆ 
ವಿಷವ ಭುಂ | ಜಿಸುವನ | ಮೇಲೇರಿ | ಬಪ್ಪಗೆ| 
ವಿಷಕಂಧ | ರನ ಮಿತ್ರ | ಮಾಧವ | ಗೆ- - | 
ವಿಷವ ತೊ | ಡೆದ ಮೊಲೆ| ಯುಂಡನೆ | ನುತಲನಿ | 
ಮಿಷರು ನಂ | ದಿಸುವಂಥ | ಪಾದಸ |ರೋಜಕ್ಕೆ 
ಭೂತಪಂ | ಚಕದೇಹ | ತನ್ನಿಂದು | Qವಿಸಿದ || 
ಭೂತಳ | ನಿರ್ಮಿಸಿ | ದಾತನಿ | ಗೆ - || 
ಪ್ರೇತ ಪಿ | ಶಾಚಿಗ | ಳಿಗೆ ಬಲಿ | ಗಳ ನಾಡ | ಭೂತಕ್ಕೆ | 
ಹರಕೆ ತಂ | ಬಿಲಕೋಲ| ಕೊಡುತೊಳೆ 


| ೧೯೯ || 


|| ೨೦೦ || 


ಕಣ್ಣು ಕೈ | ಕಾಲಾಡಿ | ತಿನ್ನು ಯ | ಶೋದೆಯ | 
ಪುಣ್ಯದಿಂ | ದುಳಿಯಿತು | ಶಿಶುವೆನು | ತ || 
ಕಣ್ಯಪು| 1ರದಿ ನಿಂತ | ಶ್ರೀಕೃಷ್ಣ | ಕರುಣಾಳು | 
ಚೆನ್ನಾಗಿ | ಸುಖದಲಿ | ಬಾಳು ಬಾ | ಳೆನುತ 


|| ೨೦ || 


೬೫ ವಾರ್ಧಿಕಷಟ್ನದಿ 
ಘೋರಪೂತನಿಯ ಕೊಂದಾಮೇಲೆ ಶಕಟನ ಶ. 
ರೀರವನ್ನರೆದು ಯಮಳಾರ್ಜುನರ ಭಂಗಿಸುತ 
ವೀರಣವರ್ತ ಧೇನುಕ ನತ್ವ ವಿವಿದರು ಸೇರಿಸಿದ ಯಮನಪುರಕೆ | 
ಮಾರಮಣ ಕೃಷ್ಣ ಬಲರಾಮರೆಂದಿಬ್ಬರಿಗು 
ಚಾರುನಾಮನರಚಿಸಿ ನಂದಗೋಪನ ಸತ್ತು 
ಮಾರಕರ ತೊಟ್ಟಿಲೊಳಗಿಟ್ಟು ತೂಗಿದರಂದು ನಾರಿಯರು ಸಂಭ್ರಮದೊಳು 

|| ೨೦೨ || 
೬೬ ಜೋಗುಳ ಅಷ್ಟ ತಾಳ ೨ 
ಸ್ವರ್ಣ | ಸೌರಮ್ಯ | ಮಂಟಪ | ದೊಳಗೆ | 

ರನ್ನ | ದ ನೆಲೆ | ಗಂಭವ | ನಿಲಿಸಿ - || 
ಪೂರ್ಣ |ಶೋಭಿತ | ಸರಪಣಿ | ಗಳನು | 
ಹೊನ್ನ ಗ | ಉರಗದ | ತೊಲೆಗೆ ಕ | ದ್ವಿದರು || ಜೋಜೋ || ೨೦ || 


- 1 ರೀಶ ಶ್ರೀ ಗೋಪಾಲಕೃಷ್ಣ ನೀ ( ಕಾ) 


2 ನಾಗ ಮರದ ( ಕಾ) 


೪೮೪. 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮಾಸ | ಲನ್ನು ದ | ತೊಟ್ಟಿಲ | ತಂದು | 
ಬೇಸ | ರಿಲ್ಲದೆ | ಕಟ್ಟಿದ | ರಂದು || 
ಭಾಸು | ರಾಂಗದ | ಸತಿಯರು | ಬಂದು | 
ಕೇಶವ | ರಾಮರ| ತೂಗಿದ | ರಂದು || 


ಜೋ 


ಜೋ 


|| ೨೦೪ || 


ಮಾಧ | ನಯ್ಯನ| ತೊಟ್ಟಿಲ | ಮೇಲೆ | 
ಮಾಣಿಕ | ಗುಲಗುಂ, | ಜಿಯ ಚೆಂಡ | ಮಾಡಿ || 
ಮಾಣು| ಮಾಣೆಂದು | ಮದ್ದಳೆ | ಹೊಯ್ತು | 
ಮಾಧವ | ಮಾಧವ | ಶರಣೆಂದು | ಗೋಪಿ | 


ಜೋ 


ಜೋ 


|| ೨೦೫ || 


| ೨೦೬ || 


ಜೋ ಜೋ | ಪನ್ನಗ | ಶಾಯಿ ಮು | ರಾರೇ | 
ಜೋ ಜೋ | ಭಾವಿತ | ಭಕ್ತಸಂ | ಸಾರೇ || 
ಜೋ ಜೋ | ಗರುಡವಾ | ಹನ ಚಕ್ರ | ಧಾರೇ || 
ಜೋ ಜೋ | ಶ್ರೀಕೃಷ್ಣ | ದೈತ್ಯಸಂ | ಹರೇ 
ಜೋ ಜೋ | ಅಚ್ಯುತಾ | ನಂತ ಗೋ | ವಿಂದ | 
ಜೋ ಜೋ | ಸಚ್ಚಿದಾ ! ನಂದ ಮು | ಕುಂದ | 
ಜೋ ಜೋ | ಸಚ್ಚರಿ | ತಾತ್ಮ ನಿ | ತ್ಯಾತ್ಮ || 
ಜೋ ಜೋ | ಪರಮಾತ್ಮ | ಬ್ರಹ್ಮ ಸ | ರ್ವಾತ್ಮ 

೬೭ ಭಾಮಿನಿಷಟ್ಟದಿ 
ಇಂತು ಗೋವಿಂದನನು ತೂಗಿದ . 
ಕಾಂತೆಯರ ಮನ್ನಿಸಿ ಯಶೋದೆ ಮ 
ಹಾಂತವಿಭವದೊಳಣುಗರನು ಸಲಹುತ್ತಲಿರುತಿರಲು | 
ಚಿಂತಿತಾರ್ಥಪ್ರದನು ತಾನೆಂ . 
ಬಂತೆ ಗೋಕುಲವಾಸಿಗಳಿಗೆ 
ತ್ಯಂತ ಮಹಿಮೆಯ ತೋರುತಿರ್ದನು ಬಾಲಲೀಲೆಯಲಿ 


|| ೨೦೭ || 


|| ೨೦೮ | | 


೬೮ ರಾಗ ಘಂಟಾರನ _ ಜಂಪೆತಾಳ ೩ 
ಗೊಲ್ಲ ಹೆಂಗಳು 

ಬಾಲರುಡಿ | ಗೆಯನುಟ್ಟು | ಭಂಗಾರ | ಗಳ ತೊಟ್ಟು | 
ಕಾಲೆಳಾ| ಡುತ ಬರುವ | ಕಾಣಲತಿ | ಗರುವ 


|| ೨೦೯ || 


ಕೃಷ್ಣ ಚರಿತೆ 


ನಡೆವದನು | ಕಲಿಸುವರು | ನಂದನರು | ಕೈವಿಡಿದು | 
ನುಡಿಕಲಿಸು / ವರು ನಟನೆ | ಗಾರನಿಗೆ | ಮುದದಿ 


|| ೨೧೦ || 


ಅಂಬೆಗಾ | ಲಿಕ್ಕು ತಂ ಗಣದೊಳಗೆ ಸುಳಿದಾಡೆ | 
ಬೆಂಬಿಡದೆ | ನಡೆಸುವರು | ಬೀಳುತಡಿ ಗಡಿಗೆ 


|| ೨೧೧ || 


ಬಾಲಲೀಲೆ 


೬೯ ವಾರ್ಧಿಕಷಟ್ನದಿ 
ಮೆಲ್ಲಮೆಲ್ಲಡಿಯಿಡುತ ಪಶುಪಾಲಕರ ಸ್ನೇಹ 
ದಲ್ಲಿ ಗೋವಳ ಮೇಯಿಸುತ್ತ ಬಹರನವರತ 
ಎಲ್ಲಿ ಮುಟ್ಟೇಲಿಹಾಳುಗಳ ನಿಕರವಿದ್ದಲ್ಲಿಗೊದಗುವರು ಬಿಡದೆ | 
ಬಲ್ಲತನದಿಂ ಗೋಪಿಯರು ಮೊಸರಗಡಿಗೆಗಳ 
ಉಲ್ಲಾಸದಿಂ ಪೊತ್ತುಕೊಂಡು ಪುರಬೀದಿಯೊಳ 
ಗಲ್ಲಲ್ಲಿ ಮಾರುತ್ತೆ ತಂದರೊಂದು ದಿನ ಪುರದಂಗಡಿಯ ಬಾಗಿಲೊಳಗೆ|| ೨೧೨ || 

- ೭೦ ರಾಗ ಶಂಕರಾಭರಣ - ಅಷ್ಟ ತಾಳ ೧ 
ಗೋಪಿಯರು 

ಮೊಸರ ತೆ | ಕೊಳ್ಳಿರ | ವ್ಯ - ಮಾ | ನಿನಿಯರು | 
ಮೊಸರ ತೆ | ಕೊಳ್ಳಿರ | - | 
ಪಶುಗಳನ್ನೇ | ಕರೆದ ಹಾಲಿಗೆ | ಹೆಪ್ಪ ಕೊ 1, ಅಚ್ಚ || ಪಲ್ಲವಿ || 


0 


೫ 


ನಂದನ | ಮನೆಬಾಗಿ | ಲಿಂದೋಡುವ | ಚಿಣ್ಣ ತನ್ನಾ | 
ನಂದವನೋ | ಡುತ್ತ ಬರುವ | ನಂದಗನು 1 ನೆಯರ ಕಂಡು | 


ಬಂದು ಸುಂಕ | ಗಾರನು ತಾ | ನೆಂದು ತಡೆದು | ನಿಲ್ಲಿಸಿದ 


|| ೨೧೩ || 


೭೧ ರಾಗ ಶಂಕರಾಭರಣ - ಅಷ್ಟ ತಾಳ ೨ 
ಕೊಟ್ಟುಪೋಗಿ| ರೆನ್ನ ಸುಂಕ | ನ | ಡದೆ ಕಣ್ಣ | 
ಬಿಟ್ಟರಂ | ಜುವನಲ್ಲ | ದಿಟ್ಟೆ ಹೆಂ ! ಗಳಿರ 


|| ಪಲ್ಲವಿ || 


|| ೨೧೪ || 


ಆ೮೬ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕುಂಭಿನಿ | ಯೊಳಗೆ ಈ | ನಂದಗೋ | ಕುಲದಲ್ಲಿ | 
ಒಂಭತ್ತು | ಕಡೆಯಲ್ಲಿ ! ಠಾಣ್ಯವುಂ | ಟು - || 
ಒಂಭತ್ತು | ಕಡೆಯೊಳು| ತೊಂಭತ್ತು | ಸರತಿಗೆ | 
ಡೊಂಬಿಗೆ | ಹೋಗುವ | ಜಂಬಾರ | ವಾಯ್ತು 

೭೨ ರಾಗ ದೇಶಿ (ದೇಶ್ಯ ಕಾಪಿ) - ಅಷ್ಟ ತಾಳ ೧ 
ಗೋಪಿಯರು 

ಸುಂಕದ | ನಿಜವೇನು | ಪೇಳು, ನಿನ್ನ | 
ಅಂಕೆಗೆ | ನಾವಂಜು | ನವರಲ್ಲ | ಕೇಳು || 
ಬಿಂಕವು | ಸಲ್ಲ ಬೀ | ದಿಯೊಳು| ಕಣ್ಣು | 
ಸೋಂಕಿದ | ರೆಡರು | ಮೈ ಗಾಯ | ಸವು ಬಕ್ಕು 
ಬೆಣ್ಣೆ ಮ | ಣವಿಗೊಂದು | ತಾರ , ( -ಮೂರು| 
ಹೊನ್ನು ಮೊ | ಸರ ಭಾರ | ಕಹುದು ನೀ | ವಿದರ || 
ಮನ್ನಿಸ | ದಿರೆ ನಿನ್ನೆ | ಲವರ, ಮನೆ | 
ಯನ್ನೊಳ| ಪೊಕ್ಕು ಸೆಳ | ಕೊಂಬೆ ಪಾ | ಲೋ ಸರ … 
ನಂದಗೋ | ಪನ ಸುಕು | ವಾರ, ಸಣ್ಣ | 
ಕಂದನೆ | ನಿನಗೇತ | ಕಿನಿತು ವಿ | ಚಾರ || 
ಮುಂದೆನ್ನ | ತಡೆದಲ್ಲಿ | ವಿವರ , ನಿನ್ನ | | 
ತಂದೆತಾ | ಯಿಗಳಲ್ಲಿ 1 ಪೇಳ್ವೆನು| ದೂರ 

- ೭೩ ಕಂದಪದ್ಯ 


|| ೨೧೫ || 


|| ೨೧೬ | | 


|| ೨೧೭ || | 


|| ೨೧೮ | | 


ಶಶಿವದನೆಯರಿಂದಿಯೆ 
ಮೊಸರು ಮುಂತಿಸುವ ಪೊಳನೋಡಿಯೆ ತಾ ಕಾ | 
ಣಿಸಿಕೊಳ್ಳದ ತೆರದಿಂದಾ 
ವಸುದೇವಾತ್ಮಜನು ಮುದ್ದೆ ಬೆಣ್ಣೆಯ ಮೆದ್ದಂ 

೭೪ ರಾಗ ಮಧ್ಯಮಾವತಿ - ಅಷ್ಟ ತಾಳ ೨ 
ಗೋಪಿಯರು 

ಯಾರೆ| ಬಂದವ | ರು | ಲ್ಲಿಗೆ ಕಳ್ಳ | 
ಕ್ಯಾರೆ| ಬಂದವ | ರು - || 
ಸೋರೆಯ | ಮೊಸರು ಬೆ | ಣ್ಣೆಯ ತಿಂಬು | ತೋಡಿದ 


|| ಪಲ್ಲವಿ || 


೪೮೭ 


ಕೃಷ್ಣ ಚರಿತೆ 


|| ೨೧೯ || 


ಸಿಕ್ಕದೊ | ಆರಿಸಿದ | ಮಡಕೆಗೆ | ಲೊಳಗೆಲ್ಲ | 
ಬೆಕ್ಕಿನಂ | ದದಿ ಮೆಲ್ಲ | ಹುಡುಕಾಡು | - || 
ಅಕ್ಕನ | ವರು ಭಾವ | ಗೆಂದು ಕ | ಔರಿಸಿದ | 
ಸಕ್ಕರೆ | ಜೇನುತು | ಪ್ರವ ತಿಂಬು | ತೋಡಿದ 
ಸುತ್ತಲು 1 ಚಾವಡಿ | ಯೊಳು ಮಲ | ಗಿರುವಾಗ | 
ಹಿತ್ತಿಲ | ಬಾಗಿಲಿಂ | ದೊಳಗೆ ಬಂ | ದು || 
ಅತ್ತೆಯ | ವರು ನಿದ್ರಿ | ಸಿರುವಾಗ | ಕೊರಳಿಂದ | 
ಮುತ್ತಿನ | ಸರ ಬಿಚ್ಚಿ | ಹರಿದುಬಿ | ಟ್ರೋಡಿದ 
ಹುಣ್ಣಿಮೆ | ದಿವಸ ಮು /ತೈದೆ ಬ್ರಾ | ಹ್ಮರಿಗೆಲ್ಲ | 
ಚೆನ್ನಾಗಿ | 1ಪನಿವಾರ | ಬಡಿಸಲೆಂ | ದು || 
ಅಣ್ಣನ | ನರು ತಗೆ | ದಿರಿಸಿದ | ರಸಬಾಳೆ | 
ಹಣ್ಣಿನ | ಗೊನೆ ಪುಳು * | ಚನೆಮಾಡು | ತೋಡಿದ 


|| ೨೨೦ || 


|| ೨೨೧ || 


೭೫ ಕಂದಪದ್ಯ 
ನಿದ್ದೆಯ ಹೊತ್ತಿಲಿ ಬೆಣ್ಣೆಯ 
ಮುದ್ದೆಯ ರಸಬಾಳೆಹಣ್ಣು ಜೇನ್ ತುಪ್ಪಗಳಂ | 
ಕದ್ದ ವರಾರೆನೆ ಕೇಳಲು 
ಬುದ್ಧಿ ವಿಶಾಲದಲಿ ಪೇಳ್ವಳೊಬ್ಬಳು ತರುಣಿ 


|| ೨೨೨ | | 


೭೬ ರಾಗ ಕಲ್ಯಾಣಿ ಅಷ್ಟ ತಾಳ ೧ 
ಮರುಳಾದೆ | ಏನೆ ಬಾ | ಲೆ - ಇ 1 ಲ್ಲಿಗೆ ರಾತ್ರಿ | 
ಬರುವರಾ | ರುಂಟು ಸೇ | || 
ನೆರೆಹೊರೆ | ಯವರು ಎ | ಚರಿತುಕೊಂ ಡಿರಲಾಗಿ | 
ಸರಿರಾತ್ರೆ | ಯೊಳಗೊಬ್ಬ | ಸುಳಿವ ಮಾ | ತುಂಟೀನೆ 
ಚಿನ್ನ ಬೆ | ಳ್ಳಿಗಳ ಬಿ | ಟ್ಟು - ಸ | ಕರೆ ಬಾಳೆ || 
ಹಣ್ಣಿಗೆ | ದಾಸಬ | ಟ್ಟು - || 


|| ೨೨೩ || 


1 ಬರಹೇಳಿ ( ಅ, ಕಾ ) 


2 ಯನಂ ( ಅ, ಕಾ ). 


|| ೨೨೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬೆಣ್ಣೆ ತು | ಪ್ರಗಳ ಮೆ | ಅರೆ ಮನೆ| ಯೊಳಗಿರ್ದ | 
ಸಣ್ಣವ | ರಾಟನ | ಲ್ಲದೆ ಬೇರಿ| ನಾರುಂಟು 
ಅಕ್ಕ ನೀ | ಸುಮ್ಮನಿ |ರೇಆ| ದರೆ ಕಳ್ಳ | 
ಸಿಕ್ಕದೆ | ಪೋಗ ಬಾ | ರೇ || 
ದಕ್ಕದು | ಕಳವು ಹಾ | ದರವೆರ | ಡಕು ಸಣ್ಣ | | 
ಮಕ್ಕಳಾ | ದರು ಕಂಡು | ಸೊಕ್ಕ ಮು | ರಿಯಬೇಕು 


|| ೨೨೫ || 


೭೭ ಭಾಮಿನಿಷಟ್ಟದಿ 
ವನಿತೆಯರು ತಮ್ಮೊಡನೆ ಯೋಚಿಸಿ 
ಮನೆಗೆ ಬಂದರು ತಮ್ಮ ಮಕ್ಕಳ 
ಘನತರದೊಳಂಜಿಸುತ ಕೇಳುತ್ತಿರಲು ರಾತ್ರೆಯಲಿ | 
ಕನಸ ಕಂಡಂದದಲಿ ಮರುದಿನ 
ಕೆನೆಮೊಸರ ಸುರಿದೋಡುತಿರಲಾ 
ಧ್ವನಿಯ ಲಾಲಿಸಿ ತಿಳಿದು ಬಳಿಕಿಂತೆಂದಳಾ ತರುಣಿ 


|| ೨೨೬ || 


|| ೨೨೭ || 


|| 


೨೮ || 


|| ೨೨೯ || 


೭೮ ರಾಗ ಘಂಟಾರವ - ಜಂಪೆತಾಳ ೩. 
ಅಕ್ಕ ಕೇ | ಜೀ ಕೇರಿ | ಒಕ್ಕಲೊಳು| ಕಳುವವರು | 
ಮಕ್ಕಳೊಳ| ಗಲ್ಲದೇ | ಮುಗುಳೊಬ್ಬ | ರಿಲ್ಲ 
ಹೇಳಲಂ | ಜುವೆ ಬಂದ | ಪೊಸಪರಿಯ | ಬಾಲಕಗೆ | 
ಕಾಲಲಂ | ದುಗೆ ಗೆಜ್ಜೆ | ಕಡಗ ಮೊದ| ಲುಂಟು | 
ಪೀತಾಂಬ | ರವನುಟ್ಟು | ಫಣೆಗೆ ತಿಲ | ಕವನಿಟ್ಟು | 
ಜಾತಿತುಳ | ಸಿಯ ದಂಡೆ | ಕೊರಳೊಳಗೆ | ಕಂಡೆ 
ನೀಲನ | ರ್ಣದ ಮೆಯ್ಯ | ನುಡಿವ ಕೊಳ| ಲಿದೆ ಕೈಯ | 
ಬಾಲಕ | ಷ್ಣನ ರೂಪ | ಬದಲಾಗಿ | ತೋರ್ಪ~ 
ನಂದಗೋ | ಪ ಯಶೋದೆ| ಕಂದನ | ಲ್ಲದೆ ಮನೆಗೆ | 
ಬಂದು ಕಳು | ನವರಿಲ್ಲ | ಬೇರೊಬ್ಬ | ರಲ್ಲ.. 
ಅರಸುಗಳ | ಬಾಲಕರು | ಅನ್ಯಾಯ | ಮಾಡಿದರೆ | 
ಪರರೊಡನೆ ! ಪೇಳರದ } ಪರಿಹರಿಸ | ರಿಲ್ಲ. 


|| ೨೩೦ || 


|| ೨೩೧ | | 


|| ೨೩೨ | | 


ఆలయ 


ಕೃಷ್ಣ ಚರಿತೆ 


೭೯ ಭಾಮಿನಿಷಟ್ನದಿ 
ಶರಧಿ ಮೇರೆಯ ತಪ್ಪಿತಾದರೆ 
ಧರಣಿ ತಲೆಕೆಳಗಾಗಿ ಹೋದರೆ 
ಕರುಣವಿಲ್ಲದೆ ಬೇಲಿಯೇ ಬೆಳೆತಿಂದು ಕೆಡಿಸಿದರೆ || 
ಅರಸುಗಳೊಳನ್ಯಾಯವಾದರೆ 
ಪರಿಹರಿಪರಿತ್ತೆಂದು ಗೋಕುಲ | 
ದರಸಿಯಾದ ಯಶೋದೆಯೆಡೆಗ್ಡೆ ತಂದರರಮನೆಗೆ 


|| ೨೩೩ || 


( ಯಶೋದೆಯ ಪ್ರವೇಶ) 


೧ ೨೩೪ || 


೮೦ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 
ಯಶೋದೆ- - 

ಏನಿರೆ | ಸತಿಯರೆ | ಲ್ಲರು ನಡೆ | ತಂದಿರಿ | 
ಏನಿ | ರ - ವ್ಯ - ಓಹೋ || 
ಮಾನಿನಿ | ಯರಿರ ಮಂ | ಚದಲಿ ಕು | ಳ್ಳಿರಿ ಬನ್ನಿ | 
ಏನಿ | ರ ವ್ಯ -I || 
ಆನನ | ರಸತಗ್ಗಿ | ತಂಬುಜ | ವದನೆಯ | 
ರೇಣ | 8 | - ಎ -ನಿಮ್ಮ || 
ಮಾನಸ | ಹರುಷ ನಿ | ಧಾನವಾ | ಗಿರುವದಿ | 
ದೇನಿ | - | ವೈ 
ಊಟ ಮಾ | ಹಗಳಲ್ಲಿ | ತೊಡರು ಬಂ | ದಡರಿತೆ | 
ಏನಿ | ರ - ವ್ಯ - l - ಬಲು || 
ಕಾಟಕ | ಜನರಿಂದ | ಕನಪು ಬಂ | ದೆಸಗಿತೆ || 
ಏನಿ |ರI ವೈ || | 
ಕೋಟಲೆ | ಮನೆಯ ಸಂ 1 ಸಾರನೆ | ಗಳಿಸಿದು | 
ದೇನಿ |ರI ವ್ಯ - ಬರಿ || 
ಯಾಟಕ | ನಲ್ಲಿದು | ವೇಸಾ| ಧಿಸಿ ಬಂದು | , 
ದೇನಿ | ರI ಸ್ವ 
ಅಂತರಂ | ಗದೊಳನು | ತಾಪ ವೆ | ಗಳಿಸಿಹು | 
ದೇನಿ | ರ - ಎ - 1. ಬಲು || 


|| ೨೩೫ || 


- ಪಾರ್ತಿಸುಬ್ಬನ ಯಕ್ಷಗಾನಗಳು 
ಚಿಂತೆಯಿಂ | ದರಮನೆ | ಗೆ ತಂದ | ಕಾರಣ | 
ವೇನಿ | - | | | 
ಕಾಂತೆಯ | ರಿರ ಕಪ | ಟವ ಮಾಡ | ದುಸುರಿ ಮು | 
ತೇನಿ|ರT ವೈ - I - ಲಕ್ಷ್ಮಿ || 
ಕಾಂತನು | ಸಲಹುವ | ದಯದಿ ನಿ | ಮ್ಮೆಲ್ಲರ | 
ಕಾಣಿ | ರ - ಮೈ 

| ೨೩ ೬ || 
೮೧ ಕಂದಪದ್ಯ 
ಪದುಮುದಳಾಕ್ಷಿ ಯಶೋದೆಯು 
ಸುದತಿಯರಂ ನ ಸುತ್ತ ವೀಳ್ಯವ ಕೊಡಲು | | 
ಮದಗಜಗಮನೆಯರಾಗಲೆ 
ಮುದದಿಂ ಪೇಳಿದರು ಕೃಷ್ಣ ನಾಟಂಗಳನು 

|| ೨೩೭ || 
- ೮೨ ರಾಗ ಪಂತುವರಾಳಿಮಟ್ಟಿ ತಾಳ ೨ 
ಗೋಪಿಯರು . 

ಕೇಳೆಗೋಪಿ | ರಂಗನಾಟ | ನನಿ| ಇಲ್ಲಿ ನಾವು | 
ಹೇಳದಿರುವ | ದುಚಿತವಲ್ಲ | ಪೇಳರಿಷ್ಟು | ಕಾರ್ಯವಿಲ್ಲ || ಪಲ್ಲವಿ || 
ಸರಿಯರಾತ್ರೆ | ಯೊಳಗೆ ಬಾಗಿ | ಲುರಿಯಲಾಗಿ | ಬೆದರಿ ಕದನ | 
ತೆರೆಯಲೊಳಗೆ | ಬಂದು ನಾ , | ನರಿಯದಂತೆ | ಹಾಲು ಮೊಸರ || 
ಸುರಿಯಲದರ | ನೋಡಿಸುಮ್ಮ | ನೆನಾ| ವಿರಲು ಸ | 
ಕರೆಯ ಕದ್ದು | ಮೆಲುವ ಗಮ್ಮ | ನೆ – ನಗುತ ಮೇ | 
ಗರೆಯ ಮಾಡಿ | ಬಿಡುವ ನನ್ನು 1 ನೆನೀ | ಕರುಣದಿಂದ || ೨೩೮ || 
ಅಟ್ಟದ ಮೇ | ಲಡಗಿಸಿ ಬ | ಟ್ವಿಟ್ಟರದರ | ಬುಡಕೆ ಕೋಲ| 
ಲಿಟ್ಟು ತೂತು | ಮಾಡಿ ಬಂ , | ದಷ್ಟು ಬಾಯ | ನಿಟ್ಟು ಸವಿಯು || 
ತೊಟ್ಟಿನವರ | ಕರೆದು ಕೊಡುವ ನು - ಬೆದ | ರಿಸಲು ಕ | 
ಲ್ಲಿಟ್ಟು ಭಾಂಡ | ಗಳನೆ ಒಡೆವ | ನು - ಸತಿಪತಿಯರ | 
ಜುಟ್ಟು ಜುಟ್ಟು ಕಟ್ಟಿ ಬಿಡುವ | ನು - ನೀ | ಕರುಣದಿಂದ || ೨೩ || 

೮೩ ಕಂದಪದ್ಯ 
ಯಶೋದೆ 

ಬಾಲೆಯರಿಂತೆಂದಾ ಗೋ 
ಪಾಲನ ದೂರುಗಳ ಪೇಳೆ ನಸುನಗುತಾಗಂ | 


ಕೃಷ್ಣ ಚರಿತೆ 


ឬទី៨ 


ಬಾಲಕರೆಸಗಿದಡೆನ್ನು ಸು 
ಶೀಲನಿಗಪಕೀರ್ತಿ ಮತ್ತೆನುತ್ತಿಂತೆಂದಳ್ 

|| ೨೪೦ || 
೮೪ ರಾಗ ಫರಜುಏಕತಾಳ ೩ 
ಅನುಮಾ - ಇ | ದೆಂಥ ಚೋದ್ಯ |ವೊಇನ | ರಾಡುವ ಮಾತುಗ | 

ಛನುಮಾ - II ಪಲ್ಲವಿ || 
ತಮ್ಮ ಮನೆಗೆ ಸರಿ | ರಾತ್ರೆಯೊಳಗೆ ಸರಿ | ದೊಮ್ಮೆಗೆ ಬಾಗಿಲ | 

ದಿಮ್ಮಿ ಮುರಿದ ಗಡ | ಅಮವಾ || ಅನುಪಲ್ಲವಿ || 
ಸಂಜೆಯೊ | ಇಂಗಳಕಿಳಿಯದ | ಬಾಲ - ಪರ | ರೊಡನೆಯ ಮುಟ್ಟಲಿ || 
ಕಂಜು - ತ್ರ | ಅಳುಕುತಲಿಹ ಗೋ | ಪಾಲಮಾ| ಸಲು ಮೊಸರ್ಬೇಜ್ಞೆಯ | 
ನೆಂಜಲು| ಮಾಡಿದನಂತೆ ವಿ | ಶಾಲ - ಶಿವ | ಶಿವ ನಾವು | | 
ರಂಜಿಸಿ| ಕೇಳಿದೆವೀಪರಿ | ಚಾಲ - ಇದು / ಕಷ್ಟದ ಕಾಲ || ೨೪ || 


|| ೨೪೨ || 


೮೫ ರಾಗ ಕೇದಾರಗೌಳ - ಅಷ್ಟ ತಾಳ ೧ 
ಸರಿರಾತ್ರೆ | ಯೊಳಗೆನ್ನ | ತರಳ ಮ | ನೆಗೆ ಬಂದ | 
ಗುರುತವೇ | ನನ್ನ ಪೇ | ಳು || 
ಇರುಳು ಪ | ಟೂಣನ ರ | ಕೈಪ ತಳ | ವಾರನ | 
ಚರರನ್ನೆ | ಕರೆಸಿ ಕೇ | ಳು 
ಕಂದನಿ | ರುಳು ನಿನ್ನ | ಮಂದಿರ | ದೊಳು ಬೆಣ್ಣೆ | 
ತಿಂದಿಹ | ಗುರುತವೇ | ನೆ || 
ಒಂದರ | ಮೇಲೊಂದಿ | ಬ್ಲೊಡೆದ ಭಾಂ | ಡದ ಚಿಪ್ಪ | 
ತಂದು ತೋ | ರುವದು ಕಾ | ಣೆ 

- ೮೬ ಕಂದಪದ್ಯ 
ಪರಿಹಾಸ್ಯದಿಂದ ನಗುತಾ 
ತರುಣಿಯರಂ ಮನ್ನಿಸುತ್ತ ಕಳುಹಂದಾ | 
ಮರುದಿನ ಮಾಡಿದ ಲೂಟಿಯ 
ಭರದಿಂದೈ ತಂದು ಪೇಳಳೊರ್ವಳ್ ತರುಣಿ 


|| ೨೪೩ || 


|| ೨೪೪ || 


1 ವೆವುನೋಡೆ( ಕಾ ). 


ಅಷ್ಟ ತಾಳ 


' ಮ್ಮ - 


ದುಷ್ಟತ| ನನ 


|| ೨೪೫ || 


|| ೨೪೬ | | 


|| ೨೪೭ || 


បូទី 

ಪಾರ್ತಿಸುಬ್ಬನ ಯಕ್ಷಗಾನಗಳು | 

೮೭ ರಾಗ ಶಂಕರಾಭರಣ. . ಅಷ್ಟ ತಾಳ ೩ 
ಎಷ್ಟೆಂದು ಹೇಳಲ |ನಗೋ | ಪಾಲನ | | 
ದುಷ್ಟತ | ನನ ಗೋಪ| + || 
ಕಟ್ಟಿದ | ಕರುಗಳ | ಬಿಟ್ಟು ಕ | ರೆವ ಮುನ್ನ | 
ಹಟ್ಟಿಯಿಂ | 1ನೆಗೆದೋಡಿ| ದಕೇ | ಳು ವಿನೋದ 
ಬಣ್ಣಗ 1 ತಿಯಲಿ ಬಂ |ದಪಾ| ಲೊಸರ್ತುಪ್ಪ | 
ಬೆಣೆ ಯ | ಕದ್ದು ತಿಂ | ದ || 
ಮಿಣ್ಣನೆ | ಮಲಗಿದ್ದ | ಚಿಣ್ಣನ | ಮೂಗಿಗೆ | 
ಸುಣ್ಣವ | ಬರೆದೋಡಿ|ದಕೇ | ತು ವಿನೋದ 
ಅಷ್ಟೆಲ್ಲ | ಕಂಡು ನಾ | ವು - ಅ lಟ್ಟದಲಿ ಬ | 
ಚಿಟ್ಟರೆ | ಅದ ನೋಡಿ| ದ || 
ಮೆಟ್ಟಿ ಗೋ 1 ಪರ ಹೆಗ | ಲಲಿ ನಿಂತು | ಬಳಿಕ ಕ | | 
ಅಟ್ಟೋಡಿ| ಪೋದ ಕಾ | ಣೆಕೇ | ಳೆನ್ನಾಣೆ | | 
ಭಟ್ಟ ಬ್ರಾ | ಹರಿಗನ್ನು | ಇ - ಮೂ | ಲೆಯಲಿ ಬ | 
ಚಿಟ್ಟಿರ್ದ | ಡದ ನೋಡು| ತ || 
ಕೆಟ್ಟ | ಳಿಯ ಮಕ್ಕ | ಳೆನುತ ಬಾ | ಗಿಲೆ ಕ || 
ಅಡಿ| ಪೋದನ | ಮೈ - ಕೇ | ೮ ಗೋಪನ್ನು 

೮೮ ಕಂದಪದ್ಯ 
ಯಶೋದೆ . 

ಮಕ್ಕಳ ಮಾಣಿಕ , ಪಾಲ್ಗೊಸ 
ರಿಕ್ಕಿದರದನುಣ್ಣಿ ಲ್ಲ, ಸೇರದು ಬೆಣ್ಣೆ | 
ಚಿಕ್ಕವನ , ನಿನ್ನುಡಿಗೆಯ ಮನೆ 
ಪೊಕ್ಕನು ಸರಿರಾತ್ರೆ ಎಂಬ ಮಾತಿದು ಚೋದ್ಯಂ 

೮೯ ರಾಗ ಸಾವೇರಿ - ಅಷ್ಟ ತಾಳ ೧ 
ಗೊಲ್ಲತಿಯರು 

ಸಣ್ಣವ | ರಾಟವಲ್ಲ | - ಸಂ | ಗಡ ಬಂದ | 
ಚಿಣ್ಣರೊಳ್ | ಕೇಳೆವೆ | ಲ್ಲ || 


li , ೨೪೮ || 


|| ೨೪೯ || 


1 ನಗುತೋ ( ಕಾ ) 


೪೯೩ 


ಕೃಷ್ಣ ಚರಿತೆ 


ಎ 


® 


|| ೨೫೦ || 


|| ೨೫೧ || 


|| ಪಲ್ಲವಿ || 


ಅಣ್ಣ ರಾ | ಮರಿಯದಂ | ದದೊಳೋಡಿ| ಬಂದಿವಳ | 

ಬಣ್ಣದು | ಟಿಯ ಸವಿ | ದಕೇ | ಳು ವಿನೋದ 
ಯಶೋದೆ - 

ಎಂದೂ ಎ | ಇಣುಗನಿ | ಗೆ - ಆ | ಲದ ಹಣ್ಣ | 
ತಿಂದು ಅ | ಭ್ಯಾಸಮಾ | ಗೆ - 1|| 
ಬಂದರಿ | ಯದ ಬಾಲ | ಮುಗುದ ನಿ | ಧರನ | 
ತಿಂದರಿ | ದೇನಾಯಿ /ತೆಪೇ | ಛಲೆ ಕಾಂತೆ 
ಚಿಕ್ಕವ | ನಲ್ಲವೇ | ನೆನಿ| ಮಗೆ ಸಣ್ಣ | 

ಮಕ್ಕಳಿಂ | ದಿಲ್ಲವೇ | ನೆ 
ಗೊಲ್ಲತಿಯರು 

ನಸುಬೆಳ | ಕಾಗುವಾ |ಗಯ | ವನವತಿ || 
ಮೊಸರ ನಂ 1 ತಿಸುತಿಪ್ಪಾ | ಗ -1| | 
ಕುಶಲದಿಂ | ದೆಳೆದನು | ರ್ದಪ್ಪುತ | ತರುಣಿಯ ! 

ಪೊಸಕುಚಂ | ಗಳ 1ಚೂಟಿ |ದನೋ | ಡು ವಿನೋದ 
ಯಶೋದೆ 

ದೇವತಾ | ರ್ಚನೆಗೆನ್ನು / ತ . ನಿ | ತ್ಯದಲಿ ರಾ | 
ಜೀವಗ | ಳನೆ ಕೊಯ್ತು | ತ || 
ತಾವರೆ | ಮೊಗೆ ಎಂ | ದರಿಯದೆ | ಚೂಟದ | 

ಡವಮಾನ | ಘನವಾಯಿ | ... ಸೇ | ಆಲೆ ಕಾಂತೆ 
ಗೊಲ್ಲತಿಯರು 

ನೀರನು | ತರಹೋಹಾ| ಗ ಈ | ಸುದತಿಯ || 
ದಾರಿಯ | ಡಕಟ್ಟ | ದ || 
ನಾರಿ ಹೇ | ಳಿದಕೇನು | ಬೆಲೆಕೊಟ್ಟೆ | ಎನುತುಟ್ಟ | 

ಸೀರೆಯ | ನೆಗೊಡಿ| ದಕೇ | ಳು ವಿನೋದ 
ಯಶೋದೆ - 

ಆರೇಳು | ವರ್ಷವಾ | ದಬಾ| ಲಕನುಟ್ಟ | 
ಸೀರೆಯಂ | ದನ ನೋಡಿ! ದ || 


|| ೨೫೨ || 


|| ೨೫೩ || 


|| ೨೫೪ || 


1 ಮುಟ್ಟಿ ( ಕಾ ) 


2 ಮುಟ್ಟಲು ( ಕಾ) 


೪೯೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಸೌರಮಾಂ | ಬರವಿದರ | ಬೆಲೆ ಯೇನೆ| ನ್ನು ತ 1ನೆಕ್ಕಿ 1 | 
ಹಾರಿಸ | ಲೇನಾಯಿ | ತೇ ಸೇ | ಬೆಲೆ ಕಂತೆ 


|| ೨೫೫ || 


- ೯೦ ರಾಗ ಕಾಪಿ - ಅಷ್ಟ ತಾಳ ೧ 
ಗೊಲ್ಲತಿಯರು 

ಮಗಗಿನ್ನಾ | ದರು ಬುದ್ದಿ | ಪೇಳೆ --| - ಇದು | 
ನಗೆಯಲ್ಲ | ಕೈಮುಗಿ | ವೆವು ನಾತ | ಕೇಳೆ 

|| ಪಲ್ಲವಿ || 
ಕಳವು ಹಾ | ದರವು ಮು | ದ್ದಲ್ಲ - | - ನೀವು | 
ಇಳೆಯ ಪಾ | ಲಿಸುವರಿ | ಗಿದು ಯೋಗ್ಯ | ವಲ್ಲ - || 
ಬಳಸುವ / ದಪಕೀರ್ತಿ | ಎಲ್ಲ - | ರಾಜ್ಯದೊ | 
ತುಳಿನದು | ಕಷ್ಟವಾ | ಯಿತು ಕೇಳು | ಸೊಲ್ಲ 

|| ೨೫೬ || 
ಉಂಡದ / ಕಳಲುವ | ರಾರು - - ನೆಲ | 
ನುಂಡು ಕೆ | ಟಿತು ಎಲ್ಲ | ಪಾಲ್ಗೆಜ್ಜೆ | ಮೊಸರು || 
ಕಂಡಕ | ಡೆಯಲಿ ಚೆ | ಲ್ಲುವರು -1ಕಪಿ | 
ವಿಂಡುಗ | ಳಿಗೆ ಮತ್ತೆ ! ಕರೆದು ಕೊ | ಡುವರು 

|| ೨೫೭ || 
( ಯಶೋದೆ ಕರೆಯಲು ಕೃಷ್ಣನ ಪ್ರವೇಶ). 

೯೧ ರಾಗ ಪುನ್ನಾಗವರಾಳಿಮಟ್ಟೆ ತಾಳ ೨ 
ಯಶೋದೆ 

ಚಂದವಾಯಿ | ತು -- ಮಗನೆ | ಚಂದವಾಯಿ | ತು || 
ನಂದಗೋಪ| ನಣುಗ ಕದ್ದು | ತಿಂದನೆಂಬ | ಮಾತ ತಂದು || ಪಲ್ಲವಿ || 
ಪರರ ಮನೆಯ | ಪಾಲುಮೊಸರು | ಸುರಿಯುತೋಡಿ| ಬರುವುದಕ್ಕೆ || 
ಕರೆಹಕೇನು | ಕಡಿಮೆಯಾಯಿ | ತೆ - ೨ | ಯ್ಯಯ್ಯೋ ನಡತೆ || ೨೫೮ || 
ನರಿಯು ನಾಯಿ | ತಿಂದುಪೋಪು| ದರಿಯೆ ತೋಟ| ದಲ್ಲಿ ಹಣ್ಣ | 
ತರಿಸಲಾರು | ಬೇಡವೆಂಬ | ರೇ - ಬೇ | ಕೆಂದರೆ 

|| ೨೫೯ || 
ಪರರಿಗೆಲ್ಲ | ಬುದ್ದಿ ಹೇಳಿ | ಪಾಲಿಸುತ್ತ | ಲಿರುವಂಥವರು | 
ನೆರೆಮನೆಯೊಳು | 2ಕಳವ ಮಾಳ | ರೇ - ಕೈ ಮಾಡಿದರೆ² - || ೨೬೦ || 


| 


6 | 


1 ಮೇಲೆ( ಕಾ, ಅ) 


2 ತಿರುಗಲಾಪರೇ - ಅಯ್ಯಯ್ಕೆ ವಿಧಿಯೇ ( ಕಾ ) 


೪೯೫ 


ಕೃಷ್ಣ ಚರಿತ 


ಎ 


® 


೯೨ ರಾಗ ಸಾವೇರಿ - ಆಷ್ಟ ತಾಳ ೨ 


|| ೨೬ || 


ಗೊಲ್ಲಹೆ | ಣ್ಣು ಗಳು ಕೂ | ಡಿ. ನಿ | ನೊಡನೆಲ್ಲ | 
ಸಲ್ಲದ | ಮಾತನಾ | ಡಿ || 
ಖುಲ್ಲಗಾ | ತಿಯರು ಮ ! ತೃರದಿ ದೂ | ರುವರೆನ್ನ || 
ಕೊಲ್ಲಬೇ | ಕೆನುತಲ |ನಗೋ | ಪನ್ನ 
ನೆರೆಮನೆ | ಯೊಳಳುವ |ರೆಸಾ| ಲೊ ಸರ್ಗೆನು | 
ಬರಗೆಟ್ಟು | ಹೋಗಿರ್ಪು | … .|| 
ಇರುಳು ಪ | ಟ್ಟಣವ ಸಂ | ಚರಿಸಿ | ನಗೆ ಮತ್ತೆ | 
ಮರುಳಾಟ | ನಾಯೇನ|ನುಗೋ | ಪನ್ನು 
ಮಾಸಲು | ಮೊಸರುಂಡ | ರೆ - ಮಾ | ನವರ್ಗದು | 
ದೋಷಾನ | ಗುಣವಲ್ಲ | ವೆ 
ಆ ಸುದ | ತಿಯರೆಂದ 1 ಮಾತಿಗಣ್ಣನಕೂಡೆ| 
ನೀ ಸಾಕ್ಷಿ ಗಳನು ಕೇ | ಳು - ಆ | ಮೇಲೆ ಹೇಳು 


|| ೨೬೨ || 


|| ೨೬೩ || 


೯೩ ಕಂದಪದ್ಯ | 


ಯಶೋದೆ 


ಕಂದನ ನುಡಿಯಂ ಕೇಳ್ತಾ 
ನಂದನ ಸತಿ ಮಗನ ಮುದ್ದು ಮಾಡುತ್ತಾಗಂ | | 
ಬಂದರೆ ನಿನ್ನ ನೆಗೀತನ 
ತಂದೊಪ್ಪಿ ಪುದೆಂದವರನೊಡಂಬಡಿಸಿದಳು 


|| ೨೬೪ || 


೯೪ ವಾರ್ಧಿಕಷಟ್ನದಿ 
ಗೋಪಿಕೆಯರು 

ಮಂದಗಾಮಿನಿ ಯಶೋದೆಯ ಮಾತಿಗವರು ನಡೆ 
ತಂದು ಕೃಷ್ಣನ ಹಿಡಿಯಬೇಕೆಂಬ ಮೊದಲವರ 
ಮಂದಿರವ ಪೊಕ್ಕೊಡನೆ ನಲವಿನಿಂದಿಟ್ಟಿರುವ ಬಿಂದಿಗೆಯ ಮೊಸರ ಸುರಿದು | 
ಮುಂದೆ ಪಾಿಣ್ಣೆ ಬೆಲ್ಲವನಿಟ್ಟ ಠಾವಾವು 
ದೆಂದು ಹುಡುಕಾಡುತಿಹ ಸಮಯದೊಳು ಗೋಪಿಯರು 
ಇಂದಿರಾಸತಿಯನಡ್ಡನಗಟ್ಟಿ ಹಿಡಿದು ಎಳೆತಂದರು ಯಶೋದೆಯೆಡೆಗೆ || ೨೬೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೯೫ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ಬಂದು ಗೋಪಿಯ | ಕೈಯೊಳಿದ್ದ ಮು | 
ಕುಂದನನು ಕಾ | ಣುತ್ತ ಬರಿಗೈ | 
ಯಿಂದ ತಾವಿ | ದ್ವಿರವನೀಕ್ಷಿಸು | ತಂದು ಭ್ರಮಿಸಿ 

|| ೨೬೬ || 
ಮಾತನಾಡದೆ | ನಾಚುತಲಿ ಮನ || 
ಸೋತು ಸುಮ್ಮನೆ| ಮನೆಗೆ ಬಂದತಿ || 
ಕೌತುಕದ ಶಿಶು | ವೆನುತ ಕೃಷ್ಣನ | ಪೊಗಳುತಿಹರು 

| ೨೬೭ | | 
ಕಾರಣೀಕದ | ನಂದಗೋಪಕು | 
ಮಾರಕನ ಪಡೆ | ದವರ ಪುಣ್ಯವಿ | 
ಚಾರವೆಂದೇ | ಪೊಗಳುತಿರ್ದರು | ಕೇರಿಯೊಳಗೆ 

| ೨೬೮ || 
ಎಲ್ಲರ ನಿಷ್ಟ್ರಮಣ) 
೯೬ ರಾಗ ನೀಲಾಂಬರಿ - ಅಷ್ಟ ತಾಳ ೨ ( ವಿಲಂಬಿತಲಯ ) 
ಗೋಪಿಕೆಯರು 

ತಪ್ಪಿಸಿ,ಕೊಳ್ಳದ, ಹಾಗೆ | ಕಟ್ಟುವ, ಸಿಕ್ಕಿದರೆ ಕೈಗೆ | | 
ಬಾಲನ | - ಮುದ್ದು | ಶೀಲನ | 

|| ೨೬೯ || 
ಜಾಗರ , ದೊ ಳಿರುವ ನಾವು | ಜತನವೆಂದು | ಮಾತಾಡುತ್ತ | | 
ಪೋದರು | ಮನೆಯೊ | ಳ್ಳಾದರು. 

|| ೨೭೦ || 
ಕದ್ದು ಮೊಸರು | ಬೆಣ್ಣೆ ತುಪ್ಪ | ಮೆದೋಡ| ಲಾ ಕೃಷ್ಣನ | 
ತಡೆದರು | - ಎಲ್ಲ | ಹಿಡಿದರು | 

|| ೨೭೧ || 
(ಗೋಪಸ್ತ್ರೀಯರು ಕೃಷ್ಣನನ್ನು ಬೆರೆಸಿಕೊಂಡುಬಂದು ಕೈಹಿಡಿದು ನಿಲ್ಲಿಸುತ್ತಾರೆ) 

೯೭ ರಾಗ ಮಧ್ಯಮಾವತಿ - ಅಷ್ಟ ತಾಳ ೧ 
ಸಿಕ್ಕಿದ ಕಳ್ಳ | ಸಿಕ್ಕಿದ | - ಇವನ | 
ಸೊಕ್ಕುಗ | ಳನೆ ಮುರಿ | ದಿಕ್ಕದೆ| ಬಿಡೆವೀಗ 

|| ಪಲ್ಲವಿ || 
ಬೊಂಬೆಯ | ಮದುವೆಯಾ | ಟದೊಳಿರ | ಲಿನ ಬಾಲ | 
ನೆಂಬುದ | ಕಾಗಿ ಸು | ಮನೆ ಬಿಟ್ಟಿ | ವು 

|| ೨೭೨ || 
ಕಂಭದ | ನರೆಗಾಗಿ 1 ಕರೆದೊಯ್ದ | ತರುಣಿಯ || 
ಚುಂಬಿಸಿ | ತುಟಿಕಚ್ಚ | ಲುಚಿತವೇ | ನಮ್ಮ - || || ೨೭೩ | | 


ಕೃಷ್ಣ ಚರಿತೆ 


បូទី 2 


. 


|| ೨೭೪ || 


|| ೨೭೫ || 


ಮೊಸರು ಬೆ |, ಣ್ಣೆ ಬಾಳೆ | ಹಣ್ಣತಾ | ಮೆಲುವಾಗ | 
ಹಸುನಗು | ವೆಂದು ಲಾ | ಲಿಸಿಕೊಂಡೆ | ವು || 
ನಿಶೆಯೊಳ | ಡಗಿ ಬಳಿ | ರೈ ತಂದೀ | ತರುಣಿಯ || 
ಪೊಸಕುಚಂ | ಗಳ ಮುಟ್ಟ | ಲುಚಿತವೇ | ನಮ್ಮ 
ಕಣ್ಣ ಮು | ಚಾಲೆಯಾ | ಡುವ ಎಂದು | ಕರೆವಾಗ | 
ಸಣ್ಣನ| ನೆಂದು ಸು | ಮನೆ ಬಿಟ್ಟಿ | ವು || 
ಕಣ್ಯಪು| ರೀಶ ಶ್ರೀ 1 ಕೃಷ್ಣ ಈ | ತರುಣಿಯ || 
ಬೆನ್ನಮೇ 1 ಲೇರಿರ | ಬಹುದೆ ಏ | ನಮಾ 


|| ೨೭೬ || 


೯೮ ವಾರ್ಧಿಕಷಟ್ನದಿ 
ಗೋಪಾಲಕೃಷ್ಣ ಸಿಕ್ಕಿದನಿವನ ಬೆಳಗಾಗೆ 
ಗೋಪಿಯಿದ್ದೆಡೆಗೈದು ಬುದ್ದಿ ಕಲಿಸುವೆನೆನುತ 
ಆ ಪುಣ್ಯಚರಿತೆಯರು ಸರಿರಾತ್ರೆಪರಿಯಂತ ಕಾದಿರ್ದ ರಾಬಾಲನ | 
ಶ್ರೀಪತಿಯು ಮನೆಗೆ ತಾ ಬಾರದಿರಲು ಯಶೋದೆ 
ತಾಪವನು ನೆರೆತಾಳಿ ಮಗನೆಲ್ಲಿಪೋದನೆಂ 
ದಾ ಪುರದ ಕೇರಿಯೊಳಗರಸಿದಳು ಬಾಲಕನ ರೂಪಗುಣಮುಂ ಪೊಗಳುತ 

|| ೨೭೭ || 


( ಬಾಲಕೃಷ್ಣ ನನ್ನ ರಸಿಕೊಂಡು ಯಶೋದೆ ಬರುತ್ತಾಳೆ) 

೯೯ ರಾಗ ಪುನ್ನಾಗವರಾಳಿ - ಏಕತಾಳ ೨ ( ವಿಲಂಬಿತ). 
ರಂಗ ಬಂದ | ನೇ ಪಾಂಡು | ರಂಗ ಬಂದ | ನೆ | 
ರಂಗು, ಮಾ | ಣಿ ಕದ ಹರಳ | ಉಂಗುರದ | ಕಯ್ಯ ಬೆರಳ || ಪಲ್ಲವಿ || 
ಸಿರಿಯ , ಸೋ | ಲುಡಿಯ ಸೌಂ | ದರಿಯ , ಪು | ಪ್ರಮಾಲೆಯ | 
ಧರಿಸಿ ,ಕುಂಕುಮವ ಕ | ಸ್ತುರಿಯ ನಾಮ | ಹಣೆಯೊಳಿಟ್ಟು ॥ ೨೭೩ || ೮ 
ಕೊರಳ, ಕೌ | ಸುಭಹಾರ | ಮೆರೆವಕ | ರ್ಣಕುಂಡಲ | 
ಕರದಿ , ಕಂ | ಕಣ ಪೀತಾಂ | ಬರದು, ಡಿ 1 ಗೆಯನುಟ್ಟು 

ಡಿ 1 ಗಯನುಟ್ಟು || ೨೭೯ || 
ಉರದೊಳೊ | ಪ್ರುವರತ್ನ | ಸರವೈಜ | ಯಂತೀ ಮಾಲೆ | | 
ಕರದ, ಕೊ | ಛಲ ಕಣ್ಣ | ಪುರದಗೋ | ಪಾಲಕೃಷ್ಣ | ೨೮೦ || 
32 


೪೯೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೦೦ ಕಂದಪದ್ಯ 
ಗೋಪಸ್ತ್ರೀಯರು 

ತಂದರೆ ನಾಳೆ ವಿಚಾರವ 
ನೆಂದಾಡಿದ ಮಾತಿಗಾಗಿ ಗೋಪಿಯರಾಗಳ್ | | 
ವಂದಿಸಿ , ಸಿಕ್ಕಿಹ ನಿನ್ನಯ 
ಕಂದಗೆ ನೀಂ ಬುದ್ದಿ ಹೇಳೆನುತ್ತಿಂತೆಂದರ್‌ 


|| ೨೮೧ || 


೧೦೧ ರಾಗ ಗೌಳಿಪಂತುಏಕತಾಳ ೩ 
ಗೋ | ಪಮ್ಮ ನಿನ್ನ | ಕಂದನ| ಕಳ್ಳ ಚಾಳಿಯ | ಬಿಡಿಸೇ , ಬೇ | | 
ಡ, ಯೆಂದೊಡಂ | ಬಡಿಸಿ , ಬೇ | ಕಾದದ್ದೆಲ್ಲ | ಕೊಡಿಸೇದ | | 
ಯದಿಂದೆನ್ನ ! ನಡೆಸೇಗೋ || ನನ್ನ ನಿನ್ನ 

|| ಪಲ್ಲವಿ || 
ಸುಳ್ಳು , ಮಾ | ತಾಡುವಿರಿ ನೀ | ವೆಂದೆ - ಗೋ | ಪಾಲಕೃಷ್ಣ | 
ಒಳ್ಳೆಯವ | ನೆಂದೆ ಗುಣದಿ | ಹಿಂದೆ - I - ದಯ | 
ಉಳ್ಳ , ಡಿ | ನ್ಯಾದರು | ಮುಂದೆ - I - ಇಕೊ | 
ಕಳ್ಳನ| ನೊಪ್ಪಿಸಿದೆವು ನಾ | ವಿಂದೆ - ಸಟಿ | 
ಯಲ್ಲ, ಕೈ | ಮುಗಿದು ಬೇಡುವೆ| ವೊಂದೆಗೋ ಪಮ್ಮನಿಮ್ಮ || ೨೮೨ || 
ಬೆಳಗು - ಜಾ | ವದಲಿ ಮೆಲ್ಲಗೆ | ಬಂದ - ದಂ | ಪತಿಗಳು ಕೋಣೆ| 
ಯೊಳಗೆ ಮಲಗಿರಲು ಲಜ್ಜ | ಮುಂಡ - ಪೇ | ಛಲೇನ್ ಭಂಡ | 
ಇಳೆಯೊಳ್ನೋ | ಡಿದರೀತ, ಬಲು | ಪುಂಡ - ಮಂ | ಚದ ಕೆಳಗೆ | 
ಕುಳಿತಲ್ಲಿ | ಯವರ ನಿಜವ ಕಂಡನಾ| ಚಿಕಿಲ್ಲದೆ | | 
ಒಳಗೆ ನಗು | ತಿರುವನು ದೇವನು | ಕುಂದ - ಗೋ | ನನ್ನ ನಿನ್ನ || ೨೮೩ || 


೧೦೨ ಭಾಮಿನಿಷಟ್ನದಿ 
ವಾರಿಜಾಕ್ಷಿಯರಿಂತು ಕೃಷ್ಣನ 
ದೂರುಸುರುತಿರೆ ತಿಂದ ಮೊಸರಿನ 
ಸೋರುದುಪ್ಪದ ಜೊಲ್ಲು ಕೈ ಬ್ಲಾಯೆಂಜಲೂಡಿರಲು | 
ಚೋರನಿವನಹುದೆನುತ ತನ್ನ ಕು 
ಮಾರಕನ ಕಂಡಬಲೆ ನಾಚಿ ವಿ 
ಚಾರಮತಿ ಮನೆಗೊದು ಸಲೆ ಬೆದರಿಸಿದಳರ್ಭಕನ 


|| ೨೮೪ || 


ಕೃಷ್ಣ ಚರಿತೆ 


೯೯೯ 


" 


ಏಣ 


|| ೨೮೫ || 


೧೦೩ ರಾಗ ಘಂಟಾರನಜಂಪೆತಾಳ ೨ 
- ಯಶೋದೆ. 

ಚೋರತನ | ದಲಿ ಪಾಲು | ಮೊಸರು ಬೆ | ಣ್ಣೆಯ ಮೆಲಲು | 
ಧಾರಿಣೀ | ಪತಿಗಳಿಗೆ | ಧೀರತನ | ವೇನೋ 
ಇನಿತು ದಿನ | ಸೈರಿಸಿದೆ | ಈ ಮಾತು | ಗಳ ನಿನ್ನ | 
ಘನತರದಿ | ಶೋಧಿಸಿದೆ | ಗಂಭೀರ | ಗುಣವ 
ಕಂಡವರ | ಮನೆಯ ಪಾ | ಲುಂಡು ಮೋಸ | ರ್ಕಳುವುದಕೆ | 
ಪುಂಡುಪೋ | ಕನೆ ನೀನು | ಪುರುಷಾರ್ಥ | ವೇನು 
ಬೆಣ್ಣೆ ತು | ಪ್ರನ ಬೇಡಿ | ಬೇಸರಿಸಿ | ಕಾಡುವರೆ | 
ಉಣ್ಣಲಿ ! ಲ್ಲದ ತಿರುಕು | ಳಿಯ ಕೂಟ| ದವನೇ 


|| ೨೮೬ || 


|| ೨೮೭ || 


|| ೨೮೮ || 


|| ಪಲ್ಲವಿ || 


|| ೨೮೯ || 


೧೦೪ ರಾಗ ಕಾಂಭೋಜಿ- ಅಷ್ಟ ತಾಳ ೩ 
ತರವೇನೋ !, ರಂಗ | ತಾಳು ತಾ | ಆಲೂ ಪರ | 
ತರುಣಿಯ | ರೊಡನಾಟ | ಬೇಟನೆ | ನಿನಗೆ 
ಸರಿರಾತ್ರೆ | ಯವರ ಮಂದಿರದಿ ದಂ | ಪತಿಗಳು | 
ಸರಸದೊ | ಳಿರಲೋಳ | ಸರಿಯುತ | - || 
ಮರಿಯಾದೆ | ಕೆಟ್ಟು ಮೈ ! ಮುಟ್ಟಿ ನಂ | ಆಸುತನ | 
ರರಿಯದಂ | ತೋಡಿ ಕಾ | ಡುವ ಮಂಗ | ಚೇಷ್ಟೆಯು 
ಅನ್ಯರ | ಮನೆಯೊಳ | ಗಡಗಿರಿ | ಸಿದ ಬಾಳೆ | 
ಹಣ್ಣು ಸ | ಕ್ಕರೆ ತುಪ್ಪ | ಗಳ ಮೆಲ್ಲು! ತ || 
ಹೆಣ್ಣು ಮೊ | ಸರ ಕಡೆ | ವಾಗ ಬ | ಲುಮೆಯೊಳು | 
ಬೆನ್ನ ಮೇ | ಲಡರಿ ಚೆಂ ! ದುಟಿಯ ಕ | ಚು ನದಿದು 
ಬಚ್ಚಲು ! ಮನೆಯೊಳ | ಗಡಗಿರು | ನದಕೆ ನೀ | | 
ಹುಚ್ಚಾದೆ | ಏನೊ ಮಂ | ದಿರವ ಬಿ | ಟ್ಟು ' - || 
ಉಚ್ಚೆಯ | ಹೊನಾಗ | ಬಗಿ ನೋ | ಡುತ ಬಲು | 
ಲುಚತ | ನದ ಹೇಸಿ | ಗೆಯ ಪೋಕಾ | ಟಂಗಳು ? 


|| ೨೯೦ || 


|| ೨೯೧ || 


1 ಚನೆ ದೇವಮಂದಿರದಲ್ಲಿ ( ಕಾ ) 
2 ದದರೊಳಗೆ ಪಿಟ್ಟ ಸುವರೆ ! ನಚ್ಚಿ ಯು ಪುಂಡಪೋಕನೆ ಬಾಲರೊಡಗೊಂಡು 1 ( ಕಾ ) 


೫೦೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಚೋರರ 1 ಪಿಡಿದು ಬು | ದ್ದಿಯ ಹೇಳಿ1 ನಡೆಸುವ | 
ಧಾರಿಣೀ | ಪತಿಗಳೆ | ನಾವಾಗಿ | ದ್ದು - || 
ಸೇರದ | ನಡತೆಯ | ತೋರಿಸಿ | ಅಪಕೀರ್ತಿ | 
ಗೊರವ | ಕ್ಯಳ ಕರ | ಕೊಂಡು ಪುಂ | ಡೇಳ್ತದು 
ಅರಿತವ | ರಂತರಂ | ಗದಿ ನಿನ್ನ | ವರ ಕಣ್ಣ || 
ಪುರದ ಶ್ರೀ | ಗೋಪಾಲ | ಕೃಷ್ಣನೆಂ | ದು - | | 
ಹಿರಿಯಣ್ಣ | ಬಲರಾಮ | ನುರಗೇಂದ್ರ | ನೆಂಬಂಥ | 
ಮರಿಯಾದೆ | ಯಲಿ ಪಾಠ | ಕರು ಪೊಗ | ಳುವುದಾಗಿ 


|| ೨೯೨ || 


|| ೨೯೩ || 


೧೦೫ ರಾಗ ಪಂತುವರಾಳಿವಟ್ಟೆ ತಾಳ ೪ * 
ಕೃಷ್ಣ 

ಬೆದರಿ | ಸದಿರು | ಇದಕೆ | ಎನ್ನ । ನು - 1, ಗೋ 1 ಪನ್ನು ! ನೀನು | 
ಚದುರ | ತನದೊ | ಳಿವರು | ಬಂದು | ವಿಧವಿ | ಧದಲಿ | ದೂರ್ವ | ರಿದಕೊ 

|| ಪಲ್ಲವಿ || 
ತಡೆಯ | ದೆಂದಿ | ನಂತೆ | ಗೋಪ! ಹುಡುಗ | ರೊಡನೆ | ಗೋವ | ಳನ್ನು | 
ಹೊಡೆದು | ಕೊಂಡು | ಹೋಗ| qರೆಯೋ | Vಡಗಿ | ಎನ್ನ | ಬಾ ಬಾ ರೆಂದು | 
ಕಡುವಿ | ನೋದ1 ದಿಂದ | ಕರೆವ | ರು - 1, ಮುಂ | ದ್ವರಿಯೆ | ಕೈಯ | 
ಪಿಡಿದು ಒಳಮಂ | ದಿರಕೆ | ಒಯ್ದ | ರು | ಹಲವು | ಚೇಷ್ಟೆ || 
ನಡೆಸಿ | ಉಟ್ಟ | ವಸನ | ಸುಲಿವ | ರು – ಮಂಚ | ದ ಮೇ || 
ಲಡರಿ | ಸುತಲಿ | ತೊಡೆಯ | ಸಂದಿ | ನೆಡೆಯೊ | ಲೌಕಿ | ಬಹಳ | ಭಂಗ | 
ಬಡಿಸಿ ವಿವಿಧ | ಬೆಡಗು | ತೋರಿ| ನಡೆವ | ರಿವರ | ಕೆಡುಕು | ತನಕೆ 

|| ೨೯೪ || 


* ಕೆಲವು ಹಸ್ತ ಪ್ರತಿಗಳಲ್ಲಿ ೧೦೫ ಮತ್ತು ೧೦೬ ನೇ ಪದ್ಯಗಳಿರುವುದಿಲ್ಲ . ಅದಕ್ಕೆ ಬದಲಾಗಿ 
ಈ ಕೆಳಗಣ ಕಂದಪದ್ಯವಿರುತ್ತದೆ. ಹಾಗೂ ಒಂದು ಕಾಗದ ಪ್ರತಿಯಲ್ಲಿ ೧೦೫- ೦೬ ನೇ ಪದ್ಯ 
ಗಳ ನಡುವೆ ಈ ಕಂದಪದ್ಯವಿರುತ್ತದೆ. ಓಲೆ ಪ್ರತಿಯಲ್ಲಿ ಇಲ್ಲದಿರುವುದರಿಂದ ಹಾಗೂ ೧೦೬ ನೇ 
ಪದ್ಯದಲ್ಲಿ ಇದೇ ಮಾತು ಬಂದಿರುವುದರಿಂದ ಈ ಕಂದಪದ್ಯವು ಪ್ರಕ್ಷಿಪ್ತ ವೆಂದೆಣಿಸಬಹುದು 
ಕಂದ || ಮದಗಜ ಗವನೆ ಯಶೋದೆಯು 

ಬೆದರಿಸಲವನಂಜಿದಂತೆ ಸುಮ್ಮನಿರಲ್ಲಾ 
ಮದನಪಿತನ ಮೈದಡವುತ 
ವಿಧುಮುಖಿ ಪಾಲು ಡಿಸಿ ಸಂತನಿಟ್ಟಳು ಮಗನ|| 


for 


ಕೃಷ್ಣ ಚರಿತೆ 


ಇರುಳಿ | ನಲ್ಲಿ | ಬೆದರಿ | ಒಳನು 1 ದಿರನ | ಪೊರಡ .| ದಿರುವ | ನಾನೊಂ | 
ದರಿಯೆ | ನಿವರ | ದಾವಾ | ವೆಡೆಯೊ | ಳಿರುವು | ದೆಂಬ | ತರಪಿ | ಬೆಲ್ಲ | 
ತಿರುಕ | ನಂತೆ | ತಿರುಗ | ಲರಿವೆ | ನೆ , ಪಾ | ಲೋ ಸರ | ಗಡಿಗೆ | 
ಸುರಿದು | ಬೆಣ್ಣೆ ! ಮೆಲುತ | ಬರುವೆ ! 

ನೆ ಬ | ಚಲಿನೊ | ಳಡಗೆ | 
ಮರುಳ | ನೇ ನಿ | ನಗಲಿ | ಇರುವೆ |ನೇl- ಬೇ | ಕಾದು | ಬೆಲ್ಲ || 
ನಿರುತ | ಉಣಿಸು | ತಿರುವೆ | ಅದನು | ತೊರೆದು | ಕದ್ದು | ಮೆಲ್ಲ | ಲೇನು | 
ಕೆರೆಯೆ | ಎನ್ನ | ಹೊಟ್ಟೆ | ಏಕೆ | ಜರೆವೆ | ಯವರ | ಬರಿಯ | ನುಡಿಗೆ 

|| ೨೯೫ || 


|| ೨೯೬ || 


೧೦೬ ರಾಗ ಮಧ್ಯಮಾವತಿ - ಏಕತಾಳ ೩ ( ನಿಲಂಬಿತ). 
ಎತ್ತಿ ಆ | ಡಿಸಿದಳು , ಚಿತ್ರಜ | ಪಿತನ | 
ಮುತ್ತಿಟ್ಟು | ಹಾಲ ಕು |, ಡಿಸಿ ಗುಣ | ಯುತನ || 
ಅತ್ತಿತ್ತ | ಪೊಗದೊಡೆ , ನೆನುತ ಮೋ | ಹದಲಿ | 
ಭಕ್ತನ | ಶೃಲ ನಿನ |, ನೆಂದು ಹಿ | ಗು ತಲಿ 
ಮಗುಗಳ | ಮಾಣಿಕ್ಯ ವಗಲದಿ | ರೆನ್ನ | 
ಬಗೆ ಬಗೆ ರಿಯಲಿ ಬಂದು ,ದೂರ್ವರು | ನಿನ್ನ || 
ಮುಗುದೆಯ | ರಿವರೊಳು , ನುಡಿಯುವ | ದೇಕೆ - I 
ಸೊಗಸಾಗ | ದಸಯಶ |, ನಮ್ಮಯ | ಕುಲಕೆ 
ನಂದನ | ಪವಡಿಸೆ ,ನ್ನೊತ್ತಿನೊ | ಳೆಂದು | 
ಮಂದಗ | ಮನೆ ಪಾಡಿ |, ನಿದ್ರಿಸ| ಲಂದು 


|| ೨೯೭ || 


|| ೨೯೮ || 


( ಎಲ್ಲರೂ ನಿಷ್ಕಮಿಸುವರು) 


೧೦೭ ರಾಗ ಕೇದಾರಗೌಳ - ಅಷ್ಟ ತಾಳ ೧ 


ಮರುದಿನ | ಬೆಳಗಾಗೆ | ಗೋಕುಲ | ದೊಳಗಿರ್ದ | 
ತುರುಗಾವ | ರೊಡನಾಡು | ತ. … || 
ಕರುದನ | ಗಳ ಬಿಟ್ಟು | ಹೊಡೆದು ಧ್ವಂ | ದಾವನಾಂ | 
ತರಕೆ ತಾ | ತೆರಳಿಬಂ | ದ 
ಕೊಳಲಧ್ವನಿಯ ಕೇಳಿ | ತಲೆದೂಗಿ | ಗೋವ೪ || 
ಬಳಗ ಸಂ | ಗಡ ಓಡು | - || 


|| ೨೯೯ || 


೫೦೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಬಳಲಿ ನೀ | ರಡಿಕೆ ಆ ! ಹಾರನೆ | ಇದೆ ಸುತ್ತಿ | 
ತೊಳಲಾಡು | ತಿರ್ದರೆ | ಲ್ಲ 


|| ೩೦೦ || 


ಫಲವರಂ | ಗಳ ನೇರಿ | ಪಣೋ ನೆ | ಗಳ ನೀರಿಂ | 
ಗಿಳಿದು ಪಂ ! ಕಜನ ಕೊ ! ಯು - || 
ಬಲರಾಮ | ಸಹಿತ ಗೋ | ವಳರೊಡ | ನಾಡು | 
ಗೆಲವಿನಿಂ | ದಿರಲಿ | ಲು 


|| ೩೦೧ || 


ಗೋಪಿವಸ್ತ್ರಾಪಹರಣ 


- ೧೦೮ ಕಂದಪದ್ಯ 
ಗೋಕುಲದೊಳು ಸುದತಿಯರಾ | 
ಶ್ರೀಕೃಷ್ಣನ ಕಾಣದಿರಲು ಬಲು ಬೇಸರದಿಂ | 
ಏಕಾಂತದಿ ಮಾತಾಡುತ | 
ಶ್ರೀಕಾಂತನ ಗುಣವ ಪೊಗಳುತರಸಿದರಾಗಳ್ 


|| ೩೦೨ || 


(ಗೋಪಸ್ತ್ರೀಯರ ಪ್ರವೇಶ) 

( ೧೦೯ ರಾಗ ಆಹೇರಿ - ಅಷ್ಟ ತಾಳ ೨ 
ಗೋಪಸ್ತ್ರೀಯರು 

ಎಲ್ಲಿಗೆ | ಎದ್ದು ಪೋ |ದಗೋ | ಪಾಲ | 
ಪುಲ್ಲಲೋ | ಚನ ಪರ | ಮಾತೃ ತಾ | ಮುನಿಸಿನಿಂ || ದೆಲ್ಲಿಗೆ … || ಪಲ್ಲವಿ | | 
ಬೆದರಿಸೆ | ತಾಯ ಮಾ | ತಿಗೆ ಕೋ , | ಪಿಸಿಕೊಂಡು | 
ಬದಲೊಂದು | ರಾಜ್ಯವ | ಸೇರಿದ | ನೇನೊ 

|| ೩೦ || 
ಗಾಡಿಕಾ | ರದ ಮುದ್ದು 1 ಮೋರೆನ | ಟನೆಯಿಂದ | 
ಆಡುತ್ತ | ದಿನ ದಿನ | ಬರುವ ಗೋ | ಪಾಲ 

|| ೩೦೪ | | 
ಬಲರಾಮ | ಸಹಿತ ಗೋ ! ವಳರೊಡ| ಗೊಂಡು ಗೋ | 
ಕುಲದ ಬೀ | ದಿಯೊಳಾಡು | ತ್ತಿರುವ ಕ್ಷ | ಷ್ಣಯ್ಯ || ೩೦೫ || 


೧೧೦ ರಾಗ ಆನಂದಭೈರವಿ ತ್ರಿವುಡೆ ಅಷ್ಟ ತಾಳ ( ವಿಲಂಬಿತ) . 
ಕಾಣದೆ | ನಿಲಲಾರೆ ! ವೈಗೋ | ಪಾಲಕೃಷ್ಣನ || ಪಲ್ಲವಿ || 


೫೦೩ 


ಕೃಷ್ಣ ಚರಿತೆ 


ಕಾಣದೆ | ನಿಲಲಾರೆ | ಪ್ರಾಣನಾ | ಯಕ ಪಂಚ | 
ಬಾಣಜ | ನಕ ಶ್ರೀ | ವೇಣು ಗೋ | ಪಾಲನ 


|| ಅನುಪಲ್ಲವಿ || 


|| ೩೦೬ || 


ಅಂಬುಜ | ದಳನೇತ್ರ | ನಆ| ಶ್ರೀತನಿಕು | 
ರುಂಬಲಾ | ಳಿತಗಾತ್ರ ! ನಸ| ದ್ದಿ ನಿಜಕ | 
ದಂಬಸ | ನ್ನು ತಿಪಾತ್ರ | ನ … || 
ಕಂಬು ಚ | ಕ್ರಾಂಕ ಪೀ | ತಾಂಬರ | ಧರ ದೇವ | 
ಶಂಭುಮಿ / – ಸರ್ವೇಶ| ನೆಂಬ ಶ್ರೀ | ಕೃಷ್ಣನ 
ವಿಷದ ಮೊ : ಲೆಯನುಂಡ |ನಮ | ಹಾಂತ ರಾ | 
ಕಸಿಯ ಪ್ರಾ | ಣವ ಗೊಂಡ |ನಗೋ | ಕುಲಕೆ ಬಂ | 
ದಸಮ ದೈ | ತ್ಯರ ಕೊಂದ | ನ || | 
ಮೊಸರು ಬೆ | ಣ್ಣೆಯು ಕದ್ದು | ಮದ್ದು ಗೋ | ವಳರ್ಗಿತ್ತು 
ಹಸನಾಗಿ | ನಲಿದಾಡು | ತಿರುವ ಚಿ | ಕಯ್ಯನ 


|| ೩೦೭ || 


೧೧೦ ಕಂದಪದ್ಯ 
ವಾರಿಜಲೋಚನ ತಾ ಮೈ . 
ದೋರದೆ ವಂಚಿಸಿದ, ನಾವಿದೀಗಲೆ ಯಮುನಾ | 
ತೀರದಿ ಮಳಲಿನ ಗೌರಿಯ 
ನಾರಾಧಿಸಿ ಪಡೆವ ಬನ್ನಿರಿಷ್ಟಾರ್ಥಗಳಂ 


|| ೩೦೮ || 


೧೧೧ ರಾಗ ( ಆರೆ ಸವಾಯಿ ) ನಾದನಾಮಕ್ರಿಯೆ - ಏಕತಾಳ ೩ (ದ್ರುತ) 
ಬಂದರು | ಯಮುನಾ ನದಿಯೊಳ | ಗೆಲ್ಲರು | 
ಮಿಂದು ಮ | ಡಿಯ ವಸ | ನವನು | ಟ್ಟು - || 
ಚಂದದಿ | ಮಳಲಿನ | ಗೌರಿಯ | ಮಾಡುತ | 
ಮಂದಗ | ಮನೆಯ | ರ್ಪೊಡನ | ಟ್ಟು 

|| ೩೦೯ || 
ಬರಿಸುತ | ಬ್ರಾಹ್ಮಣ | ದಂಪತಿ | ಗಳನುಸ | 
ಚರಿಸಿ | ಕನಕವ | ಸ್ವಂಗಳ | ಲಿ. , 
ಪರಿಪರಿ | ಯಲಿ ಪೂ | ಜಿಸಿ ಪಾ | ದಾಂಬುಜ | 
ಕೆರಗುತ | ನರೊಳ | ಪ್ರಣೆ ಬೇ | ಡಿ . 

|| ೩೧೦ || 


೫೦೪. 


ಪಾರ್ತಿಸುಬ್ಬನ ಯಕ್ಷಗಾನಗಳು 
೧೧೨ ರಾಗ ಮಧ್ಯಮಾವತಿ. ತ್ರಿವುಡೆತಾಳ ೧ 
ಹಲವು ವಿಧದಲಿ | ನಲಿದು ಪ್ರಾರ್ಥಿಸಿ | 
ಕಲಶಕನ್ನಡಿ | ಧೂಪದಿ - | 
ಫಲಮಹಾನೈ | ವೇದ್ಯ ಪುಷ್ಪಾಂಜಲಿ ಸುಶೋಭನ | ಘೋಷದಿ - | 

ಪೂಜಿಸಿದರು || ೩೧೧ || 
ಶರಣು ಸಕಲಾ | ಭೀಷ್ಟದಾಯಕಿ | 
ಶರಣು ತ್ರಿಭುವನ | ಪಾಲಕಿ - || 
ಶರಣು ಪರ್ವತ | ರಾಜಬಾಲಕಿ | ಶರಣು ವರನೀ | ಲಾಳಕಿ 

ಶರಣು ಶರಣು || ೩೧೨ || 


ಪಂಕಜಾನನೆ ! ಪರಮಪಾವನೆ | 
ಶಂಕರಾರ್ಧಶ | ರೀರಿಣಿ | | 
ಶಂಕಚಕ್ರಗ | ದಾಬ್ಬ ಪಾಣಿ ಭ | ಯಂಕರೋಂಕಾ | ರಾತ್ಯಕಿ 

ಶರಣು ಶರಣು || ೩೧೩ || 


ವಚನ || ಇಂತೆಂದು ಬೇರೆ ಬೇರೆ ಪ್ರಾರ್ಥಿಸುತ್ತಾ ಆ ಗೋಕುಲದ ನಾರಿಯರು ದಂಪತಿ 

ಗಳಿಗೆ ಬಾಯನದಾನವನ್ನಿತ್ತು ಪಚರಿಸಿ ನವರತ್ನ ದಾರತಿಯನ್ನು ಬೆಳಗಿದರ 
ದೆಂತೆನೆ 


೧೧೩ ಡವಳಾರ, ರಾಗ ಆಂಧೋಳಿ ಅಷ್ಟ ತಾಳ ೨ ಮತ್ತು ಏಕತಾಳ ೩ 
ಶ್ರೀ ಗೌ | ರಿಗೆ ಶುಭ | ಶೋಭನ | ವೇ - | 
ನಾಗವೇ 1, ಣಿ ಸ | ದ್ಯಾ೦ಬಕಿ | ಗೆ 

|| ಪಲ್ಲವಿ || 


ಭುವನವ ನುಂಗುವೆ | ತಾನಂ | ದ | 
ಬವರಕೆ | ಮಹಿಷದಾ | ನನ ಬಂ | ದ || 
ವಿವರವ । ತಿಳಿದು ರ / ಣಾಂಗಣ | ದೊಳವನ | 
ಜನನಗ | ರಿಗೆ ಕಳು | ಹಿದವಳಿ | ಗೆ 


||| ಅನುಪಲ್ಲವಿ || 


ಇಂದ್ರಾ | ದಿ ಸಕಲ | ದಿವಿಜನು | ತೆ | 
ಕಂದ | 1ರ್7ಾರಿವು | ನೋಮುದಿ | ತೆ1 || 


1 ರ್ಪ ವೈರಿಯ / ರಾಣಿ ಭವಾನಿಗೆ ( ಕಾ) 


೫೦೫ 


ಕೃಷ್ಣ ಚರಿತೆ 


|| ೩೧೪ || 


ಚಂದಿರ | ವದನೆಗೆ | ಚಾರುಚ | ರಿತ್ರೆಗೆ | 
ಸುಂದರ | ರೂಪ ಮ | ಹೇಶ್ವರಿ | ಗೆ 
ಧರೆಯೊಳು | ಕೊಲ್ಲಾ ! ಪುರದೊಳ | ಗೆ | 
ಸ್ಥಿರವಾಗಿ | ಭಕ್ತರ | ಪೊರೆವಳಿ | 7 || 
ಕರಿಮುಖ | ಜನನಿಗೆ | ಕಲಕಿರ | ವಾಣಿಗೆ || 
ತರುಣಿ ಮು | ಕಾಂಬೆ ಕ | ನಕಬೊಂಬೆ | ಗೆ 


|| ೩೧೫ || 


ಗಜಮುಖ | ಜನನಿ ಮ | ಹೇಶ್ವರಿ | - | 
ಭುಜಬಲ | ಯುತೆ 'ಹಿಮ | ಗಿರಿತನ | ಯೆ || 
ಭಜಿಸಿದೆ | ವೈ ನಿನ್ನಯ ಪಾ | ದನ ಪಂ | 
ಕಜನಾ | ಭನ ಕರು | ಣಿಸು ನಮ | ಗೆ 


|| ೩೧೬ || 


೧೧೪ ರಾಗ ಆಹೇರಿ - ಏಕತಾಳ ೪ 
ಹೂವ ಕೊ | ಡೇ ಗೌರಿ | ಹೂವ ಕೊ | ಡೆಸತ್ಯ | 
ಭಾವೆಯ ರ | ಮಣನೆನ್ನ | ನಾಳುವಾತ | ನಾಗುವಂತೆ || ಪಲ್ಲವಿ || 
ಎನ್ನ ಮನ | ದಭೀಷ್ಟಂಗ | ಳನ್ನು ನೀ ಪಾ | ಲಿಸಿದರೆ | 
ಹೊನ್ನಗೋಪು| ರಕ್ಕೆ ಕಲಶ | ವನ್ನು ಸಲಿಸು | ವೆ - || 
ಚಿನ್ನದ ತೋ | ರಣವ ಕಟ್ಟ | ಮುತ್ತಿನ ಚ | ಪ್ರರವನಿಕ್ಕಿ | 
ಹನ್ನೊಂದು ನವ | ಮಿಯುಪವಾಸ | ವನ್ನು ನಾಳೆ | ನೀ ಬಲಗೈಯ || ೩೧೭ || 
ಪುಂಡರೀಕ | ನೇತ್ರನೆನ್ನ | ಗಂಡನಾಗಿ | ದ್ದರೆ ನಿನ್ನ || 
ಮಂಡೆಗೆ ರ | ತೃದ ಮಕುಟ | ಕೊಂಡಿರಿಸು | ವೆ - 11 
ದುಂಡಮಲ್ಲಿ | ಗೆ ಸುವರ್ಣ | ಕೆಂಡಸಂಪಿ | ಗೆಯ ಮುಡಿಸಿ | 
ಮಂಡಲಾರ್ಧ | ದುಪವಾಸ ಕೈ | ಗೊಂಡು ನಾ ಜಾ | ಗರನ ಮಾಳೆ || ೩೧೮ || 


1 ಕಂದ || ಗಜಮುಖಜನನಿ ಮಹೇಶ್ವರಿ 

ಭುಬಲಗಿರಿಜಾತೆ ನಿನ್ನ ಮಂಗಲ ಪಾದಾಂ 
ಬುಜವ , , , ನಂಬಿದೆವು ಪಂ . 
ಕಜಾಕ್ಷಿ ಪತಿಯಾಗುವಂತೆ ಪಾಲಿಸು ವರನಂ || ( ಓ ). 


2 ಗಿರಿರಾಜ ( ಕಾ ) . 


೫೦೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೧೧೫ ಕಂದಪದ್ಯ 
ಮಾಧವನಾಗಲಿ ಪತಿಯೆಂ 
ಬಾ ದೇವಿಯ ಬೀಳುಗೊಂಡು ಮುಂದಲ್ಲಿಂದಂ | 
ಪೋದರು ಯಮುನೆಯ ತಡಿಗಂ 
ಕ್ಕೊ ದರು ನನಕುಂಜದೊಳಗೆ ಫಲಪುಷ್ಪಗಳಂ 


|| ೩೧೯ || 


|| ಪಲ್ಲವಿ | | 


2 


|| ೩೨೦ || 


೧೧೬ ರಾಗ ದೇಶಿ ಕಾಪಿ - ಅಷ್ಟ ತಾಳ ೧ 
ಮಿಂದು ಪೋ | ಗುವನಾವು | ಮನೆಗೆ ಇಲ್ಲಿ | 
ಬಂದು ಬ | ಹಳ ಹೊತ್ತಾ | ಯಿತು 1ಬಿಸಿ | ಲೊಳಗೆ 
ಉಟ್ಟ ಸೀ | ರೆಗಳ ಬಿ | ಔರಿಸಿ ಅಳ | 
ನಟ್ಟ ಕು | ಪ್ಪಸದಿ ಚಿ | ಗಳ ಕ | ದ್ವಿರಿಸಿ || 
ಕಟ್ಟಿದ | ಮುಡಿಯ ಸ | ಡಿಲಿಸಿ | ನೀರಿ | 
ಗೊಟ್ಟಾಗಿ | ಇಳಿದೀಸಿ | ದರು ಧಡ | ಧಡಿಸಿ 
ಕಂಕಣ | ಗಳು ಫಿಲಿ | ರೆನುತ | ಗಂಧ | 
ಕುಂಕುಮ | ಪರಿಮಳಂ | ಗಳನು ತೊ | ಳೆಯುತ || 
ಸೋಂಕಿದ | ಕೆಸರನೊ | ರಸುತ | ಹರಿ | 
ಣಾಂಕನ | ದನೆಯರೊ | ಬ್ಲೊಬ್ಬರೆ | ಳೆಯುತ 
ಜಲಕ್ರೀಡೆ| ಯೊಳಗಿದ್ದ 1 ಕಿಲ್ಲ | - ತಂತ | 
ಮೊಳಗೊಬ್ಬ 1 ರೊಬ್ಬರು | ಮುಳುಗೇಳು / ತೆಲ್ಲ || 
ನಳಿನದೊ | ಯ್ಯಾರ ! ಪೋಲ್ವ - ಚೆಲ್ವ | 
ಲಲನೆಯ | ರೆಲ್ಲ ನೋ 1 ಡಿದ ಸಿರಿ | ನ . 


|| ೩೨೧ || 


|| ೩೨೨ || 


೧೧೭ . ಭಾಮಿನಿಷಟ್ನದಿ 


4 


. 


ಬಾಲೆಯರು ತಮತಮಗೆಸೊಗಸಿಲಿ 
ಮೇಲೆ ಚೆಲ್ಲುವುದಕಗಳ ಬಿರು 

ಗಾಳಿಯಂದದೊಳೆದ್ದು ಧುಮ್ಮಿಕ್ಕುವರು ಜಲದೊಳಗೆ | 
1 ಜಳದೊ ( ಓ, ಕಾ ) 2 ಬಟ್ಟಬಲೆಗಳ | ಹೊಳೆಸಿ -( ಕಾ) 
3 ದಡದಿಂದ ( ಕಾ ) . 


೫೦೭ 


ಕೃಷ್ಣ ಚರಿತೆ 


2 


|| ೩೨೩ || 


ಆಳ1 ಸರಿ ಮರನೇರಿ ಲಂಘಿಸಿ 
'ಸೂಳನಿಡುತೊಬ್ಬೊಬ್ಬರಳುಕದೆ 
ಆಳುವರು ಘಟಕಾಪ್ರಮಾಣದೊಳಾ ಜಲಾಂತರದಿ 
ಅಡುತಿರಲಾ ಸಮಯದೊಳಗದ 
ನೋಡುತಿದ್ದನು ಕೃಷ್ಣನಿಗದಿರ 
ಕೂಡಲಿದುವೇ ಸಮಯವೆನುತಿತ್ಸೆ ತಂದನಾ ಕಣಕೆ | 
ಗಾಡದಿಂದೊಟ್ಟಿದ್ದ ಸೀರೆಯ 
ಮೋಡಿಯಿಂದಲಿ ತೆಗೆದು ನಲಿನಲಿ 
ದಾಡಿ ಕಡಹದ ನರವನೇರಿದ ನಿಮಿಷಮಾತ್ರದಲಿ 


|| ೩೨೪ || 


೧೧೮ ಕಂದಪದ್ಯ 
ಸೀರೆಯ ನೊಯ್ತುದ ಕಂಡಾ 
ನಾರಿಯರಾರೆಂದು ತಿಳಿಯದಿರೆ ಲಜ್ಜಿ ಸುತಂ | 
ಭೋರೆಂದೆನುತೆಲ್ಲರು ಬಾ 
ಯಾರುತ ಕೂಕೂಕುವೆಂದು ಕೂಗಿದರಾಗಳ್ 


|| ೩೨೫ || 


|| ೩೨೬ || 


೧೧೯ ರಾಗ ಮೋಹನ - ಅಷ್ಟ ತಾಳ ೨ 
ಗೋಪಸ್ತ್ರೀಯರು 

ಕುಕ್ಕೂ , | ಕೂ ಎಂದು | ಕೂಗಿಡೆ | ಸತಿಯರು || 
ದಿಕ್ಕೆಲ್ಲ | ಕೇಳಿತು ! ಕುಕ್ಕೂ | ಕೂ - | | 
ಅಕ್ಕೋ ಮ | ಕ್ಕೊ ಮ / ರಕ್ಕೇರ | ದಿರು ಬೊನ್ನು | 
ರಕ್ಕಸ | ನೈದನೆ | ಕುಕ್ಕೂ , ಕೂ . 
ಕೊಲುವನು | ದನುಜ ಸಾ | ಯಲುಬೇಡ | ಮರದಿಂದ | 
ಇಳಿಯಯ್ಯ | ಶ್ರೀಕೃಷ್ಣ | ಕುಕ್ಕೂ | ಕೂ - || 
ಮೆಲುವನು | ಬೇತಾಳ | ಬ್ರಹ್ಮರಾ | ಕ್ಷಸನಿಪ್ಪ | 
ಸ್ಥಳವಯ್ಯ | ಇದು ತಿಳಿ | ಕುಕ್ಕೂ | ಕೂ 
ಸೀರೆಯ |ನೊರೆ| ಶ್ರೀಕೃಷ್ಣ ! ನಿನಗಿಂಥ || 

ರವಿ | ದೈಯದೇಕೊ | ಕುಕ್ಕ | ಕೂ || 


|| ೩೨೭ || 


1 ಪರಿವದನೇ ( ಕಾ ) 2 ಸೋಲ( ಕಾ ) 3 ತಿಳಿತಂದನಾಸ್ಥಳ ( ಕಾ ) 


೫೦೮ 


|| ೩೨೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸೋರೆಯ | ಮೊಸರ್ಬೇಣೆ | ಸೂರೆಯ | ಮಾಳ ವಿ | 
ಚಾರವಿ | ದಲ್ಲಯ್ಯ | ಕುಕ್ಕೂ | ಕೂ 
ಅಂಬರ | ಗಳನೊಯ್ತು | ದುಚಿತವೆ | ನಿನಗೆ ಪೀ | 
ತಾಂಬರ | ಧಾರಿಯೆ | ಕೂಕ್ಕೂ | ಕ || 
ಶಂಬರ | ವೈರಿಯ | ಜನಕ ಈ | ಬಗೆಯಲ್ಲಿ | 
ಡೊಂಬಿಯೇ 1 ಳುವುದಯ್ಯ | ಕುಕ್ಕೂ | ಕೂ 
ಮನೆ ಮನೆ | ಗೈ ತಂದು | ಕೆನೆಮೊಸ | ರನೆ ತಿಂದು | 
ಜುಣುಗಾಡಿ | ದಂತಲ್ಲ | ಕುಕ್ಕೂ ! ಕೂ - || 
ಮನೆಯವ | ರಿದ ಕೇಳಿ | ದರೆ ನಿನ್ನ ! ಎಳೆದು|| 
ದಣಿಸಿ ದಂ | ಡಿಸುವರು ! ಕುಕ್ಕೂ | ಕೂ 


|| ೩೨೯ || 


|| ೩೩೦ || 


|| ೩೩೧ || 


ಮಕೂ | ರ್ಮ ವರಾಹ | ನರಸಿಂಹ | ನಾದ ಶ್ರೀ | 
ಚಿತ್ರಜ | ನಯ್ಯನೆ| ಕುಕ್ಕೂ | ಕ || 
ಮತ್ತೆ ನಾ | ಮನನಾದ | ಕ್ಷತ್ರಿಯ / ರನು ಕೊಂದ | 
ಉತ್ತಮ | ರಾಮನೆ | ಕುಕ್ಕೂ | ಕೂ 
ಹೊಡೆದಂಥ | ಮಳೆಗಳ | ದಿನ ಗೋವ| ರ್ಧನವನ್ನು || 
ಕೊಡೆ ಮಾಡಿ | ದವನಿಗೆ | ಕುಕ್ಕೂ | ಕ || 
ಮಡದಿಯ / ವ್ರತವನ್ನು | ಕೆಡಿಸಿ ವಾ | ಜಿಯನೇರಿ | 
ನಡೆದ ನಾ | ರಾಯಣ | ಕುಕ್ಕೂ | ಕೂ 


|| ೩೩೨ || 


ವಸನಂಗ | ಳನು ಕದ್ದ | ವಸುದೇವ | ನಣುಗನೆ | 
ವಶನಾದೆ | ವೈ ನಿನ್ನ | ಕುಕ್ಕ | ಕೂ - || 
ವಸುಧೆಯೊ | ಳಗೆ ಕಣ | ಪುರದ ಗೋ | ಪಾಲನ | 
ಬಿಸರುಹ | ಚರಣಕ್ಕೆ | ಕುಕ್ಕೂ | ಕೂ 


| ೩೩೩ || 


೧೨೦ ಕಂದಪದ್ಯ 


ಅಂಬುಜವದನೆಯರಿನಿತತಿ 
ಸಂಭ್ರಮದಿಂ ಕೂಗೆ ಕೇಳು ನಸುನುಗುತಾಗಂ || 


ಕೃಷ್ಣ ಚರಿತೆ 


೫೦೯ 


ಶಂಬರಮರ್ದನಪಿತನಂ | 
ದಂಬುಜವದನೆಯರ ನೋಡಿ ನಗುತಿಂತೆಂದಂ 


|| ೩೩೪ || 


೧೨೧ ರಾಗ ಫರಜು. .ಏಕತಾಳ ೩ 


ಕಷ - 
4 . 


ಮರುಳುಗ | ಳಾದಿರೇ ನಿ | ರೇ , ನೀ | ನೆಲ್ಲ ಹುಚ್ಚು ! 
ಮರುಳುಗ | ಳಾದಿರೇ ನಿ | 6 || 
ಮರುಳುಗ | ಳಾದಿರೇನೆ |, ಕೆರೆಯಲ್ಲಿ 1 ನಿಂತುಕೊಂಡು | 
1ತಿರವಳಿ | ದವರಂತೆ |, ಮೊರೆಯಿಟ್ಟು | ಮರುಗುವರೆ || ಪಲ್ಲವಿ || 
ಬ್ರಹ್ಮರ| ಕಸ ತಿಂದ | ಡೆನ್ನನ| ರಿಗೆ ಕುಂದು | 
ಉಮ್ಮಳಿ| ಸುತ ನೀವು| ಸುಮ್ಮನೆ ಕರೆವುದೇಕೆ || ೩೩೫ || 
ಸತ್ಯ - ವು | ಇವರೊಳ್ ನಿ | ಮಿತ್ಯನ| ಕೇಳಿಕೊಳ್ಳಿ | 
ಮತ್ತಾವು| ದಕ್ಕೂ ಈಗ | ಚಿತ್ತೈಸಿ| ಮನೆಗೆ ಬೇಗ || ೩೩೬ || 
ಕಾಣಲಿ | ಲ್ಲ ನಾನೆಂದು | ಆಣೆ, ಯ | ಕೊಡುವೆ ನಿನ್ನ | 
ಜಾಣೆಯ / ರೆನ್ನ ಕಳವ | ಕಾಣಿಸಿ| ಕೊಡಿರೆ ಗೆಲವ || ೩೩೭ || 
ಧರೆಯೊ , ಳು | ಕಣ್ಯಪುರದ | ಕರುಣಿಗೋ 1 ಪಾಲಕೃಷ್ಣನ | 
ಬರಿದೆ, ದೂ | ರುವದೇಕೆ | ಮರುಳುಹನ್ನು ಕಳಿರ ಜೋಕೆ || ೩೩೮ || 


- ೧೨೨ ರಾಗ ಕಾಂಭೋಜಿ _ ಏಕತಾಳ ೪ 
ಗೋಪಸ್ತ್ರೀಯರು 

ಅರಿಯದೆ ಮೇ | ಸಹೊದೆವು | ಮರಿಯಾದೆ ಕೆ | ಡಿಸದಿರು | 
ಅರವಿಂದ ನೇ | ತ್ರ ಬೇಡುವೆವು ! ಸೆರಗೊಡ್ಡಿನಿ | - || 


- 


೧ 


೧೧ 


ಬರಿದೆ ಬೇಡಿ | ಕೊಂಬುದೇನು | ಅರಿಯೆ ನಿನ್ನ | ವಸ್ತ್ರಗಳನ್ನು | 
ತರವಲ್ಲ ನಿ | ನ್ನು ಕಣ್ಣಾಣೆ | ತರುಣಿಯರಿ | - 

|| ೩೩೯ || 


ಗೋ 


ಕಾಣಿಸಿಕೊಂ | ಡಂಥದಕ್ಕು | ಆಣೆಭಾಷೆ | ಕೊಡುವ ಠಕ್ಕು | 
ಜಾಣತನವ | ಬಿಟ್ಟು ಕೊಡಿಸೊ | ಮಾನವಸ್ತ್ರ 1 ವ || 


1 ಶಿರವ ಹೊ ( ಕಾ ) 


೫೧o 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕ 


ಎ 


ಏನನೆಂಬೆ | ನಿಂಥ ನುಡಿಯ | ಮಾನಿನಿಯ | ರೆಂದಮೇಲೆ| 
ಜಾಣೇರು ನೀ | ನೆನ್ನ ಕಳವ | ಕಾಣಿಸಿಕೊಡಿ | - 


|| ೩೪೦ || 


ಗೋ 


ಹಾಸಿಯರಾ | ವಾದೆನಯ್ಯ ! ವಸನವ ನೀ | ಡೊ ದನ್ನು ಯ್ಯ | 
ಲೇಸಲ್ಲ ಬಳ | ಲಿಸುವದು ನಿ ! ಲಾಸ ಶ್ರೀ ಕೃ ! ಪ್ಲ - || 


ಹಾಸಿಯರಾ | ಗಿರುವದತಿ | ಹೇಸಿಕೆ ನಿಂ 1 ಮನೆಗಳಲ್ಲಿ | 
ಸಾಸಿರ ಸೀ | ರೆಗಳಿಲ್ಲವೆ | ಏ ಸುದತಿಯ / ರೆ 


|| ೩೪೧ || 


ಗೋ 


ಅಂಬುಧಿಯೊ | ಳಾಡುವ ದಿ | ಗಂಬರೆಯ | ರಾವು ಮನೆಗೆ | 
ಬೆಂಬಿಡದ್ದೆ | ದುವದೆಂತು | ಅಂಬುಜವದ | ನ || 


GL 


2ಜಿ 


- 


ಕುಂಭಸಿಯೊ | ಗಚ್ಚರಿಯ ವೆಂಬುದ ಕೇ | ೮ ವೀಪರಿಯ | 
ರಂಭೆಯರ್ಬ | ತಲೆಮಾವ | ಸಂಭ್ರಮವುಂ | ಟಿ 


|| ೩೪೨ || 


ಸೀರೆಗಳ | ಕೊಡದಿದ್ದರೆ | ದೂರುವೆವು | ಗೋಪಿಯೊಡನೆ | 
ಸಾರವಲ್ಲ | ಎಲವೊ ಕೇಳೆ ! ನೀರಜನಯ | ನ | 


ಊರ ತಳವಾ | ರರೊಳು ದೂರ | ಪೇಳಲವರು | ಎನ್ನ ಸದ್ರಿ | 
ಚಾರವ ಮಾ | ಆರು ತೆರಳಿ 1 ನೀರೆಯರೆ ! . . || ೩೪೩ || 


ಗೋ 


ಪಾಳುಮಾಡ | ಬೇಡವಯ್ಯ | ಪೇಳ್ವುದ ಕೇ ! ಲೈವು ದಮ್ಮಯ್ಯ | 
ಕಾಲಿಗೆ ಬೀ | ಲೈವು ಈಗ | ಪಾಲಿಸೊ ಬೇ | ಗ … || 


ಕಾಲಿಗೆ ಬೀ | ಳುವದೇಕೆ| ಬಾಲೆಯರೆ ನೀ | ರಿಂದ ನೀವು| 
ಮೇಲೆ ಬನ್ನಿ | ಕೊಡುವೆ ನಿನ್ನ | ಸೀರೆಗಳನೆ | .. 


|| ೩೪೪ || 


ಗೋ 


ಎಂದ ಮಾತ | ಕೇಳಿ ಮದನ | ಮುಂದಿರನ | ಮರೆಗೊಳ್ಳುತ್ಯ | 
ಬಂದರಾಗ | ದಡವೇರಿ ನೀ | ರಿಂದೆಲ್ಲರೆ | ದ್ದು - | | 
ಇಂದಿರೆಯ | ರಮಣ ಕೇಳು | ಇನ್ನಾದರು | ದಯೆಯ ಮಾಡು | 
ಬಂದೆನಲ್ಲ | ದಡವ ಹತ್ತಿ | ಕಂದರ್ಪಜನ | ಕ – || ೩೪೫ || 


೫೧೧ 


ಕೃಷ್ಣ ಚರಿತೆ 


ಬತ್ತಲೆ ಕೋಳ | ವಿಳಿದ ಪ್ರಾಯ ! ಶಿತವಾಗಿ! | ನೀವು ಸುರರ್ಗೆ | 
ಭಕ್ತಿಯಿಂದ | ನಮಿಸಿಕೊಡುವೆ | ಸುತ್ತುವಸ್ತ್ರ | ನ || 


ಗೋ 


ಮಡದಿಯರು | ತಮ್ಮ ತಮ್ಮ | ಜಡೆಯ ಬಿಚ್ಚಿ | ಪಸರಿಸುತ್ತ | 
ಒಡನೆ ಮುಗಿದ | ರೊಂದೇಕೈಯ | ಬಿಡದೆ ನಾಚು | || ೩೪೬ || 


ಒಂದು ಕೈಯ | ಮುಗಿವರೆ ದೇ | ವೇಂದ್ರಮುಖ್ಯ | ದೇವರ್ಕಳಿಗೆ | 
ಚಂದನಲ್ಲ | ಎರಡು ಕೈಗ | ಳಿಂದ ಮುಗಿಯಿ | ರೆ || ೩೪೭ || 


ಗೋ 


ಮಾರನ ಮಂ | ದಿರಕೆ ತೊಡೆಯ | ಸೇರಿಸುತ್ತ | ಮುಚ್ಚಿಕೊಂಡು | 
ಬೇರೆ ಬೇರೆ | ಎರಡು ಕೈಯ | ತೋರಿ ಮುಗಿದ | ರುಮ್ || 


೩ 


೧ 


ಧಾರಿಣಿಯೊಳು| ಕಣ್ಯಪುರದ | ಶ್ರೀರಂಗ ಗೋ | ಪಾಲನೆಂದ | 
ತೋರಿಸಿ ಸೀ | ರೆಯ ಗುರುತ | ನಾರಿಯರೆ ನಿ | - || ೩೪೮ || 


೧೨೩ ರಾಗ ಕೇದಾರಗೌಳ - ಅಷ್ಟ ತಾಳ ೧ . 


ಗೋ 


|| ೩೪೯ || 


ಅಂಗಜ | ಜನಕ ಕೇ | ಭಾನುಟ್ಟ | ಸೀರೆ ಕು | 
ರಂಗಶಾ | ವಕದ ಬ | - || 
ಹೊಂಗೇದ | ಗೆಸಳಿನ | ತರಕುಪ್ಪ | ಸವ ದೇವೋ | 
ತುಂಗನೀ | ದಯಮಾ, | ಡೊ 
ಇಂದ್ರಾದಿ | ಗುರುಸೇವ್ಯ | ಇಭರಾಜ | ವರದ ಶ್ರೀ | 
ಚಂದ್ರಶೇ | ಖರನಪ್ರಿಯ || 
ಚಂದ್ರಕಾ | ವಿಯ ಸೀರೆ | ಚಂದದ | ರವಕೆ ಗೋ | 
ನಿಂದ ನೀ | ದಯವ ಮಾ ಡೊ 
ನಗಧರ | ನಾರಾ , | ಯಣ ದೇವ | ನಾನುಟ್ಟ | 
ಪಗಡೆ | ಇದು ಪಾಲಿ | ಸೊ 


|| ೩೫೦ || 


|| ೩೫೧ || 


1 ಉದಕಕಿಳಿದುದಕೆ ಪ್ರಾಯಶ್ಚಿತ್ತವುಂಟು ( ಕಾ ) 
3 ಗೆರಕವಾಗಿರುವ ( ಕಾ ) 


2 ಲೋಚನ ( ಕಾ ) . 


೫೧೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಶ್ರೀಲೋಲ| ಪರನು ಕಪಾಳು | ದಾ | ನವ ಶಿಶು | 
ಪಾಲನ | ರ್ದನನೆ ಬೇಗ || 
ಶಾಲೆಯ | ದಕೊ ಬಲ | ಗಡೆಯೊಳ | ಗಿಹುದು ಗೋ | 
ಸಾಲ ನೀ | ದಯಪಾಲಿ | ಸೊt 


|| ೩೫೨ || 


೧೨೪ ರಾಗ ಆನಂದಭೈರವಿ. ಅಷ್ಟ ತಾಳ ೧ 
ಪನ್ನಗಾರಿ | ಧ್ವಜನೆ ಕೇ | ಳೆನ್ನ ವಸ್ತ್ರ | ದಂದವನ್ನು | 
ಸ್ವರ್ಣದ ರೇ | ಖೆ ಸುತ್ತಲು | ಮೆರೆವುದು - ಮಿಂಚು | ತಿರುವುದು || ೩೫೩ || 
ಹಳ್ಳಿಯನ | 242ಲ್ಲ ನಾನು | ಹರ್ಷದಿಂದ | ಉತಟ್ಟಂಥಾದ್ದು | 
ಬೆಳ್ಳಿಯ ಕಂ | ಬಿಯ ಸೀರೆ| ಲಾಲಿಸೊ | ಬೇಗ | ಪಾಲಿಸೊ || ೩೫೪ H 
ಅಚ್ಯುತಾನಂ | ತ ಗೋವಿಂದ | ಅರಮನೆ | ಯೊಳಗಿಂದ | 
ಮೆಚ್ಚಿ, ಕೊ | ಟ್ರಂಥ ಸೀರೆ | ತೋರಯ್ಯ ! ಕೈಯೊಳ್ | ತಾರಯ್ಯ || ೩೫೫ || 
ಬಾಲೆಯರ | ನೆಲ್ಲ ಕರೆದು 1 ಶಾಲೆಗಳ | ಕೊಟ್ರನರಿದು | 
ಲೀಲೆಯಿಂದ | ಉಟ್ಟುಕೊಂಡು / ಮೆರೆದರು ಸುಖ | ನೆರೆದರು || ೩೫೬ || 
ಭಾಳ ಹೊ | ತಾಯಿ ತಿಂದು | ಜಲದೊಳಾ| ಡುತ ನಿಂದು | 
ತಾಳಿದರೆ | ಬೈವರೆನ್ನು ಹಿರಿಯರು ಮನೆ | ಕಿರಿಯರು || ೩೫೭ || 


ಮರದ ಮೇಲಿಂ | ದಿಳಿದು ಕಣ್ಣ | ಪುರದ ಶ್ರೀ ಗೋ | ಪಾಲಕೃಷ್ಣ | 
ನೆರೆದ ಗೊಲ್ಲ | ಹೆಂಗಳೆಲ್ಲ 1 ನೋಡಿದ ಒಡ | ಗೂಡಿದ 


|| ೩೫೮ || 


೧೨೫ ವಾರ್ಧಿಕಷಟ್ನದಿ 
ಹರಿಯು ಈ ತೆರದಿ ಯಮುನಾನದಿಯ ತೀರದೊಳು 
ತರುಣಿಯರನೊಡಗೂಡಿ ಸಂಗಡನೆ ಗೋಕುಲಕೆ 
ತೆರಳಿ ನಡೆತಂದು ಸುಖದಿಂದಿರ್ದನೆಂಬಲ್ಲಿ ಸಂಧಿ ಸಂಪೂರ್ಣವಾಯು | 
ಅರಿತು ಪೇಳುವ ಕೇಳ ಪುಣ್ಯವಂತರ ಸಕಲ 
ದುರಿತನುಂ ಪರಿಹರಿಸಿ ಕರುಣದಿಂ ಕಣ್ಯಪುರ 
ವರದ ಶ್ರೀ ಗೋಪಾಲಕೃಷ್ಣ ರಾಧಾರಮಣ ಪಾಲಿಸುವನನುಗಾಲವೂ || ೩೫೯ || 


[ ದದ ಪಾಲಿಸೊ ಪರಮ ಕೃಪಾಳು ( ಕಾ ) 2 ಳಂತ ( ಕಾ ) 3 ಪೌರುಷದಿಂದು ( ಕಾ) 


ಐರಾವತ 

ಪ್ರಸಂಗದ ಕಥಾಸಾರ 
ಪಾಂಡುಪುತ್ರರನ್ನು ಇಂದ್ರಪ್ರಸ್ಥದಲ್ಲಿ ನೆಲೆಗೊಳಿಸಿ ಧೃತರಾಷ್ಟ್ರನು ತನ್ನ ನೂರೊಂದು 
ಮಕ್ಕಳೊಡನೆ ಹಸ್ತಿನಾಪುರದಲ್ಲಿ ಆಳುತ್ತಿರಲಾಗಿ ಒಂದಾನೊಂದು ದಿನ ವೇದವ್ಯಾಸ 
ಮಹರ್ಷಿಯು ಧೃತರಾಷ್ಟ್ರ ನಲ್ಲಿಗೆ ಬಂದು ಗಾಂಧಾರಿಯೊಡನೆ , ಮಣ್ಣಿನಾನೆಯನ್ನು ಮಾಡಿ 
ಗಜಗೌರೀ ಪೂಜಾವ್ರತವನ್ನಾಚರಿಸುವುದು ಶ್ರೇಯಸ್ಕರವೆಂದು ಉಪದೇಶಿಸುತ್ತಾನೆ. ಆ 
ಪ್ರಕಾರ ಕೌರವರಲ್ಲಿ ಮಹಾ ಸಂಭ್ರಮದಿಂದ ' ಗಜನೋಹಿ' ನಡೆಯಿತೆಂಬ ವರ್ತಮಾನವು; 
ಅಲ್ಲಿಂದ ದಾನ ದಕ್ಷಿಣೆಗಳನ್ನು ಸ್ವೀಕರಿಸಿ ಹಿಂದಿರುಗಿಬರುತ್ತಿದ್ದ ವಿಪ್ರರ ಮುಖದಿಂದ ಪಾಂಡ 
ವರ ತಾಯಿಯಾದ ಕುಂತೀದೇವಿಗೆ ತಿಳಿದುಬರುವುದು. ಈ ಸಮಾರಂಭಕ್ಕೆ ಗಾಂಧಾರಿಯು 
ತನ್ನನ್ನು ಕರೆಯದೆ ಅವಮಾನಿಸಿದಳೆಂದು ಕುಂತಿಯು ತೀವ್ರವಾದ ಮನೋವೇದನೆಯಿಂದ 
ಪರಿತಪಿಸುವಳು. ತಾಯಿಯ ಮರುಕವನ್ನು ಕಂಡ ಅರ್ಜುನನು , ಕೌರವರು ಮಾಡಿದ ಈ 
ಅವಮಾನಕ್ಕೆ ಪ್ರತಿಯಾಗಿ ಇಂದ್ರನ ಐರಾವತವನ್ನೇ ಭೂಮಿಗಿಳಿಸಿ ಕುಂತಿಯ ಕೈಯಿಂದ 
ಪ್ರತ್ಯಕ್ಷ ಗಜನೋಹಿಯನ್ನು ಮಾಡಿಸುವೆನೆಂದು ಪ್ರತಿಜ್ಞೆ ಮಾಡುವುದಲ್ಲದೆ , ಕಾಮಧೇನು 
ಕಲ್ಪವೃಕ್ಷ ಸಮೇತವಾಗಿ ಸುರಗಜವನ್ನು ಕಳುಹಿಸಿಕೊಡಬೇಕೆಂದೂ , ತಪ್ಪಿದರೆ ದೇವಲೋಕ 
ನನ್ನೇ ತಾನು ಉಳಿಯಗೊಡೆನೆಂದೂ ತಂದೆಯಾದ ದೇವೇಂದ್ರನಿಗೆ ಬಾಣಮುಖೇನ 
ಪತ್ರಲೇಖವನ್ನು ಕಳುಹಿಸುವನು. 
- ಅರ್ಜುನನು ಗರ್ವದಿಂದ ಬರೆದ ಈ ಪತ್ರವನ್ನು ನೋಡಿದೇವೇಂದ್ರನು ಪ್ರಥಮತಃ 
ಕುಪಿತನಾದರೂ , ನಾರದಮುನಿ ಬಂದು ಬೋಧಿಸಿದ ಮೇಲೆಶಾಂತನಾಗಿ ಪರಿವಾರಸಹಿತ 
ಗಜೇಂದ್ರನನ್ನು ಕಳುಹಿಸಲು ಸಮ್ಮತಿಸುತ್ತಾನೆ. ಮತ್ತು ಆನೆಯು ಇಳಿದುಬರಲು ಸ್ವರ್ಗ 
ದಿಂದ ಭೂಮಿಗೆ ದಾರಿಮಾಡಿಕೊಡುವಂತೆ ಅರ್ಜುನನಿಗೆ ಮಾರುತ್ತರವನ್ನು ಬರೆದುಕಳುಹಿ 
ಸುತ್ತಾನೆ. ಆ ಪ್ರಕಾರ ದಾರಿಮಾಡುವುದಕ್ಕೆ ಉಪಾಯ ಕಾಣದ ಅರ್ಜುನನು ದ್ವಾರಾ 
ವತಿಗೆ ಹೋಗಿಶ್ರೀಕೃಷ್ಣನನ್ನು ಮರೆಹೊಕ್ಕು ಬೇಡಿಕೊಳ್ಳುತ್ತಾನೆ. ಕೃಷ್ಣ ಪರಮಾತ್ಮನು 
ಅರ್ಜುನನೊಡನೆ ಇಂದ್ರಪ್ರಸ್ಥಕ್ಕೆ ದಯಮಾಡಿಸಿ , ಶರಸಂಧಾನದ ಮೂಲಕ ಆಕಾಶದಲ್ಲಿ 
ಸೋಪಾನಮಾರ್ಗವನ್ನು ರಚಿಸುವ ಉಪಾಯವನ್ನು ಅನುಗ್ರಹಿಸುತ್ತಾನೆ. ಅದರಂತೆ 
ಅರ್ಜುನನು ರಚಿಸಿದ ' ಅಂಬರಪಥ' ದಲ್ಲಿ, ದೇವಲೋಕದ ಸಕಲ ವಸ್ತುವೈಭವಗಳೊಂದಿಗೆ 
ರಂಭೆಊರ್ವಶ್ಯಾದಿ ಸುರಸುಂದರಿಯರೇರಿದ ದೇವೇಂದ್ರನ ಮದ್ದಾನೆಯು ಇಂದ್ರಪ್ರಸ್ಥಕ್ಕೆ 
ಇಳಿದುಬರುವುದು. 


33 


೫೧೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹೀಗೆ ಅರ್ಜುನನು ಪಂಥಪೌರುಷದಿಂದ ಧರೆಗಿಳಿಸಿದ ದಿವ್ಯ ಗಜದ ಪೂಜಾ 
ಸಮಾರಂಭಕ್ಕೆ ಕೌರವರನ್ನೂ ಕರೆಯಬೇಕೆಂದು ಪಿತಾಮಹನಾದ ಭೀಷ್ಮನು ಹೇಳಿದ 
ಹಿತೋಕ್ತಿಯಂತೆ ಧರ್ಮರಾಯನು ಧೃತರಾಷ್ಟ್ರ ಭೂಪತಿಯನ್ನೂ , ಭೀಮನು ಕೌರವ 
ನನ್ನೂ ಕರೆದುಬರಲು ತೆರಳುತ್ತಾರೆ. ಕೌರವನು ಭೀಮನನ್ನು ಜರೆದಾಡಿ ಹಿಂದೆ ಕಳುಹಿ 
ಸುತ್ತಾನೆ. ಗಾಂಧಾರಿಯನ್ನು ಕರೆಯಲು ಕುಂತಿ ಹೋದಾಗ ಅವರಿಬ್ಬರೊಳಗೆ ಮತ್ಸರದ 
ಕಿಡಿ ಮಸಗಿ , ಮಾತಿನ ಖಾಡಾಖಾಡಿಯಾಗುವುದು. ಗಾಂಧಾರಿಯು ಕರೆಯನ್ನು ತಿರಸ್ಕರಿ 
ಸಲು ಕುಂತಿಯು ಸೇಡಿನಿಂದ ಹಿಂತಿರುಗಿಬಂದು ಅತ್ಯಂತ ವೈಭವದಿಂದ ಗಜಪೂಜೆಯನ್ನು 
ಮಾಡುತ್ತಾಳೆ. ಅದಾಗಲಾ ನಾನಾ ದೇಶದಿಂದ ಬಂದ ಭೂಸುರರು ಹೇರಾಳ ದಾನ 
ದಕ್ಷಿಣೆಗಳನ್ನು ಪಡೆದು ಪಾಂಡವರನ್ನು ಕೊಂಡಾಡುತ್ತಿರಲು, ಸುರನರ್ತಕಿಯರ ನಾಟ್ಯ 
ದೊಂದಿಗೆ ಬಹಳ ಸಂಭ್ರಮದಿಂದ ಗಜರಾಜನ ಮೆರವಣಿಗೆಯಾಗುವುದು. ತದನಂತರ 
ಪಾಂಡವರು, ಇದಕ್ಕೆಲ್ಲ ಕಾರಣಕರ್ತೃವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸಿ 
ಸನ್ಮಾನಿಸುವುದರೊಂದಿಗೆ, ' ಗಜನೋಹಿ' ಎಂದೂ ಕರೆಯಲ್ಪಡುವ ಈ ' ಐರಾವತ 
ಪ್ರಸಂಗ'ಕ್ಕೆ ಮಂಗಳವಾಗುವುದು. 


೫೧೫ 


ಐರಾವತ 


ಮುಖ್ಯ ಪ್ರಕರಣಗಳು 
ಗಾಂಧಾರಿಯ ಗಜನೋಹಿ 
ಕುಂತಿಯ ಸಂತಾಪ 
ಅರ್ಜುನನ ಪಂಥ 
ಇಂದ್ರನ ಅನುಗ್ರಹ 
ಗಜಪೂಜೆಯ ಸನ್ನಾಹ 
ಶ್ರೀಕೃಷ್ಣನ ಸಮಾಗಮನ 
ಐರಾವತದ ಅವತರಣ 
ಕುಂತೀಗಾಂಧಾರೀಸಂವಾದ 
ಕುಂತಿಯ ಗಜಗೌರೀಪೂಜೆ 


ಭೂಮಿಕಗಳು 
ಧೃತರಾಷ್ಟ್ರ 
ಕೌರವಾದಿಗಳು 
ವ್ಯಾಸ 
ಪಂಚಪಾಂಡವರು 
ದೇವೇಂದ್ರ 
ನಾರದಮುನಿ 
ಇಂದ್ರನ ಗಜಪಾಲಕ 
ಖಚರ (ದೇವದೂತ). 
ಬ್ರಾಹ್ಮಣರು 
ಶ್ರೀಕೃಷ್ಣ 
ಸಾತ್ಯಕಿ 

ಚಾರಕರು 
ಗಾಂಧಾರಿ 
ಕುಂತಿ 
ದೇವಸೀಯರು 
ಅಷ್ಟಮಸ್ತ್ರೀಯರು 


ಐರಾವತ 


ಗಾಂಧಾರಿಯ ಗಜನೋಹಿ 

೧ ರಾಗ ನಾಟ -ತ್ರಿವುಡೆ ತಾಳ ೧ 
ಶರಣು ಶರಣು ಸ | ದಾಶಿವಸುತ | ಶರಣು ಸುರಗಣ | ಸೇವಿತಮ್ | 
ಶರಣು ಸಕಲಾ | ಭೀಷ್ಟದಾಯಕ | ಶರಣು ಶ್ರೀ ಗಣ | ನಾಯಕ || 

ಶರಣು ಶರಣು || ೧ || 
ಕರಿವರದ ಕನು | ನೀಯರೂಪನೆ | ಕರುಣನಿಧಿ ಸುಪ್ರ | ತಾಪನೆ -- | 
ಪರಮಪಾವನ | ಪಂಕಜೇಕ್ಷಣ | ನಿರತ ಭಕ್ಷಾ 1 ಪೇಕ್ಷಣ | 

- ಶರಣು ಶರಣು || ೨ || 
ಹೇನಖಚಿತ ಕಿ | ರೀಟ ಕುಂಡಲ | ಕಾಮಿತ ಫಲ | ದಾಯಕ || 
ಭೀಮಬಲ ಹೇ | ರಂಬ ಪುಣ್ಯಸು | ನಾನು ವಿದ್ಯಾ | ಶರನಿಧಿಮ್ | 

* ಶರಣು ಶರಣು || ೩ || 
ಪಾಶ ಮೋದಕ | ಪರಶುಧರ ಫಣಿ | ಭೂಷ ಪಾರ್ವತಿ | ನಂದನ | 
ವಾಸನಾರ್ಚಿತ | ವರದ ಮಧುಪುರ | ವಾಸ ಶ್ರೀ ಗಣ | ನಾಯಕ 

ಶರಣು ಶರಣು || ೪ || 
೨ ವಾರ್ಧಿಕಷಟ್ನದಿ 
ಈ ರೀತಿಯಿಂದಿಷ್ಟ ದೇವತೆಗೆ ನಮಿಸಿನಿಂ 
ದೂರಂತೆ ಸಕಲ ಸುರರಿಗೆ ತಲೆವಾಗಿ ಸಿರಿ | 
ಶಾರದೆಯ ಕೊಂಡಾಡಿ ಹಿರಿಯರಿಂಗೆರಗಿ ಗಂಧರ್ವರಿಗೆ ಕಯ್ಯಮುಗಿದು | 
ಭಾರತಾಮೃತಶರಧಿಯೆಂಬ ಕಥೆಯೊಳಗೆ ವಿ 
ಸ್ವಾರವಾಗಿರುವ ಐರಾವತಪ್ರಸಂಗವನು 
ಧಾರಿಣಿಯೊಳರಿವಂತೆ ವರ್ಣಿಸುವೆ ಕಣ್ಯಪುರಕ್ಷಷ್ಣನ ಕಟಾಕ್ಷದಿಂದ || ೫ || 

- ೩ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ಪ್ರೀಯದಲಿ ವ | ರ್ಣಿಸಿದ ವೈಶಂ | 
ಪಾಯಮುನಿ ಭಾ | ರತದ ಕಥೆಯನು | 
ರಾಯ ಜನಮೇ | ಜಯಗೆ ಚತುರೋ 1 ಪಾಯದಿಂದ 


೫೧೮ 


|| ೭ || 


|| ೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಒಂದು ದಿನ ಭೂ | ಪಾಲ ಮುನಿಪಗೆ | 
ವಂದಿಸುತ ಬೆಸ | ಗೊಂಡನರ್ಜುನ | 
ಇಂದ್ರನಾನೆಯ | ಮಾತೆಗೋಸುಗ | ತಂದನೆಂಬ 
ಅಂದಿನಾಗನು | ವೇನೆನುವದನ | 
ಗಿಂದು ವರ್ಣಿಸ | ಬೇಕೆನಲು ಮುನಿ || 
ಮಂದಹಾಸದಿ | ನೃಪನ ಪೊಗಳು | ತಂದನಾಗ 
ಕೇಳು ಜನಮೇ | ಜಯ ಧರಿತ್ರೀ | 
ಪಾಲ ಪಾಂಡವ | ಕೌರವಾದ್ಯರು | 
ಬಾಲಕೇಳಿಯೊ | ಳಾಡುತಿರ್ದರು | ಲೀಲೆಯಿಂದ 
ಹಸ್ತಿನಾಪುರ | ದರಸ ಕೌರವ | 
ರಿತ್ರ ಪಾಂಡುಕು | ಮಾರರಿಂದ | 
ಪ್ರಸ್ಥಪುರದೊಳ | ಗಿರಲು ದಿನದಿನ | ಉತ್ಸವದೊಳು 
ನಿತ್ಯದೊಳು ಗಾಂ | ಧಾರಿ ಕುಂತಿಗೆ | 
ಮತ್ಸರದ ಬೆಳೆ | 1ಬಿತ್ತಿ ಬೆಳೆದುದು | 
ಚಿತ್ರದಲಿ ದಾ | ಯಾ ಪಾಲಿನ / ಕೃತ್ಯದಿಂದ 
ಒಂದು ದಿನ ಮೃತ| ರಾಷ್ಟ್ರ ನರಮನೆ| 
ಗೆಂದು ವೇದ | ವ್ಯಾಸಮುನಿ ನಡೆ | 
ತಂದನೆಂಬುದ 1 ಕೇಳು ನೃಪನಾ | ನಂದದಿಂದ 


e 


|| ೧೦ || 


* || ೧೧ || 


|| ೧೨ || 


(ದೃತರಾಷ್ಟ್ರನ ಒಡೋಲಗ, ವೇದವ್ಯಾಸನ ಪ್ರವೇಶ) 

೪ ಸಾಂಗತ್ಯ ; ರಾಗ ಪಂತುವರಾಳಿ ರೂಪಕತಾಳ ೧ 
ಧೃತರಾಷ್ಟ್ರ 

ಬಂದ ನು 1 ನಿಯನಿದಿ | ರ್ಗೊಂಡು ಕ | ರೆದು ತನ್ನ | 
ಮಂದಿರ | ಕೊಯ್ದು ಪ | ಚರಿಸಿ | 
ಗಾಂಧಾರಿ | ಸಹಿತಂದು | ನೃಪ ತಲೆ | ವಾಗುತ್ತಿಂ | 
ತೆಂದು ಪೇಳಿದ ಮುನಿ | ಯೊಡನೆ 


|| ೧೩ || 


1 ಮತ್ತೆ ( ಕ ) 


* * 


ಐರಾವತ 


|| ೧೪ | | 


ಮುನಿ ನಿನ್ನ | ಪಾದದ | ರ್ಶನವಾದ 1 ರಿಂದ ಪಾ | 
ವನರಾದ | ರೆನ್ನು ಪೂ / ರ್ವಜರು || 
ಘನಭಾಗ್ಯ | ನಾನಾದೆ | ನೆಂದು ಪೂ | ಜಿಸಿ ಪಾದ | 
ವನಜತೀ | ರ್ಥವ ಧರಿ | ಸಿದನು 
ಯೋಗೀಂದ್ರ | ನೀವಿತ್ತ | ಲಾಗಿ ಚಿ | ಪ್ರೈಸಿದ | 
ಆಗಮನ | ರುಹಬೇ | ಕೆಂದು || 
ರಾಗದಿಂ | ದಲಿ ಸತಿ | ಸಹಿತ ನಂ 1 ದಿಸೆ ದಯಾ | 
ಸಾಗರ | ನೊಲಿದು ವ | ರ್ಣಿಸಿದ 


|| ೧೫ || 


೫ ರಾಗ ಕಾಂಭೋಜಿ - ಏಕತಾಳ ೪ , ತಿತ್ತಿ 


ವ್ಯಾಸ 


ಸೋನಕುಲೋ | ದೈವನೆ ಬಹುನಿ | ಸೀಮ ಜಯ | ವಂತ ನಿನ್ನ | 
ನಾಮದುಚ್ಚಾ | ರಣೆಯ ಕೇಳಿ | ಕಾಮಿಸಿ ಬಂ | ದೆ || 
ಭೂಮಿಪಾಲ ವರ್ಗಕ್ಕೆಲ್ಲ ಕ್ಷೇಮವಾಗಿ ರುವದೊಂದು ! 
ನೇಮವುಂಟು | ಪೇಳೆ ನಿನ್ನ | ಕಾಮಿನಿಯೊ | ಳು 

|| ೧೬ || 
ಇತ್ತ ಕೇಳ | ನ್ಯೂ ಗಾಂಧಾರಿ | ಮೃತ್ತಿಕೆಯಾ 1 ನೆಯ ಮಾಡಿ | 
ಉತ್ತಮ ಗ | ಜನೋಹಿಯ | ಅರ್ತಿಯಿಂ ಮಾ | ಡು || 
ಮತ್ತೆ ದೇವ | ರ್ಕಳಿಗೆಲ್ಲ | ತೃಪ್ತಿಕರ | ನೆನ್ನ ಸೊಲ್ಲ| 
ಸತ್ಯವೆಂದು | ನಂಬು ಬಾಲೆ | ಉತ್ತಮಶೀ 1 ಲೆ 

|| ೧೭ || 
- ( ವ್ಯಾಸನ ನಿಷ್ಮ ಣ). 


|| ೧೮ || 


೬ ರಾಗ ಘಂಟಾರನ - ಜಂಪೆತಾಳ ೨ 
ಎಂದು ವೇ ! ದನ್ಯಾಸ| ಮಂದಿರನ | ಬೀಳ್ಕೊಂಡು | 
ಬಂದನಾ | ಶ್ರಮಕಾಗಿ | ಬಾದರಾ | ಯಣನು 
ಪೋಗಲಾ | ಮುನಿಯ | ಲಾಗಿ ಗಾಂ ಧಾರಿ ಅತಿ |... 
ಬೇಗದಲಿ / ಕರೆಸಿದಳು ! ತನ್ನ ಬಾ | ಲಕರ 

(ಕೌರವಾದಿಗಳ ಪ್ರವೇಶ) 
ಗಾಂಧಾರಿ 

ಪುತ್ರರಿರ | ಕೇಳಿರೈ | ಪುಣ್ಯಋಷಿ | ವಚನವಿದು | 
ಮೃತ್ತಿಕೆಯ / ಗಜನೋಹಿ ಮಾಡಬೇ ಕೆನಗೆ 


|| ೨೦ || 


೫೨d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಅದಕೆ ಬೇ | ಕಾದಂಥ| ಅನುಕೂಲ| ಮಾಡಿರೆಂ | 
ಬುದ ಕೇಳು | ಪೌರೋಹಿ| ತರನೆಲ್ಲ | ಕರೆಸಿ 
ಶಾಸ್ತ್ರವಿಧಿ | ಗಳ ತಿಳಿದು | ಚಿತ್ರಿಕರ | ಕೈಯಿಂದ | 
ಹಸ್ತಿಯನು | ಮಾಡಿಸಿದ | ರುತ್ಸಾಹ | ದಿಂದ 


|| ೨೧ || 


|| ೨೨ || 


|| ಪಲ್ಲವಿ || 


|| ೨೩ || 


೭ ರಾಗ ದೇಶಿ (ಕಾಪಿ) - ಅಷ್ಟ ತಾಳ ೧ 
ಅಗೆದು ತಂ | ದರು ಮಣ್ಣ | ನೋಡಿ ] ಬಹು | 
1ಲಗುಬಗೆ | ಯಿಂದ ಕೌ | ರವರೊಂದು | ಗೂಡಿ 
ಬಂಡಿ ಬಂ | ಡಿಯ ಮೇಲೆ| ಹೇರಿ - ತಮ್ಮ | | 
ಮಂಡೆಯ | ಮೇಲೆತಿಬತಿ | ಟೈಯೊಳುಂಬಿ | ತೂರಿ | | 
ತಂಡ ತಂ 1 ಡದಿ ಭಾರ | ಭಾರಿ - ಮೇಘ । 
ಮಂಡಲ | ಪರ್ಯಂತ | ಬೆಳೆದುದು | ಬೈರಿ 
ಹಿಂದೆ ನಿಂ | ದವರ ಬೆ | ನೃಷ್ಟಿ - | - ಹಿಡಿ | 
ತಂದು ಮೃ | ತ್ರಿಕೆ ಮುದ್ದೆ | ಗಳ ತುಂಬಿ 1 ಬಟ್ಟಿ || 
ಚಂದದಿ | ಹೊರಿಸಿ ತಂ | ದೊಟ್ಟಿ - 1 ಜನ | | 
ಸಂದಣಿ | ನಲಿದಾಡಿ | ಮಾಡಿದ‌ | ಬಿಟ್ಟಿ - 
ತರಿಸಿ ನು | ಣ್ಣಿನ ಆನೆ | ಮಾಡಿ - - ನನು | | 
ಸ್ಕರಿಸಿ ' ಗಾಂ | ಧಾರಿ' ಯೆ | ನ್ನು ತ ಮಾತ ನಾಡಿ || 
ಸುರಪನಾ | ನಗೆ ಸರಿ | ಮಾಡಿ.. . ಈ | 
ಪರಿ ಗಜ | ವಿರಚಿಸಿ | ದವರ ಕೊಂ | ಡಾಡಿ 


|| ೨೪ || 


|| ೨೫ || 


೮ ದ್ವಿಪದಿ 


ಕೌರವ 


| 


|| ೨೬ || 


ಕಡುಚೆಲುವಿನಾನೆಯನು ಕೌರವನು ನೋಡಿ|| 
ಉಡುಗೊರೆಯ ಕೊಡಿಸಿದನು ಉಚಿತಗಳ ಮಾಡಿ 
ಪಟ್ಟಿ ಪೀತಾಂಬರವ ಸರಳ ವಿಧವಿಧದ | 
ಪಟ್ಟಣದೊಳೆಲ್ಲ ಮೇಲ್ಪ ಟ್ಟು ಕಟ್ಟಿಸಿದ 


| ೨೭ || 


- 


1 ಬಗೆ ( ಕಾ ) 2 ಟ್ಟು ( ಕಾ , ಅ) 3 ಬು ( ಕಾ , ಅ) 4 ( ತು' ( ಓ, ಕಾ ) . 


ಐರಾವತ 


೫೨ 


|| ೨೮ || 


|| ೨೯ || 


|| ೩೦ || 


ಬಣ್ಣಗಳ ಮನೆಮನೆಗೆ ಬರೆಸಿ ಪೌಳಿಗಳ | 
ಚಿನ್ನದಲ್ಲಿ ರಚಿಸಿದರು ಚಿತ್ರ ಬೊಂಬೆಗಳ 
ಮುತ್ತುಗಳ ಸುರಿಸುರಿದು ಮುಂದೆ ಬೀದಿಯಲಿ || 
ನೆತ್ತಿಸಿದಕೋಣಗಳ ನಡೆವ ಹಾದಿಯಲಿ 
ಕೋಟಿರಥಗಳ ನಿಲಿಸಿ ಸಾಲುಸಾಲಿನಲಿ | 
ಮೀಟೆನಿಪ ಗಜತುರಗವೆರಡು ಸಾಲಿನಲಿ 
ಕೇರಿಕೇರಿಯೊಳೆಸೆಯೆ ಕುರುಜು ಮೇರ್ವೆಗಳು | 
ಚಾರುತರ ತಳಿರುತೋರಣಗಳೊಪ್ಪಿದವು 
ಈ ರೀತಿಯಿಂದ ಪಟ್ಟಣದ ಶೃಂಗರಿಸಿ | 
ಧಾರಿಣೀಪತಿಗಳಿಗೆ ಲೇಖನವ ಬರೆಸಿ 
ಚಾರಕರು ಕೊಂಡೊಯ್ಯಲಂದು ಚಂದದಲಿ | 
ಭೇರಿಗಳು ಮೊಳಗಿದವು ಬಲು ರಾಜ್ಯಗಳಲಿ 


|| ೩೧ || 


|| ೩೨ || 


|| ೩೩ || 


|| ಪಲ್ಲವಿ || 


೯ ರಾಗ ಗೌಳವಲಹರಿ - ಅಷ್ಟ ತಾಳ ೨ 
ಒಸಗೆ ರಂ | ಜಿಸಿತು ರಾ | ಜ್ಯದೊಳೆಲ್ಲ ಸುದ್ದಿ | 
ಪಸರೆ ಗಾಂ | ಧಾರಿ ಪೂ | ಜಿಸುವಳು | ಗಜವೆಂಬ | 
ಛಪ್ಪನ್ನ | ದೇಶದ | ದೊರೆಗಳು | - ನಡೆ | 
ತಪ್ಪಸಂ | ದಣಿಯೇನ| ನೆಂಬೆ ಸಂ | ಶ್ರಮದೊಳು|| 
ಒಪ್ಪುವ | ಕುದುರೆ ದಂ | ಡಿಗೆಯೊಳು - ಸಾಲಾ | 
ಗಿಪ್ಪ ಪ | ಲ್ಲಂಕಿಯೊ | ಇವರ ಭೋ ! ರಗಳೆಂಬ 


|| ೩೪ || 


(ಬೇರೆ ಬೇರೆ ರಾಜರ ಹಾಗೂ ಪುರಜನರ ಪ್ರವೇಶ) 
ಬಂದ ಬಂ | ದರಸುಗ | ಆದಿರ್ಗೊಂಡು ಕರೆ | 
ತಂದು ಮ | ೩ಸಿ ಬಿಡಾ | ರಗಳಿತ್ತು ! ನಡೆಗೊಂಡು || 
ಮುಂದು ಮುಂ | ದಾಗಿ ಭೂ ! ಸುರ ಹಿಂಡು ಬರ | 
ಲಂದು ಗಾ೦ ! ಧಾರಿ ಮಂ | ಟಪಕೆ ಬಂ | ದಳು ಯೆಂಬ 


|| ೩೫ || 


- 1 ಣೆ (* ) 


೫೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


- ೧೦ ವಾರ್ಧಿಕಷಟ್ನದಿ 
ಭೂಪಾಲ ಕೇಳಿ೦ತು ಕೌರವೇಶ್ವರನ ಪ್ರ 
ತಾಪಮಂ ಪೊಗಳಿ ತುದಿಗಾಣೆನಾ ಸಮಯದಲಿ 
ಚಾಪಲಾಂಬರಿ ಸಭಾಮಂಟಪಕೆ ಮಾರಮದಕರಿಯಂತೆ ನಡೆತಂದಳು | 
ಧೂಪ ಗುಗ್ಗುಳಕಲಶ ಕನ್ನಡಿ ಸುನೈವೇದ್ಯ 
ದೀಪ ಶ್ರೀಗಂಧ ಮಂಗಲ ಕುಂಕುಮಾಕ್ಷತೆಯೊ 
ಳಾ ಪುರವು ಫೋಯೆನಲು ವಾದ್ಯ ಸಂದಣಿಯಿಂದ ಗಜವ 

ಪೂಜಿಸುತಿರ್ದಳು || ೩೬ || 
೧೧ ಡವಳಾರ ; ರಾಗ ಆಂದೋಳಿ- ತ್ರಿವುಡತಾಳ ೧ 
ಮಡದಿಯರ ಶಿ | ರೋಮಣಿ | ಮಂಟಪ | 
ನಡುವಿಲಿ ಗಜ | ರೂಪವ | ನಿಲ್ಲಿಸಿ | 
ಪೊಡವಿಪರರ | ಸಿ, ಯ , | - || ನೊ , ಡ … ಗೊಂ - | ಡು || 
ಒಡಗೊಂಡೇ |ಶೋಭನ | ಪಾಡುತ | 
ಒಡೆಯನ ಶ್ರೀ | ಪಾ - ದ || ನೆನೆ- 1 ದ | ಳು || ೩೭ || 
ಬಾಲೆಯರ ಶಿ | ರೋಮಣಿ | ನಡೆಯಲು | 
ಕಾಲಂದುಗೆ | ರಣರಣ | ರೆನ್ನಲು | | 
ಮೇಲು, ದೀ | ವಿಗೆಯ || ಬೆಳ - 1 ಕಿ | ಲಿ || 
ಬೆಳಕಿನೊಳಾ | ಕುಂಜರ | ದೇವನ | 
ಕಾಲಿಗ, | ಕತೆ, | ಯ || ತಳಿ | ದ | ಳು || ೩೮ || 
ಗಂಧಾಕ್ಷತೆ | ಗಜರಾ | ಜನಿಗೆ, | 
ಚಂದದಿ ಪು | ಪ್ಲಾಂಜಲಿ | ಯಿಂದ, | 
ನಿಂದು, ಪ್ರಾ | ರ್ಥಿಸು, | - || ನೈವೇ | | ನಮ್ || 
ನೈವೇದ್ಯ ಸಮರ್ಪಣೆ | ಗೆಯ್ಯಲು| 
ಮಂಗಳಾ| ರತಿ, | ಯ | ಬೆ. . . | ಗ್ಯಾ – ಳು || ೩೯ || 
ಗಜಗೌರಿಯ | ಪಾದಕೆ | ನಮಿಸುತ | 
ನಿಜಭಕ್ಷಂ ಗಳನೆ ಸ | ಮರ್ಪಿಸಿ | 
ಭುಜಗ, ಭೂ | ಷಣ, 1 ನೆ || ಸ, ಲ. ಹೆಂ ದು || 
ಸಲಹೆಂದಾ | ರತಿಗಳ | ನೆತ್ತಲು | 
ದ್ವಿಜರು, ದ | ಕೋಣೆ, 1 ಗೆ || ಕುಳಿತ - | ರು || ೪೦ || 


ಐರಾವತ 


ಸಾಲಿಲಿ ಕುಳಿ | ತಿಹ ದಂ | ಪತಿಗಳ | 
ಕಾಲು ಮೋರೆ| ಕರಗಳ | ತೊಳೆದು, | 
ಮೇಲು, ನ, | ಸೃ , ಗ, | || ನುಡಿ... | ಸು | - || 
ಉಡಿಸುತ ಬಹು | ಚಿನ್ನವ | ತೊಡಿಸುತ | 
ಸಾಲು, ಬಾ | ಯನ, | ನ ||ಕೊಡಿ- 1 ಸ್ಯಾ - ಳು | | ೪೦ || 
ಮಂಗಳ ಗಜ | ಗೌರಿಗೆ | ಜಯ ಜಯ | 
ಮಂಗಳ ಶುಭ | ಕಾರಿಗೆ | ಜಯ ಜಯ | 
ಮಂಗಳ ಮೂ | ರು , ತಿ, 1 ಗೆ - || ಜಯ | ಜ - 1 ಯ || 
ಜಯ ಜಯವೆಂ | ದಾಡುತ | ಪಾಡುತ | 
ಮಂಗಳಾ| ರತಿ, | ಯ _ || ಬೆಳಗಿ ರೆ || 
ಸೋ - | ಬಾ | ನೆ . 

|| ೪೨ || 
( ಎಲ್ಲರ ನಿಷ್ಕನಣ) 

೧೨ ವಾರ್ಧಿಕಷಟ್ನದಿ 
ಧಾರಿಣೀಪತಿ ಕೇಳು ದಾನಗಳ ಕೊಟ್ಟು ಹದಿ 
ನಾರು ಸಾವಿರ ಗೋವುಗಳನ್ನು ವಿಪ್ರರಿಗೆ ಮು 
ನ್ಯೂರ ನಾಲ್ವತ್ತೈದು ಭಾರ ಕನಕನನಿತ್ಯ ನಸ್ಯಗಳಿಗೆಣಿಕೆಯಿಲ್ಲ| 
ಬೇರೆ ಬೇರೊಲಿದುಣಿಸಿ ಭಕ್ಷ ಭೋಜನಗಳಂ 
ಭೂರಿದಕ್ಷಿಣೆ ಕೊಟ್ಟುದಕ್ಕೆ ಗಡಿಮಿತಿಯಿಲ್ಲ 
ಈ ರೀತಿಯಿಂದ ನೋಹಿಯ ಸಮರ್ಪಣೆಗೆಯ್ಯ ಕುಂತಿ 

- ಭಾವಿಸುತಿರ್ದಳು || ೪೩ || 


( ಕುಂತಿಯ ಪ್ರವೇಶ, ಆಮೇಲೆ ಬ್ರಾಹ್ಮಣರು ಬರುತ್ತಿರುತ್ತಾರೆ) 
- ವಚನ | ಇಂತು ಈ ಪ್ರಕಾರವಾಗಿ ಗಾಂಧಾರಿ ಗಜನೋಹಿಯಂ ಮಾಡಿ ಧೃತರಾಷ್ಟ್ರನು 

ನೂರೊಂದು ಮಕ್ಕಳು ಸಹ ಸುಖಸಂತೋಷವಂ ಮಾಡುತ್ತಿರಲಾಗಿ , ಇತ್ತಲಾ 
ಇಂದ್ರ ಪ್ರಸ್ಥದಲ್ಲಿ ಕುಂತೀದೇವಿಯು ತನ್ನ ಅಕ್ಕ ಕರೆಸ್ಯಾಳು, ತಾನು ಹೋಗ 
ಬೇಕು ಯೆಂದು ಸರ್ವಾಂಗಶೃಂಗಾರವಾಗಿ ಹೊರಗಣ ಗೋಪುರದ ಬಾಗಿಲೊಳ್' 
ಕುಳಿತಿರಲು, ಹಸ್ತಿನಾಪುರದಿಂದ ದಕ್ಷಿಣೆಯಂ ತೆಗೆದುಕೊಂಡು ಹೋಹಂಥ 
ಬ್ರಾಹ್ಮರ ಸಮೂಹವಂ ಕಂಡು, ಅದರೊಳೊರ್ವ ಹಿರಿಯ ಭೂಸುರೋ 
ತನನಂ ಕರೆದು ಏನೆಂದು ಬೆಸಗೊಂಡಳು ಎಂದರೆ 


೫೨೪ 

ಪಾರ್ತಿಸುಬ್ಬನ ಯಕ್ಷಗಾನಗಳು 

ಕುಂತಿಯ ಸಂತಾಪ 

೧೩ ರಾಗ ಕೇದಾರಗೌಳ ಅಷ್ಟ ತಾಳ ೧ 
ಕುಂತಿ 

ಬಾರಯ್ಯ | ಭೂದೇವ | ಬಳಲುತ್ತ | ನೀವಾವ | 
ಊರಿಂದ | ಬಂದಿರ | || 
ಭೂರಿಭೋ | ಜನವೆಲ್ಲಿ | ಯಾಯಿತು | ದಕ್ಷಿಣೆ ! 
ಯಾರಾರು | ಕೊಟ್ಟರ | ಯ್ಯ 

|| ೪೪ || 
ಮೋರೆಯ | ಮೇಲೆಲ್ಲ | ಮಂಗಳಾ | ಕತೆ ಕಾಳು | 
ಯಾರದ | ನಿಟ್ಟರ | ಯ್ಯ - || 
ನೂರು ಇ | ನ್ಯೂ ರ್ಮಂದ್ಯ | ರೊಟ್ಟಾಗಿ | ತೆರಳಿದ | 
ಕಾರಣ | ವೇನಿರ | ಯ್ಯ 

|| ೪೫ || 
ಹಸ್ತಿನಾ | ಪುರದೊಳ | ಗೀಹೊತ್ತು | ಪೂಜೆಯ | 
ವರ್ತಮಾ | ನಗಳೇನ| ಯ್ಯ - || | 
ಹೊತ್ತುಕೊಂಡುಹೋಗ| ಲಾರದ | ಪರಿಯಲ್ಲಿ | 
ಕಟ್ಟಿದ | ಗಂಟೇನ | ಯ್ಯ 

|| ೪ || 
ಸುತ್ತಣ | ದೊರೆಗಳು | ತೆರಳಿಬಂ | ದವರೆಲ್ಲ | 
ಮತ್ತೆಲ್ಲಿ | ಪೋದರ | ಯ್ಯ - || 
ಪುತ್ರರು | ಬರಲಿಲ್ಲ | ದಾರಿಯೊಳ್ | ಕಂಡಿರೆ | 
ಎತ್ತಲೇ | ನಾದರ 1 ಯ್ಯ 

|| ೪೭ || 
ವಚನ | ಇಂತೆಂದು ವಿಸ್ತರದಿಂದ ಕೇಳುವಂಥ ದೇವಿಯ ಮೊಗವ ನೋಡಿ ಮಂದಹಾಸ 
ದಿಂದಾ ವಿಪ್ರೋತ್ತಮನು ಏನೆಂದನು ಎಂದರೆ 

- ೧೪ ರಾಗ ವರಾಳಿ... ಏಕತಾಳ ೩ 
ವೃದ್ಧ ಬ್ರಾಹ್ಮಣ 

- ಹಸ್ತಿನಾಪುರ | ದಿಂದ ನಾವು| ಬಂದೆವ | ನ್ನು - - ಅಲ್ಲಿ | 

ಹಸ್ತಿಪೂಜೆ | ಯ ಕಣ್ಣಾರೆ | ಕಂಡೆನ | ನಮ್ || 
ವಸ್ತು ದಾನ | ಗಳ ಬೇಡಿ | ಕೊಂಡೆವ | ನ್ನು ಒಳ್ಳೆ | | 

ಪ್ರಸ್ತದ, | ಊಟಗಳ | ಉಂಡೆವ | 
1 ಳ ಬರಹಗಳಾ ( ಕಾ ) 2 ಗ ( ಕಾ ) 3 ಗಾಗುವ ( ಕಾ ) 4 ವಾರ್ತೆಗಳುಂಟೇ ( ಅ ). 
5 ತಲೆ ( ಅ). 


|| ೪೮ || 


ಐರಾವತ 


|| ೪೯ || 


ಧರಣಿಪಾಲ | ರೆಲ್ಲ ಬಂದು | ನೆರೆದರ | ಅಲ್ಲಿ | 
ತರುಣಿಯರೆ/ ಲ್ಲರು ಕೂಡಿ| ಮೆರೆದರ | - || 
ಗಿರಿಯ ಹಾಳಿ | ತಕ್ಕೆ ಹಣ | ಸುರಿದರ | - ಧರಣೀ | 
ಸುರರೆಲ್ಲ ತೆ | ಕ್ಕೊಳ್ಳಿರೆಂದು | ಒರೆದರ | 
ಕಣ್ಣ ಪಾಪ | ನೆಲ್ಲ ತೀರಿ | ಹೋಯಿತ | - ನಮ್ಮ | 
ಪುಣ್ಯದಿಂದುಂ | ಬಷ್ಟು ಭಾಗ್ಯ | ವಾಯಿತ | ನ್ನು _ | 
ಚಿಣ್ಣರು ಗಾಂ ! ಧಾರಿ ಸಹಿತ | ಭಾಳಲ | - ಅವರ | 
ಬಣ್ಣ ದ ನಿ | ಸ್ವಾರನೇನ | ಹೇಳಲ | - 

೧೫ ರಾಗ ಘಂಟಾರನ _ ಜಂಪೆತಾಳ ೧ 
ಹೀಗೆಂದು | ವಾರ್ತೆಯನು | ಹೇಳಿ ಭೂ | ಸುರ ಕಡೆಗೆ | 
ಆಗಲೇ | ಕೈಮುಗಿದು | ಸಾಗಿದನು | ಮನೆಗೆ .. 

( ಬ್ರಾಹ್ಮಣರ ನಿಷ್ಕನಣ) 


|| ೫೦ || 


|| ೫೧ || 


ಕು೦ತಿ. 


|| ೫೨ || 


|| ೫೩ || 


ಇಂದುಧರ | ನೇ ಬಲ್ಲ | ನೆಂದು ಮರು | ಗುತ ಮನದಿ | 
ನೊಂದುಕೊಂ | ಡಳು ಕುಂತಿ | ನಂದನರ ನೆನೆದು - 
೧೬ ಸಾಂಗತ್ಯ ( ಚರಿತೆ) ; ರಾಗ ತೋಡಿ. ರೂಪಕತಾಳ ೧ 
ಅಕ್ಕನ | ನರಿಗೆ ನಾ 1 ನೇನ ಮಾ | ಡಿದೆನೊ ಶ್ರೀ || 
ಮುಕ್ಕಣ್ಣ | ಶಿವನೊಬ್ಬ 1 ಬಲ್ಲ - || 
ಮಕ್ಕಳು | ಕುಡಿವಂಥ ಹಾಲೊಳು | ವಿಷವ ತಂ | 
ದಿಕ್ಕಿ ದಂ | ತಾಯ್ತನ್ನ | ಬದುಕು 
ವಾಸಿಸಂ | ಥಗಳೆನ್ನ ಮೇಲಿದ್ದ 1 ರೇನಾಯ್ತು | 
ಲೇಸುಕ | ಟೈಗೆ ನನ್ನ | ಹೊರತೆ || 
ಏಸು ದ | ರಿದ್ರೆಯಾ | ದರು ತಂಗಿ | ಯೆಂಬಂಥ | 
ಪಾಶವಿ | ಲ್ಲದೆ ಹೋಯಿ | ತಲ್ಲ. 
ಅನ್ಯಾಯ | ಗಾರ್ತಿ ನಾ | ನಾದರೆ | ಬಿಡಲೆನ್ನ | 
ಚಿಣ್ಣರಿಂ | ದೇನ ಮಾ | ಡಿದರು || 
ಭಿನ್ನಗ 1 ಳುಂಟು ಮಾ | ಯಾದ್ಯಮ | ತ್ವರವೆಂಬು | 
ದಿನ್ನೆಂಥ | ಪಾಪಿಯೊ | ಶಿವನೆ 


|| ೫೪ || 


|| ೫೫ || 


|| ೫೬ || 


|| ೫೭ || 


|| ೫೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು. 
ದೊರೆತನ | ನವರಲ್ಲಿ | ರಾಜ್ಯ ಕೋ | ಶಗಳಲ್ಲಿ | 
ಸಿರಿ ಸೆರೆ | ಸಿಕ್ಕಿಹ | ಲಲ್ಲಿ - || | 
ಪರದೇಶಿಗ | ಳಾದರು | ಪಾಂಡು ಭೂ | ಸತಿ ಹೋದ| | 
ಮರುದಿನ | ಎನ್ನ ಬಾ | ಲಕರು . 
ಭಾವನ | ವರಿಗಂತೂ | ತಮ್ಮನ| ಸುತರೆಂಬ | 
ಭಾವವಿ | ಲ್ಲದೆಹೋಯಿ | ತಲ್ಲ - || 
ಯಾವ ಪ | ರಿಯಲಿ ನ | ಕಳ ರಕ್ಷಿ | ಸುವೆನೆಂದು | | 
ದೇವಿ ಚಿಂ ! ತಿಸುತಿರ್ದ್ದ | ಭಾಗ 

- ೧೭ ರಾಗ ಸೌರಾಷ್ಟ - ಅಷ್ಟ ತಾಳ ೧ 
ನಳಿನಿ | ಚನೆ ಬಲು | ಬಳಲುತ್ತ | ಬಾಡಿದಳ್ | 
, ಕುಂತಿ | ದೇ ) ನಿ - | - ನುಡಿ | 
ಯೊಳಗಿದ್ದ | ಪೂಸರ | ಹರಿದು ಬಿ | ಸಾಡಿದಳ್ | 
, ಕುಂತಿ |ದೇವಿ 
ಹಣೆಯ ಮೇ | ಲಿಟ್ಟ ಕುಂ | ಕುಮನಾಮ | ಒರಸಿದಳ್ | 
, ಕುಂತಿ | ದೇ - ವಿ - - ಸೊಂಟ | 
ಕೆಣೆಯಾದ | ಡಾಬು ಸೈ | ಜಣಿಗಳ | ಕಳಚಿದಳ್ | 

ಕುಂತಿ | ದೇ | ನಿ 
ಕೊರಳ ನು | ತಿನ ಹಾರ | ಹರಿದು ಬೀ | ಸಾಡಿದಳ್ | 
ಕುಂತಿ | ದೇ - ನಿ - ಎದೆ | 
ಗೆರಕನಾ | ಗಿರುವ ಕು | ಸ್ಪಸ ತೆಗೆ | ದೊಗೆದಳು | 
ಕುಂತಿ | ದೇ – 1 ವಿ 
ವಜದ | ಅರಳೋ , | ಲೆಯ ಸಂದು | ಬಿಡಿಸಿದಳ್ | 
ಕುಂತಿ | ದೇ | ವಿ - | -ಕೈಯೊ | 
ಳುಜ್ವಲಿ | ಸುವ ಹತ್ತ ಕಡಗವ | ಬಿಸುಡಿದಳ್ | 
ಕುಂತಿ | ದೇ - ವಿ 
ಕಜ್ಜಳ | ಕಣ್ಣ ನೀ | ರಲಿ ಕೆಸ | ರಾದಳು | 
ಕುಂತಿ | ದೇ | ವಿ - ಬಂದು | 
ಸೆಜ್ಜೆಯ | ಮನೆಯ ಮಂ | ಚದ ಮೇಲೆ| ಹೊರಳಿದಳ್ | 
ಕುಂತಿ | ದೇ - | ನಿ 


|| ೫೯ || 


|| ೬೦ || 


|| ೬೦ || 


|| ೬ || 


ಐರಾವತ 


೫೨೭ 


( ಪಾಂಡವರ ಪ್ರವೇಶ) 
೧೮ ಸಾಂಗತ್ಯ ; ರಾಗ ಪಂತುವರಾಳಿ....ರೂಪಕತಾಳ ೧ 
ಪಾಂಡವರು 

ಎಂದು ಚಿಂತಿಸುತಿಪ್ಪ | ಸಮಯದೊ | ಳಯ್ಯರು | 
ನಂದನ | ರೈ ತಂದ | ರಾಗ- - || 
ಮಂದಿರ | ದೊಳಗಿರ್ಪ | ಮಾತೆ ಯೆ | ಲ್ಲಿಗೆ ಪೋದ| 
ಳೆಂದು ಚಿಂ | ತಿಸುತಿರ್ದ | ರವರು... 

|| ೬೩ || 
ಎಂದೂ ನಾವ್ | ಬರುವಾಗ | ಮಿಂದು ಮ | ಡಿಯನುಟ್ಟು | 
ಚಂದದೊ | ಲಡಿಗೆಯ | ಮಾಡಿ || 
ಕಂದರು | ಣಲು ಬರ | ಲಿಲ್ಲವೆಂ | ದಿದಿರ್‌ನೋಳ | 
ಇಂದೇತ | ಕಿಲ್ಲ ಈ ! ಗೃಹದಿ 

|| ೬೪ || 
ಹಿತ್ತಲ | ಕಡೆಯೊಳ | ಗಿಹಳೊ ಯೆಂ | ಬುದಕಾಗಿ | 
ಮತ್ತೆ ಬಂ | ದನು ಭೀನು | ನೋಡಿ || 
ಸುತ್ತಣ | ಮನೆಯೊಳ | ಗರಸಿದ ! ರಿಲ್ಲ ಇ | 
ನೃತ್ಯ ಪೋ | ದಳೊ ಎನ್ನ | ಜನನಿ 

|| ೬೫ || 
ಅಮಾ ಅ | ಮಾಯೆಂದು | ಕೇರಿಕೇ | ರಿಯೊಳಿರ್ದ | 
ಹೆನ್ನು ಕ | ಜೋಳು ಕೇಳ | ರಾಗ | | 
ಧರ್ನುಜ | ಭೀಮಾರ್ಜು | ನರು ಮನೆ | ಯೊಳ ಹೊಕ್ಕು | 
ಸುಮ್ಮನೆ| ಕುಳಿತಿರ್ದ | ರೆಲ್ಲ 
ಸೆಜ್ಜೆಯ | ಮನೆಯಲ್ಲಿ | ನಿದ್ರೆಗೆ | ಝಳೊ ಯೆಂದು | 
ಅರ್ಜುನ | ನಡೆದು ಮ /ತೊಡನೆ _ || 
ದುರ್ಜನ | ರಿಂದ ದುಃ | ಖಿಸುವ ತಾ | ಯನು ಕಂಡು | 
ಸಜ್ಜನ | ನೆಲ್ಲ ಕೇ | ಳಿದರು 

|| ೬೭ || 
- ೧೯ ರಾಗ ಆನಂದ ಭೈರವಿ - ಆದಿತಾಳ ( ವಿಲಂಬಿತ) 
ಧರ್ಮರಾಯ 

ಏನಾಯ್ತು ತಾಯೆ ನಿನ |ಗೆಪೇ | ಆರಿ ಯಿಂದು | 
, ಏನಮಾಡಬೇಕನ್ನು ನಾ | ವು - | - || 


1 ಳಗೆ ( ಕಾ ) 


೫೨೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ನೀನೇಕೆ ಚಿಂತಿಸುತಿರು | ನೆಪೇ| ಇದಕನು | 
, ಮಾನವ ಮಾಡಬೇ | ಡ _ T – 


|| ೬೮ || 


ಹಸಿದು ಬಂದೆವು ನಾವೆ |ಲ್ಲಮ| ಧ್ಯಾಹ್ನದ | 
ಬಿಸಿಲೊಳು | ದಣಿದಿನ 1 ಮ - | - || - 
ಬಿಸಿನೀರ | ನೆರೆ ನನು | ಗೆ - ಬ | ಟೈಲನಿಟ್ಟು | 
ಮೊಸರನ್ನ | ಬಡಿಸು ತಾ | ಯೆ 1 

|| ೬೯ || 
ನಾಡಿನ ಭೂತಗ | ತುನಿ| ಮನು ಸೋ೦ಕಿ | 
ಪೀಡಿಸು ತೈದನೇನ 1 || 
'ಮೂಡಬೊನ್ನು ರಕ್ಕಸ | ಗೆ - ಹರ | ಕೆಯ ಕೊಡದೆ | 
, ಕಾಡುತ್ತಲಿಹುದೇನ | - - 

|| ೭೦ll. 
ದಾಯಾದ್ಯರ್ನನ್ನ ಕಂ | ಡು - ಸೈ | ರಿಸದತಿ | | 
ಮಾಯಮಂತ್ರ ಮಾಡಿದ | ರೊ - | - || 
ಪ್ರೀಯದ ಮನೆದೇವ | ರು – ಮ | ನಸು ನೊಂದು | 
ಕಾಯವ ದಣಿಸುವ | ರೊ - | 

|| ೭೦ || 


೨೦ ರಾಗ ಘಂಟಾರ . ಜಂಪೆತಾಳ ೧ 


ಕುಂತಿ 


|| ೭೨ || 


|| ೭೩ || 


ಅಣುಗರಾ | ಡಿದ ನುಡಿಯ | ವನಜಮುಖಿ | ಕೇಳೆ ಮ | 
ಬಣಗುಡ್ಡೆ | ವಗಳೆಲ್ಲ | ದಣಿಸಲಾ | ದಪವೇ 
ಭೂತಗಳ | ಎಡರಿಲ್ಲ | ಪ್ರೇತಗಳ | ತೊಡರಿಲ್ಲ | | 
ನೀತಿತ1 ಪ್ಪಿದ ಜನರೆ ನಡೆವ ಭೂ | ತಗಳು 
ಬಾಲಕರು | ನಿಮ್ಮೊಡನೆ ! ಹೇಳಿ ಮಾ | ಡುವದೇನು|| 
ಭಾಲಲೋ 1 ಚನನಿಟ್ಟ | ಶೂಲವಿಂ | ದೆನಗೆ 
ಚಿಣ್ಣರಿರ | ಬಳಲಿದಿರಿ | ಚಿಂತೆ ಬೇ | ರಿಲ್ಲೆನಗೆ | 
ಉಣ್ಣಿರಡಿ ! ಗೆಯ ಮಾಡಿ | ಇಂದಿನ | ಜ್ವರಕೆ 


|| ೭೪ || 


|| ೭೫ || 


1 ನು ( ಕಾ ) 2 ಕಾಯನ ಕಾಡುವದೊ ( ಕಾ , ಅ) 


ಐರಾವತ 


೨೧ ದ್ವಿಪದಿ 
ಪಾಂಡವರು 

ತಾಯ ಮಾತನು ಕೇಳಿ ತರಳರಂಜಿದರು | 
ಮಾಯಕಗಳೇನೆಂದು ಮನದಿ ನೋಡಿದರು 

|| ೭೬ || 
ಮಂಚದಲಿ ಮಲಗಿದ್ದ ಮಾತೆಯನು ನುಡಿಸಿ | 
ಚಂಚಲಿಸಬೇಡೆಂದು ನಿಜದೊಳೊಡಬಡಿಸಿ 

|| ೭೭ || 
ಕಂಬನಿಯನೊರಸಿದರು ಕಣ್ಣಿನಲಿ ಸುರಿವ | 
ಹಂಬಲಿಸಬೇಡೆಂದು ತಣಿಸಿದರು ಮನವ 

|| ೭೮ || 
ಬೆನ್ನು ಹರಿ ಶಿವರಿಂದ ಬಂದರೂ ಬರಲಿ ! 
ಅನ್ನು ನೀ ಬೆದರದೆಮಗರುಹು ಗಾಢದಲಿ | 

|| ೭೯ || 
ಧರ್ಮಜಾದಿಗಳು ಕೈ ಮುಗಿದು ತಾಯಡಿಗೆ | 
ದಮ್ಮಯ್ಯ ಹೇಳಬೇಕೆಂದರಡಿಗಡಿಗೆ 

|| ೮೦ || 
ಎಂದೊಡಂಬಡಿಸಿ ಕೇಳಿರುವ ಮಕ್ಕಳಿಗೆ | 
ಮಂದಗಾಮಿನಿ ಪೇಳಳೇಕಾಂತದೊಳಗೆ 

|| ೮ || 
೨೨ ರಾಗ ಕಾಂಭೋಜಿ - ಏಕತಾಳ ೪ 
ಕುಂತಿ 

ಮಕ್ಕಳಿರ | ಕೇಳಿ ನಿನ್ನೆ | ಅಕ್ಕ ಮಾಡಿ | ದ ಕೃತ್ಯವ || 
ಸಕ್ಕರೆಯ | ಕಬ್ಬು ಕಾಸ | ರಕ್ತ | ನಾಯಿ / ತು - || 
ಮುಕ್ಕಣ್ಣು ೪ಾ | ತ ಮಾಡಿದ | ದುಃಖವಲ್ಲಾ ! ಅದರಿಂದೇನು| | 
ಸೊಕ್ಕಿದಳೆ | ಶ್ವರ್ಯ ಬಂದು | ದಕ್ಕಿತು ಯೆಂ | ದು - || ೮೨ || 
ನಾಡ ಸತಿ | ಯರನೊಡ| ಗೂಡಿ ತಾ ಗಾಂ | ಧಾರಿ ನಿನ್ನೆ | 
ಮಾಡಿದಳಾ | ನೆಯ ಪೂಜೆ | ಮೃತ್ತಿಕೆಯಿಂ | - || 
ನಾಡಬಡನೆ | ಎಂದಸಡ್ಡೆ | ಮಾಡಿದ್ದಲ್ಲ | ನೆ ಇಂದೆನ್ನ | | 
ನೋಡಿ ದಾರಿ | ದ್ರವೆಂಬುದು | ಕಷ್ಟವೆಂದ | ಳು - || ೮೩ || 

೨೩ ರಾಗ ಶಂಕರಾಭರಣ - ತ್ರಿವುಡೆತಾಳ ೨ 
ಪೊಡವಿಪಾಲರ | ನೆಲ್ಲ ಕರೆಸಿದ | ಇವಳು ತನ್ನ ನೋಹಿಗೆ || 

ಬಡವರಿವರೆಂ | ದೆನುತ ನನ್ನೊಳು| ನುಡಿಯಲಿಲ್ಲ || ೮೪ | | 
1 ಡಲಿಲ್ಲವಂತೆ ಯೆ ( ಅ ) 


34 


೫೩೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬಡವರಾಗಿ | ೩ರಲು ಬಾರದು | ಪೊಡವಿಯೊಳಗೆ | ಕೂಳಿಗೆ | | 
ಒಡಲ ಹೊರುವುದ | ರಿಂದ ಪ್ರಾಣವ | ಬಿಡಲು ಲೇಸು || ೮೫ | | 
ತನ್ನವರು ದಾ | ರಿದ್ರರಾದರೆ | ನೋಡರಯ್ಯ ಗುಣದಲಿ! | | 
ಹೊನ್ನನುಡೆ| ಹೊಲೆಯನಾದರು | ಮನ್ನಿಸುವರು | ೮೬ | | 
ಹಣವನುಳ್ಳವ | ರಕುಲರಾದರು ! ಕುಲಜರವರು | ಲೋಕದಿ | 
ಬಣಗುಗಳು ನಿ | ರ್ಧನಿಕರಾದರೆ | ಹೊದ್ದದಯ್ಯ 
ಅರಸುಮಕ್ಕಳು | ನೀವುರಾಜ್ಯಕೆ ! ನಿಮ್ಮ ತಂದೆ - ಕಾಯವ| | 
ತೊರೆದಡಂದಿಂ ! ದಲೆ ದರಿದ್ರತೆ | ದೊರಕಿತೆನಗೆ 

|| ೮೮ || 
ಮರುಳನಾದನು | ಭಾವ ತಮ್ಮನ | ಮಕ್ಕಳೆಂದು ನೋಡದೆ | 
ಹಿರಿಯ ತಾಯಿಯ | ಗುಣಗಳಿಂದ | ಕಂಡಿರಲ್ಲ 

|| ೮೯ || 


- || ೯೦ | | 


೨೪ ರಾಗ ನಾದನಾಮಕ್ರಿಯೆ - ಅಷ್ಟ ತಾಳ ೩ 
ಆಕೆ ಕೇ | ಳಿದಡಿಗ | ನನ್ನ ನು ಈ ಭೂ | 
ಲೋಕದೊಳಿರಬೇಡೆಂದೆಂಬಳು2 || | 
3ಈ ಕೇಳ | ಮಾತೆಡ | ಕಿವಿಯೊಳು | ಬಿಡಿ | 
ಏಕಾಂತ | ವಾಗಿ “ ನೀ | ನೆಲ್ಲರು || 
ಬಲ್ಲಿದ | ವರ ಕೂಡೆ! ಬಡವರ್ಗೆ | -5mಾಯ ! 
ಸಲ್ಲದು | ರಾಜನೀ | ತಿಗಳಿವು || 
ಖುಲ್ಲರ | ವರು ಲೇಸಾ | ಗಿರ್ಪರು ನಾವು | 
ಒಳ್ಳಿ ತಾ | ಗಿರಬೇಕಿಂ | ದವರೊಳು 
ಅರಸುಗ | ಳವರೀಗ | ರಾಜ್ಯಕ್ಕೆ ಬೇರೆ| 
ಸಿರಿತನ | ಉಂಟು ಸಾ | ಮಾಜ್ಯಕ್ಕೆ || 
ಪರದೇಶಿ | ಗಳು ನಾವು | ನಮ್ಮಂತೆ ಬದು | 
ಕಿರುವುದು | ಕಷ್ಟವೆಂ | ದಳು ಕಾಂತೆ 
ಸಣ್ಣನ | ರ್ನೀವು ಮಾ | ಡುವುದೇನು | ಎನ್ನ | 
ಪುಣ್ಯದ| ಫಲವ ತೋ | ಡಿದರೇನು || 


|| ೯೦ || 


1 ವಿದು ( ಕಾ ) 2 ಗೊಡಳಿನ್ನೇನು ( ಅ) 3 ನಾ ಪೇ ( ಕಾ ) 4 ಡಿ ಮನ 
ದೊಳು ( ಕಾ ); ಮಕ್ಕಳಿರ ( ಅ) 5 ನ್ಯಾ ( ಕಾ , ಆ) 6 ರು ಲೇಸಾಗಿದ್ದೆಡೆಯೊಳು ( ಅ) 
7 ವೈಸೆ ತೊಡ ( ಕಾ , ಅ) . 


ಐರಾವತ 


೫೩೧ 


ಎಣ್ಣದಿ | ರುವುದೊಳ್ಳಿ | ತಂದಳು | ಕುಂತಿ | 
ಕಣ್ಣ ನೀ | ರನು ಕೈಲಿ | ತಂದಳು | 


|| ೯೩ || 


೨೫ ಭಾಮಿನಿಷಟ್ನದಿ 
ಪಾಂಡವರು 

ಇನಿತೆಂದು ಜನನಿ ಕಂಬನಿದುಂಬೆ ಸಹದೇವ 

ಧನುವ ಝೇಂಕರಿಸಲಾ ನಕುಲ ಕೋಪಿಸಿಕೊಂಡ 
* ಮನದಿ ರೌದ್ರಾವೇಷಮಂ ತಾಳು ಭೀಮ ಗದೆಯಂ ತಿರುಹುತೊಡನೆದ್ದನು | 

1ಬಣಗು ಕುರುಪತಿಯ ನೂರೊಂದು ಮಕ್ಕಳನೆಲ್ಲ 
ಎಣಿಕೆಯಿಂದೆಮುನಿಗೊಪ್ಪಿಸಿಬರುವೆನೆಂದಾಗ 
ಲಣಕದಿಂ ಧರ್ಮಸುತನಡಿಗೆರಗಿ ಪೊರಮಡಲು ಸಂತೈಸಿದಂ ಭೀಮನ || ೯೪ | | 


|| ೯೫ || 


೨೬ ರಾಗ ಕೇದಾರಗೌಳ ಅಷ್ಟ ತಾಳ ೧ 
ಧರ್ಮರಾಯ 

ತಮ್ಮ ಕೋ ಪಿಸಬೇಡ | ತರವೇನೊ | ನಿಜ ಕುಲ ! 
ಧರ್ನುನ 1 ಮಾರುವ | ದು | 
ತಮ್ಮ ದೋ | ಷಕೆ ತಾವೆ | ಕೆಡಲಿರ್ಪ | ರಲ್ಲದೆ | 
ನಮ್ಮಿಂದ | ಬರಬಹು | ದೆ² _ 
ದಾಯವಾ | ದಿಗಳೆಂಬು | ದರಿಯೆಯ ! ಮೊದಲೆ ದು | 
ರ್ಮಾಯಾಮೋ | ಹಿತರನ | ರು || 
ತಾಯ ನೋ | ಹಿಗೆ ಬಂದು | ಕರೆದಿಲ್ಲ | ಹೀಗೆಂದು | 
ಇಾಯಮಾ | ಡುವುದೊಳ್ಳಿ | ತೆ 
ಹಿರಿಯ ಭೂ | ಪತಿ ಪಾಂಡು ! ಹಾಗಾದ | ಮೇಲಿನ್ನು | 
ಕರಗಿ ಮಾ | ಡುವದೇನ | ಯ್ಯ - || 
ಸರಸಿಜೋ | ದೃವ ಫಣೆ | ಯೊಳು ಬರೆ | ದಿಟ್ಟುದ | 
ಒರಸಲಾ | ರಿಗೂ ಬಾರ | ದು 
ಕಿರಿದಾಗಿ | ಬದಲೊಂದು | ವ್ರತ ಮಾಳೆ | ವೆಂದರೆ | 
ಅರೆವೀಸ| ಕಯ್ಯೋಳಿ| ಲ್ಲ - || 


|| ೯೬ || 


| ೯೭ || 


1 ಒಣ ಕುರುಡು ( ಕಾ ) 2 ಬಾರದು ( ಅ) 


೫೩೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಹಿರಿಯರು | ಗಳಿಸಿಟ್ಟ | ರತ್ನಭಂ | ಡಾರವ | 
ವರ ಅರ | ಮನೆಯೊಳಾ| ಯು . 


೨೭ ವಾರ್ಧಿಕ ಷಟ್ಟದಿ 
ಧೃತರಾಷ್ಟ್ರ 1ಭೂಪತಿಗೆ ದಯವಿಲ್ಲದಂತಾಯ್ತು 
ಹಿತಶತ್ರುವಾದ ಕೌರವರಾಯ , ನಮ್ಮೊಡನೆ 
ಜೊತೆಯಾಗಿ ನಡೆವ ನೂರೊಂದು ಮಕ್ಕಳ ತಾಯಿ ಗೋಮುಖದ 

ಹುಲಿಯಾದಳು | 
ಗತಿಯಾರು ಮುಂದೆ ಬದುಕುವದೆಂತೆನುತ್ತ ಭೂ 
ಪತಿ ಧರ್ಮರಾಯ ಕಂಬನಿದುಂಬಿ ಕಣ್ಣೀರು 
ಕ್ರಿತಿಗೆ ಬೀಳಲು ಪಾರ್ಥ ಕಿಡಿಗಣ್ಣನಂತೆಕೋಪಿತನಾಗುತಿಂತೆಂದನು || ೯೯ || 


|| ೧೦೦ || 


ಅರ್ಜುನನ ಶಪಥ 

೨೮ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ಅರ್ಜುನ 

ತಾಯೆ ಬಿಡು ಬಿಡು | ಚಿಂತೆ ಕೌರವ | 
ರಾಯನೆಸಗಿದ | ಮಣ್ಣಿನಾನೆಯ | 
ನೋಯಿ ರಚಿಸಲು | ಇಂದ್ರನಾನೆಯ | ತಹೆನು ಧರೆಗೆ 
ಚಾರುತರ ವಿಭ | ನದಲಿ ಸುರಪತಿ | 
ಏರುವೈರಾ ! ವತನ ಧರಣಿಗೆ | 
ತಾರದಿದ್ದರೆ / ತಾಯೆ ನಿನ್ನ ಕು | ಮಾರನಲ್ಲ 
ಮೇದಿನಿಗೆ ಸುರ | ಗಜನನಿಳುಹದೆ || 
ಹೋದೆನಾದರೆ | ಧನುವ ಹಿಡಿಯೆನು || 
ಮೇದಿನೀಪತಿ | ಧರ್ಮರಾಯನ | ಪಾದದಾಣೆ 
ಖಂಡಪರಶುನೆ | ಮುನಿದುನಿಂದರು | 
ಪುಂಡರೀಕಾಂ | ಬಕನೆ ತಡೆದರು | 
ಕೊಂಡುಬಾರದೆ | ಹೊದೆನಾದರೆ | ಗಂಡುಸಲ್ಲ 


|| ೧೦೧ || 


|| ೧೦೨ || 


|| ೧೦ || 


1 ನೃಪ ( ಅ) 


ಐರಾವತ 


೨೯ ರಾಗ ಪಂತುವರಾಳಿ - ಅಷ್ಟ ತಾಳ ೧ 
ದೇವಲೋಕ| ದಲ್ಲಿರುವ | ದೇವಕ | ಯರನೆಲ್ಲ | | 
ನೋಹಿಗೆಂದೋ | ಲೆಯ ಕೊಟ್ಟು | 1ಕರೆಸುವೆ 1 ಇಲ್ಲಿ | 

2ತರಿಸುವೆ || ೧೦೪ || 
ಕಾಮಧೇನು | ಕಲ್ಪವೃಕ್ಷ | ನಾ ಮಹಾಂತ | ವಜ್ರಾಯುಧನ | 
ಭೂಮಿಗೆ ತಂ | ದಿರಿಸಿ ನಿಮಗೆ | ತೋರುವೆ | ಮತ್ತೆ | | 

ಸಾರುವೆ || ೧೦೫ || 
ಪಾರಿಜಾತ | ವೃಕ ರಂಭೆ | ಊರ್ವಶಿ ಮುಂ | ತಾದವರ | 
ಧಾರಿಣಿಗಿ 1 ಳಿಸುವಂತೆ ಮಾಡುವೆ | ಅಣಿ | ನೋಡುವೆ || ೧೦೬ || 
ಮಾಯಕದ | ಮಾತಿದಲ್ಲ | ತಾಯೆ ಕೇಳಿ | ದೆನ್ನ ಸೊಲ್ಲ | 

ನೋಯಬೇಡ| ಕೋಪವೆಲ್ಲ | ತಾಳಮ್ಮ | ಬೇಗ ಏಳನ್ನು || ೧೦೭ || 
ವಚನ|| ಇಂತೆಂದಾ ಪಾರ್ಥಂ ತಾಯ ಮುಂದೆ ಭಾಷೆಯಂ ಪೇಳ ವಾಕ್ಯಮಂ ಕೇಳಿ 

ಧರ್ಮರಾಯನಾಶ್ಚರ್ಯವಂ ತಾಳಿ ಅರ್ಜುನನೊಡನೆ ಏನೆಂದನು ಎಂದರೆ 


|| ೧೦೮ || 


೩೦ ರಾಗ ಶಂಕರಾಭರಣ. _ ಅಹ್ರತಾಳ ೨ 
ಧರ್ಮರಾಯ 

ತನ್ನ 5 | ನೆಂಬೆ ನಾ | ನು. ಪಂ ಥನ ಮಾಡಿ | | 
ಹೆಮ್ಮೆಯಾ | ಡುವರೆ ನೀ ನು || 
ನಮ್ಮ ಕಾ | ರಣವೆಲ್ಲಿ | ಸುರಸನ | ಗಜವೆಲ್ಲಿ | 
ಸುಮ್ಮನೆ| ಬರುವುದೇ : ನು - ಬ | ಲವ ನೀನು 
ಸೋಮಕು | ಲಜರು ನಾ | ವು ಆ | ಡಿದ ಮೇಲೆ | 
ಆ ಮಾತು | 5ಕೆಡಲಾಗ | ವು _ || 
ಭೂಮಿಗೆ | ಸುರಗಜ | ವಿಳಿದು ಬ | ರುವುದುಂಟಿ | 
ನೀ ಮರು | ಳಾದೆಯ | . ಪೇ ! ಳಿದೆ ಸೊಲ್ಲ 
ಚಾರು ಬ | ಡನನ ನ | ನ – ದಂ | ಡಿಗೆಯ ಮೇ | 
ಲೇರ ಹೊ | ಗುವ ತೆರ | ನ || 


* || ೧೦೯ || 


1 ತರಿ ( ಕಾ ) 2 ಮೆರೆ ( ಕಾ , ಅ) 3 ಹಿತ | ಬೀ ( ಅ) 4 ಧಾರಿಣಿಯೆ ( ಕಾ , ಅ) 
5 ತಪ್ಪ ಬಾರದು ( ಅ); ನಡೆಸಬೇಕು ( ಕಾ ). 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಪಾರಿಜಾ | , ತ ಕಲ್ಪ | ತರುಮೊದ | ಲಾದನ | 
ಯಾರು ತಂ ! ದವರುಂಟ | ಯ್ಯ – ಪೇ | ಆದಾಶ್ಚರ್ಯ || ೧೧೦ || 
ಹಸಿದ ಕೋ | ಡಗನು ಬಂ | ದು - 1ಮ | ಧ್ಯಾಹ್ನದ || 
ಶಶಿಗೆ ಬಾ | ಯೊಡ್ಡಿದಂತೆ (?) || 
' ಪುಸಿಯಾಯಿ | ತಲ್ಲ ಪೇ ! ಆದುದೆಲ್ಲ' | ರಂಭೆ ಊ | 
ರ್ವಶಿಯರಿ | ಲ್ಲಿಗೆ ಬಹ | ರೆ 

|| ೧೦೦ | | 
ಹಾಳುಬಾ | ನಿಗೆಕೋಪಿ| ಸಿ … ಹಾ | ರಿದರೆ ಮು | 
ತೇಳು ತಾ | ಪಿಸಿಕೊಂಡ | ರೂಮ್ || 
ಕೇಳು ತಾ | ದಡಹತ್ತ | ಲರಿದು ಶಾ | ಸೃಗಳೆಂಬ | 
ಕಾಳುಪ್ | ರುಷವು ನೋ | ಡಾಕೋ | ಸಿಸಬೇಡ || ೧೧ || 
ಹಗೆಯಾದು | ತುಕರಿಗೆ | ಲ್ಲ - ನಿಂ | ದೆಯ ಮಾಡಿ | 
ನಗುವ ಹಾ | ಗಾಯಿತ | ಲ್ಲ - || 
ಜಗದೊಳು | ಸತ್ಯನಾ | ದಿಗಳು ಪಾಂ | ಡವರೆಂಬ | 
ಮಿಗೆ ಕೀರ್ತಿ | ಯಡಗಿತ | - ರಾ | ಜ್ಯದೊಳೆಲ್ಲ || ೧೧೩ || 


೩೧ ಭಾಮಿನಿಷಟ್ನದಿ 
ಉಂಬುದಕೆ ಗತಿಯಿಲ್ಲದವರಿಗೆ 
ಡಂಭಕದ ನುಡಿಯೇಕೆ ಪಾಂಡವ 
ರೆಂಬವರು ಸತ್ಯಕ್ಕೆ ತಪ್ಪಿದರೆಂಬ ಹೆಸರಾಯ್ತು | 
ಹಂಬಲಿಸಲಿನ್ನೇಕೆ ಶಾಸ್ತ್ರಗ 
ಳೆಂಬದೋಷವ ಕಳೆಯೆನುತ ನಯ 
ನಾಂಬುವರ್ಷದಿ ಮಿಡಿಯಲರ್ಜುನನೆಂದನಗ್ರಜಗೆ 


- || ೧೧೪ || 


೩೨ ರಾಗ ಸೌರಾಷ್ಟ್ರ ಮಟ್ಟೆ ತಾಳ ೪ 


ಅರ್ಜುನ 


ಅಣ್ಣ ಧರ್ಮ | ಜಾ | ಕೇಳು ಜನನಿ | ಯ | 
ಪುಣ್ಯವಿದ್ದ | | ತರಿಸದುಳಿಯೆ | ನು - || 


1 ಆಸೆಯೊಳಂದು ( ಅ) 2 ಬಿಸಲದ ಹಣ್ಣನ್ನು ತಿಂಬ ಮರುಳಂತೆ ? ( ಅ). 


ಐರಾವತ 


ಬಣ್ಣಗೆಡದಿ | ರು | ಬರಿದೆ ಮನದೊ | ಳು | 

|| ೧೧೫ || 
ಎಣ್ಣಲಾಗ | ದು - ವ್ಯಸನ ಬಿಡುಬಿ | ಡು 
ಲೋಕವೆನ್ನೊ | ಳು | ಮುನಿದು ನಿಂದ | ರೂ | 
ನಾಕಪಾಲ | ರು | 1 ತಡೆಯ ' ಬಂದ | ರೂ || | 
ಪಾಕಶಾಸ | ನ | ಪಂಥವಿಡಿದ 1 ರೂ 5 | | 
ನಾಕಿಯಾಣೆ | ನಾ | ತರಿಸದುಳಿಯೆ | ನು 

| ೧೧೬ || 
ಚಿಂತೆ ಯೇಕಿ 1 ಷ್ಟು 1 ಚಿನುನುಯಾತ್ | ಕ || 
ಕಂತು ಜನಕ | ನ | ಕರುಣವಿಲ್ಲ | ವೇ || 
ಅಂತರಂಗ | ದಿ | ಆದಿಕೇಶ | ವ | 
ಸಂತತ ನ | ನ್ನು --- 1 ಸಲಹದೆ ಬಿ | ಡ. . || ೧೧೭ || 

೩೩ ರಾಗ ಮಧ್ಯಮಾವತಿ - ಏಕತಾಳ ೩ 
ಎಂ , ದು | ಧೈರ್ಯವ | ಪೇಳಿ ಧ | ರ್ಮುಜಗೆ | 
ವಂದಿಸಿ | ಓಲೆಕಂ | ಠನ ಪಿಡಿ | ದು | 
, ಮಂದರ | ಧರನ ಪಾ | , ದನ ನೆನೆ | ಯುತ ತನ್ನ | 
ತಂದೆಗೆ | ನಮೋ ನಮೋ | , ಯೆಂದ ನಾ | ಗ - || ೧೧೮ || 
ಜಯಜಯ | ಜಯವೆನ್ನು |ತದೇ| ನೇಂದ್ರಗೆ || ಪಲ್ಲವಿ || 
ಚಿನ್ನ | ದುಂಗುರ | ದಂಗುಲಿಯೊ | ಇಂದು | 
ಉನ್ನಂತ | ಓಲೆಕಂಠನ ಪಿಡಿ | ದು || 
ತನ್ನೊಳು| ತಾನೆ ಒ | ಕಣೆ ಜೋ , | ಡಿಸಿಕೊಂಡು | 
ಚೆನ್ನಾಗಿ | ಬರೆದನೆ | ಬಿನ್ನಪ| ನ . 

|| ೧೧೯ || 
ಮು , 1ನ, ಒಂಟ | ಕರ್ಣದೊ | ಆಸೆಯೆ. … ! 
ಚಿತ್ರದ | ಓಲೆಕಂಠನ ಪಿಡಿ | ದು || 
ಮತ್ತೆ ಒಕ್ಕಣೆಯ ಜೋ 1, ಡಿಸಿಕೊಂಡು | ಸುರಪತಿ | 
ಗರ್ತಿಯಿಂ | ಬರೆದನೆ | ಪತ್ರಿಕೆ | ಯ 

|| ೧೨೦ | | 
೩೪ ಶಾರ್ದೂಲವಿಕ್ರೀಡಿತವೃತ್ತ 
ಇಂತಾನಂದದೊಳಂದು ಸಾರ್ಥನು ಮಹಾ ಸಂತೋಷದಿಂ ತಾತಗಂ | 
ಕುಂತೀದೇವಿಯ ಸುವ್ರತಂ ಸಲಿಸಬೇಕಿಂತಾಗಿ ಸದ್ದಾವದಿಂ | 
1 ಅಡ್ಡ ( ) 2 ತಡೆಯ ಬಂ ( ಅ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
© ದಂತಿದ್ರಂ ತರು ವಜ್ರ ಸುಂದರಿಯರು ಮುಂತಾಗಿ ನೀವ್ 1ಪಾಲಿಸಾ || 
ಈ ಪಂಥಂಗಳ್ ಪಲವಾಗಿ ಹೇಳಿದೆನವಂ ಸಂತೋಷದಿಂದೀವುದು ' || ೧೨೧ | | 

೩೫ ರಾಗ ಭೈರವಿ- ಮುಟ್ಟೆ ತಾಳ ೨ | 
ಅರ್ಜುನ 

' ಮದಕರಿಯನೆ |ಪೋರ್ಜುನ | ಭುಜವನದಿರಿ | ದ. 
ತಿಮದದಿ ಬರೆದ | ಲಿಖಿತವಂಬಿನ | ತುದಿಗೆ ಕಟ್ಟಿ | ದ || 
ಪದುಮಸಖನ | ಪದಕೆರಗುತ ! ಮದನವೈರಿಯ - | 
ಮುದದಿ ನಮಿಸಿ| ಧನುವನಾಂತು | ಹೆದೆಯನೇರಿ | ದ || ೧೨೨ || 

೩೬ ರಾಗ ಘಂಟಾರನ ಅಷ್ಟ ತಾಳ ೧ ( ವಿಲಂಬಿತ , ದ್ರುತ) . 
ಎಚ್ಚನೆ | - ಶರ | ವರ್ಜುನ ! ನರರೆಲ್ಲ | 
ಬೆಚ್ಚಿ ಬೆದರಲು | ಚೋದ್ಯವೆಂದೆನು | ತಚ್ಚರಿಸೆ ಗಂ | ಧರ್ವರು || ೧೨೩ | | 
ಮಿಂಚಿನಂದದಿ | ಹೊಳೆದುದ | ರ್ಜುನನಂಬು | 
ಕಾಂಚನದ ಪರಿ | ಲಾಂಛನದಿ ಸಚ | ರಾಚರಗಳು | ಬೆದರಲು - || ೧೨೪ || 
ಅಂಬು ಬಂ | ತಾಗ | ಇಂದ್ರಸ | ಭೆಗೆ ವಜ್ರ | 
ಕಂಭಕೆರಗಿತು | ಸಿಡಿಲಿನಂದದಿ | ಆಡಂಬರಿಸಿದರು ! ದಿವಿಜರು || ೧೨೫ || 
ಏನಿದೇ | ನೆಂದು | ಅಮರೇಂದ್ರ | ಸಭೆಯೊಳು| 
ಬಾಣತುದಿಯಲಿ ಕಟ್ಟದೋಲೆಯ | ಕಾಣುತತಿ ಬೆರ | ಗಾದರು || ೧೨೬ || 

ಇಂದ್ರನ ಅನುಗ್ರಹ 

(ದೇವೇಂದ್ರನ ಒಡೋಲಗ). 

೩೭ ರಾಗ ಘಂಟಾರವ - ಜಂಪೆತಾಳ ೧ 
ಕಂಭದಲಿ | ನೆಟ್ಟಿರುವ | ಅಂಬುಮೊನೆ | ಯೋಲೆಯನು | 
ಕಾಂಬ ತವಕದೊಳಂದು | ಸುರರು ಭಾ | ಪೆನುತ || ೧೨೭ || 
ಆವ ಪು 1 ಣ್ಯಾತ್ಮಕನೋ | ಇದನೆಸಗಿ | ದವನೆಂದು | 
ದೇವತೆಗ | ಇಂಜಿದರು | ಠೀವಿಯನು| ಕಂಡು 

|| ೧೨೮ || 
ಕರಣಿಕರ | ಕರೆದಿತ್ತು | ಬರಹ ವಾ | ಚಿಸಲಂದು | 
ಸುರರೆಲ್ಲ | ಕೇಳಿದರು | ಪಾರ್ಥನೆ | ಕಣೆಯ 

|| ೧೨೯ || 


1 ಕಳುಹ ಬೇ 1 ಕಿಂತೆಂದೊಕ್ಕಣೆಯೋಲೆಮುದ್ರೆಯ ಶಚೀಕಾಂತಂಗೆ ಬಿನ್ನಿಸಿದಂ 
( ಅ) ; . . . . . ಲೇಖಿಸುತ್ತ ಲಮುರಾಧೀಶಂಗೆ . . . . . . 
2 ಹರಿಯವೋ ದರುತ ( ಅ) 3 ನು ( ಕಾ . ಓ ) 4 ಶಂಭುಸಖ ಬೆರಗಾಗಲು ( ಅ) 


ಐರಾವತ 


೫೩೭ 


೩೮ ರಾಗ ಕೇದಾರಗೌಳ _ ಜಂಪೆತಾಳ ೪ 


ಕರಣಿಕ _ . 


|| ೧೩೦ || 


|| ೧೩ || 


ದೇವೇಂದ್ರ | ನಿನ್ನ ಪದ | ಕೆ. ಶರಣೆಂದು | 
ಭಾವಶು | ದ್ದಿಯೊಳೆರಗು | ನೆ || 
ದೇವತೆಗ | ತೊಡೆಯ ನೀ | ನೆ | ಲೋಕವನು | 
ಕಾವ ಕರು | ಣಾಳು ನೀ | ನೆ . 
ನಖಶತಾಂ 1 ಕಿತನು ನೀ ! ನೆ ..| ಸಹಸ್ರಾಕ | 
ಮುಕುತಿಗ | ಧೃಕ ನೀ ! ನೆ – 1 
ಸಕಲ ಸುಖ | ಕೊಡೆಯ ನೀ ನೆ ! ಸರ್ವಥಾ | 
ಅಕಳಂಕ | ಚರಿತ ನೀ | ನೆ 
ಶರಣು ಶರ | ಣೆಂದು ನುತಿ | ಸಿ … | ಸಾಷ್ಟಾಂಗ | | 
ಬರೆದು ಭ 1 ಕೈಯೊಳು ನಮಿ | ಸಿ … || 
ತರಳತನ | ದಿಂದ ನಿನ್ನ ಮಗ ಪಾರ್ಥ | 
ಬರೆದ ಬಿ 1 ನ್ನ ಸವಿದ | - 
ಲಾಲಿಸು ಕ | ಟಾಕ್ಷದಿಂ | ದ | ಸವಿನಯದ | 
ಬಾಲಕನ | ಸೇಕೆಯೊಂ1 | ದ || 
ಈ ಲೋಕ| ಕಧಿಕವಾ 1 ದ ! ಗಜಪುರದ 1 
ಪಾಲ ಪಾಂ | ಡುವಿನರಸಿ | ಗೆ 
' ದೇವಿ ಕುಂ | ತಿಗೆ ನೋಹಿ 1 ಯ ಸಲಿಸುವೊಡೆ | 
ನೀವು ದಯೆ 1 ದೋರಬೇಕು || 
ಸೇವೆಯನು ಮಾಡಬೇ | ಕು _ | ನಿಮ್ಮ ಐ | 
ರಾವತವ ! ಕಳುಹಬೇ | ಕು . 
ರಂಭೆಯೂ 1 ರ್ವಶಿಯು ಸಹಿ | ತ | ಕಲ್ಪತರು | 
ಎಂಬವರ | ಪಾರಿಜಾ | ೩ || 
ಬೆಂಬಿಡದೆ | ಸುರಭಿ ಯಿರ | ಲಿ - 1 ವಜ ಸಹ 1 . 
ಕುಂಭಿನಿಗೆ | ಕೂಡಿ ಬರ | ಲಿ 


|| ೧೩ || 


|| ೧೩೩ || 


|| ೧೩೪ || 


|| ೧೩೫ || 


1 ನೊಕ್ಕಣೆಯನೊಂ ( ಅ ) 2 ಶೀಲೆ ಕುಂತೀದೇವಿಯ ವ್ರತವನ್ನು ( ಅ) 3 ಡುವ 


ದಕೆ ( ಅ) . 


ಪಾರ್ತಿಸುಬ್ಬನ ಯಕ್ಷಗಾನಗಳು, 
ಕಳುಹಿದರೆ | ನಾಲ್ಕು ದಿನ | ಕೆ - | ಅದ ಮರಳಿ | 
ಕಳುಹುವೆನು | ನಿಮ್ಮ ಪುರ | ಕೆ || 
ಛಲವಿಡಿದು | ದಾಸೀನ | ನ | ಮಾಡಿದರೆ | 
ಉಳಿಯಗೊಡೆ| ಸುರರ ಪುರ 1 ವ .. . 

|| ೧೩೬ || 
ಕಂತುಸಂ | ಹಾರನಾ | ಣೆ | ಇದರೊಳ | 
ಭ್ಯಂತರವ | ನೇನು ಕಾ | ಣೆ || 
ಅಂತರಂ | ಗದ ಲೀಲೆ | ಯ | ಬರೆದೆ ನಾ | | 
ನಿಂತು ಬಿ | ನ ಪದೋಲೆ| ಯ 

!! ೧೩೭ || 
- ೩೯ ವಾರ್ಧಿಕಷಟ್ನದಿ 
ಆನೆಯೂರ್ವಶಿ ರಂಭೆ ವಜ್ರಾಯುಧವು ಕಾಮ 
ದೇನು ಸುರತರು ಪಾರಿಜಾತ ನಾಕದೊಳಿಪ್ಪ 
ಮಾನಿನಿಯರನಕ ಸರ್ವಸ್ವವೇ ಇಳಿದು ಬರಬೇಕೆಂದು ಬರೆದೋಲೆಯ | 
ತಾನೋದಿಸಿಯೆ ಕೇಳು ಕರಣಿಕರ ಮೊಗನೋಡಿ 
ಏನು ಮರುಳಾದನೋ , ನರನಿಗಿಷ್ಟರ ಮದವೆ, 
ತಾನೆಷ್ಟರವ ಬರೆದನೊಕ್ಕಣೆಯನೀ ತೆರದೊಳೆಂದು 

- ಗರ್ಜಿಸಿದ ಸುರಪ || ೧೩೮ || 
೪೦ ರಾಗ ಕಾಂಭೋಜಿ- ಜಂಪೆತಾಳ ೨ 


ದೇವೇಂದ್ರ 


ನರಲೋಕ| ದವರಿಗಿ | ಸ್ವರ ಪಂಥ | ನಾದ ಮೇ | 
ಲಿರಬಹುದೆ | ಸ್ವರ್ಗದಲಿ ! ನಾವು || 
ಸುರರೆಲ್ಲ ಕೇಳಿದಿರೆ | ಸಮ್ಮತವೆ | ನಿಮಗೆ ಈ | 
ಪರಿಯೊಳ| ರ್ಜುನ ಬರೆದ | ಲಿಖಿತ 

|| ೧೩೯ || 
ಬರಿಮೂರ್ಖ | ಭೀನು ಯಮ ಳರು ತರಳ | ರವರೊಳಗೆ | 
ಮರುಳಾಯಿ | ತೇ ಧನಂ | ಜಯಗೆ || 
ನೆರೆ ಬಲ್ಲ | ಸುಜ್ಞಾನಿ | ಧರ್ಮನಂ | ದನನಿದರ | 
ಪರಿಯನರಿ | ತನೊ ಇಲ್ಲ | ವೇನೊ 

| ೧೪೦ || 
ಉಳಿಯಗೊಡೆ| ಸುರಪುರನ | ನೆಂಬ ಪಂ 1 ಥದ ಬಗೆಯ | 
'ನೆಲೆಯಲ್ಲಿ ತಿನೀ | ಕ್ರಿಸಬೇಕು | ನಮಗೆ || 


1 ನೀಯರು ಸಹಿತ ಸ್ವರ್ಗ ( ಕಾ ). 
2 ಬಲುಹ ( ಕಾ ) 3 ನಿಲ್ಲಿ ( ಆ) 


ಐರಾವತ 


೫೩೯ 


|| ೧೪೧ || 


ಸುಳಿಗಾಳಿ | ಮಿಂಚು ಸಿಡಿ | ಲೆರಗಿ ಹ | ಸಿನಪುರವು || 
ಮುಳುಗಿಹೋ | ಗಲಿ ಸುರಿದ | ಮಳೆಗೆ 
ಏಳು ದಿನ | ಹಗಲಿರುಳು | ಆನೆಸುಂ 1 ಡಿಲಗಾತ್ರ | 
ಬೀಳಹೇ | ಳಿರೊ ಮಳೆಯ ! ನೀರ || . 
ಕಾಳಮೇ 1 ಘಗಳ ಸಂ | ಕಲೆ ಕಡಿದು | ಭೂಲೋಕ| 
ತೇಲಿಹೋ | ಗಲಿ ಜಲಾ | ರ್ಣನದಿ 


|| ೧೪೨ || 


( ನಾರದಮುನಿಯ ಪ್ರವೇಶ) 
ಈಪರಿಯ ಲಿಂದ್ರ ಕೋ | ಪಿಸುತಲೂ ಆಗದವರ್ಗೆ | 
ತಾ ಪೇಳ್ವ | ಸಮಯಾಂತ | ರದಲಿ... || 
ಶ್ರೀಪತಿಯ | ನಾಮವನು 1 ಕೀರ್ತಿಸುತ | ಸಭೆಗೆ ಸುರ | 
ತಾಪಸೋ | ತಮ ಬಂದ | ನಾಗ 
ನಾರದ ಮ | ಹಾಮುನಿಯ | ದೂರದಿಂ | ದಲೆ ಕಂಡು | 
ಏರಿದಾ | ಸಾವಿಳಿದು | ಬಂದು || 
ಚಾರುಕೀ | ಠದಲಿ ಕು | ಳ್ಳಿರಿಸಿ ನಂ | ದನೆಗೆಯ್ಯ | 
ಲಾ ' ಋಷಿ' ಪ | ಪೇಳ ನಿಂ | ದ್ರನಿಗೆ 


|| ೧೪ || 


|| ೧೪ || 


೪೧ ರಾಗ ಕಾಂಭೋಜಿ - ಏಕತಾಳ ೫ , ೪ 
ನಾರದ 

ಏತ | ಕಯ್ಯ | ಇಷ್ಟು | ಕೋಪ| ಯಾರ | ಮೇಲೆ1 ಈ ಪ್ರ | ತಾಪ | 

ಭೂತ| ಲವ | ಮುಳುಗಿ | ಸುವ 1 ದೇತ | ಕೋ ಇಂ | - || ೧೪೫ || 
ಇಂದ್ರ 

ಮಾತಿನಲ್ಲೇ 1 ನುಂಟು ಕುಂತೀ | ಜಾತ ಬರೆದೋ | ಲೆಯ ನೋಡಿ| 
ನೀತಿಯಹು | ದೇ , ನಿಮಗೆ| ಖ್ಯಾತ ಮುನಿರಾ | ಯ – || ೧೪೬ || 
ನಾರದ. . 

ಮಾತೆ | ಗೆ ಪೂ 1 ಜಿಸಲಿ | ಕಾಗಿ ಪ್ರೀತಿ | ಯಿಂದ | ಬರೆದ | ಗಜವ | 
ಭೂತ| ಳಕ್ಕೆ | ಕಳುಹೊ | ದಿವಿಜ | ನಾಥ | ದೇವೇc | - || ೧೪೭ || 


1 ಮುನಿ ( ಕಾ , ಆ) 


೫೪ರೆ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಇಂದ್ರ 

ಕೆಟ್ಟ ನರರ್ಗೆ | ನಾನೇರುವ | ಪಟ್ಟದಾನೆ | ಯನ್ನು ಕಳುಹಿ | 
ಕೊಟ್ಟವರುಂ | ಟೀನೊt ಋಷಿ | ಶ್ರೇಷ್ಠ ಪೇಳ | ಯ್ಯ - || ೧೪೮ || 
ನಾರದ 

ಸ್ಪಷ್ಟಿ | ಯೊಳ| ರ್ಜುನನ | ಪೋಲ್ವ ! ದೃಷ್ಟರಿಲ್ಲ | ನನನ | ಮನದ | 

ಭೀಷ್ಟ | ವ ಸ | ಲಿಸದ | ಡೆ ಬಲು | ಕಷ್ಟ | ದೇವೇಂ | ದ್ರ - || ೧೪೯ || 
ಇಂದ್ರ 
ಸಿಟ್ಟು ಬರುವ | ಮಾತು ಬೇಡ | ಶೀಘ್ರದಿಂದ 1 ತೆರಳಿ ಗಾಢ | | 
ಕಷ್ಟ ಬಂದ | ರೂ ಬರಲಿ ಬಂ | ದಷ್ಟು ಮುನಿರಾ | ಯ 

|| ೧೫೦ || 
ನಾರದ 

ಎಷ್ಟು | ಧೈರ್ಯ | ನಿನಗಿ | ದ್ಧ ರೂ 1, ಕೃಷ್ಣ | ನ ಸ ! ಹಾಯ | ನನಗೆ | | 
ನಿಷ್ಟು ರ ಬೇ | ಡ ಸೇ | ಜೈ ಕಂಡಷ್ಟು | ದೇವೇಂ! ದ್ರ - || ೧೫೧ || 


|| ೧೫೨|| 


೪೨ ರಾಗ ವರಾಳಿ ..ಏಕತಾಳ ೭ 
ನಿನ್ನ ಮೇಲೆ| ಅಂಬೆಸೆದರೆ | ಮಾಳು ದೇ ! ನು - ಆತ | 
ಪುಣ್ಯಕ್ಕೆ ಕಂ | ಭಕ್ಕೆ ಬಾಣ | ವೆಸೆದ ತಾ , ನು - 
ಕೀಲಿಸಿದ ನ | ಜಕಂಭದ | ಸೀಳ ನೋಡ| ಯ್ಯ - ನಿನ್ನ | 
ಬಾಲಕನ | ಲ್ಲವೆ ಕರುಣೆ | ಬಹಳ ಮಾಡ | ಯ್ಯ 
ಕುಂತಿಯಾ | ಜನ್ನ ಕೂಡೆ| ಪಂಥವೇಕ | ಯ್ಯ - ಆತ | 
ನಂಥವರಿ | ಲ್ಲ ಬೇರಿನ್ನು ! ಸಿಟ್ಟು ಸಾಕ | ಯ್ಯ 
ಅಂಬು ಬಲ್ಲು | ದೇ ದೇವೇಂದ್ರ | ನೆಂಬುದ, ನೈ - ಕನು | 
ಲಾಂಬಕ ತ | ಪ್ಪಿಸಿದ ಗುರಿಯ | ಕೊಂಬ ಮು , ನೈ - 


|| ೧೫೩ || 


|| ೧೫೪ || 


|| ೧೫೫ || 


೪೩ ದ್ವಿಪದಿ 


ಇಂದ್ರ 


ಮುನಿಪನಾಡಿದ ನುಡಿಯ ಮುದದಿ ಸುರನಾಥ | 
ಮನಸಿನಲಿ ಗ್ರಹಿಸಿ ಪೇಳಿದನು ವಿಖ್ಯಾತ 


|| ೧೫೬ || 


1 ರಾರುಂಟೆ ( ಕಾ ) 2 ಮನ್ನಿಸಲು ಸುರವಾತ ( ಓ, ಕಾ ) 


ಐರಾವತ 


೫೪೧ 


|| ೧೫೭ || 


|| ೧೫೮ || 


ಎಂತು ಕಳುಹುವುದಿಳೆಗೆ ಎನ್ನ ಮದಗಜನ | 
ದಂತಿ ನಡೆಗೊಳುವುದಕೆ ದಾರಿಯಾ ನಿಜವ 
ತೋರಿಕೊಡಿ ತನಗದನು ತೊಡರಿಲ್ಲವಿದಕೆ | 

ರಿವಸ್ತುಗಳೆಲ್ಲ ಭುವನಕಿಳಿವುದಕೆ 
ಎನುತ ಯೋಚನೆಗೆಯು ಯೇಕಾಂತದಿಂದ | 
ಮುನಿಪನೊಳು ಕೇಳಿದನು ಮುದದಿ ದೇವೇಂದ್ರ 
ನಾರದ ಮಹಾಮುನಿಪ ನಸುನಗುತಲಂದು | 
ತೋರಿದನುಪಾಯವನು ತಾ ಕಂಡುದೊಂದು 


|| ೧೫೯ || 


|| ೧೬೦ || 


೪೪ ರಾಗ ಫರಜು ... ಏಕತಾಳ ೨ 
ನಾರದ 

ಖಚರ , ನ್ನ | ಕರೆಸೆಂದ | ನುನಾ| ರದಮುನಿ || ಪಲ್ಲವಿ || 
ಖಚರ, | ಬೇಗಕರೆಸು | ರಚನೆಯಿಂ | ದೋಲೆ ಬರೆಸು | 
ರಚಿಸು, ದಾ | ರಿಯನೆಂದ | ಯtಚಿಸು, ಪಾ ! ರ್ಥನಿಂಗೆಂದು || ೧೬ || 
ಮದ್ದಾನೆ| ಬರಲೊಂದು | ಹೆದ್ದಾರಿ| ಮಾಡಿಸೆಂದು | 
ಮುದ್ದು, ಕು | ಮಾರ ಪಾರ್ಥ | ನಿದ್ದ , ಲ್ಲಿ | ಗಟ್ಟು ತ್ವರಿತ || ೧೬೨ || 
ದಾರಿ, ಯ | ಮಾಡಿ ನಿನ್ನ | ಊರೊ , ಳ | ಗೆಲ್ಲ ಶೃಂ | 
ಗಾರವಾ | ಗಲೆಂದು ಕು ! ಮಾರನಿಂ | ಗೋಲೆ ಬರೆಸು || || ೧೬೩ || 
ಈ ರೀತಿ | ಯಲಿ ಯುಕ್ತಿ | ದೋರಿ, ದೇ | ವೇಂದ್ರನಿಂಗೆ || 
ನಾರಾಯ | ಣಾಯೆನ್ನು ತ | ನಾರದ | ನಡೆದನು || ೧೬೪ || 

೪೫ ವಾರ್ಧಿಕಷಟ್ನದಿ 
ಇಂತು ಯುಕ್ತಿಯ ಹೇಳು ನಾರದಂ ತೆರಳೆ ರವಿ 
ಯಂತರಿಸಲಂದು ಮರುದಿನ ಪದ್ಯ ಬಾಂಧವನು 
ನಿಂತನುದಯಾಚಲದ ಮಕುಟದಲಿ ದೇವೇಂದ್ರನೊಡೋಲಗಂಗೊಟ್ಟನು | 
ಕುಂತಿಯಾತ್ಮಜನಿಗಾಶೀರ್ವಾದ ಪತ್ರಿಕೆಯ 
ತಾಂ ತಿಳಿದು ಬರೆಸಿ ಕರಣಿಕರ ಕೈಯಿಂದ ತದ 
ನಂತರದೊಳಾದೂತನಂ ಕರೆದು ಕೊಡೆಖಚರ ಸಂತಸದಿ ಕೈಕೊಂಡನು || ೧೬೫ || 


1 ದು ( ಕಾ ). 


೫೪೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
( ಸರ್ವರೂ ನಿಷ್ಮಿ ಸುವರು ; ಆಮೇಲೆ ಪಾಂಡವರ ಪ್ರವೇಶ) 

೪೬ ರಾಗ ವೃಂದಾವನಸಾರಂಗಏಕತಾಳ ೮ 
ಖಚರ. .. 

ಕಡುಬೇಗ! ಖಚರ !, ತಂದ | ನು - ತನ್ನ | 
ಒಡೆಯ , ನ | ಸ್ಪಣೆಯಿಂದ | ಪೊಡವಿಗಿ | ಆವೆನೆಂದು || ಪಲ್ಲವಿ || 
ಶಕ್ತಿಯಿಂ ನಭವಿಃ |,ದೋಡಿ| ದ ಇಂದ್ರ | 
ಪ್ರಸ್ಥ ,ಪಟ್ಟಣವನ್ನೆ ನೋಡಿ| ದಅಲ್ಲಿ | 
ಪಾರ್ಥನ | ಕಂಡು ಶರಣು |, ಮಾಡಿ | ದತಂದ | 
ಪತ್ರಿಕೆ | ಯನು ಕೈಗೆ|,ನೀಡಿ | - 

|| ೧೬೬ || 
ವಚನ || ಈ ರೀತಿಯಿಂದ ಖಚರನೆಂಬ ಗಂಧರ್ವನು ಬಂದು ಅರ್ಜುನಂಗೆ ನಮಸ್ಕಾರವಂ 

ಮಾಡಿ ಸ್ವಾಮಿಾ ನಾನು ಅಮರಾವತೀಪಟ್ಟಣದಿಂದ ಬಂದೆನು , ಸಾಕ್ಷಾ 
ದಿಂದ್ರದೇವರು ನಿಮಗೊಂದು ಪತ್ರಿಕೆಯಂ ಕೊಟ್ಟು ಕಳುಹಿಧಾರೆ, ನೀವೇ 
ಅಂತರಂಗದಿ ವಾಚಿಸಿಕೊಳ್ಳಿ' ಎಂಬಂಥಾ ಗಂಧರ್ವಂಗೆ ಹಾಲು ಸಕ್ಕರೆ ಎಳ 
ನೀರ ಕೊಟ್ಟು ಆಸರಂ ತಣಿಸಿ, ಆ ಲಿಖಿತವಂ ಶಿರಸಾವಹಿಸಿಕೊಂಡು ವಾಚಿಸಿದ 
ಒಕ್ಕಣೆಯದೆಂತೆನೆ 

೪೭ ರಾಗ ಕೇದಾರಗೌಳ - ಅಷ್ಟ ತಾಳ ೧ 
ಅರ್ಜುನ 

ಸ್ವಸ್ತಿ ಶ್ರೀ | ಸುದ್ದಿ ವಿ | ಜೋತ್ತಮ | ಖಳ ಕುಲ || 
ಮಸ್ತಕಾಂ | ಕಿತ ಶೂಲ | ನು - || 
ಹಸ್ತಿನಾ | ಪುರದರ | ಸಿನ ತನ್ನ ನುಗಪಾರ್ಥ | 
ಗಿತ್ತ ಆ | ಶೀರ್ವಾದ | ವು 

|| ೧೬೭ || 
ಕ್ಷೇಮದೊ | ಳಿದೆ ನಮ್ಮ | ಪದವಿ ನಿ | kವರೆಲ್ಲ | 
ಕೇಮಿಗಳಾಗಿಹ | 6 || 
ಕಾಮಿಸಿ | ನೀ ನಿನ್ನೆ | ಬರೆದ ಬಿ | ನ್ನ ಪದೋಲೆ| 
ನೇಮದಿ| ಬಂತಿಲ್ಲಿ | ಗೆ 

|| ೧೬೮ || 
ಭೂಮಿಗೆ| ಸುರಗಜ | ರಂಭೆ ಊ | ರ್ವಶಿಯರು | 
ಕಾಮಧೇ | ನುವು ಸಹಿ | ತ … || 
ಪ್ರೇಮದಿ | ಸಕಲವ | ಸ್ತುಗಳನ್ನು | ಕಳುಹಿಸೆಂ | 
ಭಾ ಮಾತ | ಗ್ರಹಿಸಿದೆ | ವು . 

|| ೧೬೯ || 


ಐರಾವತ 


೫೪೩ 


|| ೧೭೦ || 


|| ೧೭ || 


|| ೧೭೨ || 


ಈ ರೀತಿ | ಬರೆದುದೊ | Qತು ಮುದ | ಗಜ ಬಹ | 
ದಾರಿಯೆ | ನಗೆತೋರಿ| ಸು || 
ಧಾರಿಣೀ | ಪತಿಗಳ | ಕರೆಸಿಕೊ 1 ನಗರ ಶೃ೦ | 
ಗಾರವಾ | ಗಲಿ ಬೇಗ | ದಿ.. . 
ಮೂರು ಕೋ | , ಟ ಮಂದಿ | ಬರುವರಿ | ಲ್ಲಿಂದ ವಿ | | 
ಸ್ವಾರವಾ | ಗಲಿ ಚಪ್ಪ | ರ … || 
ನೂರು ಕೋ | , ಹೆಂಗ ಳಿರುವರ | ವರ್ಗೆ ಬಿ | 
ಡಾರವಾ 1 ಗಲಿ ಚೆನ್ನಾಗಿ 
ಎಂಟು ಯೋ | ಜನದುದ್ದ | ಕಾಮಧೇ | ನುವಿಗೊಂದು | 
ಮಂಟಪ | ನನು ರಚಿ | ಸು ...|| 
ಉಂಟಾದ | ಮೇಲೆ ಈ | ಸನ್ನಾಹ | ಗಳು ನಮ್ಮ || 
ಬಂಟನಿ / ಲ್ಲಿಗೆ ಕಳು | ಹು .. 
ಕುಂತಿಯಾ | ತಜನೆ ಕೇ | ಳಾ ಮೇಲೆ| ನೀ ಬೇಡಿ | 
ದಂಥ ವ | ಸ್ತುಗಳಿರ್ಪ ದ || 
ದಂತೀಶ | ನನು ಕೂಡಿ| ಶೀಘ್ರದಿ| ಕಳುಹುವೆ | 
ವಿಂತೀ ನಾ | ಫ್ರಾಶೀರ್ವಾ | ದ . 

೪೮ ರಾಗ ಮಧ್ಯಮಾವತಿ.....ಅಷ್ಟ ತಾಳ ೨ 
ಅರ್ಜುನ 

ತೋರಿದ | ಓಲೆ | ತೋರಿದ | 
ತೋರಿದ | ನೋಲೆಯ | ಧರ್ಮಜ | ಗಂದು | 
ಭಾರಿ ಸಂಭ್ರಮದಿಂದ | ಭೀಮನೊ | ಇಂದು || 
ಚಾರುಕುಂ ತೀದೇ , | ವಿಯ ಬಳಿ | ನಿಂದು. ! 
ಸಾರಿ ನ | ಕುಲ ಸಹ ) ದೇವರಿ | ಗೆಂದು 
ದಯೆ ಮಾಡಿ | ದನು ನನ್ನ ಮೇಲೆ ಸು | ರೇಶ | 
ಕ್ಷಯವಾಯ್ತು | ನಮ್ಮ ಮ | ನದೊಳಿದ್ದ | ಕೇಶ || 
ಭಯವಿಲ್ಲ | ಮುಂದೆಲ್ಲ | ಕಾರ್ಯ ಸಂ | ತೋಷ| 
ಜಯಮಾಡಿ | ದನು ನನು | ಗೆಲ್ಲ ಸು1 | ರೇಶ 


|| ೧೭೩ || 


|| ಪಲ್ಲವಿ || 


|| ೧೭೪ || 


|| ೧೭೫ || 


1 ಭಯ ಉಂಟು | ಮಾಡಿದ | ಕ ಪು ( ಕಾ ). 


ឬឡូ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಧರ್ನುರಾಯ . 

1ಜಾಣ ಭೀ | ಪ್ರಾಚಾರ್ಯ | ರಾಕ್ಷಣ | ಕರೆಸಿ | 
ಮಾಣದೆ | ಅಂತರಂ | ಗದೊಳನು | ವತಿರಿತಿಸಿ | 
ಕಾಣೆನು | ಇದಕೇನು | ದಾರಿಯೆಂ ದೆನುತ | 
ಕೋಣಿಸ | ಧರ್ಮಜ | ನುಡಿದ ಕಂ | ಗೆಡುತ 


|| ೧೭೬ || 


( ಭೀಷ್ಮಾಚಾರ್ಯನ ಪ್ರವೇಶ) 
ವಚನ || ಇಂತೆಂದು ಧರ್ಮರಾಜಂ ನುಡಿಯಲಾಗಿ ಆ ಮಾತಿಗೆ ಭೀಷ್ಮಾಚಾರ್ಯರು 

ಏನೆಂದರು ಎಂದರೆ 


|| ಪಲ್ಲವಿ || 


|| ೧೭೭ || 


೪೯ ರಾಗ ಮಧ್ಯಮಾವತಿ - ಏಕತಾಳ ೪ 
ಮತವಲ್ಲ | ನಮಗಸಂ 1,ಗತವಾದ | ಕಾರ್ಯ | 
ಪಥವೆಲ್ಲಿ | ಮಾಳುದು , ಕ್ಷಿತಿಗಾನೆ | ಬಹಡೆ 
ಪರ್ವತ | ತುದಿಯಲ್ಲಿ ಸೆರತೊಂದು | ನರನಲ್ಲ | 
ಊರ್ವಿಯಿಂ | ದಾಕಾಶ |,ಕೊನೆಪರಿ | ಯಂತ. … | 
ಗರ್ವದ 1 ಮದಗಜ , ಬಹ ದಾರಿ | ಮಾಳು ದು | 
ಸರ್ವಥಾ | ಯತ್ನವ |, ನಾ ಕಾಣೆ | ನಿದಕೆ 
ಪೊಡವಿಪಾ ! ಲಕರನ್ನೆ , ಕರೆಸಿದ | ರವರಿಗೆ | 
ಉಡುಗೊರೆ | ಯುಚಿತನ |,ಕೊಡುವಡೇ | ನುಂಟು ! 
ಬಿಡದೆ ದ | ಕ್ರಿಣೆ ದಾನ ಧರ್ಮವ | ಮಾಳಡೆ | | 
,ಒಡವೆ ವ | ಸ್ತುಗಳಾನ | ಕಡೆಯೊಳುಂ | ಟಯ್ಯ - 
ಇಳೆಯನಾ | ಳುವನು ಕೌ , ರವರಾಯ | ನದರಿಂದ | 
ಹಲವು ಸಂ | ಭ ಮದುತ್ವ | ಹಗಳ ಮಾ | ಡಿಸಿದ | 
ಹುಲಿಯ ಬಣ್ಣಕ್ಕಾಗಿ ನರಿ ಮೆಯ್ಯ | ಸುಟ್ಟಂಥ | 
, ಪರಿಹಾಸ | ವಚನಕ್ಕೆ ಗುರಿಯಾದೆ | ವಲ್ಲ. 
ಮಚ್ಚರ | ಕೊಂದ ನಾ 1, ಡಿದರೆಂದೆಂ | ಬರು ಲೋಕ| 
ಹುಚ್ಚರಂ | ಬರು ಭೂಮಿ , ಪಾಲಕ | ರೆಲ್ಲ - || 


|| ೧೭೮ || 


|| ೧೭೯ || 


_ 1 ದ್ರೋ 


( ಕಾ , ಅ) 2 ವಿದುರರ ( ಕಾ. ಅ) 3 ದಿ ( ಓ) 


೫೪೫ 


ಐರಾವತ 


ಅಚ್ಚು ತಾ ! ನಂತನ | ಮೈದುನ | ರೀಪರಿ | 
ಇಚ್ಚೆತ | ಪ್ಪಿದರೆಂಬ | ,ಅಪಕೀರ್ತಿ| ಬಹದು || ೧೮೦ || 

- ಗಜಪೂಜೆಯು ಸನ್ನಾಹ 
ವಚನ | ಇಂತೆಂದು ಭೀಷ್ಮಾಚಾರ್ಯರು ನುಡಿಯಲಾಗಿ ಆ ಮಾತಿಗೆ ಅರ್ಜುನನು 

ಏನೆಂದು ಪರಾಕ್ರಮಿಸುತ್ತಿದ್ದನು ಎಂದರೆ 


೫೦ ರಾಗ ಘಂಟಾರವ - ಏಕತಾಳ ೮ ( ವಿಲಂಬಿತ, ದ್ರುತ) 
ಅರ್ಜುನ 

ಆನೆ | , ಯ , | ಚಿಂತೆ, | ಬೇಡ, ನಿನಗೆ 
- ದೇ | ವೇಂದ್ರ ! ನಾ ಮ | ದ್ದಾನೆ| - ಯ || ಪಲ್ಲವಿ || * 
ದಾನವಾ | ,ಂತಕನ | 'ದಯೆಯೊಂ | ದಿದ್ದರೆ | 
ನಾನದ ! ನಿರ್ವಹಿ | ಸುವೆ ಸ | ನ್ಯಾಹನ 

| ಅನುಪಲ್ಲವಿ || 
ಧಾರಿಣೀ| ಪತಿಗಳಿ | ಗೋಲೆ, | ಬರೆಸಿ ! 
ಕೇರಿ - ಕೇ | ರಿಗಳೆ | ಲ್ಲಾ ಶೃ೦ | ಗರಿಸಿ | 
ಭೂರಿ ದ | ಕ್ಷಣೆ, | ತಿದ್ದುವು| ದಕ್ಕೆ ಕು | 
ಬೇರನ | ಕಯ್ಯ , ಸಾಲವ | ತರಿಸಿ 

|| ೧೮೧ || 
ದಾರಿ | ಯ , ಸಮತೆಯ | ಮಾಡಲಿ ! ಮೊದಲು | 
ಮೇರು| ನೆ, | ಕುರುಜುಗ | ಳಾಗಲಿ | ಬದಲು | 
ತೋರಣ ಗುಡಿಮೇ | qಟ್ಟುಗ | ಳಿಂದ | 
ಬೇರೆ ಬೇ | ರೆ ಬೀ | ಡಾರಗ | ಳಾಗಲಿ 

ll೧೮೨ || 
ವಚನ || ಇಂತೆಂದು ಅರ್ಜುನನು ಪರಾಕ್ರಮಿಸುತ್ತಿರಲಾಗಿ ಆ ಮಾತಿಗೆ ಭೀಷ್ಮಾಚಾರರು 

ಏನೆಂದು ಕೊಂಡಾಡುತ್ತಿರ್ದರದೆಂತೆನೆ 


೫೧ ರಾಗ ಶಂಕರಾಭರಣ. ಅಷ್ಟ ತಾಳ ೧ 


ಭೀಷ್ಮ 


ಧೀರ| ನಹುದಹು |ದೊಅ| ರ್ಜುನ ರಣ |ಧೀರ || ಪಲ್ಲವಿ || 
ಮೂರು ಲೋ ! ಕದಿ ನಿನ | ಗೆಣೆಯಿಲ್ಲ | ರ್ಜುನ ರಣ || ಅನುಪಲ್ಲವಿ || 


* ಆನೆಯ ಚಿಂತೆಯು| ಬೇಡೈ ನಿಮಗೆ| ವಾನವೇಂದ್ರ ಕೇ ! ಇರೆಕ್ಷಣದೊಳಗೆ ( ಅ). 


35 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಧರಣಿಪ | ರೊಳಗೆ ನಿ | ಶಂಕ _ | ನೀನು | 
ನರ ನನ್ನ | ಕುಲಕೆ ಬಿರು | ದಾಂಕ || 
ಸರಿಯಿಲ್ಲ | ನಿನಗೆ ಸಂ | ತೋಷವಾ ! ಹೈನಗೆ ನೀ | | 
ನೆರೆಪ್ರೌಢ| ನಹುದು ಜಾ ! ಣ ಇ ಲ್ಲಿಗೆ ಸುರ | | 
ಕರಿಯ ತ | ರಿಸದೆ ಮಾ | ಣ - ಎಂ | ಬದನು ನಾ | | 
ನರಿತೆನು ! ನಿನ್ನ ತಾ | ಣ - ೨ | ರ್ಜುನ ರಣ 

|| ೧೮೩ || 
ಹಿಂದೆ ಹು | ೬ ದರೋಳ | ಗಿಲ್ಲ. ಇನ್ನು ! 
ಮುಂದೇನೊ | ಶಿವನೊಬ್ಬ ! ಬಲ್ಲ - || 
ಇಂದಿಗಿ | ದ್ದವರೊಳು | ಹಿರಿಯರು | ಸಾವಿಂಥ | 
ದೊಂದನು | ಕೇಳುದಿಲ್ಲ. - ಸ್ತ್ರ 1 ರ್ಗದ ದೂತ | 
ಬಂದುದ ! ಕಂಡೆನ | . ನಡೆ | ಸದೆ ಬಿಡೆ ! 

ಎಂದಾಣೆ | ತಾಳೆ ಯ | ಅ | ರ್ಜುನ ರಣ? || ೧೮೪ || 
ವಚನ|| ಇಂತೆಂದು ಅರ್ಜುನನಂ ಪೊಗಳಿ ಭೀಷ್ಮಾಚಾರ್ಯರು ಧರ್ಮರಾಯನೊಡನೆ 
ಏನೆಂದರು ಎಂದರೆ -- 

೫೨ ರಾಗ ಘ೦ಟಾರನಜಂಪೆತಾಳ ೧. 
ಕುಂತಿಯಾ | ತ್ಯಜ ಕೇಳು ! ಚಿಂತೆ ಬೇ | ಡಿನ್ನಿದಕೆ || 
ಸಂತೋಷ| ಕಾರ್ಯವಿದು | ಸರ್ವರಿಗು ! ನನಗು || ೧೮೫ H. 
ವಂಶಕ್ಕೆ | ಕೀರ್ತಿಯಿದು | ವರಪ್ರಸಾ | ದಗಳಹುದು | 
ಹಂಸನಾ | ಹನನೊಲಿವ | ಸಂಸಾರ | ದೊಳಗೆ 

|| ೧೮೬ || 
ಇಹಪರಕೆ | ಗತಿಯುಂಟು ! ಈ ವ್ರತನ ! ನೆಸಗಿದಡೆ | 
ಬಹುಭಾಗ್ಯ | ಬಹುಪುಣ್ಯ | ನಹುದಗ್ರ | ಗಣ್ಯ 

|| ೧೮೭ || 
ಸಾಲವನು | ತರಬೇಡ| ಸಾಕು ಡ್ರ | ವ್ಯಗಳುಂಟು | 
ಮೂಲ ಬ | ಚಿಟ್ಟಿಹರು | ಮುನ್ನಿನವ | ರುಗಳು. || ೧೮೮ || 
ಕುಹಕಿ ಕ್‌ | ರವನಂದು ! ಕಾಡಿದರು ! ಕೊಡಲಿಲ್ಲ | 
ಬಹು ಭದ್ರ ! ನಾಗಿಹುದು | ಭಂಡಾರ | ದೊಳಗೆ || ೧೮ || 
ಇದಕೆ ಬೇ | ಕಾದಷ್ಟು | ಈ ಕಣನೆ | ತರಿಸೆಂದು | 

ಮುದದಿಂದ | ಭೀಷ ಬೀ | ಗದ ಕಯ್ಯ | ಕೊಟ್ಟ - || ೯೦ || 
1 ಸುಧಾಕ ( ಅ) 2 ನಿ | kಯ ಶೌರ | ಕೇಶವನೊಬ್ಬ ಬಲ್ಲ (ಅ, ಕ ) 


ಐರಾವತ 


೫೪೭ 


೫೩ ವಾರ್ಧಿಕಷಟ್ನದಿ 
ಭೂಪಾಲ ಕೇಳಿ೦ತು ನನ್ನ ಸ್ವಯಾಂತರದಿ 
ಈ ಪಿತಾಮಹನಂಥ ಗುಣವುಳ್ಳರಿನ್ನುಂಟಿ 
ಆ ಪುಣ್ಯಶರಧಿ ಭಂಡಾರವೇ ಒಪ್ಪಿಸಿದ ಬಡತರಳರೆಂದು ದಯದಿ | 
ಆ ಪಾಂಡುಸುತರು ಬಳಿಕಲ್ಲಿಂದ ತರಿಸಿದರು 
ದೀಪದಂತುರಿನ ನವರತ್ನ ನಾನಾ ಪರಿಯೊ 
ಳಾ ಪಟ್ಟಿ ಪೀತಾಂಬರಾದಿಗಳ ಹೊರಿಸಿದರು ಪರ್ವತಕೆ 

ನೂರ್ಮಡಿಯಲಿ || ೯೦ || 


|| ೧೨ || 


|| 


೩ || 


೫೪ ದ್ವಿಪದಿ 
ಅರಸ ಕೇಳಾಮೇಲೆ ಪಾಂಡುನಂದನರು | 
ಕರೆಸಿ ಬಂದರು ನೂತನದ ಕೆಲಸದವರು 
ಮಣ್ಣಿನೊಡ್ಡರು ಗೆಯ್ಯ ಮತ್ತೊಂದು ಕಡೆಯ | 
ಬಣ್ಣಗಾರರು ಬರೆವ ಚಿತ್ರವೆಡೆಯೆಡೆಯ 
ಪಂಚಾಳರಮರಿಸುವ ಬೊಂಬೆಗಳ ನಡುವೆ | 
ಕಾಂಚನದ ರೂಹುಗಳನಿಡುವದಕೆ ತಡವೆ 
ಆಣಿಮುತ್ತುಗಳದರ ಮಧ್ಯ ಮಧ್ಯದಲಿ | 
ಕೋಣಗಳು ಮಾಡಿದರು ಕೋಡಿಮುಟ್ಟಿನಲಿ 
ಉಪ್ಪರಿಗೆ ಮನೆಯೊಳೊಪ್ಪಿರುವ ಉಯ್ಯಾಲೆ| | 
ಚಪ್ಪರದ ಮಂಚಗಳು ಚಂದ ಮೊಗಸಾಲೆ 


|| ೧೯ || 


|| ೧೯೬ || 


|| ೧೯೭ || 


ಕೋಟಿಸೂರ್ಯರ ಜರೆವ ಚಾವಡಿಯ ಮುಂದೆ | 
ಮಾಟಾದ ವಜದ ಕವಾಟಗಳು ಹಿಂದೆ 
ಗೋಮೇದಿಕದ ಗೋಡೆಮೇಲೆ ಪಚ್ಚೆಗಳು | 
ನೇಮದಿಂ ಬಿಗಿದ ವೈಡೂರ್ಯಲೋವೆಗಳು 
ಎಂಟುಸಾವಿರ ಮನೆಗಳೆಲ್ಲ ' ಫೈ ಸರಿಸಿ | 
ಮಂಟಪವ ರಚಿಸಿ ನೂರೆಂಟು ಪೊಸತೆನಿಸಿ 


|| ೧೮ || 


|| ೧೯೯ || 


1 ವಟ್ಟ ಲವ ( ಕಾ ) 2 ಚೋದ್ಯದ ( ಕಾ) 3 ಈ ರೀತಿ ( ಅ) 


೫೪೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕಡೆಕಡೆಯೊಳೊಂದೊಂದು ಕೆರೆ ಭಾವಿ ತೋಡಿ| 
ಅಡಿಗಡಿಗೆ ಬಚ್ಚಲುಗಳಲ್ಲಲ್ಲಿ ಮಾಡಿ 

|| ೨೦೦ || 
ಬೀದಿಬೀದಿಯೊಳೆಸೆವ ಕುರುಜು ಮೇವೆಗಳ | 
ಹಾದಿಹಾದಿಯೊಳೆದರು ತೋರಣಗಳ 

|| ೨೦ || 
ಎಸೆವ ಗುಡಿ ಮೇಲ್ಕಟ್ಟು ಎಲ್ಲಿ ನೋಡಿದರು | 
ಪಸರಿಸುವ ಚಪ್ಪರದಿ ಪಂತಿ ಮಾಡಿದರು | 

|| ೨೦ || 
ಗಂಧ ಕಸ್ತೂರಿ ಕುಂಕುಮ ಜವಾಜಿಗಳು | 
ಸಂದಣಿಸೆ ಪರಿಮಳಗಳೆಲ್ಲ ಸಾದುಗಳು 

|| ೨೦ || 
ಈ ರೀತಿಯಿಂದ ಪಟ್ಟಣದ ಶೃಂಗರಿಸಿ | 
1ಸೀರಾಯುಧನ ! ಪುರಕೆ ನೂರುಮುಡಿಯೆನಿಸಿ* 

|| ೨೦೪ || 
ನಗರವನು ಶೃಂಗರಿಸಿ ಮತ್ತೆ ಚಾಕರರು | 
ಸೊಗಸಾಯಿತೆಂದು ಧರ್ಮಜಗೆ ಪೇಳಿದರು 

|| ೨೦೫ || 
ನಗುತ ಭೂಪಾಲನವರೆಲ್ಲರನ್ನು ಕರೆದು | 
ಬಗೆಬಗೆಯ ಉಡುಗೊರೆಗಳನ್ನು ಕೊಟ್ಟನರಿದು 

|| ೨೦೬ || 
ಆಮೇಲೆ ನಕುಲ ಸಹದೇವರನ್ನು ಕರೆಸಿ | 
ಸೀಮೆಸೀಮೆಯೊಳೆಲ್ಲ ಡಂಗುರವ ಹೊಯ್ಲಿ 

| | ೨೦೭ || 
ವಚನ || ಇಂತು ನಕುಲ ಸಹದೇವಾದಿಗಳು ದೇಶಾಧಿಪತಿಗಳ ಕರೆಯಹೋಗಲು ಇತ್ಯಲಾ 
ಭೀಷ್ಮಾಚಾರ್ಯರು ಧರ್ಮರಾಯನಂ ಕರೆದು ಏನೆಂದರು ಎಂದರೆ 

೫೫ ರಾಗ ಶಂಕರಾಭರಣ - ತ್ರಿವುಡೆ ತಾಳ ೨ 
ಭೀಷ್ಮ 

ಕೇಳು ಧರ್ಮಜ | ಸತ್ಯ ವಚನವ | ಪೇಳೆ ನಾನು | ಲಾಲಿಸಿ | 
ಪೇಳು ಮನಸಿಗೆ | ಬಾರದಿದ್ದರೆ | ಎನಗೆ ನೀನು 

|| ೨೦೮ || 
ಖಳರವದಿರು | ನಿನ್ನ ನೋಹಿಗೆ ! ಕರೆಯಲಿಲ್ಲ | - ಆದರು | 
ಪೇಳು ನೀನವ | ರೊಡನೆ ಗುಣವಿದು | ಚಿಂತೆಯಿಲ್ಲ || ೨೦೯ || 
ಹಿರಿಯ ತಂದೆಯ ! ಮೊದಲು ಮನ್ನಿಸಿ | ಕರೆಯಬೇಕು | ನೀತಿಗೆ | 

೨ | kಲಿಸಿ 
ಬರಲಿ ಬಾರದೆ | ಕುಳಿತನಾದರೆ ! ತನ್ನ ಮನಸು 
| ತತ್ವ ಜನಸು 

|| ೨ || 


* ಧಾರಿಣೀಪತಿಗಳಿಗೆ ಓಲೆಯನು ಬರೆಸಿ (ಅಕಾ) 1 ದೇವೇಂದ್ರನಿಹ ( ಅ, ಕಾ ). 


ಐರಾವತ 


បូត 


ಮರೆಯಲಾಗದು ! ನಾವು ನೀತಿಯ | ಮಾತ ಕೇಳು | ಬಾಲಕ | 
ಗುರುಲಘುತ್ವನ | ಮೀರಬಾರದು 1 ಗ್ರಹಿಸಿ ನೋಡು || ೨೧೧ || 
ಹೋಗುನೀ ಧೃತ| ರಾಷ್ಯನಲ್ಲಿಗೆ | ಕಯ್ಯ ಮುಗಿದು | - ಹೇಳಿಕೆ | 
ನಾಗಮೋಹಿಯ 1 ನಡೆಸಿಕೊಡಿರೆಂ | ದಂಘಿಗೆರಗು | ೨೧೨ || 
ಬೇಗ ಬಾ ಮ | ತೊಮ್ಮೆ ಭೀಮನ | ಕಳುಹಬಹುದು | ಕರೆವಡೆ | 
ಹೋಗಿಕೌರವ | ನಲ್ಲಿಗೆಂದನು ಗಂಗೆಯಣುಗ || ೨೧೩ || 
ಉಂಡು ಸೊಗಸಿಲಿ | ವೀಳ್ಯವನು ಕೈ ! ಕೊಂಡು ಯಮಜ ಬೇಗದಿ | 
ದಂಡಿಗೆಯನೇ | ರಿದನು ವಾದ್ಯದ| ಸಂದಣಿಯಲಿ || ೨೧೪ || 
- (ಧೃತರಾಷ್ಟ್ರನ ಪ್ರವೇಶ, ಧರ್ಮರಾಯನು ವಂದಿಸುತ್ತಾನೆ). 
ತಂಡ ತಂಡದಿ | ಪಾಠಕರು ಜಯ | ವೆಂದು ಪೊಗಳೆ | - ಜಗದು || 
ದಂಡ ಧರ್ಮಜ | ನಂಧಭೂಪನ | ಕಂಡು ದೂರ || ೨೧೫ || 
ಕಾಲು ನಡೆಯಲಿ | ಬಂದು ಭೂಮಿಪ ! ನೋಲಗವನು - ಹೊಕ್ಕನು || 

ಲೀಲೆಮಿಗೆ ಪಾ | ದದಲಿ ಬಿದ್ದನು | ಪಾಂಡುತನುಜ || ೨೧೬ || 
ವಚನ || ಇಂತು ವಂದನೆಗೈದ ಧರ್ಮಜನಂ ತೆಗೆದಪ್ಪಿ ದಿವ್ಯ ಸಿಂಹಾಸನದ ಮೇಲೇರಿಸಿ 

ಧೃತರಾಷ್ಟ್ರನು ಆನಂದಬಾಷ್ಪದಿಂದ ತಕ್ಕೆಸಿಏನೆಂದನು ಎಂದರೆ 

- ೫೬ ರಾಗ ಕಲ್ಯಾಣಿ. . ಏಕತಾಳ ೩ ( ವಿಲಂಬಿತ) 
ಧೃತರಾಷ್ಟ್ರ 

ಬಂದೆಯ ಮಗನೆ ನೀ | ನಿಂದೆನ್ನ ಮುದ್ದಿನ | 
ಕಂದಯ್ಯ | ಬಾರೊ ಬಾ | , ಎನ್ನರ ! ಗಿಣಿಯೆ || ಪಲ್ಲವಿ || 
ಕೇಮವೆ | ಕುಂತೀದೇ | ನಿಗು ಘಲು ! ಗುಣನಿಗು | 
ಭೀಮ ಮುಂ | ತಾಗಿ ಮಾ | ದೀಕುಮಾ | ರರಿಗು || 
ಗ್ರಾನು ಭೂ | ಮಿಯೊಳೆಲ್ಲ !, ಸ್ವಸ್ಥವಾ 1 ಗಿಹರೇನೊ || 
ಹೇ ಮುದ್ದು ಕಂದ ಇ | ,ತಿತ್ತ ಬಾ | ರೆಂದ 

|| ೨೧೭ || 
ತರಳರು | ನೀವೆನ್ನ ! ತನ್ನ ಹೋ | ದಾಗ ನಿಮ್ಮ || 
ಪರಿಪರಿ | ಕಷ್ಟದಿ | ಪೊರೆದಳು | ಕುಂತಿ-- - 11 
ವರಪುಣ್ಯ | ಚರಿತೆ ಸು | ,ಶೀಲೆ ಚಂ ! ಸಕ ಮಾಲೆ | 
ನೆರೆ ಸೋನು| ಕುಲಚಿಂತಾ | ಮಣಿಗಳು | ನೀವು 

|| ೨೧೮ || 


೫೫೮ 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಗಾಂಧಾರಿ | ಪಡೆದಳು | ನೂರೊಂದು ಮಕ್ಕಳ |1 
ಒಂದಕ್ಕೂ | ಸ್ಟಿರಬುದ್ದಿ | ಬರಲಿಲ್ಲ ! ನಲ್ಲ - || 
ಇಂದಿಗಾ | ದರು ನಿನ್ನ | ವಾರ್ತೆಯ | ಕೇಳುತ್ತಾ | 
ನಂದನಾ | ಗಿಹೆ ಯೆನ್ನ ! , ಅಣುಗ ಕೇ | ಬೆಂದ _ || ೨೯ || 
ಸಣ್ಣನ | ನಾದರು | ಧರ್ಮದ | ಗುಣವುಂಟು | 
ಪುಣ್ಯಾತ್ಮ | ನೆನೆಸಿಕೊಂ !, ಡಿರುವೆ ಲೋ ! ಕದಲಿ || 
ಕಣ್ಣಿಲ್ಲ | 'ವಾಯುಕಂಡದರಿಂದ | ಹೆಚಿನ್ನು | | 

ಚಿಣ್ಣ ನೀ | ಬಂದಕಾರ್ಯ ವದೇನು | ಪೇಳು || ೨೨೦ || 
ವಚನ || ಇಂತೆಂದ ಧೃತರಾಷ್ಟ್ರನ ಮಾತಿಗೆ ಧರ್ಮರಾಯನು ಏನೆಂದನು ಎಂದರೆ 

೫೭ ರಾಗ ಘ೦ಟಾರವ - ಜಂಪೆತಾಳ ೩ . 
ಧರ್ಮರಾಯ 

ಇಂದುಕುಲ ತಿಲಕ ನಿ | ಮಾಶೀರ್ವ | ಚನಕರುಣ | 
ದಿಂದ ನಾ | ವೆಲ್ಲವರು | ಸುಖದೊಳಿಹೆ | ವಯ್ಯ | | 
ತಂದೆ ಕೇ ! ಳಾದರಿ | ನ್ನೊಂದು ಬಿ | ನೃಪವುಂಟು | 
ಹಿಂದು ಮುಂ ! ದರಿಯದಿಹ | ತರಳರೆ ! ನಾವು || ೨೨೧ || 
ಮೊನ್ನೆ ಹಿರಿ ! ಯನ್ನು ಗಜ | ನೋಹಿಯನು | ಮಾಳಾಗ 
ಎನ್ನ ತಾ | ಯಿಯ ಬರಲು ಹೇಳಿಲ್ಲ | ನಂತೆ || 
ಖಿನ್ನೆ ಯಾ | ದಳು ಮಾತೆ ! ಆ ದುಃಖ | ದಲಿ ಕರಗಿ | 
ಅನ್ನೊದ| ಕನ ಬಿಟ್ಟು | ಅಳುತಿರ್ದ | ಳಯ್ಯ 

|| ೨೨೨ || 
ಆ ಸಮಯ | ದೊಳು ಪಾರ್ಥ | ಭಾಷೆಪಂ | ಥಗಳಿಂದ | 
ಆ ಸುರೇಂ | ದ್ರನ ಗಜವ | ತರುವೆ ತಾ | ನೆಂದ || 
ಏಸು ಧೈ | ರ್ಯವೂ ಕಾಣೆ | ಎನಗೆ ತಿಳಿ | ಯದಿದೊಂದು | 
ವಾಸಿಸಂ | ಥಗಳು ಬಲು | ದೋಷಕರ ) ವಯ್ಯ - || ೨೨೩ || 
ಓಲೆಯನು | ಬರೆದದರ ಶರತುದಿಯೊ | ಫೆಸೆಯೆ ಸುರ | 
ಪಾಲನಿಹ | ಚಾವಡಿಯೊ | ಳೆರಗಿದರೆ | ಶಕ್ರ || 
ಭಾಳ ಕೋ 1 ಸಿಸಲಂದು | ನಾರದರು | ನಡೆತಂದು | 
ಪೇಳಿ ಶಾಂ | ತನ ಮಾಡಿ ! ತಣಿಸಿರುವ | ರಂತೆ 

|| ೨೨೪ || 


1 ಕಂದರ ಪಡೆದಳು ನೂರೊಂದು ಗಾಂಧಾರಿ ( ಅ ) 
2 ದವರು ಕಂಡುದಕಿಂತ ಹೆಚ್ಚಾಯ್ತು ( ಕಾ ) 


೫೫ 


ಐರಾವತ 


1ಮದಗಜವು | ಬರುವುದಕೆ | ಮಾಡು ದಾ | ರಿಯನೆಂದು | | 
2ಸದಯದಿಂ 1 ದಾ ಸುರಪ | ಖೇಚರನ | ಕಳುಹ² || 
ಮುದದಿಂದ | ಬಂದವನು | ಪಾರ್ಥಗರು | ಹಲು ಮುಂದೆ | 
“ ಹದನನೇ | ನೆಂದು ತುದಿ | ಗಾಣದಿಂ ದೆನಗೆ 

|| ೨೨೫ || 
ನಾಡಮಾ | ತಲ್ಲವಿದು | ನಾ ಬಂದ | ಕಾರ್ಯ ದಯೆ | 
ಮಾಡಬೇ ! ಕಲ್ಲಿಪರಿ | ಯಂತ ಬಂ | ದೆಮ್ಮ || 
ನೋಡಿ ಸ | ನ್ಯಾಹಗಳ | ನಾವರಿಯ | ದವರ್ಲೋಕ | 

ವಾಡಿಕೊಂ | ಬಾ ಕೀರ್ತಿ | ಅಪಕೀರ್ತಿ | ನಿಮಗೆ || ೨೨೬ || 
ವಚನ|| ಇಂತೆಂದು ಧರ್ಮರಾಯನು ನುಡಿಯಲಾಗಿ ಧೃತರಾಷ್ಟ್ರನು ಏನೆನ್ನುತ್ತಿದ್ದನು 

ಎಂದರೆ 


೫೮ . ರಾಗ ತೊಡಿ. .. ಏಕತಾಳ ೫ ತಿತ್ಸೆ 
ಧೃತರಾಷ್ಟ್ರ 

, ಚಂದ | ನಾಯಿ | ತಯ್ಯ ! ಮಾತು ! ಇಂದು | ಕುಲ | ಜಾತ | 
, ಸಂದೇ | ಹವೇ | ತಕ್ಕೆ | ಈಗ ಬಂದೆ | ವುಸಂಗಾತ || 
, ಇಂದೆ | " ಮ | ಕಳೂ ನೀವೂ | ಚಂದ | ವಾಗಿ | ಪೋಗಿ| 
, ಒಂದಾ | ಗಿದ್ದು ! ಮಾಡಿ ! ಪೂಜೆ ! ಎಂದ | ನು ಭೂ | ಖಾಶ || ೨೨೭ || 
, ಅಂಗ | ಜ ಸ | ೩ಭ| ನಾನು | ಅಲ್ಲಿ | ಬಂದ | ರೇನು | 
, ಕಂಗ | ಇಲ್ಲ | ಕದನ | ನ ಪ್ರ ! ಸಂಗ | ವೇತ | ಕಿನ್ನು | 
, ಸಂಗ | ಡವಿ | ದ್ದು ನೀ | ನೆಲ್ಲ ! ಮಾಡಿ ! ಸಂತೋ ಷವನು | 
, ಮಂಗ | ಳಾತ್ಮ | ಕನು | ದಯೆ | ಯಿಂದ | ರಕ್ಷಿ ಸುವನು || ೨೨೮ | | 


(ಧೃತರಾಷ್ಟ್ರನ ನಿಷ್ಕನಣ) 
ವಚನ || ಇಂತೆಂದು ಲೇಸಿನ ಮಾತನಾಡಿ ವೀಳ್ಯಮಂ ಕೊಟ್ಟು ಬೀಳ್ಕೊಡಲು ಧರ್ಮ 

ಜನರಮನೆಗೆಂದು ಭೀಮನಂ ಕರೆದು, ಕೌರವರಂ ಕರೆದುಬಾರೆನಲು 
ಭೀಮನು ಮತ್ತೆನೆಂದನು ಎಂದರೆ 


1 ಮುಂದೆಗಜ ( ಅ) 2 ಬಂದನಲ್ಲಿಂದೊರ್ನಖರಗಂಧರ್ವ ( ಅ) 3 ಹಿಂದು 
ಮುಂದರ್ಜುನನ ಹೋರಗೊಡಲಿಲ್ಲವನು( ಕಾ ) 4 ಒಂದೆರಡು ದಿನಕವನ ಒಡಬಡಿಸಲಾಗಿ ( ಕಾ ). 
5 ದಾಯಿತು ( ಅ) . 


೫೫೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಧರ್ಮರಾಯನು ಕರೆಯಲಾಗಿ ಭೀಮನು ಬಂದು ನಂದಿಸುತ್ತಾನೆ . 


|| ೨೨ || 


|| ೨೩೦ || 


೫೯ ರಾಗ ಕೇದಾರಗೌಳ ಅಷ್ಟ ತಾಳ ೧. 
ಭೀನು 

ಅಣ್ಣ ನಿ ನಗೆ ಕಯ್ಯ | ಮುಗಿವೆನು ! ಈ ಮಾತ | 
ಎನ್ನೊಡ| ನುಸುರ ಬೇ | ಡ || 
ಕುಪಿ| ಶಾಚಿಗ | ಇವರ ಕ | ರೆವುದಕ್ಕೆ | 
ಎನ್ನಿಂದ | ಸಾಧ್ಯವಲ್ಲ 
ಮೊದಲೆ ಕೌ | ರವರು ಮೂ | ರ್ಖರು ಜಗ | ದೊಳಗೆ ನಾ | 
ನದರಿಂದ | ಕಡುಮೂರ್ಖ | ನು || 
ಕದನವಾ | ಗುವದು ನ | ಮೊಳಗೆ ಲೇ 1. ಸಾಗದು | 
ಬದಲೊಬ್ಬ ! ನನು ಕಳು ! ಹು 
ಮೊನ್ನೆ ಗಾಂ ! ಧಾರಿಗೆ | ನೋಹಿಯ | ಮಾಳ್ವಾ | 
ನಿನ್ನನು | ಕರೆದರೇ ! ನೈ - || 
ಇನ್ನು ನಾ | ನವರ ಕ 1 ರೆವುದಾನ | ಬಗೆ ಇಂಥ | 

ಭಿನ್ನ ಯೋ | ಚಿಸುವವ | . . 
ಧರ್ಮರಾಯ 

ತನ್ನ ಈ | ಮಾತ ನೀ 1 ಪೇಳ್ತರೆ | ತಿಳಿದು ಸ | 
ದರ್ಮದ | ಸಂಗತಿ | ಯ || 
ಹೆನು ಕೈ ! ಇವರನ | 1ರುಗಳು ಭೇ | ದಿಸಿದರೂ1 | 
ನನ್ನೊಳು| ಭೇದವುಂ 1 ಟೀ 
ಮರುಳೊಬ್ಬ | ಬತ್ತಲೆ | ಕುಣಿದಾಡಿ | ದರೆ ಮಿಕ್ಕ | 
ವರು ಕುಣಿ | ಯುವರೇ , ನೈ - || 
ಕರೆದು ಬಾ | ರೆಂದರೆ ! ನೂರೆಂಟು | ಮಾತನು | 
ತರ ಕೊಡ | ಬೇಡ ನ ಡೆ 
ಮಿಗುವರಿ | ದಸರು ಮಾ | ತಾಡುತ್ತ ಬಂದರೂ 
ಜಗಳಾಡ | ಬೇಡ ನೀ ! ನು || 


|| ೨೩ || 


|| ೨೩೨ || 


|| ೨೩೩ || 


1 ರೊಳುಭೇದವುಂಟಾದರೆ ( ಕಾ . ಅ). 


ಐರಾವತ 


೫೫೩ 


ನಗುತ ಮಾ | ತಾಡಿ ನೀ | ಕ್ಯವಕೊಟ್ಟೆ | ಲ್ಲರನು ನೋ | 
ಹಿಗೆ ಬನ್ನಿ | ರೆನುತ ಹೇ | ಳು... 

|| ೨೩೪ || 
ವಚನ | ಇಂತೆಂದು ಅಗ್ರಜನಪ್ಪಣೆಯಂ ಕೊಡಲಾಗಿ ಆ ಮಾತ ಮಸ್ತಕದೊಳಾಂತು 
ಸಕಲಸನ್ನ ಹದಿಂದ ಪಯಣವಾಗಿ ಬಂದನದೆಂತೆನೆ 

೬೦ ರಾಗ ಗೌಳನಲಹರಿ - ಅಷ್ಟ ತಾಳ ೧ 


ಭೀಮ 


|| ಪಲ್ಲವಿ || 


|| ೨೩೫ || 


ಭೀಮ ಬಂ | ದನು ಕೌರ | ನನ ಮನೆ 1 ಗೆ | 
ತಾಮಸ | ದೊಳು ನಗುತ | ಹಲವುಹಂಬಲಿಸುತ್ತ 
ಅಣ್ಣನ | ಸ್ಪಣೆಕೊಟ್ಟ 1 ನದರಿಂದ ! ನಾ ಬಂದೆ | 
ಎಣ್ಣೆ ಸೀ । ಗೆ ಕೌರ | ವರಿಗೂ ನಮ | ಗ .. || 
ಬಣ್ಣದಿಂ | ದಲೆ ಕರೆವೆ | ಬಂದರೆ | ಜಗಳಕ್ಕೆ | 
ಸ್ಮಣ್ಣನಾ | ಜ್ಞೆಯ ಮೀರಿ ! ಮಣ್ಣು ಗೂ ! ಡಿಪೆನೆಂದು 
ಬಂದರೆ | ಳ್ಳಿತು ಬಾರ | ದಿದ್ದರೆ | ಲೇಸು ಮ | 
ತೊಂದೊಂದು ಮಾತಾಡಿ | ಕೆಣಕಿದ | - || 

ಮುಂದೊಂದೂ1 | ನೋಡದೆ | ಗಾಂಧಾರಿ | ಪಡೆದ ನೂ | 
ರೊಂದು ಮ | ಕ್ಯಳನೆಲ್ಲ | ಕೊಂದೇ ಬ | ರುವೆನೆಂದು 
ಮಾರುತಾ | ಜನಿಂತು | ಮನದಿ ಯೋ | ಚಿಸಿಕೊಂಡು | 
ಬೇರೆ ಬೇ | ರೊಂದೊಂದೆ | ಣಿಸುತ ಬಂ | ದು || 
ಕೇರಿಕೇ | ರಿಯೊಳೆಲ್ಲ | ನೆರೆದು ನೋ | ಡುತ್ತಿರೆ | 
ಧಾರಿಣೀ | ಪತಿಯೆಡೆಗೆ | ಸಾರಿ ಬಂ | ದನು ಕಡೆಗೆ 


|| ೨೩೬ || 


|| ೨೩೭ || 


( ಆಸನಸ್ಥನಾದ ಕೌರವನ ಪ್ರವೇಶತೆರೆಯೆತ್ತಿ) 

೬೧ ಕಂದಪದ್ಯ 
ಮಾರುತತನಯನ ಕಾಣುತ 
ಏರಿದ್ದಾಸನನ ಬಿಟ್ಟು ಕುಳ್ಳಿರಿಸುತ್ತಂ | 
ಕೌರವರಾಯಂ ಪ್ರಿಯದಿಂ 

ದಾರಯ್ತು ನಯೋಕ್ತಿಯಿಂದ ಬೆಸಗೊಳುತಿರ್ದಂ 
1 ಹಿಂದುಮುಂದು ( ಅ) 2 ನಿಳಿದು ( ಅ) 


|| ೨೩೮ || 


೫೫ಳ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


- ೬೨ ಸಾಂಗತ್ಯ ; ರಾಗ ಪಂತುವರಾಳಿ. ರೂಪಕತಾಳ ೧ ; ಅಷ್ಟ ತಾಳ ೧ 
ಕೌರವ 

ಬಂದೆಯಾ | ಭೀಮ ಧ | ಮಜ ಘಲು ! ಗುಣ ಮಾದ್ರಿ | 
ನಂದನರ್ | ಸಹಿತ ಕೈ | ಮಿಗಳೆ || 
ಮಂದಿರ | ದೊಳಗೆ ಚಿ | ಕವನ| ವರು ಮನ || 
ನೊಂದುಕೊಂ ಡಿಹರಂತೆ | ಬಹಳ 

|| ೨೩ || 
ಇಂದ್ರನ | ಗಜವಂತೆ | ಇಳೆಗೆಬರುವುದಂತೆ | 
1ಮುಂದಾಗಿ | ನಿಮರ | ಮನೆಗೆ | 
ಗಾಂಧಾರಿ | ಕರೆಯದ ಬಗೆಗಾಗಿ ! ಪ್ರತಿನೊಹಿ| 
ಎಂದು ಮಾ | ಡುವಿರಿ ನಿಮ್ಮೊಳಗೆ 

|| ೨೪೦ || 
- ( ಅಷ್ಟ ತಾಳ ೧) 
ತಂದೆಯಿ | ಲ್ಲದ ಮಕ್ಕ | ಳೆಂದು ನೋ | - ಡಿದಡಿಗ || 
ಬಂದನ | ರ್ಜುನ ನನ ! ಗಿದಿರು !! 
ಒಂದೊಂದು | ಪರಿಯ ಚೋ | ದೈವ ಮಾಡಿ | ಕೊಂಡೆಮ್ಮು | 
ನಿಂದೆ ಮಾ | ಡುವರೆ ರಾ ! ಜ್ಯದಲಿ 

|| ೨೪೧ || 
ಬು ಉಂಬದ | ಕನುಕೂಲ| ನಿಲ್ದಾದ ! ರೂ ಬಾಯ | 

ಡಂಭಕ | ತನ ಬಿಡ | ಪಾರ್ಥ. ... | 
ಕುಂಭಿನಿ ! ಯೊಳಗರ್ಧ | ಕೊಟ್ಟ ಕಾ | ರಣದಿಂದ | 
ಸಂಭ್ರಮ | ಬಂತು ಧ | ರ್ಮುಜಗೆ 

|| ೨೪೨ || 
ಹಿಂದುಮುಂ | ದರಿಯದ | ಹುಡುಗ | ಳರಿಗೆಲ್ಲ | 
ಇಂದು ನ | ಮೊಡನೆ ಸಂ 1 ಥಗಳೇ || 
ಹಿಂದಣಾ | ರಣ್ಯವೇ | ಸಾಕು ಪಾಂ ! ಡವರಿಗೆ | 
ಮುಂದೆ ಗ್ರಾ ! ಮಗಳೆಲ್ಲ ! ತಡಸಿ 

|| ೨೪ || 
ಮನೆಗೆ ಬಂ | ದವನೊಳು | ನಿಷ್ಠುರ | ವೇಕೆ ಸು | 
ಮನೆನೋಡ| ಬಹುದಿನ್ನು ! ನಾಳೆ | 
ಇನಿತು ನೀ | ಬಂದ ಕಾ | ರ್ಯವದೇನು | ಹೇಳೀಗೆ | 
ದೆನುತ ವೀ ' | Vವ ಕೊಟ್ಟ | ನಾಗ 

|| ೨೪೪ || 


1 ಇ೦ದು ನೋ | ಹಿಯ ನಾಳ | ರಂತೆ ( ಆ) 2 9 ರಾಜ್ಯವೆ( ಅ) 


ಏರಾವತ 


೬೩ ರಾಗ ಘಂಟಾರವ - ಜಂಪೆತಾಳ ೩ 


ಭೀಮ 


| ೨೪೫ || 


|| ೨೪೬ || 


|| ೨೪೭ || 


ಅಣ್ಣ ಕೇ | ಭೀಮಾತಿ | ಗುತ್ತರವ | ಕೊಡಲು ಧ | 
ರ್ಮಣ್ಣನ | ಪ್ರಣಯಿಲ್ಲ ! ಆಗಲದ | ಕೇನು 
ಹಿರಿಯವರು ! ನೀವೊಂದು | ಹೆಚ್ಚು ಮಾ | ತಾಡಿದರೂ | 
ಕಿರಿಯವರು | ನಾವದನು | ಕೇಳ್ವುದೇ | ಸಹಜ 
ಇನ್ನು ಪೇ | ಳುವುದೇನು | ಈ ಸಾರು | ಸತ್ಯವನು | 
ಮುನ್ನವೇ | ಆಡಿ ಮುಗಿ | ಸಿದೆಯಲ್ಲ | ನೀನು 
ಕರಿನೋಹಿ | ಯುತ್ಸವವ | ಕಾಣಬೇ | ಕೆಂದೆನುತ | 
ಕರೆದುಬಾ | ರೆಂದೆನ್ನ | ಕಳುಹಿಸಿದ ನಣ್ಣ - 
ತಮ್ಮಂದ್ಯ | ರೆಲ್ಲರನು | ಸಂಗಡನೆ | ಕರಕೊಂಡು 1 
ನಿನ್ನು ಬರ | ಹೇಳಿದನು | ಧರ್ಮಜನು ! ನಾಳೆ 
ಊಳಿಗಮ | ಮಾಡುವರಿ | ಗರಮಾ | ತುಗಳೇಕೆ ! 
ಹೇಳಬಂ | ದವನೊಡನೆ | ' ಹೆಣಗಾಟ | ವೇಕೆ? 


|| ೨೪೮ || 


| ೨೪೯ || 


|| ೨೫೦ || 


ಪೊಡವಿಪತಿ | ನೀ ಬಂದು | ನಡೆಸಿಕೊಡ| ಬೇಕಂತೆ | 
ತಡವಾಗು | ತಿಹುದುದೆನಗೆ | ತೆರಳುವೆನು | ಮನೆಗೆ 


|| ೨೫೧ || 


೬೪ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 


ಕೌರವ 


ಕಂಡಿರೇ ಮಂ | ತ್ರಿಗಳು ಭೀಮನ | 
ಪುಂಡುತನದು | ತರನ ಲೋಕದಿ | 
ಗಂಡನಿಲ್ಲದ | ಸತಿಯರೀವ್ರತ | ಕೊಂಡುದುಂಟೇ 
ಹುಟ್ಟು ನರೆ ಮುದಿ | ಭ್ರಾಂತ ಭೀಷ್ಮನ| | 
ಕಟ್ಟಳೆಯ ನೆರೆ | ಕೇಳಿ ಧರ್ಮಜ | 
ಕೆಟ್ಟನಲ್ಲದೆ | ಮುಂದೆ ಲೇಸಿನ | ಬಟ್ಟೆಯಿಲ್ಲ 


|| ೨೫೨ || 


|| ೨೫ 


|| 


1 ಕೊಡುವುದಕೆ | ಆ ( ಅ) 2 ನ್ಯಾಯವೇನಯ್ಯ ( ಓ) 


೫೫೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಎಷ್ಟು ಮಾತೆಲೊ ! ನಿನಗೆ ಅರಮನೆ | 
ಮೆಟ್ಟುಗಳ ಹ |ತರಿಯೆ ಸುಮ್ಮನೆ| 
ಪೆಟ್ಟು ತಿನ್ನದೆ | ಹೋಗು ನಿನ್ನಯ | ಗುಟ್ಟನುಳುಹಿ 


|| ೨೫೪ || 


೬೫ ರಾಗ ಆಹೇರಿ - ಜಂಪೆತಾಳ ೨ 


ಭೀಮ 


N 


ಲೇಸಾಯಿ | ತಮ್ಮ ಹಿರಿ | ಯಣ ನಾ ! ನಿನ್ನ ಕರೆ | 
ವಾಸೆಯಲಿ | ಬಂದುದಕು | ನೀ ಪೇಳಿ| ದುದಕ್ಕೂ || ಪಲ್ಲವಿ || 
ಪುಂಡುಪೋ 1 ಕರನೆಂದು | ಮೊದಲೆನಗೆ | ಹೆಸರಿಟ್ಟಿ | 
ಭಂಡನೆಂ ದೆನುತ ನಾ | ಮವನಿಟ್ಟಿ | ಯರ್ಜುನ | 
ಉಂಡುಸೊ | ಕ್ಕಿದನೆಂದು ! ಧರ್ಮಜನ | ಜರೆದೆ ಮರು | 
ಛಂದು ಅ | ಜಯ್ಯನನು | ಕರೆದೆ. ತಾಯ || 
ಮುಂಡೆಯೆಂ | ದೊರೆದು ನಮ್ಮೆಲ್ಲರನು | ಬೈದೆ... || ೨೫೫ || 
ದೊರೆಯಹುದು | ನೀನು ಕುಂ | ಬಾರರೆ | ಲ್ಲರು ನಾವು 
ಅರಮನೆಯ | ಹುಟ್ಟಿದಾ | ರಭ್ಯ ಕಂ | ಡವರಲ್ಲ ! 
ಮರಿಯಾದೆ | ಇಲ್ಲದೀ | ನುಡಿದನಾ | ತುಗಳೆಲ್ಲ | 
ಮರೆಯದೇ | ಕಟ್ಟಿರಿಸು | ನೀನು - 12 - ಇದಕೆ |2 

ಕರಿನೋಹಿ| ಯನು ಮುಗಿಸಿ | ಬರುವೆನೈ ! ನಾನು || ೨೫೬ || 

( ಭೀಮನೂ ಅವನ ಹಿಂದಿನಿಂದ ಕೌರವನೂ ತೆರಳುತ್ತಾರೆ; ಧರ್ಮರಾಯನ ಸಭೆ , ವಾದ್ಯ 
ಘೋಷದೊಡನೆ ಬರುತ್ತಿರುವ ನಾನಾ ದೇಶದ ರಾಜರನ್ನು ಇದಿರ್ಗೊಂಡು ಸ್ವಾಗತಿಸುವ 
ಸಂಭ್ರಮ.) 

ಖಳಶಿರೋ | ಮಣಿಯ ಬೆದ ! ರಿಸಿ ಬಂದ ! ನಲ್ಲಿಂದ | 
ಮೊಳಗಿದವು! ವಾದ್ಯಸಂ | ತತಿ ನಾಲ್ಕು ! ದಿಕ್ಕಿಂದ | 
ಇಳೆಯ ಪಾ | ಲಕರು ನಡೆ | ತಂದರೆಂ | ದೆನುತಲ್ಲಿ | 
ಬಳಿಯ ಸಂ | ಬಳವನುಂ | ಬವರು ಬಂದು | 
ತಿಳುಹಿದರು | ಧರ್ನುಜಗೆ ! ಇದಿರ್ಗೊಳು | ಇವರು || ೨೫೭ || 
ರಥವಾಜಿ | ಪಂಕ್ತಿಗಳ | ಸತ್ತಿಗೆಯ | ಸಾಲುಗಳ | 
ಚತುರಂಗ | ಮಾರ್ಬಲ ವಿ | ಲಾಸಗಳ | ಘೋಷಗಳ | 


1 ಉಳಿಯದಿಂ ತೆಂಬ ( ಅ) 2 ಕೇಳೋದಕ ( ಅ) 3 ಳ್ಳುವ ( ಅ) . 


೫೫೭ 


ಐರಾವತ 


|| ೨೫೮ || 


|| ೨೫೯ || 


೨೦ || 


ಜೊತೆಯಾಗಿ ನಡೆತರುವ | ದಂತಿಗಳ | ಪಂತಿಗಳ | 
ಜತನದಿಂ | ದಿದಿರ್ಗೊಂಬ | ರಾಗ - | . . ಕಂಡು | 
ಅತಿಶಯದೊ | ಳುತ್ಸಾಹ | ವೆಸಗಿದರು ! ಬೇಗ 
ಒಂದುಕಡೆ | ಯಲಿ ಭೀಮ | ನಿದಿರ್ಗೊ೦ಬ ನರಸುಗಳ | 
ಒಂದುಕಡೆ | ಯಲಿ ಪಾರ್ಥ | ಮನ್ನಿಸುವ ! ಮನ್ನೆಯರ | 
ಒಂದುಕಡೆ | ಯಲಿ ನೃಪಾ | ದಿಗಳ ! – ಕರೆದು | 
ಚಂದದಲಿ ! ಭೀಷ ತೋ 1 ರುವ ಬಿಡಾ | ರಗಳ - 

೬೬ ರಾಗ ಸೌರಾಷ್ಟ್ರ ಅಷ್ಟ ತಾಳ ೧ 
ಧರ್ನುರಾಯ 

ಬಂದಿರೆ | ಮಗಧಭೂ ! ಪಾಲರು | ಶೀಲರು | 
ಬಂದಿ | ರೇ ! ನೈ - ನಡೆ | 
ತಂದಿರೆ | ಅಂಗ ಕ | ಳಿಂಗ ಕಾಂ | ಭೋಜರು | 
ಬಂದಿ | ರೇ - ನೈ 
ಗೋಟ ಮ | ರಾಟ ಕ | ರ್ಣಾಟಕ | ದರಸರು | 

ಬಂದಿ | ರೇ - ನೈ ಸರಿ | 
ಮೀಟಾದ | ಪಾಂಡ್ಯ ದ್ರಾ ! ವಿಡದೇಶ | ದೊಡೆಯರು | 
ಬಂದಿ | ರೇ - ನೈ 
ಜೋಳೇಂದ್ರ | ತೆಲುಗು ಕೊಂ | ಕಣದೇಶ| ದಧಿಸರು | 
ಬಂದಿ | ರೇ ನೈ | ಜೈನ | 
ಮಾಳವ | ಮಲೆಯಾಳ | ಜಾಲದ 1 ಕ್ಷಿತಿಪರು | 
ಬಂದಿ | ಈ ನೈ 
ಕರ್ನಾರ 1 ಕೆಮೀರ| ದರಸರು ! ನೀವೆಲ್ಲ ! 
ಬಂದಿ | ರೇ ! ನೈ - ಬಲು | 
ದಿಮ್ಮಿದ1 ಗೌಳ ಸೌ | ರಾಷ್ಟ್ರ ದ | ರಥಿಕರು ! 
ಬಂದಿ | ರೇ - ನೈ 
ಕುಂತಳ | ದೊಡೆಯ ಕಾ | ಶ್ರೀರ ಬ | ಶ್ಲಾಳರು | 
ಬಂದಿರೇ1ನೈ - 1 ಚಂದ್ರ | 
ಕಾಂತಾದ್ರಿ | ಸಿಂಹಾದ್ರಿ | ನಾಯಕ| ರೆಲ್ಲರು | 
ಬಂದಿ | ರೇ - ನೈ 


|| ೨೬೧ || 


|| ೨೨ | | 


|| ೨೬೩ || 


|| ೨೬೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬರ್ಬರ | ದೇಶದ | ಸರ್ಬ ನ | ನಾಯ್ಕರು | 
ಬಂದಿ | ರೇ - ನೈ - -ನೀವು | 
ನಿರ್ಭಯ | ವಾದ ನಿ | ರಾಪತಿ ( ?) | ವಂಶರು | 
ಬಂದಿ | ರೇ - ನೈ 

|| ೨೬೫ || 
ಅಹಿಛತ್ರ | ಭೂಪಾಲ | ಕೇಕಯ | ತುಳುವರು | 
ಬಂದಿ | ರೇ ! ನೈ - -- ನೀವು| 
ಬಹು ಸರಾ | ಊಮಿ ಸಿಂಧು | ಮಕರ ತಿ | ಯಂಬಕರು | | 
ಬಂದಿ | ರೇ - ನೈ 

|| ೨೬೬ || 
ಛಪ್ಪನ್ನ | ದೇಶದೊ | ಳಿರುವ ಭೂ | ಕಾಂತರು | 
ಬಂದಿ | ರೇ - 1 ನೈ - | -ನೀವು| 
ಒಪ್ಪುಗೊ | ಳ್ಳಲು ಬೇಕು | ತಿಳಿಯದ ವರು ನಾವು | 
ಬಂದಿ | ರೇ ! ನೈ 

| ೨೩೭ | 
ಬಡವರು | ನಾವು ನ | ಮೊಡನೆ | ಸಂಪ್ರೀತಿಲಿ | 
ಬಂದಿ | U - 1 ನೈ - ಹೀಗೆ | 
ನಡೆಸಿಕೊಳ್ಳಿರಿ ಕಯ್ಯ | ಪಿಡಿದು ಎಂ | ದೆಂದಿಗೂ | 
ಬಂದಿ | ರೇ - 1 ನೈ 

|| ೨೬೮ || 
- ೬೭ ವಾರ್ಧಿಕಷಟ್ನದಿ 
ಈ ರೀತಿಯಿಂದ ಬಂದರಸುಗಳ ಮನ್ನಿಸುತ 
ಬೇರೆಬೇರವರಿಗೆ ಬಿಡಾರಗಳನಿತ್ತು ಎಳ 
ನೀರು ಸಕ್ಕರೆ ಬೆಲ್ಲ ಹಾಲು ಹಣ್ಣುಗಳ ಕೊಟ್ಟೂರಂತೆ ತೃಪ್ತಿ ಪಡಿಸಿ | 
ತಾರತಮ್ಯಗಳರಿತು ಉಚಿತಗಳ ಕೊಡಿಸಿ ಸ 
ನೀರು ಕನ್ನಣ್ಣೆ ಕಸ್ತುರಿ ಜವಾಜಿಗಳ ವಿ 
ಸ್ವಾರ, ಮಲ್ಲಿಗೆ ಜಾಜಿ ಸುರಗಿಗಳೊಳುಪಚರಿಸಿ ಅರ್ಜುನಂ 

ಗಿಂತೆಂದನು || ೨೬ || 
೬೮ ರಾಗ ವರಾಳಿ - ಏಕತಾಳ ೩ 
ಧರ್ಮರಾಯ 

ಬಂದ ಭೂಪ| ರಂದ ನೋಡೆ | ತಮ್ಮ - ಇಂ | ದ್ರನಾನೆಯ | 
1ಇಂದು ತರುವ | ಪಂಥವಲ್ಲೊ 1 | ತಮ್ಮಾತ| ಮೃತ್ || 


1 ತಂದು ಪೂಜಿಪಂದವೇನೊ ( ಅ) 


M 


. 


ಐರಾವತ 


ಮಂದ ಬುದ್ದಿ ಗ | ಳಾದೆನಲ್ಲೊ ! ತನ್ನ ಈ ಕಾರ್ಯದೊಳಗೆ | 
ಮುಂದುವರಿದು ! ಹೋದೆವಲ್ಲೊ | ತಮ್ಮಾ ತ | ಮೈ - || ೨೭೦ || 
ಹಗೆಯವರು ! ಬಹಳ ನಮಗೆ! ತನ್ನ – 1ಎಂ | ದೆಂದಿಗವರು! | 
ನಗುವ ರೀತಿ | ಯಾಯಿತಿ | ತಮಾ ತ | - || 
ಹಗುರಾದೆವು ! ರಾಜ್ಯಕೆಲ್ಲ | ತಮ್ಮ ಈ ! ಮಾತು ಮುಂದೆ ! 
* ದಿಗೂ ಬಿಟ್ಟು | ಹೋಗದಲ್ಲೊ | ತಮ್ಮಾ ತ | ಮೈ - || ೨೭೧ || 
ಇಜ್ಞೆ ತಪ್ಪಿ | ನಾವೆಲ್ಲರು | ತಮ್ಮa| ದ್ದಷ್ಟು ಕಾಲ | 
ರಚ್ಚೆಗೆ ಈ | ಡಾ . ವಿ | ತಮ್ಮಾ ತ | - || 
ಮುಚ್ಚು ಮರೆ ! ಏನು ಮುಂದೆ | ತಮ್ಮ ಶ್ರೀ ! ಹರಿಯಪ್ಪಣೆ | 

ಹೆಚ್ಚಿನ ಪೌ | ರುಷಕೆ ಕಾಣೋ ! ತಮಾ ತ | - || ೨೭೨ || 
ಅರ್ಜುನ 

ಈ ಮಾತಿಗೆ | ಚಿಂತೆ ಬೇಡ| ಅಣ್ಣ ದೇ ! ನ - ಬಂದ | 
ಭೂಮಿಸರ | ನಿದಿರುಗೊಳ್ಳೆ | ಅಣ್ಣ ದೇ ! ನಮ್ || 
ತಾಮಸಗೊ | ಇದಿರಯ್ಯ | ಅಣ್ಣ ದೇ | ನ.. . ಆನೆ | 
ಭೂಮಿಗಿಳಿದು | ಬರುವುದಯ್ಯ | ಅಣ್ಣದೇ ! ನ. || ೨೭೩ | 
ಚಿಂತಿಸುವು| ದಿನ್ನೇತಕೆ ನೀ | ನಣ್ಣದೇ ! ನ - ಲಕ್ಷ್ಮಿ | 
ಕಾಂತನ ಕೃಪೆ | ಯಿಲ್ಲವೇನೊ | ಅಣ್ಣದೇ ! ನ . || ೨೭೪ || 

ಶ್ರೀ ಕೃಷ್ಣನ ಸಮಾಗಮನ 

- ೩೯ ರಾಗ ಮಧ್ಯಮಾವತಿ.. .ಅಷ್ಟ ತಾಳ ೨ 
ಧರ್ಮರಾಯ 

ಬರಲಿ,| ಲ್ಲವ| - ಸ್ವಾ | ಮಿಯ ಕರೆ | 
ತರಲಿ , | ಲವ | . . 

|| ಪಲ್ಲವಿ || 
ಧರಣೀ ಪಾ | ಲರು ಬಂದು | ನೆರೆವ ಮೊ | ದಲೆ ಶ್ರೀ | 
ಹರಿಯೊಳ | ಪ್ರಣೆ ಕೇಳ | ಮರೆತೆವು ! ನಾವೆಲ್ಲ || ಅನುಪಲ್ಲವಿ || 
ಏನ ಹೇಳುವ ನೊ - ಮು | ರಾರಿ ಮು | 
ತೇನ| ಯೋಚಿಸ | ನೊ .. .. || 


1 ಭೂಪಾಲರೆಲ್ಲ ( ಅ, ಕಾ ) 2 ಹುಚ್ಚರೆಂದು ಬೈವರ ( ಅ) 


೫೬g . 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ನೀನೆ ಪೋ | ಗತಿಬೇಗ | ದಲಿ ಕಾಲ | ಕಟ್ಟಕೊ || 
ದಾನವಾಂ | ತಕಗಿಂದು | ದಮ್ಮಯ್ಯ | ಶರಣೆಂದು || ೨೭೫ || 
ನಡೆ ಹೋಗು| ನಿಲ್ಲಬೇ | ಡ ಈ | ಗಲೆ ಜಗ | 
ದೊಡೆಯನ| ನಿಲ್ಲಿ ಗಾ ! ಢ....|| 
ಕಡುಬೇಗ | ದಲಿ ಕರೆ | ತಾರದಿ ! ದ್ದರೆ ಬಂದ ! 

ಪೊಡವಿಪಾ | ಲರು ನಿಲ್ಲ | ದಡಿಯಿಡು ! ವರು ಮೆಲ್ಲ || ೨೭೬ || 
( ಅರ್ಜುನನು ' ಧೀಂಗಿಣ' ಹೊಡೆದು ತೆರಳುತ್ತಾನೆ, ಆಮೇಲೆ ಇತರರ ನಿಷ್ಕನಣ. 

ಅನಂತರ ತೆರೆಹಿಡಿದು ಶ್ರೀ ಕೃಷ್ಣನ ಒಡೋಲಗ). 


|| ೨೭೭ || 


|| ೨೭೮ || 


|| ೨೭೯ || 


೭೦ ದ್ವಿಪದಿ 
ರಥವೇರಿ ರಾಜಬೀದಿಯಲಿ ನಲುಗುಣನು | | 
ಅತಿಬೇಗ ನಡೆತಂದ ಧರ್ಮಜಾನುಜನು 
- ವಿಸ್ತಾರವಾಗಿರುವ ಜಲಧಿಮಧ್ಯದೊಳು| 
ಅತ್ಯಂತ ಶೋಭಿಸುವ ದ್ವಾರಾವತಿಯೊಳು1 
ಚಿನ್ನದಾ ನೆಲೆಗಟ್ಟು ಚಿತ್ರವಾಗಿರುವ | 
ರನ್ನದಾ ಗೋಡೆಗಳು ರಂಜಿಸುತ್ತಿರುವ 
ಕನ್ನಡಿಯ ಬಾಗಿಲೊಳು ಕಡುಪ್ರಕಾಶಗಳು | 
ಸನ್ನೆಯಿಂದಲೆ ಕರೆವ ಸೊಗಸುಬೊಂಬೆಗಳು 
ವಜದ ಕವಾಟಗಳು 2ನಳವಿ ಮಧ್ಯದಲಿ | 
ಸಜ್ಜುಗೊಂಡಿರುತಿರಲು ಸಕಲ ಚೋದ್ಯದಲಿ 
ಕಾಲುದೀವಿಗೆಗಳಾ ಕಂಭಗಳ ನಡುವೆ | 
ಸಾಲಾಗಿ ನಿರ್ಮಿಸಿದ ಸೌಂದರ್ಯದೊಡನೆ 
ಹೊಂಬಣ್ಣ ದುಪ್ಪರಿಗೆಯೊಳಗೆ ಉಯ್ಯಾಲೆ | 
ಸಂಭ್ರಮದ ಚಪ್ಪರ, ಮಂಚಗಳು ಮೇಲೆ 
ಪಚ್ಚೆಯಾ ಹರಳುಗಳ ಪತ್ತಿಗೆಗಳಿಂದ| 
ಅಚ್ಯು ತನ ಪುರ' ದ ಭಿತ್ತಿಗಳೆಲ್ಲ ಚಂದ 


|| ೨೮೦ || 


|| ೨೮೧ || 


|| ೨೮೨ || 


|| ೨೮೩ || 


|| ೨೮೪ || 


1 ರಕಾ ನಗರ ( ಅ) 2 ಮದ್ಯ ( ಅ) ; ವಳವಿ ( ತ ) = ಗೋಡೆ( ಸಂ . ವಲಭಿ). 
3 ಳು ಸಂತೆಯಲಿ ಬಿಗಿ ( ಓ , ಕಾ ) 4 ದೊಳಗೆ ಅರ್ಶಿಯಿಂದಿರುವ ( ಓ , ಕಾ ) . 


ಐರಾವತ. 


|| ೨೮೫ || 


|| ೨೮೬ || 


|| ೨೮೭ || 


ನೀಲದಾತೊಲೆಗಳಲಿ ನೀಳಿರುವ ರುಲ್ಲಿ | 
ಸಾಲು ಮುತ್ತಿನೊಳೆಸೆವ ಸರಪಣಿಗಳಲ್ಲಿ 
ಸಿಂಹಾಸನವನೇರಿ ಶ್ರೀಕೃಷ್ಣನಿರಲು ! 
ಬ್ರಹ್ಮಾದಿಸುರರೆಲ್ಲ ಬಂದು ಜಯವೆನಲು 
ಎಡಬಲದಿ ರಾಧೆ ಕಾಳಿಂದಿ ಕುಳಿತಿರಲು1 | 
ಅಡಿಗಡಿಗೆ ರುಕ್ಕಿಣಿಯು ಮಡಿದೆಲೆಯ ಕೊಡಲು 
ಜಾಂಬವತಿ ಬೀಸುವಳು ಚಾಮರಿಗೆಯಿಂದ ! 
ಸಂಭ್ರಮದಿ ಭದ್ರೆ ಕಾಲೊತ್ತುತಿರಲಂದ 
ಸತ್ಯಭಾಮೆಯ ತೊಡೆಯ ತಲೆದಿಂಬ ಮಾಡಿ | 
ಅತ್ಯಂತ ಹರುಷದಲಿ ಹರಿಯಿರಲು ನೋಡಿ 
ಬಾಗಿಲವರೆ ತಂದು ಬಂದ ಫಲುಗುಣನ ! 
ಆಗಮನ ಹೇಳಿದರು ನಾಗಶಯನನಿಗೆ 


|| ೨೮೮ || 


|| ೨೮೯ || 


|| ೨೯೦ || 


( ಅರ್ಜುನನ ಪ್ರವೇಶ) 
ಒಳಗೆ ಬಂದನು ಪಾರ್ಥ ಉತ್ಸಾಹಗೊಂಡ ! . 
ನಳಿನನಾಭನ ಪಾದ ನಲವಿಂದ ಕಂಡ 


|| ೨೯೧ !! 


೭೧ ರಾಗ ಪಂತುವರಾಳಿ ... ಏಕತಾಳ ೫ 


ಅರ್ಜುನ 


ಜಯ ಜಯ | ಪಾಹಿ ಗೋವಿಂ| ದ - ಗೋ | ಪಾಲಕೃಷ್ಣ || ಪಲ್ಲವಿ || 
ಅಂಗಜ | ಸಿತಭವ | ಭಂಗಸು ! ರಾರ್ಚಿತ | 
ಸಂಗರ | ಜಿತ ಖಳ | ಪುಂಗವ | ಸನ್ನುತ 

|| ೨೯೨ || 
ಸರ್ವಲೋ | ಕಧಾ | ತಾರ ಸ | ರ್ವೆಶ್ವರ | | 
ಸರ್ವಮಂ ! - ಸ | ಜನ ಸರಿ ಪಾಲಕ 

|| ೨೯೩ || 
ಮಕೂ | , ರ್ಮ ನಾ ! ರಾಹ ನರಸಿಂಹ | 
ನಿತ್ಯ ವಾ | , ಮನಾ | ಕಾರ ಮ | ಹಾಡುವ 

|| ೨೯೪ || 


1 ರುಕ್ಕಿಣಿಯು ( ಅ) 


36 


೨೬೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪರಶುರಾ | , ಮ ರಘು | ರಾಮ ಪ ! ರಾತ್ಪರ | 
ಭರಿತನ | , ರ್ತಿ ಭಕು | ತರ ಪೊರೆ ! ನ ಕೀರ್ತಿ || ೨೯೫ || 
ಕಮಲನಾ | ಭ ಕಮ ! ಲಾಕ ಜ ! ನಾರ್ದನ | 
ಕಮಲಜ | ಪಿತ ಕೃ | ತೃಮಲನಿ | ವಾಸ 

|| ೨೯೬ | | 
ಇಂತೆಂದು ಸ್ತುತಿಯಂ ಮಾಡಿ ಸಾಷ್ಟಾಂಗ ವಂದಿಸಿದ ಅರ್ಜುನನಂ ತೆಗೆದಪ್ಪಿ 
ಸಿಂಹಾಸನದಲ್ಲಿ ಕುಳ್ಳಿರಿಸಿ ಶ್ರೀಕೃಷ್ಣನು ಏನೆಂದನು ಎಂದರೆ 


ವಚನ ! 


೭೨ ರಾಗ ಮಧ್ಯಮಾವತಿ _ ಏಕತಾಳ ೪ 


|| ೨೯೭ || 


ಬಂದೆ 5 | ತಕೆ ಬಲು | ಬಳಲುತ್ಯ | ಬಹುದೂರ | | 
ಇಂದ್ರನಂ | ದನ ಹೇಳು ! ,ಹೇಳಯ್ಯ ! ಬೇಗ - 1|| 
ಕಂದಿತೇ | ತಕೆ ಕಡು | ಮುದ್ದಾದ | ವದನಾರ | 
ವಿಂದ ಬಾ | ಡಿದ ಮೆಯೊ , ಳತಿ ದಣಿ | ಕೆಗಳಿಂದ 
ಕೇಮವೆ | ಕುಂತಿದೇ | ನಿಗೆ ಧರ್ಮ | ಜಗೆ ಮುಖ್ಯ !! 
2.ಭೀಮ ನ | ಕುಲ ಸಹ | ದೇವರಿ | ಗೆಲ್ಲ || 
ಭೂಮಿಪಾ | ಲಕ ಮತ್ತಿ | ನ್ನೇನು ಕಾ | ರಣದಿಂದ | 
ನೇಮನಿ | ತ್ರಿಲ್ಲಿಗೆ ಕಳುಹಿದ | ನಿನ್ನ 
ಮಾತನಾ | ಡದ ಮುನ್ನ | ಕಣ್ರ | ಡರೊಳಶ್ರು ! 
ಶ್ವೇತ ಬಿಂ | ದುಗಳೇನು | , ಹೇಳಯ್ಯ | ಬೇಗ -1| 
ಏತಕೀ | ಸರ ಕಂ ! , ಗೆಡಿಕೆ ನಿ ! ನೊಡಲೊಳು 
ಕಾತರಿ ! ಸದೆ ಪೇಳು | ಬೆದರದೆ | ನ್ಯೂ , ಳು 


|| ೨೯೮ || 


|| ೨೯೯ || 


೭೩ ರಾಗ ಕಾಂಭೋಜಿ- ಏಕತಾಳ ೪ | 


ಅರ್ಜುನ 


ಲಾಲಿಸಿ ಕೇ | ಳು ಬಿನ್ನಪ | ಶ್ರೀಲೋಲ ಬ | ಹು ಗುಣಶೀಲ || ಪಲ್ಲವಿ|| 
ಮೊನ್ನೆ ನಮ್ಮ | ಹಿರಿಯ ತಾಯಿ | ಮಣ್ಣಿ ನಾನೆ | ನೋಹಿಯ ಸಂ | 
ಸನ್ನೆ ಮಾಡು | ವಾಗ ನಮ್ಮ ! ನನ್ನ ಕರೆಯ | ಲಿಲ್ಲವೆಂದು | 


1 ಧರ್ನುಜಭೀನಯನಳರ್ಗೆ ( ಅ) 2 ನೇವದಿಂದಿಲ್ಲಿಗೆ ಬಂದ ಕಾರಣವೇನು( ಅ) . 
3 ಸ್ಫೋ ( ಕಾ ) 4 ಕಾತರಿಸದೆ ಪೇಳು ( ಕಾ ) 


ಐರಾವತ 


ಖಿನ್ನೆ ಯಾದ ! ಳೆನ್ನ ಮಾತೆ | ತನ್ನ ದುಃಖ | ದಿಂದಲಾಗ ! 
ನಿನ್ನ ಧೈರ್ಯ| ದಿಂದ ಪೇಳೆ ! ಎನ್ನದೊಂದು ! ಮಾತನೀಗ || ೩೦೦ || 
ಇಂದ್ರನಾನೆ ! ಇಳೆಗೆ ತರುವೆ ! ನೆಂದು ಭಾಷೆ | ಕೊಟ್ಟೆ ಮೇಲೆ| 
ತಂದೆಗೋಲೆ | ಬರೆದು ಶರಕೆ | ಸಂದಿಸಿ ನಾ | ಬಿಟ್ಟ ಮೇಲೆ ! 
ಬಂದ ಖಚರ ! ನಿನ್ನೆ ಸ್ವರ್ಗ 1 ದಿಂದ ಓಲೆ ! ಮುಟ್ಟಿ ಶ್ರೀ ಗೋ | 
ನಿಂದಒಂದು ಮಾತಿಗಾಗಿ ಮುಂದೆ ನಾಕಂ ! ಗೆಟ್ಟೆನಯ್ಯ || ೩೦೧ || 
ದಾರಿಯ ಮಾ ! ಡೆಂದು ಖಚರ ! ಹೇಳುತಾನೆ ! ಮುನ್ನ ಭಂ | 
ಡಾರವನ್ನೆ | ಕೊಟ್ಟ ಭೀಷ್ಮ | ಬೈಯುತಾನೆ ! ಎನ್ನ ಬಂದ | 
ಧಾರಿಣೀ ಸಾ | ಲಕರ ಕಂಡು ! ಬೆದರುತಾನೆ ! ಅಣ್ಣ ನೀ ಮು | 
ರಾರಿ ದಯೆ ! ಮಾಡಿ ಬಂದು ! ಸಲಹೆ ಸಂ | ಪನ್ನ ಚೆನ್ನ || ೩೦೨ || 


೧ 


|| ೩೦೩ | | 


೭೪ ರಾಗ ಶಂಕರಾಭರಣ... ಅಷ್ಟ ತಾಳ ೧ 
ಮರುಳಾದೆ | ಯೇನೊಪಾ! ರ್ಥಿ | ಕದೊಳೆಲ್ಲ | 
ಪರಿಹಾಸ | ನಾಯ್ತು ' | ರ್ಥ....!! 
ಬರಿಗುಲ್ಲು ! ನಿದ್ದೆಗೇ ! ಡೆಂಬ ಗಾ | ದೆಯನು ವಿ | | 
ಸ್ವರನ ಮಾ | ಡಿದೆ ನಿನ್ನ ! ಸರಿಯಾರು | ಮುಂದಿನ್ನು 
ಧರಣೀಶ! ರ್ಬಂದುದ ! ಈ - ಪೂ / ರ್ವಜರ ಭಂ | 
ಡರನೆಲ್ಲ | ತಂದುದ | ಕೂ -- - 
ಸುರಪನ | ಗಜವಿಂದು | ಧರಣಿಗೆ | ಆವುದಕ್ಕೂ | 
ನೆರೆ ನಿನ್ನ ! ತಾಯಿಯ | ದರ ಪೂಜೆ | ಸುವುದಕ್ಕೂ 
ಏನನೆ | ನೆದನೋ ಭೀ | ಷ - ಆ | ಚಾರ್ಯನು | 
ಜ್ಞಾನಗೆ 1 ಟೂನೊ ಧರ್ಮ | ಜ -|| 
ಮಾನಿನಿ ! ಯರೊಳತಿ ! ಜ್ಞಾನಿ ಕುಂ ! ತೀದೇವಿ | 
ತಾನೇನೋ ! ಮತಿಗೆಟ್ಟು ! ನುಡಿದುದ ! ಕಿವಿಗೊಟ್ಟು 
ಲೇಸಾಯಿ | ತಯ್ಯ ಪಾ ! ರ್ಥ - ಚಿ ತದೊಳಿನ್ನು | 
ಬೇಸರ | ಬೇಡ – ! ರ್ಥ - || 
ಆ ಸುರೇಂ ! ದ್ರನ ಗಜ | ಬಂತು ಎಂ ! ಬುದ ಕೇಳಿ | 
ಲೇಶ ತ | ಡವ ನಾ , | ಡದೆ ಯೆದ್ದು | ಬಹೆ ತಾಳಿ 


|| ೩೦೪ || 


|| ೩೦೫ || 


|| ೩೦ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ವಚನ || ಈ ರೀತಿಯಿಂದ ಪರಸ್ಪರವಾಗಿ ನುಡಿಯಲು ಅರ್ಜುನನು ಮರನೇರಿ ಕೈ ಬಿಟ್ಟ 
ಮಾನವರಂತೆ ಬೆರಗಾಗುತ್ತ ಏನೆಂದನು ಎಂದರೆ 

- ೭೫ ರಾಗ ಭೈರವಿ. ಜಂಪೆತಾಳ ೧ 
ಅರ್ಜುನ 

ಅಪ್ರಯೋ | ಜಿಗನಾದೆ ! ಹುಡುಗಬು ! ದ್ದಿಯೊಳೆನ್ನ | 
ಕ್ಷಿಪ್ರದಲಿ | ಸಲಹಿಕೋ ! ಕ್ಷೀರಾಬ್ಲಿ ! ವಾಸ 

|| ೩೦೭ || 
ಭಕ್ತನ 1 ತೃಲನೆಂಬೊ | ಬಿರುದುಳ್ಳ | ಪರಮಾತ್ಮ | 
ಭಕ್ತನಪ | ರಾಧವನು ! ನೋಡುವರೆ ! ನೀನು 

|| ೩೦೮ || 
ಅರಿಯದ | ಜಾ ನದಲಿ | ಆಡಿದೆನು ! ನಾನೊಂದ | 
ತರಹರಿಸಿ | ಕೊಡಬೇಕು | ಪಾಪನಾ | ಶನನೆ 

|| ೩೦೯ || 
ಕಂಸಾರಿ | ನೀ ಬಂದು | ಕರುಣದಲಿ | ದಯೆದೋರಿ| 

ವಂಶದಪ | ಕೀರ್ತಿಯನು || 1 ಸರಿಹರಿಸೊ | ದೇವ || ೩೧೦ || 
ವಚನ || ಈ ರೀತಿಯಿಂದ ಅರ್ಜುನನು ಹೇಳಿಕೊಳ್ಳಲು ಮುರಾಂತಕನು ಏನೆಂದು 

ನಿರೂಪಿಸಿದನು ಎಂದರೆ 


೭೬ ರಾಗ ಶಂಕರಾಭರಣ - ತ್ರಿವುಡೆತಾಳ ೨ 


ಕೃಷ್ಣ 


ಏಳು ಸಾತ್ಯಕಿ | ಒಡನೆ ಹೂಡಲಿ / ಹೇಳು ಬೇಗ | ರಥವನು | 
ಪಾಳೆಯದಿ ಡಂ ! ಗುರವ ಹೊಯ್ಯಲಿ| ಪಯಣವೆಂದು || ೩೧೧ || 
' ಬಾಲೆಯರು ಹೊರ ! ವಡಲಿ ಸಂಗಡ | ಬರಲಿ ಆನೆ | ಕುದುರೆಯು | 
ಸಾಲಿನಲ್ಲಿ ನಡೆ | ತರಲಿ ಪಾಂಡವ | ರಿಪ್ಪ ಪುರಕೆ || ೩೧೨ || 
ಅತ್ತೆ ಮನದಲಿ | ನೊಂದುಕೊಂಬಳು | ಹೋಗದಿರಲು | ಧರ್ಮಜ | 
ಚಿತ್ರದಲ್ಲಿ ಚಿಂ | ತಿಸುವ ಖೇದವ | ಹೊತ್ತುಕೊಂಡು || ೩೧೩ | 
ನೋಡಬಹುದ ! ರ್ಜುನನ ಶಕ್ತಿಯ | ನಾವು ಪೋಗಿ | ಸುರಗಜ | 
ರೂಢಿಗೆಂತಿ | ತರುವುದೆಂಬುದ | ಗಾಢದಿಂದ 

|| ೩೧೪ || 


1 ತರಹರಿಸಬೇಕಯ್ಯ ( ಅ ) 


ಐರಾವತ 


ನರ ಮುರಾಂತಕ | ರೇರಿದರು ಸುರು | ಚಿರದ ರಥವ ಸ್ವಾಮಿಯ ! 
ತರುಣಿಯರು ದಂ | ಡಿಗೆಯನೇರ್ದರು | ಹರುಷದಿಂದ || ೩೧೫ | | 
ಆನೆಯಲಿ ಕುಳಿ | ತನು ಹಲಾಯುಧ | ಅರ್ತಿಯಿಂದ ! - - ಮಿಕಾ | 
ಮಾನನಿಧಿಗಳು | ಕುಳಿತರಾ ಬಿಳಿ | ತೇಜಿಗಳಲಿ | 

|| ೩೧೬ || 


( ಅಷ್ಟಮಸ್ತ್ರೀಯರು ಒಬ್ಬೊಬ್ಬರಾಗಿ ನಾಟ್ಯದಿಂದ ಹೊರಟು ಬರುವ ಪದ್ಯಗಳು) 

- ೭೭ ರಾಗ ಮಧುನಾಧವಿ - ಅಷ್ಟ ತಾಳ ೧ 
ರುಕ್ಕಿಣಿ 

ರುಕ್ಕಿಣಿ | ಹೊರಟಳು | ಅತಿವೇಗ ! ... ಘನ | 
ವೃಕ್ಷ ಪ | ರ್ಣದ ಪಟ (?) | ವಿಕ್ಕಿದ | ರಥದಿ... || ಪಲ್ಲವಿ || 
ಕಮಲೋದ್ದ 1 ನೆಯುತಾ, | ನೆನಿಸಿ ಕೈ ಸ್ಥನ ಕರ | 
ಕಮಲವ | ಕಡು ಪ್ರೀತಿ| ಯಿಂದಲೆ | ಪಿಡಿದು 
. . . . . . . . . . . . . . . . . . . . 
. . . . . . . . . . . . . . . . . . . . 

|| ೧೭ || 
ಉಟ್ಟ ಸೀ | ತಾಂಬರ | ಬಂಧದಿ | - ಹಣೆ | 
ಗಿಟ್ಟ ಕ | ಸ್ತುರಿ ತಿಲಕ | ದಂದದಿ | ಅಳ | 
ವಟ್ಟ ಕಂ | ಚುಕ ಬಲು | ಚಂದದಿ | ತಂ | 
ದಿಟ್ಟ ಕ | « ಡಿಗಳ | ದಿಟ್ಟಿಸಿ ನೋಡುತ್ತ 

|| ೩೧೮ || 
- ೭೮ ರಾಗ ಸೌರಾಷ್ಟ್ರ ಮಟ್ಟೆ ತಾಳ ೩ 
ಸತ್ಯಭಾಮೆ. 

ಸತ್ಯಭಾಮೆ | ಯು - 1 ಸಾಗಿ ಬಂದ 1 ಳು . .. .. 
ಸತ್ಯಜಿತುವಿ | ನ | ಪುತ್ರಿ ಬಂದ | ಳು - 1 
ಚಿತ್ತ ಜಾಗ | ಮ - 1 ಮೂರ್ತಿ ಬಂದ| ಳು - 1 
ಚಿತ್ತವಲ್ಲ | ಭ - ಕೃಷ್ಣನೊತ್ತಿ | ಲಿ 

|| ೩೯ || 
ಇಟ್ಟ ಬೊಟ್ಟಿ | ನ | ಚಂದ್ರತಿಲಕ | ದಿ | 
ತೊಟ್ಟ ಮುತ್ತಿ | ನ | ಹಾರದಿಂದ | ಲಿ ...!! 
ಉಟ್ಟನೆರಿವಿ ! ಯ | ಬಂಧದಿಂದ | ಲಿ | 
ಸೃಷ್ಟಿಮೋಹ| ನ | ಮೂರ್ತಿ ಬಂದ | ಳು - || ೩೨೦ || 


೫೬೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕರಿಯ ನಡೆಯ | ಲಿ - ಗಿಳಿಯ ನುಡಿಯ | ಲಿ | 
ಅಳಿಗಳುಲಿಯ | ಲಿ | ಸಿಕದ ಸ್ವರದ | ಲಿ - || 
ಮೆರವಿನಿಂದ | ಲಿ . . . . . . . . . . . . 
. . . . . . . . . . . ಗಜನ | ನೇರಿ ಬಂದ | ಳು - 


|| ೩೨ || 


೭೯ ಅಷ್ಟ ತಾಳ 
ಕಾಳಿಂದಿ - - 

ಬಂದಳು | ಕಾಳಿಂದಿ | ಕೃಷ್ಣನೊ | ಅನಲಿ ಗೋ | 
ವಿಂದನಾ ನಂದ . . . . . . . . . . ನಂಗೆ| 
, , , , , , , , , , , 


|| ೩೨೨ | | 


೮೦ ರಾಗ ಘಂಟಾರನ - ಅಷ್ಟ ತಾಳ ೧ 
ಮಿತ್ರವಿಂದೆ 

ಮಿತ್ರವಿಂದೆಯು | ಬಂದಳಾ ! ಕ್ಷಣದಿಂದ | 
ವೃತ್ತಕುಚ ಬಾ | ಲೆಯರ ಸಂಗಡ | ನಿತ್ತು ಪೊಗಳಿಸಿ | ಕೊಳ್ಳುತ|| 
ಚಿತ್ತವ ! ,ಂಭ | ಕೃಷ್ಣನ ಪಾಡು | 
ಅತ್ಯಧಿಕ ಹ | ರ್ಪದೊಳುಮೋಹನ ಮೂರ್ತಿ ತಾನೆನಿ 1 ಸುತ್ತಲಿ 

|| ೩೨೩ || 
ಮಂಗಳಾ | ,ಂಗಿ ಗೋ | ಪಾಂಗನೆ | ಯರ ಶೃಂಗಾ | 
ರಂಗಳ ಡವ | ಇಂಗಳ , ಗಾ ! ನಂಗಳನ್ನಾ | ಲಿಸುತಲಿ || 
ಅಂಗಜಾಂ | ಗ ಭ | ಸ್ಮಾಂಗ ಕ | ಪಾಂಗ ಶ್ರೀ || 
ರಂಗ ಕೃಷ್ಣನ | ಸಂಗಕಂಗೋ | ಪಾಂಗ ಹೊಸ ಪರಿ | ಯಾಗಿರೆ ||೩೨೪|| 


೮೧ ರಾಗ ಮಧ್ಯಮಾವತಿ - ಅಷ್ಟ ತಾಳ ೨ 
ಜಾಂಬವತಿ ..... 

ಜಾಂಬವ | ತಿಯು ಬಹ | ಜಾಣೆ ಯ | ನೋಡಿ ] 
ಸಂಭ್ರಮ | ದಿಂದ ಪು | ತ್ರರನೊಡ| ಗೂಡಿ 
ಜಾಂಬೂ , | ನದ ಕಾಳೆ ( ) | ಕೃಷ್ಣನ| ಬಳಿಗೆ || 


|| ೩೨೫ 11 


ಐರಾವತ 


೫೬೭ 


ನೀತಿ ಶಾ | ಸೃಗಳೊಳು | ತನಗೆಣೆ | ಕಾಣೆ.. | 
ಜಾತಕ | ರುಷವುಳ್ಳ | ಸೊಬಗಿನ ಸೋನೆ 
, , , , , , , , , , , , , , , , , , , , , , 
ಪ್ರೀತಿಯಿಂ | ಬಂದಳು | ಸಾರಸ | ಗಮನೆ 


|| ೩೨೬ || 


ಕಡು ಮೋಹ| ದಿಂದ ಶ್ರೀ ಕೃಷ್ಣನ | ನೋಡಿ 
ಬೆಡಗ ಬೀ | ರುತ ಬಹು | ಬಾಹುಬಿಂಕದಲಿ | 
ಜಡಿಯುವಾ | ಭರಣದ ! ಝೇಂಕಾರ ! ದಿಂದ 
ಎಡಬಲ | ಗಳ ನೋ೬ | ಕಡೆಗಣ್ಣಿ | ನಿಂದ 


|| ೩೨೭ || 


ಏಕತಾಳ 


ಭದ್ರೆ 


ಭದ್ರೆ , ಬಂ | ದಳು ಶ್ರೀ ಕೃಷ್ಣನೆಡೆ | ಗೆ 
ವಿಷ್ಣು , ಕು | ಲದೊಳು | Qವಿಸಿ ಘನ | ಹರ್ಷದಿಂದ || 
ವಿಷ್ಣು , ವೆ ! ನುತ . . . . . . 
ಉಷ್ಣ , ಕಿ ! ರಣ . . . . 
ಸೃಷ್ಟಿಯ ಸಲಹಿದ | ಕೃಷ್ಣ , ನ | ಬಳಿಗೆ || 


ಲ 


ರಾಗ ಮಧ್ಯಮಾವತಿ....ಆದಿತಾಳ 
ನೀಲಾದೇವಿ.. 

ನೀಲಾದೇ | ವಿಯು ತನ್ನ 1 ಆಲಯ | ದಿಂದ ಪೊರಟು 
ನೀಲವ | ರ್ಣನ ಬಳಿ | ಗೆ . 


೮೨ ಅಷ್ಟ ತಾಳ ೧ 
ಲಕ್ಷಣೆ | ನಡೆತಂದ | ಳು - ೨ | ಕಯನ ಬಳಿಗೆ 


|| ಪಲ್ಲವಿ || 


ನಾಗಶ | ಯನ ರಾಣಿ | ಆಗ ಮಂ | ದಿರ ಬಿಟ್ಟು | 
ನಾಗರ | ಮನೆ ತಾನು | ಬೇಗದಿ | ಬಂದಳು || 
ಥಳಥಳ | ತಾಟಂಕ | ಗಂಡನಂ | ಡಿತದಿಂದ | 
ಹೊಳೆಹೊಳೆವ ! ಮಕುಟಾ, | ಭರಣದಿಂ ! ದ - | 
ನಳನಳಿ | ಸುವ ನಾಸಾ | ಭರಣ ಒ 1 ಸ್ಪಿರುವಂಥ | 
ಚೆಲುವ | ಕೃಷ್ಣನ ಬಳಿ | ಸತಿ ನಡೆ | ತಂದಳು 


|| ೩೨೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೮೩ ರಾಗ ಕಲ್ಯಾಣಿ ಅಷ್ಟ ತಾಳ ೧ * 
ಚಾರಕರು 

ಬಂದನು | ದೇವರ | ದೇವ ಭ | ಕರ ಕೌನ | | 
ಚಂದ್ರಕೊ | ಟ ಪ್ರಕಾ, ! ಶl 
ಚಂದ್ರಕೋ 1 ಟ ಪ್ರಕಾಶ | ಚಾರುತ | ರ ವಿಲಾಸ | 
ಇಂದ್ರನಂ | ದನಭಾವ | ಕರುಣ ಸಂ ಜೀವ 
ನೀಲಮೇ | ಘನಿಭಾಂಗ | ನಿರುತ ಸ | ಜನಸಂಗ | 
ಶೂಲಪಾ | ಣಿಯ ಮಿ , | ತ್ರ -I .. 
ಶೂಲಪಾಣಿಯ ಮಿತ್ರ | ಸುಗುಣ ಶೋ | ಭನಗಾತ್ರ | 
ಕಾಲಕ | ರ್ಮವಿದೂರ | ಕಂಸಸಂ | ಹಾರ – 


|| ೩೨೯ || 


|| ೩೩೦ || 


|| ೩೩೧ || 


ವೇದಾಂತ | ವೇದ್ಯತೇ | ಲ .. ಸ | ಜನಪಾಲ | 
ಯಾದವ | ಕುಲಜಾ, ತ - II . 
ಯಾದವ ಕುಲಜಾತ | ಎಸೆವ ಕೀ | ರ್ತಿವಿಖ್ಯಾತ | 
ಮಾಧನ | ಮಧುಸೂದ! ನ – ಮ | ಹಾ ಪ್ರತಾಪ 
ನಿರಾಮಯ | ಸ್ತೋತ್ರಬಂದ | ನಿರ್ಜರ | ರಕ್ಷಬಂದ | | 
ಕರುಣಸಂ | ಜೀವ ಬಂ | ದ - || 
ಕರುಣಸಂ | ಜೀವ ಬಂದ | ಕಾರುಣ್ಯ | ಮೂರ್ತಿ ಬಂದ | 
ವರವಿತ್ರ | ಚಲ ಬಂದ | ವ್ಯಾಳೀಂದ್ರ | ಶಯ ಬಂದ 
ನಂದಕು | ವಾರ ಬಂದ | ಶೃಂಗಾರ | ರಸ ಬಂದ | 
ಪಾಲ ಡಲ ! ಶಯನ ಬಂ | ದ - || | 
ಪಾಲ ಡಲ | ಶಯನ ಬಂದ | ಪದ್ಯದಳ | ನಯನ ಬಂದ | | 
ಫಲ್ಗುಣ ಉ | ದ್ದಾರಿ ಬಂದ | ಪದ್ಮಕಂ | ದರ್ಪ ಬಂದ ' 
ರವಿಕೋಟ| ಕಿರಣ ಬಂದ | ರಾಜೀವ | ಚರಣ ಬಂದ | 
ದಿವಿಜರ | ಕರುಣ ಬಂ | ದ - || 
ದಿವಿಜರ | ಕರುಣ ಬಂದ | ದಿವ್ಯಶ್ರೀ | ಚರಣ ಬಂದ | 


|| ೩೩೨ || 


|| ೩೩೩ || 


|| ೩೩೪ || 


* ಈ ಪದ್ಯವನ್ನು ಕೃಷ್ಣನ ಒಡೋಲಗ ಸಂದರ್ಭಗಳಲ್ಲಿ ಅನ್ಯತ್ರ ಪ್ರಸಂಗಗಳಲ್ಲಿಯೂ ಕಾಡುವ 
ರೂಢಿ ನಡೆದಿದ್ದಿತೆಂದು ತಿಳಿಯುವುದು, 


ಐರಾವತ 


ಉದಧಿಶ | ಯನ ಬಂದ | ಉಮೆಯರಸ | ಪ್ರಿಯ ಬಂದ | 
ಬುಧಜನಾ | ಶ್ರಯ ಬಂ , | ದ ---- || 
ಬುಧಜನಾ | ಶ್ರಯ ಬಂದ | ಬ್ರಹ್ಮನ | ಪಿತ ಬಂದ | 
ಯದುಕುಲ| ಸೂರ್ಯ ಬಂದ ! ವೇಣುನಾದಾ | ಚಾರ್ಯ ಬಂದ ||೩೩೫ || 


ಅನಸೂಯಾ | ಬಲ ಬಂದ | ಅಸುರ ಸಂ | ಹಾರಿ ಬಂದ | 
ನೆನೆವರ ಪಾ | ಲಿಪ ಬಂ , 1 ದ … !! 
ನೆನೆವರ ಪಾ | ಲಿಪ ಬಂದ | ನುತಿಪರ ರ 1 ಕಕ ಬಂದ | 
ಮಣಿಖಚಿತ | ನಿಲಯ ಬಂದ | ಮಕರಕುಂ | ಡಲ ಬಂದ | | ೩೩೬ || 


- ೮೪ ರಾಗ ನಾದನಾಮಕ್ರಿಯೆ .. ಆಷ್ಟ ತಾಳ ೧ 
ಬರುತಾನೆ | - ರಂಗ | ಬರುತಾನೆ ! ---- ಕೃಷ್ಣ || 
ಬರುತಾನೆ | ತಾ ಪಾಂಡ | ವರ ಮನೆ | ಗೆ - - 


|| ಪಲ್ಲವಿ || 


ಗೀತಗ | ಆ ಧ್ವನಿ ಕೇಳುತ್ತ | - ಅಲ್ಲಿ | 
ಪಾತ್ರದ | ಬೊಂಬೆಗ | ಳಾಡುತ್ತ ! ! 
ಪ್ರೀತಿಯಿಂ ! ಗೊಲ್ಲರ ! ನೋಡುತ್ತ | - ಜಗ | 
ದಾತುವ ನಾಗಿ | ಕಾ | ಪಾಡುತ್ತ 


|| ೩೩೬ || 


|| ೩೩೮ || 


ಇಂದುಭಾ | ಸೈರರಂತೆ | ಹೊಳೆಯುತ್ತ | - ತನ್ನ | 
ಮಂದಗ 1 ಮನೇಲೊಡ| ನಾಡು !! 
ವಂದಿಸಿ | ದವರ ಕಾ | ಪಾಡುತ್ತ ! - - ಮುನಿ | 
ವೃಂದವ ತನ್ನೊಡ| ಗೂಡುತ್ತ 
ನಾರದ | ಮೋಕ್ಷದ ! ಸ್ತುತಿಗಳು ! -- ಅಲ್ಲಿ | 
ಸೇರಿ ಓ | ಲೈ ಸುತ್ತ | ಯತಿಗಳು || 
ಭೋರೆಂದು / ಮೊರೆವ ದುಂ | ದುಭಿಗಳು ! ...ಸೇರಿ | 
ವೀರಪಾ | ರ್ಫನ ಕೂಡೆ! ಮುದದೊಳು 


|| ೩೩೯ || 


೮೫ ರಾಗ ದೇಶಿಕಾ . ಅಷ್ಟ ತಾಳ ೨ 
ಇಗೊ ಬಂದ | ಈಗ ಬಂದ | ನು - 1 - ಇಲ್ಲಿ | 
ಖಗವಾ, 1 ಹನ ಯದು | ಕುಲದುಗ್ದಾಂ | ಬುಧಿಸೋಮ 


|| ಪಲ್ಲವಿ || 


೫೬d 

ಪಾರ್ತಿಸುಬ್ಬನ ಯಕ್ಷಗಾನಗಳು 
ಬಂದನು | ಭವರೋಗ| ಹರ ಭಕ್ತ | ಸಂಜೀವ | - 
ಸಿಂಧುಶ ! ಯನ ಸ | ರ್ವೆಶ ಸ | ದಾನಂದ | 
ಕಂದರ್ಪ 1 ಕೋಟಿ ಕೌ | ಸು ಭಹಾರ | ಕಮಲಾಕ್ಷ | 
ವಂದ್ಯ ವಾ | ಸುಕಿಶಯ | 1ನು' - ಪುರುಷೋತ್ತಮ ನು | 
ಕುಂದ ಮಾ | ಧನ ಬಲ | ನು -- ಯಾ | ದವ ಬ ( ಬಾ ?) ಲ | 
ವೃಂದದೊ | ಆರ್ಚಿ ಬ್ಯುಸಿತ | ನು - ಭೋ ! ರಿಡುತಲೆ | 
ಸಂದೇಹ | ಬೇಡ ಬಲ್ಲಿದ ಬಂದ | ಕೃಷ್ಣನು 

|| ೩೪೦ || 
ಭೋರಿಡು | ತಿದೆ ಪಟ | ರವ ಶಂಖ !ಘೋಷವು | 
ಭೂರಿ ವಾ | ದ್ಯಗಳು ಉ | ಈ ಡಿಪ ಮಾ | ಗಧಿಗಳು | 
ನಾರದ | ಗೀತ ಪಾ | ಠಕರ ಸಂ | ಸ್ತುತಿಗಳು | 
ಶ್ರೀರನು | ದೇಶ ಬಂ | ದ ಖಗೇಶನ | 
ಏರಿದ ! ಹರಿಯು ಬಂ | ದ ಕಾರಣದಿಂದ | 
ಹೌರವಾ | ದಿಗಳ ಕೋಂ | ದ ನಾ | ಟಕಸೂತ್ರ | 
ಧಾರಿ ಮು | ರಾರಿ ಶ್ರೀ | ಹರಿಬಂದ ಗೋವಿಂದ || ೩೪ || 
ದೇವರ | ದೇವ ಶ್ರೀ | ಧಾರಿಣೀ | ಪತಿ ಬಂದ ! 
ಸಾವಿರ | ಬಾಯ ಶೇ | ಪೂನ ಪಡೆ | ದನ ಬಂದ | 
ದೇವಕಿ | ವಸುದೇವಾ | ದಿಗಳೆಲ್ಲ | ಬರುತಾರೆ ! 
ನೀವೈನ | ಕೇಳಿ | ಯ್ಯ - ಭ | ಕರ ಮನೋ | 
ಭಾವದೊ | ಳಿರುವನ | ಯ್ಯ - ಸೋ | ಜಿಗವಿದು | 
ನಾವೋಡಿ! ಬಂಧನ | ಯ್ಯ - ಭೂ | ತಳಕಿಂದು | 
ಜೀವರ | ( ಕನಾದ | ದ್ವಾರಕಾ | ಪುರವಾಸ 

|| ೩೪೨ || 
ವಚನ !! ಆಗಲಾ ಅರ್ಜುನನು ಒಬ್ಬ ದೂತನಂ ಕರೆದು ಧರ್ಮರಾಯನೆಡೆಗೆ ಕಳುಹ 

ಲಾಗಿ ಆಚಾರಕನು ಬೇಗದಿಂ ಬಂದು ಧರ್ಮರಾಯ ಭೀಷ್ಮಾಚಾರ್ಯರೊಡನೆ 
ಏನೆಂದನು ಎಂದರೆ 

( ಶ್ರೀ ಕೃಷ್ಣನ ಪ್ರವೇಶ) 

೮೬ ರಾಗ ಕಲ್ಯಾಣಿ - ಏಕತಾಳ ೩ 
ದೂತ 

ಬಂದನು | ದ್ವಾರಾ ! , ವತಿಯಿಂದ | ಹರಿ ತನ್ನ | 
ಮಂದಿ ಕು | ದುರೆ ವಾದ್ಯ 1, ಸಂದಣಿ | ಯಿಂದ || ಪಲ್ಲವಿ || 


ಐರಾವತ 


೫೬ . 


, ಇತ್ತಂಡ | ದಲಿ ಪಾಠ | , ಕರು ಪೊಗ | ಳುತ್ತಿರೆ | 
ಚಿತ್ರಜ | ಪಿತನಿಂದ್ರ | ,ಪ್ರಸಕೆ | ಬಂದ || ಅನುಪಲ್ಲವಿ || 
ನಾರಾ, | ಯಣ ಬಂದ , ನೆಂದು ಚ | ರರು ಪೇಳೆ | | 
ಧಾರಿಣೀ | ಶ್ವರರೆಲ್ಲ ! ಧರ್ಮಜ | ಸಹಿತ || 
ಬೇರೆ ಬೇ | ರಿದಿರ್ಗೊಂಡು | ಭೂರಿ ವೈ | ಭವದಿಂದ | 
ದೂರದಿ | ನಮಿಸಿ ಪ | , ದಾರವಿಂ ! ದಗಳ 

|| ೩೪೩ || 
- ೮೭ ರಾಗ ಪುನ್ನಾಗವರಾಳಿ ಏಕತಾಳ ೨ 
ಬಂದಾ 1 ನೇ ಕೃಷ್ಣ | ಬಂದಾ ! ನೇ ಮುದ ! .. 
ದಿಂದ ರಥ | ವಿಳಿದು ಪಾಂಡು | ನಂದನರ | ಸಮುಖಕ್ಕೆ || ಪಲ್ಲವಿ | | 
ಕೇರಿ ಕೇರಿ | ಯಲ್ಲಿ ಹೆಂಗ ! ಟೊರಂತೆ ಪಾ | ಡುತ್ತ ಮಂಗ | 
ಭಾರತಿಯ | ತಂದು ಶ್ರೀ ಮು | ರಾರಿಗೆತ್ತು | - || 
ಧಾರಿಣೀ ಪಾ | ಲಕರ ನಡುವೆ | ಧರ್ಮಜನ | ಕರವ ಪಿಡಿದು | | 
ಮಾರಜನಕ | ನತಿ ಸಂಭ್ರಮದಿ | ಸೂರ್ಯಕೊಟ| 

ತೇಜದಿಂದ | || ೩೪೪ || 
ವಾಸುದೇವ ! ನ ರತ್ನಸಿಂಹಾಸನದಿ | ಕುಳ್ಳಿರಿಸಿ | 
ಕೇಶವನ | ಪಾದತೀರ್ಥ 1 ವೆಲ್ಲ ಸಾರಿ ! ಸಿ - || 
ಆ ಸಮಯ | ದೊಳಗೆ ಕುಂತಿ | ಅಷ್ಟಾಂಗ 1 ಳ ಮನ್ನಿಸಿ | 
ಶೇಷಶಯನ | ನೊಡನೆ ತನ್ನ | ಕೇಶವನ್ನು ಹೇಳಲಾಗ || ೩೪೫ || 

( ಕುಂತಿಯ ಪ್ರವೇಶ) . 
೮೮ ರಾಗ ವರಾಳಿ - ಏಕತಾಳ ೨ 


ಕುಂತಿ 


ಪಾಹಿ ಮಾಂ | ಪಾಹಿ ಮಾಂ | ಕೃಷ್ಣ ಕೃ ! ಈ ಖಗ | 
ವಾಹನ ಕಂ | 1ಸಾಸುರಾರಿ | ಕೃಷ್ಣ ಕೃ 1 ಈ --- || ಪಲ್ಲವಿ || 
ನಂದಗೋಪ| ಕಂದನೇ ಶ್ರೀ ಕೃಷ್ಣ ಕೃ 1 ಷ್ಣ..... ಸುರ | | 
ವೃಂದವಂದ್ಯ | ನಾದಿದೇವ | ಕೃಷ್ಣ ಕೃ 1 ಷ್ಣ || 
ಚಂದ್ರ ಸೂರ್ಯ | ಕೋಟಿತೇಜ | ಕೃಷ್ಣ ಕೃ ಷ್ಣ ಭಕ್ತ | 
ಎಂದರಕ್ಷ | ಕ ಮುರಾರಿ | ಕೃಷ್ಣ ಕೃi 

|| ೩೪೬ || 


1 ಸಸಂಹಾ ( ಕಾ) 


೫೭s 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಶ್ರೀ ವರದ | ಕಣ್ವ ಪುರ | ಕೃಷ್ಣ ಕ | ಈ ಜಗ | | 
ತ್ಪಾವನ ಸ | ಕವೃಂದ | ಕೃಷ್ಣ ಕೃಷ್ಣ || 
ದೇವ ದೇವ| ಸುಜನಪಾಲ ಕೃಷ್ಣ ಕೃಷ್ಣ- ದುಷ್ಟ | 
ಜೀವಸಂಹಾ | ರ ಶ್ರೀ ಲೋಲ| ಕೃಷ್ಣ ಕೃಷ್ಣ 


|| ೩೪೭ | | 


೮೯ ಚರಿತೆ ( ಸಾಂಗತ್ಯ ) ; ರಾಗ ತೋಡಿ.....ರೂಪಕತಾಳ ೧ 
ಅಕ್ಕನ | ನರಸಂಗ | ಡಿರುವೆನೆಂ ದರೆ ಯೆನ್ನ | 
ಮಕ್ಕಳ | ಕಂಡು ಸೈ | ರಿಸಳು || 
ಮಿಕಾದ | ಭಾವನ | ವರ ಒಡ | ಲೊಳು ವಿಷ | 
ಉಕ್ಕುತ | ಲಿದೆ ಹಗೆ | ಯಿಂದ 

| ೩೪೮ || 
ಪಾಂಡು ಭೂ | ಪತಿ ಹೋದ| ಮರುದಿನ ! ತಿರಿಕೂಳ || 
ನುಂಡು ಸಾ | ಕಿದೆ ಮಕ್ಕಳನ್ನು - || 
ಪುಂಡರೀ | ಕಾಕನೆ | ಹಿರಿಯರಾ | ಮೇಲೆನ್ನ | 
ಕಂಡು ಗ್ರಾ | ಮನಕೊಡಿ| ಸಿದರು . 

| | ೩೪೯ || 
ಪೊಡವಿಪಾ | ಲನು ನಿನ್ನೆ ! ಮತ್ತೆ ಭೀ | ಮನಕೂಡೆ| 
ತೊಡರು ಹೇಳಿದನಂತೆ | ಅದಕೂ || 
ಕಡೆಗೆ ಈ ! ರೀತಿಯಾ | ಯಿತು ಭೀಷ್ಮ | ನವರಿಂದ | 
ಒಡೆಯ ತಾ ! ಕಂಡ ಹಾಗಾಯ್ತು. . . 

|| ೩೫೦ || 


|| ೩೫೧ || 


ಇನಿತು ದಿ | ನವು ನಿನ್ನ | ಕರುಣಾಕ | ಟಾಕ್ಷದಿ | 
ತಸೆಯರ ! ಸಲಹಿ ಸಾಕಿದೆನು || 
ವನಜಾಕ್ಷ ! ನಿನ್ನ ನೋ | ಡಿದ ಮೇಲೆ| ಪೇಳೆ ನೀ | 
ಮನಸಿದ್ದ | ಹಾಗೆ ಮಾ | ಡಿನ್ನು . .. 
ಎಂಬ ಮಾ | ತನು ಹೇಳಿ | ಶ್ರೀ ಕೃಷ್ಣ 1 ನಿದಿರಲಿ | 
ಕಂಬನಿ ! ದುಂಬಿದ೪ | ಕುಂತಿ 
ಅಂಬುಜ | ನಾಭ ಕಂ | ಡವಳಿಗ ! ಭಯವಿತ್ತು ! 
ಕಂಬನಿ | ಯೊರಸುತಿಂ 1 ತೆಂದ... . 


|| ೩೫೨ || 


1 ಗುಣ ಭಾವ ( ಕಾ ) 


೫೬, ೩, 


ಐರಾವತ 


೯೦ ರಾಗ ಘ೦ಟಾರನ... ಜಂಪೆತಾಳ ೧. 


ಕಸ 
೩ ಣ 


|| ೩೫೩ || 


ಅತ್ತೆಯವ | ರೇ ಕೇಳಿ | ಮತ್ತಾವು| ದಕು ನೀವು | 
ಚಿತ್ತದಲಿ | ನೊಂದು ಬೇ ! ಸತ್ತುಕೊಳ | ಲೇಕೆ 
ಅನ್ಯಾಯ ಮಾಡಿದರೆ ! ಆ ದೋಷ| ಗತಿ ಅವರ | 
ಮಣ್ಣು ಕೂ ಡಿಸದಿರದು | ಕಣ್ಣಾರೆ ನೋಡಿ 
ಧರ್ಮರಾ | ಯನು ಮಾಳ | ಸತ್ಯದಿಂ ! ದಿನಿತುದಿನ | 
ನಿಮ್ಮ ಕಡೆ | ಹಾಯ್ದಿದರು | ಬ್ರಹ್ಮಾದಿ | ಸುರರು 
ಈ ತೆರದಿ | ನೀತಿಯನು | ಇಂದುವದ | ನೆಗೆ ಪೇಳಿ| | 
ಶ್ವೇತವಾ | ಹನನೊಡನೆ | ಮಾತಾಡು ! ತಿರ್ದ 


|| ೩೫೫ || 


|| ೩೫೬ || 


ಇರಾವತದ ಅವತರಣ 
೯೧ ರಾಗ ಎರುಕಲಕಾಂಭೋಜಿ.. .ಏಕತಾಳ ೪ 
ಏಕೆನೋಡು| ವೆ, ಅರ್ಜುನ | ಏಕೆ ನೋಡು| ವೆ .. . || ಪಲ್ಲವಿ !! 
ಏಕೆ ನೋಳೆ | ನಮ್ಮೆಲ್ಲರ| ನೀ ಕರೆದು | ತಂದೆಯಾ | 
ಭೂಕಾಂತರು | ಕುಳಿತಿರುವುದ ! ಶ್ರೀಕರದಿ | ಕಂಡೆಯಾ || 
ಬೇಕಾದಂಥ | ವಸ್ತುಗಳ | ನೀ ತರಿಸಿ | ಕೊಂಡೆಯಾ | 
ಈ ಕಡೆಯೊಳ್ | ಬಂದು ನಿಲ್ಲು | ಏಕೆ ಮನದ | ಸಂಶಯ || ೩೫೭ || 
ಮಿಂದು ಮಡಿಯ | ಸುಟ್ಟುಕೊಂಡು | ಬಂದು ಧನುವ 1 ತೆಗೆಯಯ್ಯ | 
ತಂದೆ ತಾಯಿ | ಮುಂದೆ ಗುರುವಿ | ಗೆಂದು ಕರನ | ಮುಗಿಯಮ್ಮ || 
ಮುಂದೆ ಸರಿದು ! ನಿಂದು ತೆಬ್ಬ | ಚಂದದಿಂದ ! ಬಿಗಿಯಯ್ಯ | 
ಒಂದೇ ಮನಸಿ | ನಿಂದ ಸ್ವರ್ಗ | ಕೆಂದು ಶವ ! ನುಗಿಯಯ್ಯ || ೩೫೮ || 


೯೨ ರಾಗ ಮಧ್ಯಮಾವತಿ - ತ್ರಿವುಡೆತಾಳ ೧ 
ಅರ್ಜುನ... 

ಹರಿನಿರೂಪನ ಕೇಳಿ ಫಲುಗುಣ | ಹರಿವ ನದಿಗೆ | ಯಂದನು | 
ತರಣಿಗರ್ಘ ವ ! ನಿತ್ತು ಮಂತ್ರದಿ ! ಪರನು ಗಂಗೆಯ | 

ಮಿಂದನು .! ಚಂದದಿಂದ || ೩೫೯ || 
ನವದುಕೂಲವ ! ನುಟ್ಟು, ಮಡಿಯಲಿ | ಯವನಪರಿಮಳ | ಲೇಪಿಸಿ - - | 


೫೭೪ 


ಬಾರ್ತಿಸುಬ್ಬನ ಯಕ್ಷಗಾನಗಳು 
ತವಕದಿಂದಾ | ಭರಣ ತೊಟ್ಟನು | ನವ ವಿಧದ ' ಶೃಂ ! 

ಗಾರದಿ' |ತೋಷದಿಂದ || ೬೦ || 
ಗುರುವಿನಂತಿಗೆ ನಮಿಸಿ ಗಜಮುಖ ! ಗೆರಗಿ ಬ್ರಹ್ಮಗೆ ವಂದಿಸಿ | 
ಗಿರಿಜೆಯನು ಪೂ ! ಜಿಸುತ ಶ್ರೀ ಶಂಕರನ ಧ್ಯಾನವ | 

ಮಾಡುತ - 1 ವಿನಯದಿಂದ || ೩೬೧ | | 
೯೩ ರಾಗ ಶಂಕರಾಭರಣ ಅಷ್ಟ ತಾಳ ೧ 
ಬಂದನ | ರ್ಜುನ ಮುದ ! ದಿಂದ ಮಾ | ತೆಯ ಪಾದ ! 
ದ್ವಂದ್ವಕೆ | ರಗಿ ಭಕ್ತಿ | ಯಿಂದ || 
ಮಂದರ | ಧನ ಪಾದವ ಮುಟ್ಟಿ ! ದಾ ಮೇಲೆ|| 
ಕುಂದದೆ | ಧರ್ಮಜ ! ನಂಗೆ| ರಗಿ ಭೀಮು | | 
ಗೊಂದುನಮಿಸಿ ಸುರ | ವೃಂದನ | ನುತಿಸುತ್ತ | 
ಚಂದ್ರ ಸೂ | ರ್ಯಾದಿ ದೇ ! ನೇಂದ್ರಗೆ | ಮಣಿದು || ೩೬೨ 11 
ಕಂಡು ಸ ! ಭೆಗೆ ಕಯ್ಯ | ಮುಗಿದು ಹ | ಸ್ಪದಲಿ ಬಿಲ್ | 
ಗೊಂಡು ತೆ ! ಬೇರಿಸಿ | ಶರವ - | | 
ಪುಂಡರೀ | ಕಾಕನ | ಕರುಣಾರ | ಸಷ ತನ್ನ | 
ಮಂಡೆಯೊ | ಳಿರಿಸಿ ಪ್ರ | ಚಂಡಸಾ | ಹಸದಿಂದ | 
ತಂಡ ತಂ | ಡದ ನೃಪ | ವಿಂಡು ಬೆ | ದರೆ ನಭೋ | | 
ಮಂಡಲಕಾಗಿ | ಉದ್ದಂಡ ತಾ | ನೆಸೆದ . .. 

|| ೩೬೩ || 
೯೪ ರಾಗ ಮದುಮಾಧವಿ - ಅಷ್ಟ ತಾಳ ೨ 
ಎಂತು ಬ | ಣ್ಣಿಸುವೆ ನ ! ರ್ಜುನನ ಸಾ | ಹಸವ ಶ್ರೀ | 
ಕಾಂತನ | ಮೊಗನೋಡಿ| ಶರವೊಂದ | ನೆಚ್ಚಡೆ | 
ತಿಂಥಿಣಿ | ಯೊಳು ಲಕ್ಷಾಂತರ ಕೋಟ| ಬಾಣವ | 
ನಂತಾರ್ಬು ! ದಾಗಿ ನ | ಭೋಂತರ | ಮುಸುಕಿತು || ೩೬೪ || 


1 ನವ ಪರಿಮಳವ ( ಕಾ , ಓ ) ( ಅ) 2 ಸಿಂಗರದಲಿ ( ಕಾ ) 3 ಸಾಹಸನು ( ಕಾ ) 
* ಭೀನಂಗೆ | ರಗಿ ಸುರ ! ವೃಂದಕೆ 1 ಮಣಿಯುತ್ತ | | 
ಸೋನು ಸೂ ! ರ್ಯಾದಿ ದೇ? | ನೇಂದ್ರಗೆ 1 ನಮಿಸಿ || 
ಆ ಮಹಾ | ಗಜರಾಜ | ನಿಳಿದು ಬ | ಪ್ರ೦ತೆ ಸು | 
ತಾವುನ | ಪುರದಿಂದ || ಭೂಮಿಗಿ | ಟೂನು ಸಂದ | 


೫೭ 


ಐರಾವತ 


|| ೩೬೩ || 


ಬಿಡುವಾಗ | ಶರವೊಂದು ! ಬಿಡಲದ | ರಿಂ ಕನ ! 
ಲೊಡೆದು ಸಾ | ವಿರ ಚಿಮ್ಮಿ | ತೆಡೆಯೆಡೆ ! ಯೊಳು ಹತ್ತಿ | 
ತಡಿಗಡಿ 1 ಗೊಗೆದಗ | ಣಿತ ಶರ { ಸಂದಣಿ | 
ಪೊಡವಿಯಿಂ ! ದಾಕಾಶ | ಗಡಿಮಿತಿ | ಯಾಯಿತು| || ೩೬೫ || 
1ಸಂಗಡಿ ! ಸಿದ ಬಾಣ ! ಗಳು ಕೋಣಿ| ಯಿಂದ ಸ್ವ | 
ರ್ಗಾ೦ಗಣ ! ಪರಿಯಂತ | ಸೇತುವೆ | ಯಾಯಿತು | 
ತುಂಗವಿ | ಕ್ರಮ ಪಾರ್ಥ | ಭಳಿರೆನು ! ತಲೆ ದಿವಿ | 
ಜಾಂಗನೆ ! ಯರು ಸುನ | ಮಳೆಗಳ ! ಕರೆದರು 

- ೯೫ ವಾರ್ಧಿಕ ಷಟ್ನದಿ 
ಜನಪ ಕೇಳರ್ಜುನಗೆ ಜೋಡಾದ ಸಹಸಿಗಳು 
ಎಣಿಸಿ ನೋಡಿದರು ನಿನ್ನ ಸ್ವಯಾಂಶದೊಳಿಲ್ಲ 
ಗುಣಕೆ ಹುರುಡಿಲ್ಲ ಶರಪಂಜರವ ಕಟ್ಟದನು ಭೂಮಿಯಿಂದಮರಪುರಕೆ | 
ವನಜಾಕ್ಷ ಕಂಡು ಪಾರ್ಥನ ಕೂಡೆ ಸಾಕಿನ್ನು 
ಧನುವ ತೆಗೆ ಶರವನೆಸೆಯಲು ಬೇಡ ಮಾರ್ಗವಾ 
ನಲು ಅನುರೇಂದ್ರ ಕಳುಹಿದ ಖಚರನೊಡನರ್ಜುನಂ 

ಪೇಳ ನೇನೆಂದರೆ. … || ೩೬೭ || 
೯೬ ರಾಗ ವೃಂದಾವನ ಸಾರಂಗ.....ಏಕತಾಳ ೮ 


ಅರ್ಜುನ 


|| ಪಲ್ಲವಿ || 


ಬಾರಯ್ಯ ! ಖಚರಕೇಳೆಂದ | ನು - ಇಕೊ ! 
ದಾರಿ, ಯಾ | ಯಿತು ಇನ್ನು ! ನೀನಿಲ್ಲಿ : ನಿಲಬೇಡ 
ನಿನ್ನ , ಮ | ನಕೆ ಸೊಗ | ಸಾಯಿ | ತೆ - ಸರ್ವ | 
ಸನ್ನಾಹ 1 ಗಳು ಸಮ ! , ನಾಯಿ | ತ್ರೆ -ಹೋಗು | 
ಇನ್ನಿಲ್ಲಿ | ನಿಲಬೇಡ | ಚೆನ್ನಾಗಿ ನಡೆಯೊ ಗಾಢ 
ದರಣೀ , ಪಾ | ಲರನೀಗ ! ನೋಡ| ಯ್ಯ . ಇಂತು ! 
ಸುರಪಗೆ | ಬಿನ್ನಹ | , ಮಾಡ | ಯ್ಯ - ಮೊನ್ನೆ | 
ಬರೆದುಕ ! ಳುಹಿದ್ದೆಲ್ಲ ! ಬರಿಸಿ, ಕ | ಳುಹಬೇಕಲ್ಲ 


|| ೩ 


|| 


|| ೩೬೯ || 


1 ಕೋಣಿ ವಿ ಡಿದು ಆ , ! ಕಾಶದ | ಪರಿಯಂತ | | 

ಬಾಣಸೇ | ತುವೆಯಾಯ್ತು ! ನಿಮಿಷಮಾ | ತ್ರೆದಲಿ 
ಪ್ರಾಣಿಯ ! ಹುದು ಭಳಿ | ಭಳಿರೆ ಯೆ | ನ್ನು ತ ಗೀ ! 
ರ್ವಾಣರೆ | ಲ್ಲರು ನೋಡಿ| ತಳಮಳಿಸಿದರು ! ( ಓ ) 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಎನುತ, ವೀ | ಕ್ಯವ ತರಿಸಿ ! , ಕೊಟ್ಟ ನು - ಖಚರ | 
ಘನಬೇಗ| ದಲಿ ನಡೆ | ಗೊಟ್ಟ | ನು - ಒಂದೇ ! 

ಕ್ಷಣಕೆ , ಸ್ವ ! ರ್ಗಕ್ಕೆ ಬಂದ | ಸುರಪ, ನೋ ! ಇಂತೆಂದ || ೩೭೦ || 
( ಎಲ್ಲರೂ ನಿರ್ಗಮಿಸಿದ ಮೇಲೆ ಇಂದ್ರನ ಪ್ರವೇಶ, ಖಚರನು ಬಂದು ನಂದಿಸುತ್ತಾನೆ). 

೯೭ ರಾಗ ದೇಶಿತೋಡಿಏಕತಾಳ ೧ ( ತಿ ) . 
ಖಚರ . 

ನಂದ | ನವ | ಯ್ಯ ಬಿ | ಪ | ವೊಂದ ! ಲಾಲಿ | ಸಯ್ಯ | 
ಕಂದ | ಪಾರ್ಥ | ಗೋಲೆ| ಕೊಟ್ಟು | ಬಂದಿ | ರುವೆ | ನಯ್ಯ ||ಪಲ್ಲವಿ|| 
ಅಂದು 1 ನಿನ್ನ | ಓಲೆ | ಯನ್ನು | ಕಾಣು ! ಈ ಧ | ರ್ಮುಜಗೆ | 
ಚಂದ | ದಿಂದ | ಪೇಳಿ | ದ ಆ | ಮೇಲೆ | ಕುಂತಿ | ಯಡಿಗೆ | 
ಮುಂದೆ | ವರ್ಣಿ ! ಸಿದ | ಭೀಷ್ಮ | ಭೀಮ | ಯಮಳ | ರಿಂಗೆ || ೩೭೧|| 
ಧರಣಿ | ಪಾಲ | ರಿಂಗೋ 1 ಲೆಯ | ಬರೆದೆ | ಲ್ಲರ ಕ | ರೆಸಿದ | 
ಪರಿಸ | ರಿ ವಿ | ಧಾನ | ದಿಂದ ! ಪುರನ | ಶೃಂಗ | ರಿಸಿದ | 
ಕರಿನೋ | ಹಿಗಾ | ಗುನ | ಸೋಪ| ಸ್ತರಗ | ಆತ | ರಿಸಿದ | 
ಹಿರಿಯ | ರ ಕಾ ! ಲದೊಳಿ| ದ್ದ ಐ | ಶರಿಯ | | 

" ಗಳ ಹೋ | ರಿಸಿದ || ೩೭೨ | | 
ದ್ವಾರಾ ! ವತಿ | ಯಿಂದ | ಕಷ್ಟ | ದೇವ | ತೆರಳಿ | ಬಂದ | 
ವಾರ | ಣಾವತಿ | ಯಲ್ಲಿ | ಬಳಿಕ | ಹೋಗಿ| ಪಾರ್ಥ | ಮಿಂದ | 
, ಬೇರೆ ! ಬೇರೆ | ಎಲ್ಲ | ರಡಿಗೆ | ನಂದಿ | ಸುತ್ತ | ನಿಂದ | 
ವಾರಿ | ಜನೇ | ತ್ರನ | ಪದವ | ನೋಡು| 3 ಬಿ | ಬೊಂಡ || ೩೭೩ || 
ಮಂತ್ರ | ಬಾಣ | ನನ್ನೆ | ಪಿಡಿದು | ಚಾಪ | ಕೊಡಿ | ಬಲಿದ | 
ನಿಂತು | ಕೊಂಡು | ಶಕ್ತಿ | ಯಿಂದ | ಕರ್ಣ | ಪರ್ಯಂ | ತೆಳೆದ | 
ಕಂತು | ಸಿತನ | ಮನದಿ ! ನೆನೆಯು / ತೆಸೆದು | ಹರ್ಷ | ತಳೆದ | 
ಕುಂತೀ | ಸುತರ | ಮನದೊ | ಳಿದ್ದ | ಭ್ರಾಂತಿ | ಯೆಲ್ಲ ! ಕಳೆದ ||೩೭೪ || 
ಇಲ್ಲಿ ! ಪರ್ಯಂ | ತಂಬ | ನೆಸೆದು ! ಹೊಸೆದು | ದಾರಿ | ಮಾಡಿ | 
- ಚಲ್ಲಿ | ಸದ | ಹಾಗೆ! ಪಾಶ | ದಲ್ಲಿ | ಬಿಗಿದು | ನೋಡಿ| 
ಮೆಲ್ಲ | ನೆ ಆ | ಮೇಲೆ! ಎನ್ನ ಕರೆದು ! ವೀಳ್ಯ : ನೀಡಿ| 
ಸೊಲ್ಲಿ| ಸುತ್ತ | ಬರೆದು ! ದೆಲ್ಲ | ಬೇಡಿ | ದ ನಾ | ತಾಡಿ || ೩೭೫ || 


೫೭೭ 


ಐರಾವತ 


೯೫ ವಾರ್ಧಿಕಷಟ್ನದಿ 
ಓಲಗವ ಕೊಟ್ಟಿಲ್ಲರರಮನೆಯೊಳಗೆ ನನ್ನ 
ದಾರಿಯಂ ನೋಡುತ್ತ ಧರಣಿಪಾಲಕರಿಹರು 
ಆಲಸ್ಯವಾಗದಂದದಿ ಕಳುಹಬೇಕಲ್ಲಿ ಸಕಲವಸ್ತುಗಳನೆಂದು | 
ಹೇಳಿ ಬಿನ್ನಿಸಿದರೆ ಖಚರನಾಕ್ಷಣಕೆ ಸುರ | 
ಪಾಲ ಮಾವುತರೊಡನೆ ಗಜವ ಶೃಂಗರಿಸಿ 
ಹೇಳಿದಾಗಳೆ ಮಹಾ ವಿಭವದಿಂ ಸುರಗಜವ ತಂದಿದಿರು ನಿಲ್ಲಿಸಿದರು || ೩೭೬ || 


೯೬ 


ರಾಗ ಶಂಕರಾಭರಣ - ತ್ರಿವುಡೆತಾಳ ೨ 


ಇ೦ದ್ರ 


ಇಂದ್ರನೈರಾ | ನತನ ಸನ್ನಿ | ರಿಂದ ಮೀಸಿ| ಕೊರಳಿಗೆ || 
ಗಂಧ ಲೇಪಿಸಿ | ಪೂಸಿದರು ಕ | ಮೈ ಣ್ಣೆಯಿಂದ 

|| ೩೭೭ || 
ಚಂದ್ರ ಸೂರ್ಯರ | ಜರೆಯುತಿಹ ಮೊಗ 1 ರಂಬ ಬಿಗಿದು | ಬೆನ್ನಿಗೆ 
ಕುಂದಣದ | ಅಂಬರಿಯ ಹಾಯ್ದಿದ | ರಂದು ಮೊದಲು || ೩೭೮ || 
ಕೋಟ ನವರ | ತೃಗಳ ಹಾರವು | ಕರದೊಳೆಸೆಯೆ | ಗೊಂಚಲು | 
ಮೀಟುಮುತ್ತಿನ| ಓಲೆ ಕಿವಿಯೊಳು | ರಂಜಿಸಿದವು || ೩೭೯ || 
ಹೊನ್ನ ಗಂಟೆಗೆ | ಕೈದುಸಾವಿರ | ನನ್ನೆ ಕಟ್ಟಿ | - ಕಾಲಿಗೆ || 
ಚಿನ್ನದ ಸರ | ಪಣಿಯ ಗಗ್ಗರ| ವನ್ನು ಬಿಗಿದು || ೩೮೦ || 
ಲಕ್ಷ ಬಿಡುವು | ತ್ತುಗಳು ಸಿ ನ | ಕತ್ರದಂತೆ | ಹೊಳೆಯಲು | 
ಅಕ್ಷಿಗಳು ಕೋ | ರವಿಸಲಾ ಗಜ | ವೀಕ್ಷಿಸಿದರು 

Ir ೩೮೧ | 
ಮೇಲೆ ನವರ | ತೃಗಳು ಹೊಳೆವ ಚೌ | ಡಾಳ ಕಟ್ಟ | - ಇಂದ್ರನ | 
ಓಲಗದಿ ತಂ | ದಿದಿರು ನಿಲಿಸಿದ | ರಾನೆಯನ್ನು 

|| ೩೮೨ || 


೯೭ ರಾಗ ಮಧ್ಯಮಾವತಿ - ಏಕತಾಳ ೪ 
ಇಂತೀ ಪ | ರಿಯಲಿಸಿಂಗರನ ಮಾ | ಡಿದರು | 
ದಂತೀಶ | ನಿಂದ್ರನಿ | ದಿರು ನಿಲಿ | ಸಿದರು - || 
ಕುಂತಿಯಾ | ತಜನೂರಿ| ಗೈದಿ ಬಾ | ರೆನುತ | 

ಸಂತೋಷ| ದಿಂದಪ್ಪ | ಣೆಯನಿತ್ತ | ನಗುತ 
37 . 


|| ೩೮೩ || 


೫೭೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


, ಕಾಮಧೇ ! ನುವ ಕಲ್ಪ , ಕವ | 1ತರಿಸಿ | 
, ಭೂಮಿಗಿ ! ಳಿದು ಬರ | ಲೆಂದಲಂ | ಕರಿಸಿ - || 
ಆ ಮಹಾ | ರಂಭೆ ಊ ) , ರ್ವಶಿಯರ ! ಕರೆಸಿ 
ನೇಮದಿಂ| ದೆಲ್ಲರ್ಗೆ | ವೀಳೆಯ ! ಕೊಡಿಸಿ - || ೩೮೪ || 
ಪಾರಿಜಾ | ತನ ಸುರ , ನಾರಿಯರ | ಕರೆದು | | 
ಧಾರಿಣಿ | 3ಗಿಳಿದು ಬನ್ನಿ | ರೆನುತನ | ರ್ಗೊರೆದು || | 
,4ಸೀರಾಯು | ಧನ ಸಹ | ಅರ್ಜುನ | ನೆಡೆಗೆ | 
ಭೂರಿ ಸಂ | ಶ್ರಮದಿಂದ | ಕಳುಹಿದ | ಕಡೆಗೆ || ೩೮೫ | | 

೯೮ ವಾರ್ಧಿಕ ಷಟ್ನದಿ 
ಸುತ್ತ ಬೀಸುವ ಚಾಮರಗಳು ಸತ್ತಿಗೆಗಳರು 
ವತ್ತು ಸಾವಿರ ಪತಾಕೆಗಳು ಸಿಂಧಗಳು ಮೂ 
ವತ್ತು ಸಾವಿರ ದೇವಕನ್ನೆಯರು ವಾದ್ಯ ದುಂದುಭಿ ಭೇರಿ ಕಹಳೆಗಳಲಿ | 
ಇತ್ತಂಡ ಪಾಠಕರು ಜಯಜಯಾಯೆಂದು ಪೊಗ 
ಳುತ್ತ ನಾಟ್ಯವನಾಡುತಿಹ ರಂಭೆ ಊರ್ವಶಿಯ 
ರೆತ್ತ ನೋಡಿದರೆ ಗಂಧರ್ವ ಕಿನ್ನರರುಗಳ ಮೊತ್ತದಿಂ ಪೊರಮಟ್ಟರು ||೩೮೬|| 


೯೯ ರಾಗ ಭೈರವಿ ತ್ರಿವುಡೆ ತಾಳ ೨ ( ದ್ರುತ) 
ಮಾತಲಿ 

ಬಂದಿತಾಗ , 1 - ಸುರಗಜ | ಬಂದಿತಾಗ - | 
ಮಂದರ, ಗಿರಿ | ಯಿಂದ ನೂರ್ಮಡಿ ! ಯಂದದಿಂದನ | 

- ರೇಂದ್ರನಾ ಗಜ || ಪಲ್ಲವಿ || 
ಎಡಬಲದ ಪರಿ | ಪರಿಯ ಸೇವಕ | ರೊಡನೆ ಚಾಮರ | ಬೀಸುತ | 
ಮಡದಿಯೂರ್ವಶಿ | ರಂಭೆಯರು ಅಡಿ | ಗಡಿಗೆ ನಾಟ್ಯನ | ನಾಡುತ || 
ಹೊಡೆನ ಭೇರಿ 4 | ದಂಗ ವಾದ್ಯದ | ಗಡಣೆ ನೆಲನು | ಗಡಿಸುತ | 
ಒಡೆಯನಪ್ಪಣೆ | ಯಿಂದ ಪೊಡವಿಗೆ | ನಡೆವ ಸಂಭ್ರಮ | 

ದಿಂದ ಮದಗಜ | ಬಂದಿತಾಗ - || ೩೮೭ || 


1 ಕರೆ ( ಕಾ ) 2 ವಿತ್ತೆ ( ಓ ) 3 ಪರ್ಯಂತ ಹೋಗಿನೀವೆಲ್ಲಾ ಅ, ಕಾ ). 
4 ವಾಯು | ಧನಕಂಡು | ಭೂಮಿಗಿಳಿ | ಯೆಂದು ! 
ಅರ್ಜುನನ | ಪುರಕೈದಿ ! ಬನ್ನಿ ರೆಂ | ದೆನುತ || ( ಕಾ , ಅ) 


ಐರಾವತ 


೫೭೯ 


ಒಸರೆ ಕಹಳೆಗ | ಳೆಂಟು ದಿಕ್ಕಿನೆ | ಳಸುರರೆದೆ ತ | ಲ್ಲಣಿಸುತ | 
ಪಸರಿಸುತ್ತಲೆ ! ಬಿರುದುಗಳ ಸುಮ ! ನಸರಗಣ ಸಂ | ದಣಿಸುತ || 
ದೆಸೆದೆಸೆಯನೀ | ಕಿಸುತಲಂದಣ | ಕುಶಲಗತಿಯಲಿ ! ಕುಣಿಸುತ್ತ - 1 
ಬಿಸಜಸಂಭವ | ರುದ್ರ ಹರಿ ಸಹಿ | ತೊಸೆದು ಮನದೊಳ| 

- ಗೆಣಿಸುವಾಗಳೆ | ಬಂದಿತಾಗ || ೩೮೮ || 
ಏನನೆಂಬೆನು | ಸುರಗಜವು ಸು | ಮಾನದಿಂದಲೆ | ಬರುವುದ … | 
ಭಾನುಕೋಟಿ ಪ್ರ | ಕಾಶದಂದದಿ | ಕಾಣಿಸುತ! ನಡೆ | ತರುವುದ | | 
ಧೇನುವಿನ ಬೆಂ | ಬಿಡದೆ ಬಹ ಸುರ | ಮಾನಿನಿಯರೊ | ಪ್ಪಿರುವುದ | 
ನೀನು ನಡೆ ತಾ | ನು ನಡೆಯೆಂದಾ | ಬಾಣನೆಡೆಗೆ | ತಂದರಾಗಲೆ | 

ಬಂದರಾಗ, ಸುರರೆ | ತಂದರಾಗ || ೩೮೯ || 


೧೦೦ ರಾಗ ನೀಲಾಂಬರಿ - ಅಷ್ಟ ತಾಳ ೧ 
ಮೆಲ್ಲ ಮೆ | ಲ್ಲನೆ ನಡೆದು | ಮಲ್ಲಗಜ | ಪಾರ್ಥನಂಬಿ | 
ನಲ್ಲಿಯೊಂದು | ಕಾಲನಿಟ್ಟು ನೋಡಿತು | ೨ | ಶ್ಲಾಡಿತು || ೩೦ || 
ಬಾಣಪಂಜ | ರಕ್ಕೆ ಹೊರುವ | ತ್ರಾಣ ಸಾಲ | ದೆಂದು ಕೃಷ್ಣ || 
ಕಾಣುತ ಸಂ | ತೋಷದಿ ಬೆ ನಿತ್ಯನೆ | - ಅದ | ಹೊತ್ತನೇ || ೩೯೧ || 
ಇಂದಿರಾಸ | ತಿಗಿನ್ನೆಂಥ | ಕರುಣೆಯೋ ಭ | ಕನ ಮೇಲೆ| | 
ಮಂದರಾದ್ರಿ | ಎತ್ತಿದಂತೆ | ಧರಿಸಿದ | - ಶಕ್ತಿ | ಯಿರಿಸಿದ || ೩೯೨ || 
ಶ್ರೀಧರನ್ನ | ಮಹಿಮೆಯಿಂದ | ಹಾದಿಹಿಡಿದ | ಆನೆಯಂದು | 

ಮೇದಿನಿಗಿ | ಳಿದು ಬಹ | ಚಂದನ | - ಆ ಆ | ನಂದನ || ೩೯೩ || 
ವಚನ | ಅಂತಾ ಸುರಕರಿಯು ಭಾನುಮಾರ್ಗದಿ ನಡೆತರುತ್ತಿರಲು ಕಂಡು ಭೂಲೋಕದ 

ಜನರು ಏನೆನ್ನು ತ್ತಿದ್ದರು ಎಂದರೆ 


೧೦೧ ರಾಗ ಪುನ್ನಾಗವರಾಳಿ - ಅಷ್ಟ ತಾಳ ೧ 
- ಆನೆ| ಬಂತು ನೋ ! ಡುವ ಬ೩ - ಇಂದ್ರ | | 

- ನಾನೆ| ಬಂತು 
ಅರ್ಜುನ | ನೆಸಗಿದ | ಅಂಬಿನ | ಪಥದಲ್ಲಿ ||ಆನೆ| ಬಂತು 


|| ಪಲ್ಲವಿ || 
|| ೩೯೪ || 


| ನಾಗುತ ಕಾಣುತಲೆ ( ಕಾ , ಅ) 2 ಕರುಣೆ ( ಕಾ ) 


Xeo 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾಮಧೇ | , ನು ಕಲ್ಪ ವೃಕವು! ಮೊದಲಾಗಿ ||ಆನೆ| ಬಂತು || ೩೯೫೫ 
ಪಾರಿಜಾ | ತವು ಕುಲಿ | ಶಾಯುಧ | ಸಹಿತಾಗಿ || ಆನೆ| ಬಂತು - || ೩೯೬ 
ಸೊಂಡಿಲ ತೂಗಾಡಿ | ಹಿಂದು ಮುಂ |ದೊಲಾಡಿ ||ಆನೆ| ಬಂತು || ೩೯೭ 
ಸ್ವರ್ಗವೆ | ಇಳಿತಪ್ಪ | ಸಂಭ್ರಮ | ದೊಡಗೂಡಿ||ಆನೆ| ಬಂತು || ೩೯೮| 
( ಪಶ್ಚಿಮ | ದೇಶಕ್ಕೆ ! ಸೂರ್ಯ ತಾ | ನಿಳಿನಂತೆ ||] ಆನೆ| ಬಂತು || ೩೯೯ 

- ೧೦೨ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ಪುರಜನರು 

ಗಗನಮಾರ್ಗದೊ | ಇಳಿವ ಆನೆಯ | 
ಬಗೆಯನೀಕ್ಷಿಸಿ | ಕುಂತಿದೇವಿಯು | 
ಮಗನ ಪಡೆದಾ ! ಪುಣ್ಯವೆಂದೇ | ಪೊಗಳುತಿಹರು 

|| ೪೦೦ | 
ನಾಕವೇ ನಡೆ | ದಿಂದು ಈ ಭೂ | 
ಲೋಕಕಿಳಿದುದೊ | ಎಂಬ ತೆರದಲಿ | 
ಪಾಕಶಾಸನ | ನಾನೆ ಬಂತು ನಿ | ವೇಕದಿಂದ 

|| ೪೦೧ | 
ನೋಡಿ ಹರ್ಷಿತ | ನಾದ ಪಾರ್ಥನು | 
ಮಾಡಿದಳು ನಗೆ | ಮೊಗವ ಕುಂತಿಯು | 
151ಡಿಸಿದುದಾ | ಕೌರವಾದಿಗೆ | 'ಸೇಡಿನಿಂದ 

|| ೪೦೨ 
ಅಂಧನೃಪತಿಯ | ಸತಿಗೆ ಮತ್ಸರ | | 
ಬಿಂದುಗಳು ಹೊರ | ಸುರಿಯ ತೊಡಗಿದು | 
ನಂದನಾದ ಸು | ಯೋಧನನು ಮನ | ಕುಂದಿಹೋಗಿ. || ೪೦೩ 
ಬೇಗ ಬಂದಾ | ಪಟ್ಟಣದ ಹೊರ|| 
ಬಾಹೆಯಲಿ ನಿಲಿ | ಸಿದರು ಆ ದಿನ | 

ತಾವರೆಯ ಸಖ | ನಸ್ತಮಿಸಿದನು | ಜಾವದಲ್ಲಿ 
ವಚನ| ಅಂತಾದಿನ ಅಸ್ತಮಾನವಾಗಲು ಎಂದಿನಂತೆಲ್ಲರೂ ಸುಖನಿದ್ರೆಯಂ ಗೆಯ್ಯಲು 

ಮರುದಿನ ಅರುಣೋದಯದೊಳೆದ್ದು ಸಕಲರೂ ಮಜ ನವಂ ಮಾಡಿ ಅಲಂ 
ರಿಸಿಕೊಂಡು ಸಕಲ ಸನ್ನಾಹದಿಂದ ರಾಯರಾಯರು ಶ್ರೀ ಕೃಷ್ಣ ದೇವ 


1 ಜಾವದಲ್ಲಿ 


|| ೪೦೪ 


1 ನೇ ; ಚಾ; ಸೇ ; ಹೇ ( ಕಾ) 2 ಕೇ (ಅ) 


೫೮೧ 


ಐರಾವತ 


ಒಡೋಲಗಕಂ ಬರಲಾಗಿ ಆ ವೇಳ್ಯದಲ್ಲಿ . ಭೀಷ್ಮಾಚಾರ್ಯರು ಕುಂತೀದೇವಿ 
ಯೊಡನೆ ಏನೆಂದರು ಎಂದರೆ 


ಕುಂತೀ - ಗಾಂಧಾರೀಸಂವಾದ 

೧೦೩ ರಾಗತೊಡಿ - ತಾಳ ತಿತ್ತಿ 
ವಾರಿ | ಜನೇ ! ತೊ ನೀ | ನಿತ್ಯ | ಬಾರೆ | ಕುಂತೀ | ದೇವಿ | 
ಧಾರಿ | ಣಿಗೆ | ಬಂತು | ಇಂದ್ರ ! ನಾನೆ | ಬಹಳ | ಠೀವಿ || 
ಮೂರು| ಲೋಕ| ಕ್ಯೂ ನಿ | ನ ಕು ! ಮಾರ | ಖ್ಯಾತ | ನಾದ | 
ಕೌರ| ನರಿ | ಗಾಯಿ | ತೀರ | ಮನದೊ | ಇತಿ | ಕ್ರೋಧ || ೪೦೫ || 
ಕರೆಯ | ಲಿಲ್ಲ | ನಿನ್ನ | ನೆಂದು | ಜರೆವ | ರ್ಲೋಗ | ರಿಂದು | 
ಕರೆಯ | ದಿದ್ದ | ರೆ ನಿ | ನೃನೂ ! ಒರೆವ | ರು ಹೀ | ಗೆಂದು || 
ಹಿರಿಯ | ವಳು ನಿ | ೩ಂದ | ಲಾಕೆ | ಹಲವು | ವರ್ಷ | ಕಕ್ಕ | 
ಕರಿಯ | ನೋಹಿ | ಗಿಲ್ಲಿ | ಗವಳು | ಬಂದ | ರೆ ಬಲು | ಚೊಕ್ಕ || ೪೦೬ || 
ಅಳುಕ | ದಲ್ಲಿ | ಹೋಗು| ಬೇಗ ಕರೆವು | ದಕ್ಕೆ | ಕುಂತಿ | 
, ತಳುವ ನಾಡ | ಬೇಡ | ಪೂಜೆ | ನಾಡ | ಬೇಕು | ದಂತಿ || ೪೦೭ || 
ಹೇಳಿ ಬಾರ | ದಿದ್ದ | ರೇನೂ | ಚಿಂತೆ | ಯಿಲ್ಲ | ಮುಂದೆ | 

ಹೇಳ | ಲಿಲ್ಲ | ವೆಂಬ | ಮಾತ | ಕಳೆಯ | ಬೇಕು | ಇಂದೇ || ೪೦೮ || 
ವಚನ|| ಇಂತೆಂದು ಭೀಷ್ಮಾಚಾರ್ಯರು ಹೇಳಲಾಗಿ ಆ ಮಾತಿಗೆ ಎಲ್ಲರೂ ಒಡಂಬಡ 
ಲಾಗಿ ಕುಂತಿಯು ಶೃಂಗಾರವಾದಳದೆಂತೆನೆ 

_ ೧೦೪ ರಾಗ ದ್ವಿಜಾವಂತಿ - ಅಷ್ಟ ತಾಳ ೨ 
ಕುಂತಿ 

ಮುಖಮಜ್ಜ | ನನ ಮಾಡಿ | ಮೋರೆಗರ | ಸಿನ ಹಚ್ಚಿ | 
ಮುಕುರಕ | ಪೋಲೆ ಚಂ 1 ಪಕಮಾ, | ೮ || 
ಸಕಲ ಶಾ | ಸೃವಿಚಾರೆ | ಕರ್ಣಕೊ | ಪುವ ಮಾ | 
ಣಿಕದೋಲೆ| ಇಟ್ಟಳಂ | ಬುಜಗಂ, | ಧಿ 

|| ೪೦೯ || 
ಬಣ್ಣದು | ಟಿಯ ಬಾಲೆ | ಬೈ ತಲೆ | ಯನು | ತಿದ್ದಿ | 
ಸಣ್ಣನ | ಲ್ಲಿಗೆಯನ್ನೆ | ಮುಡಿದ, 1 ಳು || 
ಕಣ್ಣಿಗಂ | ಜನವಿಟ್ಟು | ಚಂದದಿಂ | ದಳವಟ್ಟು | 
ಎಣ್ಣೆಕ | ಸ್ತೂರಿ ಲೇ | ಪಿಸಿದ, ! ಳು 

| ೪೧೦ || 


೮೨ 


|| ೪೧೧ || 


|| ೪೧೨ || 


|| ೪೧೩ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಚಂದ್ರನಂ | ದದ ಬೊಟ್ಟು | ಚಂದದಿಂ | ದಳವಟ್ಟು | 
ಮುಂದಲೆ | ಬೊಟ್ಟು ಮಾ | ಗಾಯಿಗ | ೪ || 
ಕುಂದಣ | ದೊಡ್ಯಾಣ | ಡಾಬು ಸರ | ಪಣಿ ಕಾ , | 
ಲಂದುಗೆ | ಇಟ್ಟಳಂ | ಬುಜಪಾ , | ಣಿ 
1ಏಕಾವ | ಳಿಯ ಸರ | ಹವಳ ಬಾ | 1ರಗಳ | 
ನಾಕೆಂಟು| ಮುತ್ತಿನ 1 ಕೊರಳಾ, | ರ. || 
ಶ್ರೀಕಾರ | ಕುಂಡಲ | ಕಾಯಿಸ್ತಾ | ಳಿಯ ' ಹಾರ | 
ಹಾಕಿಕೊಂ | ಡಾಯಿತ | ವಾದ, | - 
ಕನ್ನಡಿ| ಯನುನೋಡಿ| ವೀಳ್ಯ ಕ | ಜ್ಯೋತಿ ತಿಮಾಡಿ | 
ಸನ್ನಾಹ | ದಿಂದ ದಂ | ಡಿಗೆಯೇ , | - | | 
ಪನ್ನಂಗ | ನಿಭವೇಣಿ | ಸೊಬಗಿನ ಸಾಂಬ್ರಾಣಿ | 
ತನ್ನರ | ಮನೆಯಿಂದ | ಹೊರಟ , | ಳೆ 

- ೧೦೫ ರಾಗ ಕುರಂಜಿ - ಅಷ್ಟ ತಾಳ ೧. 
ಬಂದಳು | ಹಸ್ತಿನ | ಪುರಕೆ , | ಕುಂತಿ | 
ಗಾಂಧಾರಿ | ಯನು ಕರೆ | ವುದಕೆ || 
ಅಂದಣ | ವೇರಿದ | ಬೃರಕೆ, | - ಇಂತು | 
ಕುಂದದಾ | ನಂದದಿ | ಚಂದಿರ | ಮೊಗದರ | 
ವಿಂದಲೋ | ಚನೆ ಸೊಗ| ಸಿಂದ ಸಿಂ | ಗರವಾಗಿ 
ಅಂಗಜಾ | ತನ ಮದ | ದಾನೆ, | - ಮಿಗೆ| 
ಶೃಂಗಾರ | ಸೊಬಗಿನ | ಸೋನೆ|| 
ಹಿಂಗದೆ |ಕೋಕಿಲ | ಗಾನೆ, | - ಚತು | | 
ರಂಗವೇ | ದಗಳ ನಿ | ದಾನೆ, ಬಂದ | 
ಹೆಂಗಳ | ಮಧ್ಯದಿ | ಕಂಗೊಳಿ | ಸುತ ನೆರೆ | 
ದಂಗನೆ | ಬಂದಳು | ಮಂಗಳ | ಗೌರಾಂಗಿ 
ಈ ರೀತಿ | ಯಲಿ ಕುಂತಿ | ಬಂದು, ಆ ಗಾಂ | 
ಧಾರಿಯ | ಅರಮನೆ | ಗೆಂದು || 
ನಾರಿಯರ್ | ತಿಳಿಸಲಿಂ | ತೆಂದು, ಆಕೆ | 


|| ೪೧೪ || 


|| ೪೧೫ || 


1 ಎಕ್ಕ ನಾ | ಲೆಯ ಸರ | ಜಿಲ್ಲೆ ಯ | ಸ ( ಕಾ ) 2 ಭಾ ( ಕ, ಅ) 3 ಳು ( ಕಾ). 


ಐರಾವತ 


೫೮೩ 


ಮೋರೆಯ | ದುಗುಡದಿ | ಬಂದು, ತಂಗಿ | 
ಬಾರೆ ನ | ಯಾರೆ ಗಂ | ಭೀರೆ ಮೇ | ಹನ ಶೃಂ | | 
ಗಾರೆ ನೀ | ನೆನುತ ಕೈ | ಯಾರೆ ಕ | ರೆಯಲಾಗಿ 

|| ೪೧೬ || 
( ಗಾಂಧಾರಿಯ ಪ್ರವೇಶ; ಕುಂತೀ ಗಾಂಧಾರೀ ಸಂವಾದ). 

- ೧೦೬ ರಾಗ ಕಾಂಭೋಜಿ- ಏಕತಾಳ ೪ , ತಿತ್ತಿ 
ಗಾಂಧಾರಿ 

ಬಂದೆಯಾ ಕು ಳ್ಳಿರು ಕಮಲ | ಗಂಧಿ ನಿನ್ನ | 1ಮುದ್ದು ಮೊಗದು || 

ಚಂದ್ರನ ಪ್ರಕಾಶ ಹೆಚ್ಚಿ 1 ತಿಂದೇಕೆ ಕುಂ | ತಿ - || ೪೧೭ || 
ಕುಂತಿ 

ಮಂದಗಮನೆ | ಅಕ್ಕ ನಿನ್ನ | ಅಂದ ನೋಡಿ| ಹರುಷವಾಯ್ತು || 

ಕಂದಿದೇಕೆ| ನಿನ್ನ ಮುಖವು| ಇಂದು ಗಾಂಧಾ ( ರಿ. … || ೪೧೮ || 
- ಗಾಂಧಾರಿ 

ಎಂದೂ ಇಲ್ಲ | ದ ಸಂತೋಷ | ಇಂದೇಕೆ ಬಂ | ತೆನ್ನ ನೋಡಿ|| 

ಒಂದು ಮನಸಿ | ಲೊಂದು ಮಾತಿ | ಲಿಂದೇನು ಕುಂ | ತಿ - || ೪೧೯ || 
- ಕುಂತಿ 

ಅಂದಿನಾರ | ನಾನಿಂಥ | ದೊಂದನೂ ಕ | ಅವಳಲ್ಲ | 

ನೊಂದು ನೀನೇ | ತಕೀ ಮಾತ | ನೆಂದೆ ಗಾಂಧಾ | || ೪೨೦ || 
ಗಾಂಧಾರಿ 

ಸಿಟೋನೇ ಮೈ | ಯುರಿನ ನುಡಿಗೆ | ಇಷ್ಟು ನೀನಾ | ಡಿದಮೇಲೆ | 

ಎಷ್ಟು ದಿನಕೆ | ನಿನ್ನ ಭಾಗ್ಯ ! ಗುಟ್ಟೇನುತಿ ಕುಂ | ತಿ - || ೪೨೧ || 
ಕುಂತಿ 

ನಿಷ್ಟುರ ಬೇ | ಡ ಕಾಣಕ್ಯ | , ಹುಟ್ಟು ಬಡವೆ | ನಿನ್ನ ಕೂಡೆ| 

ಕಷ್ಟಕ್ಕೆ ಬಂ | ದವಳಲ್ಲ | ಅದೃಷ್ಟ4 ಗಾಂಧಾ | 8 || ೪೨೨ || 
ಗಾಂಧಾರಿ 

ಹುಟ್ಟು ಬಡವ | ಯಾದರೆ ನೀ | ಸ್ಪಷ್ಟಿಪಾಲ | 5ರೆಲ್ಲ ಕರೆಸಿ ! 
ಇಷ್ಟು ಸಂಭ ! ಮಗ? ಳೆ? ಮುಂದಿ | ನೈಷ್ಟುಂಟೀ ಕುಂ | ೩ || ೪೨೩ || 


1 ಮುಖದ ಮೇಲೆ( ಅ) 2 ಕಾಂತಿ ( ಅ) 3 ಬಿಟ್ಟೇನೆ ( ಕಾ ) 4 ದೃಷ್ಟೆ; ದುಷ್ಟೆ ( ಕಾ) 
5 ಕರನು ( ಕಾ ) 6 ಎ ( ಕಾ) 7 ಲೋ ( ಓ, ಕಾ ). 


೫೮೪ 3 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕುಂತಿ 

ಸೃಷ್ಟಿಪಾಲ | ರ ಕರೆಸಿದ್ದು | ಕೃಷ್ಣನಸಹಾಯ ನೋಡೆ| 

ಲೋಟ್ಟಿಯೊ ದಿಟವೋ | ಬಂದು ನೋಡು| ಕುಟಲೆ ಗಾಂಧಾ | 6 || ೪೨೪ || 
ಗಾಂಧಾರಿ 

ಮಾನಿನಿ ಹಾ | ಗಾದರಿಂದ್ರ | ನಾನೆ ಯೇಕೆ| ಬಂತು ಧರೆಗೆ | 

ನೀನಿಂಥ 1ನಂ | ಜಾಡುತಿರುವು | ದೇನೇನೆ! ಕುಂತಿ || ೪೨೫ || . 
ಕುಂತಿ 

ನಾನೇನ ಮಾ | ಡಲಿ ಪಾರ್ಥ | ತಾನೆ ತರಿಸಿ | ದೊಲೆಕಳುಹಿ | 

ಆನೆಪೂಜೆ | ನೀನೇ ಮಾಡು | ಹಿರಿಯ ಗಾಂಧಾ | 0 || ೪೨೬ || 
ಗಾಂಧಾರಿ 
- ಎನ್ನ ಮೇಲೆ| ಪಂಥದಿಂದ | ನಿನ್ನ ಮಗ | ತರಿಸಿದ್ದಾನೆ | 
ಇನ್ನು ಪೂಜೆ | ಮಾಳ್ಳು ದಾನು | ಸನ್ಮತವೆ ಕುಂ | ತಿ || ೪೨೭ || 


ಕುಂತಿ 


|| ೪೨೮ || 


|| ೪೨೯ || 


ಎನ್ನ ನಿನ್ನ | ಮಕ್ಕಳೆಂಬ | ಭಿನ್ನ ಭೇದ | ಗಳುಂಟೀನೆ || 

ಇಂಥ ಮಾ | ತಾಡಲೇಕೆ | ಎನ್ನೊ ಳ್ ಗಾಂಧಾ | - 
ಗಾಂಧಾರಿ 

ಎರಡುಭೇದ | ನಿಲ್ಲದವಳು | ಕರೆಯದಿದ್ದ | ರೇನು ನಿನಗೆ | | 

ಬರಲುಬಾರ | ದೇನೆ ಬರದ | ಪರಿಯೇನೆ ಕುಂ | ತಿ 
ಕುಂತಿ 

ತರಳರೊಬ್ಬ | ರಾದರೂ ಅಂ | ದಿರದರಿಂದ | ಮನೆಯ ಕಾವ | 

ಹೊರೆಯೊಳಾದೆ | ಬಾರದಿರ್ದ | ಪರಿಯ ಕಾಣ | ಕ 
ಗಾಂಧಾರಿ 

ಮಾತ ಕಲಿತ | ಜಾಣೆ ಸುಮ್ಮ | ನೇತಕೆ ನಿ | ಷ್ಟುರವನ್ನ | 

ನೀತಿಯಿದ್ದ | ಹಾಗಾಗಲಿ | ನೀ ತೆರಳು ತಂಗಿ 
ಕುಂತಿ 

ನೀನು ತೆರಳಿ | ಬಾರದನಕ | ನಾನುಹೋಹ| ಇಲ್ಲವನ್ನು | 
ಊನವಿರಲು | ಕಾಲ ಹಿಡಿವೆ | ಬಾರೆ ಗಾಂಧಾ | - 


|| ೪೩೦ || 


|| ೪೩೧ || 


|| ೪೩೨ || 


1 ವಾತಾಡಬೇಡ ಏನೆಲೆ ( ಕಾ . ಅ) 


ಐರಾವತ 


೫೮೫ 


ಗಾಂಧಾರಿ 

ಕಾಲ ಹಿಡಿವ | ದಹುದು ನಿನ್ನ | ಬಾಲಕರಿಗೆ | ಸಂತೋಷದ1 | 
* ಕಾಲ ಬಂತಾ | ದ್ದರಿಂದ ನೀ 1 ಪೇಳಿದೆ ಕುಂ 1 ತಿ - || ೪೩೩ || 
ಕುಂತಿ 

ಜಾಲಮಾತಿ | ದಲ್ಲಿ ಶ್ರೀ ಗೋ 1 ಪಾಲ ಸಹಿತ | ಬರಬೇಕೆಂದು | 
ಹೇಳಿಕಳುಹಿ | ದ ದಮ್ಮಯ್ಯ | ಕೇಳೆ ಗಾಂಧಾ | 

|| ೪೩೪ || 
ಗಾಂಧಾರಿ 

ದಮ್ಮಯ್ಯ ದ | ಕಯ್ಯ , ಯೆಂದು | ಹೆಮ್ಮೆಯ ಮಾ | ತಾಡಬೇಡ | 
ಸುಮ್ಮನೆನ್ನ | ಕೆಣಕಬೇಡ | ಒಮ್ಮೆ ಗೂತಿ ಕುಂ ತಿ 

|| ೪೩೫ || 
ಕುಂತಿ 

ನಿನ್ನ ನಾ ಬಿ | ಟ್ಟು ಹೋದರೆ | ಧರ್ಮಜ ಭೀ | ಮಾರ್ಜುನರು | 
ಒಮ್ಮತದಿ | ಬೈವರೆನ್ನ | ಕಮ್ಮ ಗಾಂಧಾ| ರಿ.. 

|| ೪೩೬ || 
ಗಾಂಧಾರಿ 

ಸೆಡವುಗಳೆ | ನೊಡನೆ ಬೇಡ ! ಸಾಕು ಮನೆಗೆ 1 ನಡೆಯ ಗಾಢ | 

ಬಡವರು ನಾ | ವೆನ್ನಗೊಡವೆ | ಏಕಿನ್ನು ಕುಂ | ತಿ - || ೪೩೭ || 
ಕುಂತಿ 

ಬಡವರಾದ | ರೇನು ನಿನ್ನ | ಒಡವೆ ವಸ್ತು | ಗಳನ್ನು ನಮಗೆ | 

ಕೊಡಲುಬೇಡ | ಕೇಳಬಂದ | ಇಲ್ಲ. ಗಾಂಧಾ | ರಿ . || ೪೩೮ || 
ಗಾಂಧಾರಿ 

ಕರೆಯ ಬಂದ | ವಳೊ ನೀಯೆನ್ನ | ಜರೆಯ ಬಂದ | ವಳೊ ಮೂದಲಿಸಿ | 

ಮರಿಯಾದೆಯ | ಮುಳುಹಿಕೊಂಡು | ತೆರಳವ್ವ ಕುಂ ! ತಿ || ೪೩೯ || 
ಕುಂತಿ 

ಸರಿಯೆ ನಿನಗಿ | ದಿಂಥ ಮಾತು | ಗರುವದಿಂದ | ನಿಷ್ಠುರಕ್ಕೆ | 

ಗುರಿಯಾಗಬೇ | ಡಕ್ಕೆ ನೀನು | ಹಿರಿಯ ಗಾಂಧಾ | ರಿ || ೪೪೦ || 
ಗಾಂಧಾರಿ- -- 

ಹೊತ್ತು ಹೋಗ| ದೇನೆ ಮೂಳಿ| ಸುಮ್ಮನೆ ಹೋ ! ಗೆ ನಿವಾಳಿ | 
ಸತ್ತ ಕಾಗೆ | ಮನೆಗೆ ನಡೆ ನೀ | ನತ್ತ ಕುಂ 1 ತಿ.. || ೪೪೧ || 


1 ನೆ ಇಂದು ನಿನ್ನ | ಬಾಲರಸಂ ತೋಷಕಾಗಿ 1 ( ಕಾ . ಅ) 2 ತು ನಿನಗೆ ಇನ್ನು ಮೇಲೆ 
ಕೇಳ್ ( ಕಾ ) 3 ನೀ ನಡೆಯೆ ಮನೆಗೆ ದಮ್ಮಯ್ಯ ( ಅ) 4 ಇನ್ನೊ ಸೆಯ ( ಅ, ಕಾ ) 5 ನಲ್ಲಿ | 
ಕೊಡಬೇಡಲ್ಲ | ಯಾರಿಗೂ ಮಡದಿ ( ಅ) 6 ವರ ಹಾಗೆ ನಡೆಯುತ್ತಲೇ ( ಅ) . 


೫೮೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕುಂತಿ 
- ಸತ್ತವರು | ಬರುವರೇನೆ/ ಕರೆಯಲಿಕ್ಕೆ | ಬಂದೆ ನಿನ್ನ || 
ಪಿತ್ತವೇರಿ | ದಂತೆ ಗಳಹ | ಬೇಡ ಗಾಂಧಾ | ರಿ 

|| ೪೪೨ || 
ಗಾಂಧಾರಿ . 

ಗಂಡ ಹೋದ| ಮೇಲೆ ಸತಿಯ | 3ರುಂಡು ಜಗಳ | ವಾಡುತಿಹುದು | 

ಕಂಡ ಮಾತು | ಹೊಸದೇನಲ್ಲ | ಗುಂಡಾಳಿ ಕುಂ | ೨ || ೪೪೩ || 
ಕುಂತಿ 

ಹೆಂಡತಿ ಸೆ | ಕುವಳು ತನ್ನ 5 |, ಗಂಡ ಕುರುಡ | ನಾದ ಮೇಲೆ| 
ತುಂಡುಸೂಳೆ | ಯರಿಗೆ ಜೋಡು| ದಿಂಡೆ ಗಾಂಧಾ | ರಿ || ೪೪೪ || 


ಗಾಂಧಾರಿ 

ಗಳಿಗೆಗೊಬೊ | ಬ್ಬರನೆ ಕರೆದು | 6ಸೆಲೆಗೆ ಮುಕ್ತ | ಳನ್ನೆ ಪಡೆದು || 
ಇಳೆಗೆ ಇಂದ್ರ ! ನಾನೆ ತರಿಸ | ದುಳಿವೆಯಾ ಕುಂತಿ || ೪೪೫ || 


ಕುಂತಿ 

ಮೂರು ಮಂತ್ರ | ದಿಂದಲೆನ್ನ | ಸೇರಿದರ | ಝರು ಸುತರು | 
ಕ್ರೂರಮಾತ | ನಾಡಬೇಡ| ನೀರೆ ಗಾಂಧಾ | - 


|| ೪೪೬ || 


ನಳಿನನೇತ್ರ ' ನ | ಪಾದದಾಣೆ | ಕಳೆಯಬೇಡ ! ಮಾತಿದೊಂದ | 
ತಳುವದೆ ನಿ | ಲ್ಲೆಂದಲ್ಲಿಂದ | ಹೊರಟಳು ಕುಂ 1 ತಿ 

( ಇಬ್ಬರೂ ಹೊರಟು ಹೋಗುವರು) 


|| ೪೪೭ || 


ಕುಂತಿಯ ಗಜಪೂಜೆ 

೧೦೭ ವಾರ್ಧಿಕಷಟ್ನದಿ 
ಗಾಂಧಾರಿ ಪೇಳ ನಿಷ್ಣು ರವಾಕ್ಯ ಮುಂಕೇಳಿ 
ಬಂದು ಭೀಷ್ಮ ದ್ರೋಣರಿಗೆ ಪೇಳು ನಮಿಸಿ ಮ 
ತಿಂದ್ರನೈರಾವತನ ಪೂಜಿಸುವ ಬಗೆಗಾಗಿ ಮಂದಗಾಮಿನಿ ನಡೆದಳು | 


1 ಮರುಳರ ಮಾತೇಕೆ ಮತ್ತೆ ( ಅ) 2 ಗರತಿಯರು ( ಕಾ . ಅ ) 3 ಉO ( ಕಾ ಅ) 
4 ವಾಡುವ ( ಕಾ ) 5 ಸಹಜ ( ಅ) 6 ಹಲವು ( ಆ, ಕಾ ) 7 ನಾಣೆ ನಿನಗೆ ಮರೆ ( ಕಾ ) 


ಐರಾವತ 


೫೮೬ 


ಗಂಧ ಕಸ್ತೂರಿ ಕುಂಕುಮ ಧೂಪ ಗುಗ್ಗು ಳರ 
ವಿಂದ ಮಲ್ಲಿಗೆ ಜಾಜಿ ಮೊದಲಾದ ಪುಷ್ಪಗಳ 
ತಂದು ಹೇಮದ ಕಲಶ ಕನ್ನಡಿಗಳಕತೆಗಳಿಂದ ಸನ್ಮಾ ಹವಾಗಿ || ೪೪೮ || 

೧೦೮ ರಾಗ ಮಧ್ಯಮಾವತಿ - ಅಷ್ಟ ತಾಳ ೨ 
ಬಂದಳು | ಕುಂತೀದೇ | ವಿ ನೋ , ಹಿಗೆಂದು 

|| ಪಲ್ಲವಿ || 
ಎಡಬಲ | ದಲಿ ಪೊಗ | ಳುವ ಪಾಠ | ಕರು ನಟ್ಟ | 
ನಡುವೆ ಆ | ಡುತ್ತ ಬ | ರುವ ನಾ , | ಟಕರು || 
ಹೊಡೆನ ಭೇ | ರಿಡ ಮಾಮಿ | ವಾದ್ಯಗ |ಲೊರೆಯುತ್ತ | 
ಸಿಡಿವ ಸ | ತ್ರಿಗೆ ಸಾಲು | ಗಡಣದಿ | ಮೆರೆಯುತ್ತ 

| ೪೪೯ || 
ಎತ್ತ ನೋ | ಡಿದರು ಕೂ | ಗುವ ಕಹ | ಳೆಗಳು ಹೊ | 
ಯ್ಯುತನ | ಗಾರಿ ಆ | ನೆಯ ಮೇ , 1 ಲೆ - || 
ಮುತ್ತು ಮಾ | ಣಿಕ ನವ | ರತ್ನ ರು | ಲ್ಲಿಗಳಿಂದ | 
ವಿಸ್ಕರ | ವಾದ ಪ | ಲ್ಲಕಿಯ ವೈ | ಭವದಿಂದ 

|| ೪೫೦ || 
( ಆನೆಯ ಸಮೇತ ಪಾಂಡವಾದಿಗಳ ಪ್ರವೇಶ) 
ವಚನ || ಈ ರೀತಿಯಿಂದ ಸಕಲ ಸನ್ನಾಹವಾಗಿರುವಂಥ ಕುಂತೀದೇವಿಯಂ ಕಂಡ 

ಅರ್ಜುನನು ಜನನಿಯ ಕರವಂ ಪಿಡಿದು ದೇವಲೋಕದ ದಿವ್ಯ ವಸ್ತುಗಳನ್ನು 
ತೋರಿಸುತ್ತಿದ್ದ ನದೆಂತೆನೆ 

- ೧೦೯ ರಾಗ ಸೌರಾಷ್ಟ್ರ - ಅಷ್ಟ ತಾಳ ೧ 
ಅರ್ಜುನ 

ತಂದೆಯ | ವರ ಲೋಕ| ದಿಂದ ಬಂ | ದಾನೆಯ | 
ನೋಡೆ| | k - | - ಇಕೊ | 
ಚಂದದಿ | ನಿಂದಿಹ | ಸುಮನಸ | ಸೇನೆಯ | 
ನೋಡೆ| ಯ – ಮೃ || 

|| ೪೫೧ || 
ಕಾಮಧೇ | ನುವು ನಿಂತ | ಕಡೆಯೊ1ಳ | ಗಡಿಯಿಟ್ಟು 1 || 
ನೋಡೆ| ಯ ಮ - 1 ಒಳ್ಳೆ | 
ಕಾಮಿತ | ಗಳ ಬೇಡಿ | ದವರಿಗೆ | ಕೊಡುವಂಥ | 
ನೋಡೆ| ಯ .. ! 

|| ೪೫೨ || 


1 ಳು ಕಣ್ಣಾರೆ ( ಕಾ ) 


೫೮ 


|| ೪೫೩ || 


|| ೪೫೪ || 


|| ೪೫೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಕಲ್ಪವೃ | ಕನ ಕ, | ಣ್ಣೆತ್ತಿ ಸಂತೋಷದಿ | 
ನೋಡೆ| ಯ - 1 ಮು - - ಬ್ರಹ್ಮ | 
ಕಲ್ಪಸ| ರ್ಯಂತ ಸ್ವ ! ರ್ಗದೊಳಿದ್ದು ಮೆರೆವುದು | | 
ನೋಡೆ|ಯಮ್ಮ 
ಪಾರಿಜಾ | ತದ ಸುಮ | ಪರಿಮಳ | ಘಮಘಮ | 
ನೋಡೆ| ಯ – 1 - 1 - ದೇವ | 
ನಾರಿಯ / ರೆಲ್ಲರು | 1ನಗುತ ಕು ಳ್ಳಿರುವುದ | 
ನೋಡೆ| ಯ ಮ - 
ಊರ್ವಶಿ | ರಂಭೆ ಮೇ | ನಕೆ ತಿಲೋ | ತಮೆಯರ | 
ನೋಡೆ| ಯ - ಮ - 1 - ದೊಡ್ಡ | 
ಪರ್ವತ | ಗಳ ಖಂಡಿ | ಸಿರುವಂಥ | ಕುಲಿಶವ | 
ನೋಡೆ| ಯ ! 
ದೇವಿ | ಕದ ಭೇರಿ | ವಾದ್ಯ ದುಂ | ದುಭಿಗಳ | 
ನೋಡೆ| - | - 1 - ಮಹಾ | 
ದೇವೇಂದ್ರ | ನವರಿಗೆ 1 ಸೇವೆಗಾ ! ಗಿರುವಂಥಃ | 
ನೋಡೆ| ಯ ನ್ನು 
ಗಾನವ | ಮಾಳ ಗಂ | ಧರ್ವರ | ಪಂಕ್ತಿಯ | 
ನೋಡೆ| ಯ – – ! - - ಅಲ್ಲಿ | 
ನಾನಾ ವಾ | ದ್ಯಗಳ ನು | ಡಿಸುವ ಕಿ | ರರ ನೀ | 
ನೋಡೆ| ಯ ನ್ನ 
ತೀರಿತೆ | ನಾಕೊಟ್ಟ | ಭಾಷೆ ಸು | ಳ್ಳಾಯಿತೆ | 
ನೋಡೆ| ಯ ನ್ನು ಈಗ | | 
ಬೇರೆ ಬೇ | ರವರ ಪೂ | ಜಿಸು ತಿಶಾಸ್ತ್ರ | ನಿಧಿಯಿಂದತಿ || 
ನೋಡೆ| ಯ - ಮೈ 

- ೧೧೦ ರಾಗ ಕಲ್ಯಾಣಿ - ಏಕತಾಳ ೩ 
ಕುಂತಿ 

ಮಗನ ಮಾ | ತನು ಕೇಳಿ | , ಬಳಿಕ ನು | ದದಿ ಕುಂತಿ | 
ನಗುತ ಬಂ | ದಳು ಎಲ್ಲ | ರಿಗೆ ಕಯ್ಯ | ಮುಗಿದು || 
1 ನೆಲ ಬಿಟ್ಟು ನಿಂತು ( ಕಾ ,ಓ ) 2 ಯ ವಾಳ್ಳು ದ ( ಆ, ಕಾ ). 
3 ನಂಥ ಬಗೆಯನ್ನು ( ಆ ) 


|| ೪೫೬ || 


|| ೪೫೭ || 


|| ೪೫೮ || 


೫೮೯ 


ಐರಾವತ 


ಜಗದೀಶ | ರನ ತಂತ್ರ ವೆಂದು ಸಂ 1 ತೋಷದಿ | 

|| ೪೫೯ || 
ಮೊಗವ ನೋ ! ಡುತ ಕೃಷ್ಣ |, ನಿಗೆ ಮೊದ! ಲೆರಗಿ 
, ಬದಲೆರ | ಗಿದಳು ಭೂ | ಸರ ಹೆಂಡ್ 1 ರೊಡನೆದ್ದು | 
ಮುದದಿಂದ | ಗಜರಾಜ |, ನಿದಿರಲ್ಲಿ | ಬಾ , ಗಿ - | | 
• . . . . . . . . . . . . . . . . 
. ... . . . . . . . . . . . . . 

. . . . . . . . . . . 
. . . . . . . . . . . . . . . . . . . . 
ಭೂಮಿದೇ | ನಿಗೆಕಯ್ಯ , ಮುಗಿದು ಪ್ರಾ | ರ್ಥಿಸಿ ಮತ್ತೆ | 
ಶ್ರೀ ಮಹಾ | ಲಕ್ಷ್ಮಿಗೆ1, ಶರಣೆಂದ | Vಾಗ || ೪೬೦ || 
ಗಿರಿಜೆಯ | ಮನದಲ್ಲಿ ಸ್ಮರಿಸಿ ವಿ | ಫೇಶನ | 
ಚರಣ' ಧ್ಯಾ | ನವ ಮಾಡಿ 1, ಗುರುಗೆ ವಂ | ದಿಸುತ1 || 
ಧರಣಿಪಾ | ಲರಿಗೆಲ್ಲ ಪರಿಪರಿ | ವಂದಿಸಿ | 

ಕರಿಯ / ಪೂಜಿಸುವಡ ,ಪ್ರಣೆಯ ಕೇ | ಳಿದಳು. . || ೪೬೧ || 
ವಚನ|| ಈ ರೀತಿಯಿಂದ ಗಜಲಕ್ಷೆಯ ಪ್ರಾರ್ಥನೆಯಂ ಮಾಡಿಕೊಂಡು ಗಜಪೂಜೆಗೆ 

ಅಗಿಲುಗಂಧ ಕುಂಕುಮ ಮರುಗ ಮಲ್ಲಿಗೆ ಜಾಜಿ ಇರವಂತಿಗೆ . . . ಮಂಗಳಾ 
ಕತೆ ಕರ್ಪೂರ ಗುಗ್ಗುಳ ಸಾಂಬ್ರಾಣಿ ಕಾಲುದೀವಟಿಗೆಗಳಿಂದ . . . . ಮಳಲ 
ಗೌರಿಯ ತೆಗೆದಳದೆಂತೆನೆ 

೧೧೧ ರಾಗ ಮಧ್ಯಮಾವತಿ - ಅಷ್ಟ ತಾಳ ೨ 
ಲಲನೆಯ | ರೊಡನೆ ಅಂ | ದಣವೇರಿ | ಕುಂತಿ ತಾ | 
ಸುರನದಿ | ಯಲ್ಲಿ ಸ್ನಾ 1 ನವ ಮಾಡು | - || 
ಪರಿಪರಿ | ವಿಧದ ಆ | ಭರಣನ | ನಿಟ್ಟು ಆ | | 
ಮಳಲ ಗೌ | ರಿಯತೆಗೆ | ದಳು ವಿಧು | ವದನೆ . || ೪೬೨ || 
ಭಕ್ತನ | ತೂಲನ ಮು | ಖನ ನೋಡಿ| ಕುಂತಿ ತಾ | 
ಮತ್ತೆ ಗೌ | ರಿಯ ಪೂಜೆ| ಗಪ್ಪಣೆ | ಕೇಳೆ || 
ಅತ್ತೆ ನೀವ್ | ನಿಮ್ಮಯ | ಪುತ್ರರೈ ! ವರು ಸಹ | 
ಅರ್ತಿಯಿಂ ! ದಲಿ ಪೂಜೆ | ಮಾಡುವು| ದೆನಲು 

|| ೪೬೩ || 


1 ಕೆ ಪೂಜೆಯ | ನಾಡಿದಳಾಗ ( ಅ) 


೫೯g 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಹರಿಯ ನಿ | ರೂಪನಾ | ಕ್ಯವ ಕೇಳಿ | ಕುಂತಿ ತಾ | 
ಪರಿಪರಿ | ಫಲವಸ್ತು ! ಗಳನೆಲ್ಲ | ತರಿಸಿ - || 
ಸರಿಸದಿ | ನಿಂದು ಪಾಂ | ಡವರು ಚಾ | ಮರವಿಕ್ಕೆ | 
ಪರಮಭ | ಕೈಯಲಿ ಪೂ | ಜಿಸಿದಳು | ಗಜವ || ೪೬೪ || * 

೧೧೨ ವಾರ್ಧಿಕ ಷಟ್ಟದಿ. 
ನರಗಂಧಪುಷ್ಪ ಮಲ್ಲಿಗೆ ಜಾಜಿ ತುಳಸಿಯಂ 
ಪರಮಾನ್ನ ಷಡ್ರಸದ ನೈವೇದ್ಯ ವರ ಖಾದ್ಯ 
ಹುರಿಗಡಲೆ ಕಬ್ಬು ತೆಂಗಿನಕಾಯಿ ದಾಳಿಂಬ ದ್ರಾಕ್ಷೆ ಖರ್ಜೂರ ಚೂತ| 


* ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಲಿಖಿತ ಗ್ರಂಥಭಂಡಾರ 
ದಲ್ಲಿರುವ ಕೆ. ೨೯೫ ನೇ ಓಲೆ ಪ್ರತಿಯಲ್ಲಿ ಗಜಗೌರೀ ವ್ರತದ ಸಂಕಲ್ಪ ಮಂತ್ರ ಹೀಗಿದೆ : 

“ ಗಜಗೌರೀವ್ರತ ಸಂಕಲ್ಪ ಪೂಜಾವಿಧಾನಾ | ಓಂ ಶುಭತಿಥ್ಯ | ಶೋಭನೇ 
ಮುಹೂರ್ತೇ | ಆದ್ಯಬ್ರಹ್ಮಣ | ದ್ವಿತೀಯ ಪರಾರ್ಧೇ | ಶ್ವೇತವರಾಹ ಕಲ್ಪ | ವೈವಸ್ವತ 
ಮನ್ವಂತರೇ ! ಕಲಿಯುಗೇ ಪ್ರಥನು ಪಾದೇ | ಜಂಬೂದ್ವೀಪೇ | ಭಾರತವರ್ಷೇ | ಭರತ 
ಖಂಡೆ | ಅಸ್ಮಿನ್ ವರ್ತಮಾನವ್ಯಾವಹಾರಿಕೇ | ಚಾಂದ್ರಮಾನೇನ | ಪ್ರಭವಾದಿ ಷಷ್ಠಿ ಸಂವತ್ಸ 
ರಾಣಾಂ ಮಧ್ಯೆ | ಸೈಂಗಳ ನಾಮಸಂವತ್ಸರೇ ! ದಕ್ಷಿಣಾಯನೇ 1 ವರ್ಷಋತೌ | ಭಾದ್ರಪದ 
ಮಾಸೆ | ಶುಕ್ಲ ಪಕ್ಷೇ | ತದಿಗೆವಂ ಶುಭತಿಥ್ಯ | ವಾಸರ | ಭಾನುವಾಸರಯುಕ್ತಾಯಾಂ ಶುಭ 
ನಕ್ಷತ್ರ ಶುಭಯೋಗ ಶುಭಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥ್ಯ | ಮನು 
ಸಮಸ್ತ ಪಾಪಕ್ಷಯಾರ್ಥಂ | ಮನು ಸಂತಾನ ಸೌಭಾಗ್ಯ ಸಿಧ್ಯರ್ಥಂ | ಧರ್ಮಾರ್ಥಸಿದ್ಧ ರ್ಥ೦ 
ಕಾವ್ಯುಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿಧ್ಯರ್ಥಂ ಮನು ಮನಸಾಭೀಷ್ಟ ಫಲಸಿಧ್ಯರ್ಥಂ 
ಮಯಾಚರಿತ ಗೌರೀದೇವತಾಭೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಪಾದಯೋಃ 
ಪಾದ್ಯಂಸಮರ್ಪಯಾಮಿ ಆಚಮನಂ , , , , ವಸ೦ಸಮರ್ಪಯಾಮಿ , , , ರಾಜೋಪಚಾರ 
ನಿತ್ಯೋಪಚಾರ ಪೂಜಾಂ ಸಮರ್ಪಯಾಮಿ . . . . ಮಂಗಳಾರತಿ ಶೋಭಾನೆ” 

* * ಇದೇ ಗ್ರಂಥ ಪು. ೫೬೨ ರಲ್ಲಿರುವ ವಚನದ ಪಾಠಾಂತರ – 

ಅರ್ಜುನನು ಮಾಡುವ ಶ್ರೀಕೃಷ್ಣ ಸ್ತುತಿವಾಕ್ಯಗಳು : “ ಇಂತೆಂದು ಸ್ತುತಿ ಮಾಡುತ್ತಾ 
ಸಾಷ್ಟಾಂಗ ವಂದನೆಯಂ ಮಾಡಿ ಜಯ ಜಯಾ ಶ್ರೀಮನ್ನಾರಾಯಣ | ಅಖಿಳಾಂಡಕೋಟ 
ಬ್ರಹ್ಮಾಂಡನಾಯಕ | ಶಂಕುಚಕ್ರಗದಾವತಾರ (? ಧರ ) 1 ಶ್ರೀಮತ್ತು ದ್ವಾರಾವತೀನಿಲಯ | 
ಕುಂಕುಮಾಂಕಿತ | ಗೋಪಿಕಾಜನವಲ್ಲಭ | ಗೋವರ್ಧನೋದ್ದಾರ | ಹಾ ಕ್ಷಷ | ಹೇ ಕೃಷ್ಣ | 
ಶರಣು ಶರಣು ಸ್ಥಾವಿರಾ | ಕೃಷ್ಣಮೂರ್ತಿ ನರಹರಿನಾರಾಯಣ | ಕರುಣಾಕರ | ಮುದ್ದು ರಂಗ | 
ಗರುಡತುರಂಗ | ಸ್ವಾಮಿನಾ ಕೃಷ್ಣಮೂರ್ತಿ | ಅಚ್ಯುತಃ ಕಲ್ಪವೃಕಶ್ನ ಅನಂತಃ ಕಾಮಧೇನವಃ | 
ಚಿಂತಾಮಣಿಸ್ತು ಗೋವಿಂದೊ . . . . ನಿವಾರಣಂ | ಸ್ವಾಮಿನಾಕೃಷ್ಣ 1 ಕಪಟನಾಟಕ ಸೂತ್ರ 
ಧಾರ | ಅಗಣಿತವುಹಿನಾವತಾರ | ಸಕಲ ಕಲ್ಯಾಣ ಗುಣನಿಧೇ ಶ್ರೀಮತ್ತು ದ್ವಾರಕಾಪುರಿಸಾರ್ವ 
ಭೌನ | ದೇವವಸುದೇವನಂದನಾ | ಆಃ ಸ್ವಾಮಿರಾ ಕೃಷ್ಣಮೂರ್ತಿ| ಅಯೋಧ್ಯಾ ಪುರಿನಿವಾಸ! 
ಕೌಸಲ್ಯಾ ಗರ್ಭರತ್ನಾಕರ | ತಾಟಕ ಪ್ರಾಣಾಪಹಾರ | ವಿಶ್ವಾಮಿತ್ರ ಯಜ್ಞ ಸಂರಕ್ಷಕ 1 ಅಹಲ್ಯಾ 
ಶಾಪವಿಮೋಚನ . . . . ಪರಶುರಾವು ಪರಶುಖಂಡನ , , , , ದಶಾವತಾರ ಸರ್ವಭೂತಾಂತ 
ರ್ಯಾಮಿ , ” 


0 


9 


1 


ಐರಾವತ 


Xro 


ತರಗು ಚಕ್ಕುಲಿ ಬೆಲ್ಲ ಕಜ್ಜಾಯ ಮೊದಲಾದ 
ತರತರದ ಭಾಜ್ಯ ಧೂಪ ದೀಪಗಳಿಂದ 
ಸುರಗಜಕೆ ಮಂಗಳಾರ್ಚನೆಯಪ್ಪ ವೇಳ್ಯದಲಿ ಭೂಸುರರು ನಡೆತಂದರು 

|| ೪೬೫ || 


( ನಾನಾ ದೇಶದ ಬ್ರಾಹ್ಮಣರು ತಂಡತಂಡವಾಗಿ ಪ್ರವೇಶಿಸುತ್ತಾರೆ). 
ಬ್ರಾಹ್ಮಣರು 

೧೧೩ ರಾಗ ಫರಜು... ಅಷ್ಟ ತಾಳ ೨ 
ವಿಪ್ರರು | ಬರುತಿರ್ದ | ರಾಗ - ಅತಿ | 
ಕ್ಷಿಪ್ರದಿಂ | ದೋಡುತ್ತ | ದಕ್ಷಿಣೆ | ಗೆನುತಲೆ 

|| ಪಲ್ಲವಿ || 
ಶಿರದೊಳು | ಸಕಲಾತಿ | 1ಸುತ್ತಿ1 ಕಂ ! ಕುಳೊಳಿಟ್ಟ | 
ವರವ್ಯಾಘ 1 ಚರ್ಮ ದೇ ! ವರ ಪೂಜೆ| ಯ || 
ಹರಿವಾಣ | ಪೆಟ್ಟಿಗೆ| ಬೆಂಬು ಕೌ | ಳಿಗೆಕೋತಿವೆ | 
ಕೊರಳೊಳು| ರುದ್ರಾಕ್ಷೆ | ಮಾಲೆಯ | ಧರಿಸಿದ || ೪೬೬ || 
ಅಡ್ಡಗಂ | ಧವನಿಟ್ಟು 1 ದೊಡ್ಡ ಧೋ | ಇವನುಟ್ಟು | 
ಒಡ್ಡಾರ | ದಿಂದ ಜೋಲ್ | ಕಚ್ಚೆಯ | ಲಿ. … || " 
ಸೊಡು ಮೂ | ಗಿನ ಗಿಡ | ಕೈ ಕಾಲ | ಹೊಕ್ಕುಳ | 
ಗಡ್ಡದು | ಪಾದ್ರೆ.! ಆದರು ಮುಂ | ಹೊತ್ತು 

|| ೪೬೭ || 
ಎಲ್ಲಿ ಮ | ದುವೆಯೂಟ| ಎಲ್ಲಿ ಶೋ | ಭನಕೂಟ | 
ಎಲ್ಲಿ ದೇ | ವರ ಕಾರ್ಯ | ದುಹ| ವೋ ~ | 
ಅಲ್ಲಿಂದ | ಇಲ್ಲಿ ಇ | ಲ್ಲಿಂದಲ್ಲಿ | ಗೈ ತಪ್ಪ | 
ಅಳ್ಳೆಗಾ | ಲಿನ ವಿಪ್ರ | ರೊಟ್ಟಾಗಿ ನಡೆಯುತ್ತ 

|| ೪೬೮ || 
ಒಡೆ ಪರ | ಮಾನ್ನ ಚ | ಕುಲಿ ತೊವೆ | ತುಪ್ಪಗ | 
ಳೆಡೆಮಾಡಿ | ಬಡಿಸಿದ | ರುಂಬ ಮ | 3 || 
ಒಡವೆ ವ | ಸ್ವಗಳ ಕೊ | ಟ್ಟರೆ ತೆಕ್ಕೊಂ | ಬದಕಾಗಿ | 
ಮಡದಿಮಕ್ಕಳು ಪುಳ್ಳಿ | ಚಿಳ್ಳಿಗಳ್ | ಸಹಿತಾಗಿ || ೪೬೯ || 


1 ಮಕುಟ ( ಅ) 2 ಟ್ಟು ( ಅ) 3 ದ | ಕರದರು | ದ್ರಾಕ್ಷೆಯ ! ( ಅ) 4 ಗಡ್ಡವ 
ನಾಭಿಯೊಳಗಗಿಸಿಕೊಂಡಂಥ 1 ಗಿ ( ಅ ) 5 ರಿಗಿಷ್ಟ ಶುಭಕಾರ್ಯವು ! ಅಲ್ಲಿಗೈ ತಂದು | ಮೆಲ್ಲ 
ಮೆಲ್ಲನೆ ಬ್ರಾಹ್ಮ 


೫೯೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಉಂಬಿ | ಪಪ್ಪಯ್ಯ | ಬೆಲ್ಲಸಾ | ಚಿದ್ದ ಡೊ | 
1ಬೆಳಕೆಣ್ಣೆ 1 | ದಕ್ಷಿಣೆ | ಕೊಡುತನ | ಡೊ - || 
ಚೆಂಬು ತೆ |, ಬೈ | ರಾಸ ಹಿ | ಡುಕ್ಕೊಪ್ಪ | 
ಎಂಬ ಹ | ವೀಕರು | ಮುಂಬರಿ | ದೊದಗುತ್ತ 

|| ೪೭೦ || 
ಎಪು ಡು | ರಾವುಂದಿ ! ಗಜನೋಹಿ| ಪೂಜಲು | | 
ಧರ್ಮರಾ | ಯುಡು ಆಹಾ | ಮಂಚಿವಾ | ಡು || 
ಒಪ್ಪುಗುಂ 1, ದಿ ರಾ , | ವಚೆನು ! ಓಹೊ ಯೆಂ | 
ದೆಪ್ಪು | ಚೆಪುತ್ರ | ತೆಲುಗನ | ಧಾನಿಕ? | || ೪೭೧ || 
ಪಾಂಡವಾಂ , ಛ ಮಾಯಿ | ಖರಿನೋಯಿ | ಖರ್‌ ತಾಯಿ | | 
ತ್ಯಾಂತ್ ಸು | ಬಾಭಟ್ಟು 1 ಕೋಳೇಂ ಗೇ | ಲೇಂ | | 
ತೂಂಡಲೆ | ಬಾಕಿ ಬಿ | ತರಿ ತಂಹಿ 1 ರಾಗವೆ || 
ಮಂಡಲ ನೈ | ಯೆಂಬ ಮಾರಾಠ ! ದೇಶದ 

|| ೪೭೨ || 
ಜೋ ಗೆ | ತೊಣು ಮಾಣಿ | ದೇಹರೋಂ | ಕುಳೆ ಮಾಂತ | 
ಪಾತೋಂಟೀ ನಿಂಜೋಲ| ಶುದೊ೦ಟು | ಲ || 
ಶಾಸೊ ಜಾ | ಯೆಗಿನಿಂಕ್ ! ಮೈಲೆ ಪ | ತಡ ಏನ್ ಮು || 
ಕಿತ್ತಾಯೆ | ಎಂಬಂಥ | ತುಳುವ ದೇ | ಶದ ಶುದ್ಧ || ೪೭೩ || | 
ಅನ್ನೊದು !, ಡಿನ ವೈ , ಕಪ್ಪ ಮೊರೆ | ಡೆಯುಂಡು (?) || 
ದಟ್ಟಣೆ | ಯುಂ ಕೊಂಡು | ಪೋಡಡ . . . . 
ಅಪ್ಪಾದು | ದರಿಚುನ . . . . ರುವ ಮುನ್ನೆ ! . . . 
ದಕ್ಷಿಣ | ದೇಶದ | ತಿಗಳರು | ಭರದಿಂದ 

|| ೪೭೪ | | 
ಎವಿಡೆಯಾನ್ಸ್ | ತರವಾಡ್ | ಎಂಜಲ್ ಪೋ 1, ಪೇಷಿ | 
ನೋಹಿಂಡ್ | ಇನ್ನೊರ್‌ | ಘೋಷತ್ತು | ಡೆ || 
ಕುಂಇಾಯೋ | ರ್ಕೆಲ್ಲಂ ಕೂ | ಡಾ ಸರ್ವಾ | ಣಿಕ್ಕೋಡು| 
ಕುಂನಡಾ | - ಎಂಬ | ಮಲೆಯಾಳ | ದೇಶದ || ೪೭೫ || 
ಯೋಗೋ ನರ | ಸಿಂಭಟ್ಟು | ಸೈಂಗೆಲೆ | ರಾಂಭಟ್ಟು | 
ಮೊಂತಿ ದೇ , ವಿ ನೋಹಿ| ಕರ್‌ತ್ ಕ | ಹೀ೦ || 


1 ಸರ್ವಾಣಿ( ಕಾ ) 2 Qಚ್ಚುತ್ತ ಬಚ್ಚುತ್ತ | ತೆಲುಗಿನ ವಿಪ್ರರು( ಕಾ ), ರೆಲ್ಲರೊ | ಟ್ಯಾಗಿ 
ತಾ | ಎಳ್ಳೆಗಾಲಿಕ್ಕುತ್ತ ( ಕಾ ) 


ಐರಾವತ 


೫೯೩ 


ಉಡುದಚಿ | ಪೊಳಿ ಆಶ ( ?) | ವಚ್ ಪಾ | ವಣ್ ಏಕ್ | 
ದೋನ್ ದಾನಮ್ | ದಿತಾ ವೈ ಎಂಥೆಂಬ | ಕೊಂಕಣ 


|| ೪೭೬ || 


೧೧೪ ದೇಶಿ ( ಕಾಪಿ ) - ಅಷ್ಟ ತಾಳ ೧ 


ಕುಂತಿ 


ಏನ ಬ | ಣ್ಣಿಸಲಿ ಪೂ 1 ಜಿಸುವಲ್ಲಿ | ಗಾಗ - 1 
ನಾನಾದೇ | ಶದ ಭೂಸು | ರರು ನಡೆ | ತರುವುದ || ಪಲ್ಲವಿ || 
ಬಂದ ಭೂ | ಸುರಜನ | ವೃಂದವ ! ನಿದಿರ್ಗೊಂಡು | 
ಕುಂದಣ | ಪೀಠದ | ಮೇಲೆ ಕು | ಳ್ಳಿರಿಸಿ ಸು | 
ಗಂಧ ಕ ! ಸುರಿಯನಿ | ತು - ಆ | ಭರಣಗ | 
ಳೊಂದೊಂದ | ತೊಡಿಸಿ ಮ | ತು - ದಂ | ಪತಿಗಳ | 
ಚಂದದಿಂ ದರ್ಕಿಸಿ | ಬಾಯನ | ವಿತ್ತು 

|| ೪೭೭ || 
ಅಜ ನಾರಾ | ಯಣ ಸದಾ | ಶಿವರಿಗೆ | ಪೊಡಮಟ್ಟು | , 
ಗಜರಾಜ | ನಿದಿರು ನಿಂ | ತಳೆ ಕುಂತಿ | ತಲೆವಾಗಿ | 
ಭಜಿಸಿ ಅ | ಕತೆಯನಿ| ಟ್ಟು - ಶಾ | ಸ್ತೋತ್ರದ ! 
ವಿಧಿಯನು | ತಿಳಿದು ಗು |ಟ್ರುಕ್‌ | ಮಾರಿಯೆ || 
ತ್ರಿಜಗನಂ | ದಿತೆ ಸಲ | ಹೆನ್ನುತ್ತ | ಪೊಡಮಟ್ಟು || ೪೭೮ || 
ಆಮೇಲೆ | ನಡೆತಂದು | ಕಾಮಧೇನುವ ಕಂಡು | 
ಕಾಮಿತ | ಫಲವೀಯು| ನಕ| ಲ್ಪವೃಕವ | 
ನೇಮದಿಂ | ದಲೆ ನೋಡು| ನ – ಸ್ವ | ರ್ಗದೊಳಿದ್ದ ! 
ಆ ವA | ದಿವ್ಯನ | ಸ್ತುಗಳ ಪೂ | ಜಿಸುವದ 

|| ೪೭೯ || 
- ೧೧೫ ವಾರ್ಧಿಕಪಟ್ಟಿ ದಿ * 
ಏಸು ನಾ ಬಣ್ಣಿಸುವೆ ಕುಂತಿದೇವಿಯ ಮಹೋ 
ಕ್ಲಾಸ ಸೌಭಾಗ್ಯವತಿ ಸಂಭ್ರಮದ ಸಂತೋಷ 
ಆ ಸಮಯದೊಳಗೆ ಬ್ರಹ್ಮಾಂಡ ಒಡೆವಂತೆ ಬಹು ವಾದ್ಯಘೋಷಗಳಾಗಲು | 


* ಈ ಪಟ್ಟಿ ದಿಯ ಬದಲು ವಚನ || ಈ ರೀತಿಯಿಂದ ಇಂದ್ರ ನೈರಾವತನ ಪೂಜಿಸು 
ನಾಗ ಬಹುರಭಸವಾದ್ಯಧನಿಗೆ ಶೇಷನ ಹೆಡೆ ನಡುಗಿತ್ತು , ಕೂರುವನೆದೆ ಅದಿರಿತ್ತು , ಅಷ್ಟದಿ 
ಗಜ ಸರಳಿಸಿತ್ತು :ಮಹಾಮೇರುವಲ್ಲಾಡಿತ್ತು , ಪಾಂಡವರರಮನೆಯ ಮೇಲೆ ಪುಷ್ಪವೃಷ್ಟಿಯ ಸುರಿ 
ದರು ನಾಕದಲ್ಲಿಹ ದೇವತೆಗಳು ( ಓ ) 


38 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಶೇಷ ಬಳುಕಿದ ಕೂರ್ಮನೆದೆಗೆಟ್ಟ ನಷ್ಟಗಜ 
ವಾಸರಿಸಿದುವು ಮಹಾಮೇರುವಲ್ಲಾಡೆ ಕೈ 
ಲಾಸವದಿರಿದು ಕುಸಿಯೆ ಕುಂತೀಕುಮಾರರಿಗೆ 

- ಸುರರು ಪೂಮಳೆಯ ಕರೆಯೆ || ೪೮೦ | | 
೧೧೬ ಡವಳಾರ ; ರಾಗ ಆಂದೋಳಿ ( ಕ) ಏಕತಾಳ ೪ ; ತ್ರಿವುಡೆ ೧ 
ನೂತನ | ವಾದಾ | ಮಂಟಪ | ದಿ | 
ಶ್ವೇತಗ | ಜೇಶ, | ನಿಂದಿರ | ಲು | | 
ಭೂತಳಾ | ( ಪರಂ | ಗನೆಯರು | ಕೂಡಿ | 
ಪ್ರೀತಿಯಿ | , ೦ದ ಶೋ | ಭಾನವ | ಪಾಡಿ - | 
ಜಾತಿಮಾ | ಣಿಕದೋಲೆ| ಕರ್ಣದೊ | ಳೆಸೆಯಲು | 
ನೂತನದಾ | ರತಿ, | ಯ || ಬೆಲ್ಲ - | - | 0 || ೪೮೧ || 
ಶ್ರೀಕರ | ವಾದ, ! ಮಂಟಪ | ದಿ | 
ಮಾಕಾ | ಮಧೇನು | ನಿಂದಿರ | ಲು | | 
ಭೂಕಾಂ ! ತರ ತರು | ಣಿಯರೆಲ್ಲ ಕೂಡಿ - | 
ಲೋಕಾಂ | ತದಿ ಶೋ | ಭಾನನ | ಪಾಡಿ 
ಏಕಾ | ನಳಿಸರ | ಕೊರಳೊಳ | ಗೆಸೆಯಲು | 
ಶ್ರೀಕರದಾ | ರತಿ, | ಯ || ಬೆಳಗಿ ರೆ || ೪೮೨ || 
ದೇವೇ | ೦ದ್ರ ನೀಲ | ಮಂಟಪ | ದಿ | 
ದೇವತಾ | ವೃಕ | ನೆರೆದಿರ | ಲು | 
ಭೂವರ | ರುಗಳ, | ಸತಿಯರು | ಕೂಡಿ - | 
ಭಾವದಿಂ | ದ ಶೋ | ಭಾನವ | ಪಾಡಿ 
ನೇವಳ | ಬಡನಡು | ವಿನೊಳೆಸೆ | ಯಲು ಇಂ | . 
ದೀವರದಾ | ರ , ತಿ, | ಯ – || ಬೆಲ್ಲ - ಗಿ - | ರೆ - || ೪೮೩ || 
ಚಾರು ಮಾ | , ಣಿಕದ | ಮಂಟಪ | ದಿ | 
ಪಾರಿಜಾ | ತವು, 1 ನಿಂದಿರ | ಲು | 
ಧಾರಿಣಿ | ಸತಿಸತಿ | ಯರನೊಡ | ಗೂಡಿ | 
ಬೇರೆಬೇರೆಶೋ ! ಭಾನವ ಪಾಡಿ - | 
ಹಾರಗ | ಇನು ಮೇ | ಗಲದೆಡೆ } ಮಾಡುತ | 
ಮೇರುವೆಯಾ | ರತಿ, | ಯ || ಬೆ, ಳ | - | 0 || ೪೮೪ || 


ಐರಾವತ 


೧೧೭ ವಾರ್ಧಿಕ ಷಟ್ಟದಿ* 
ಅರಸ ಕೇಳಾಮೇಲೆ ಕಾಮಧೇನುವ ಸ್ತುತಿಸಿ 
ಪರಿಪರಿಯ ಭಕ್ಷ ಭೋಜ್ಯಗಳ ಕೊಡೆ, ಸುರಭಿ ಭೂ 
ಸುರನಿವಹನಂ ತೃಪ್ತಿಪಡಿಸಿ ಸುರಪುರದಿಂದ ಬಂದವರಿಗೌತಣವನು | 
ಹರಿಗೆ ನೈವೇದ್ಯ ಸಂಚಾಮೃತದ ರಚನೆ ಗಂ 
ಧರುವರಿಗೆ , ಸಿದ್ದ ಚಾರಣರಿಗೆ ಫಲಾಹಾರ 
ಪರಮಾನ್ನು ತವ ಸಕಲ ಜನರುಂಡು ದಣಿಯೆ ಮೇಲರಿದು 

ದಕ್ಷಿಣೆ ಕೊಟ್ಟರು || ೪೮೫ || 
- ೧೧೮ ರಾಗ ಸೌರಾಷ್ಟ್ರ - ತ್ರಿವುಡೆ ತಾಳ ೨ 
ಕೇಳಿದ್ರೆ ರಾ | ಜೇಂದ್ರ ಭೀಷರು | 
ಹೇಳಿ ಧರ್ಮಜ | ದೊಣವಿದುರರು | 
ಸಾಲಿನಲಿ ಹೊರಿ | ಸಿದರು ಹಣ ಭಂ | ಡಾರದಿಂದ || ೪೮೬ || 
ಭಂಡಿಗಳ ಗಾ | ಲಿಗಳು ಕಳಚಿತು | 
ಹಿಂಡು ಒಂಟೆಯ | ಬೆನ್ನು ಹೆಳಚಿತು | 
ಸಿಂಡಿವಸ್ತ್ರಗಳನ್ನು ದಾನಕೆ² | ಕೊಂಡು ಹೋಗಿ. || ೪೮೭ || 
ದಂತಿರಾಜನ | ಮುಂದೆ ಭೂಸುರ | 
ತಿಂಥಿಣಿಯ | ಕರೆಕರೆದು | ಪೂಜಿಸಿ | 
ನಿಂತುಕೊಂಡೇ ! ದಾನಕೊಟ್ಟಳು| ಕುಂತಿದೇವಿ 

|| ೪೮೮ || 
ಅರ್ಥಗಳ ಕೊಡು | ವುದಕೆ ಭೀಷ್ಕನು | 
ವಸ್ತಗಳ ಬಹು | ವಿದುರ ಕೊಡುವನು | 
ದತ್ತಮಾಡುವ | ಭೂಮಿದಾನವ | ಧರ್ಮರಾಯ || ೪೮೯ || 
ಮಾಣಿಕದ ಹರ | ಳುಗಳ ಬುಧರಿಗೆ | 
ಕಾಣಿಕೆಯ ಮಾ | ಡಿದ ಧನಂಜಯ | 
ಆದ್ರೋಣನೀಲವ ! ನಿತ್ಯ ವಿಬುಧ | ಶ್ರೇಣಿಗೊಲಿದು || ೪೯೦ || 


* ಈ ನಾರ್ಡಿಕಪಟ್ಟಿ ದಿಯ ಬದಲು ವಚನ!! ಹರಿಗೆ ಪಂಚಾಮೃತವನ್ನು ನೈವೇದ್ಯವಂ 
ಮಾಡಿ ಸರ್ವರೂ ಉಂಡು ದಣಿದು ಭೂರಿದಕ್ಷಿಣೆಯಂ ಕೊಟ್ಟರದೆಂತೆನೆ ( ಓ ). 

1 ಕೀಲು ( ಓ , ಕಾ ) 2 ನೇಹಿಗೆ ( ಕಾ ) 3 ಶ್ರೇಣಿಕನಕ ( ಕಾ ) 


೫೯೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುತ್ತುಗಳ ಸಹ | ದೇವ ವಿಪ್ರರಿ | 
ಗೆತ್ತಿಕೊಡುವನು ! ನಕುಲ 1ವಜನ| 
ಮತ್ತೆ ಮಾರುತಿ | ಗೋವಜನ ಹೊಡೆ1 ದಿತ್ಯನಾಗ 
ಇತ್ತು ದಣಿದರು | ಪಾಂಡವರು ಧನ | 
ಹೊತ್ತು ದಣಿದರು | ಭೂಸುರರು ಬಲು | 
ಅರ್ತಿಯಾಯಿತು | ಗಜದ ನೋಹಿಯ | ವರ್ತಮಾನ 


|| ೪೯೧ || 


|| ೪೯೨ || 


- ೧೧೯ ವಾರ್ಧಿಕಷಟೂ ದಿ 
ದಣಿದರಾ ಭೂಸುರರು ದಾನಗಳ ಹೊತ್ತು ಸಾ 
ಕೆನಿಸಿದರು ವಜ್ರವೈಡೂರ್ಯ ನವರತ್ನಗಳ 
ಉಣಿಸಿದರು ಮೃಷ್ಟಾನ್ನ ಭಕ್ಷ ಪರಮಾನ್ನದಿಂದೆಲ್ಲರಂ ತೃಪ್ತಿ ಪಡಿಸಿ | 
ಕುಣಿಸಿದರು ಹರ್ಷಾಮೃತದ ಕಡಲೊಳೊಲಾಡಿ 
ತಣಿಸಿದರು ಸಕಲರಾಯರನವರಿಗುಡುಗೊರೆಯ 
2ಕ' ಣಿಸಿದರು ಇಂತಪ್ಪನೋಹಿಯಂಗೋಪಾಲಕೃಷ್ಣಗೆ ಸಮರ್ಪಿಸಿದರು || ೪೯೩ | | 
ವಚನ || ಈ ರೀತಿಯಿಂದ ದಕ್ಷಿಣೆಯಂ ಕೊಟ್ಟು ನೋಹಿಯಂ ಸಮರ್ಪಿಸಿ ಆನೆಯ 

ಮೆರವಣಿಗೆಯಂ ಮಾಡಿದರದೆಂತೆನೆ . 


|| ೪೯೪ || 


೧೨೦ ರಾಗ ಸೌರಾಷ್ಟ್ರ - ತ್ರಿವುಡೆತಾಳ ೨ 
ದೇವಗಜನೋ | ಹಿಯನು ಕುಂತಿಯು | 
ದೇವರನುಮತ | ದಿಂದ ಪೂಜಿಸಿ | 
ದೇವತೆಗಳು | ಬರದಿ ಪೊಗಳಲು | ಠೀವಿಯಿಂದ 
ದೇವಸತಿಯರ | ಗಜವನೇರಿಸಿ | 
ಸಾವಧಾನದಿ | ಮುಂದೆ ಕುಂತೀ | 
ದೇವಿಯನು ಗಜ | ವೇರಿಸಿದರತಿ | ಭಾವದಿಂದ 
ಮುತ್ತು ಮಾಣಿಕ | ವಜ್ರ ಕೆತ್ತಿದ | - 
ವಿಸ್ತರದ ಮಂ | ಚದಲಿ ಕುಳಿತಿರೆ | 
ಮತ್ತಗಜ ಮೆ | ಲ್ಲಡಿಯನಿಡುತಲಿ | ಅರ್ತಿಯಿಂದ 


|| ೪೯೫ || 


|| ೪೯೬ || 


1 ನೀ ( ಓ) 2 ಗು ( ಕಾ) . 


೫೯೭ 


ಐರಾವತ 


ಉತ್ತಮೋತ್ತಮ | ವಾದ್ಯರನದಲಿ | 
ವಿಸ್ತರದಿ ಪೊಗಳುತ್ತ | ಬರುತತಿ | 
ಭಕ್ತಿಯಿಂದಲಿ | ಸಾಲುನೋರ್ವೆಗೆ | ಬಂದರಾಗ 


|| ೪೯೭ || 


|| ೪೯೮ || 


|| ೪೯೯ || 


- ೧೨೧ ರಾಗ ಘಂಟಾರನ ಜಂಪೆತಾಳ ೨ 
ಗಜದ ಮುಂ | ಭಾಗದಲಿ | ಅಜಸುತನು | ಬರುತಿರಲು | 
ಅಜನ ಹಿತ | ಬಲದ ಭಾ | ಗದಲಿ ಬರು | ತಿರಲು 
ನಾರದರು | ಧರ್ಮಜನು | ಸೇರಿ ರು | ಣಿಸಹಿತ | 
ಸಾರಿ ಶ್ರೀ | ಹರಿಯ ಪೊಗ | ಳುತ್ತ ಬರು 1 ತಿರಲು 
ಅಂಗ ವಂ | ಗ ಕಳಿಂಗ | ತುಂಗ ಕುಂ | ತೀಭೋಜ| 
ಶಿಂಗರಾ | ಯರು ಸಹಿತ | ಮುಂಗಡೆಯೊ | ಳಿರಲು 
ಶಂಖ ಭೇ | ರಿ ಮೃದಂಗ | ಅಂಕೆಯಿ / ಲ್ಲದ ವಾದ್ಯ | 
ಶಂಕರನ | ಪುರವರಕೆ | ಸಾರೆ ಕೇ | ಳಿಸಿತು 
ಮಕ್ಕಳನು | ಪಡೆದುದಕೆ | ದಕ್ಕಿತೀ ಭಾಗ್ಯ ನಿವು | . 
ಗಕ್ಕರನ | ತೋರ್ದ ಹರಿ | ಯೆಂದರಾ | ಜನರು 


|| ೫೦೦ || 


|| ೫೦೧ || 


|| ೫೦೨ || 


|| ಪಲ್ಲವಿ || 


೧೨೨ ರಾಗ 1ಕುರಂಜಿ - ಅಷ್ಟ ತಾಳ ೧ 
ಪುರಜನರು 

ಆನೆ ಬಂ | ದುದು ರಾಜ | ಬೀದಿಲಿ | - ಇಂದ್ರ | 
ನಾನೆ ಬಂ | ತೈ ರಾಜ | ಬೀದಿಲಿ 
ಪಟ್ಟಣ | ಶೃಂಗಾರ | ವಾದುದು | - ಹೊಸ || 
ಪಟ್ಟಿ ಮೇ 1 ಲಟ್ಟುಗ | ಳಾದುದು | - ಕಳೆ || 
ಗೊಟ್ಟು ಭೂ | ಮಿಯು ತಂ | ಪಾದುದು | - ನಾಗ | 
ಪಟ್ಟಣ | ವೆಂದೆಂಬ | ಹೆಸರು ಘ | ಟ್ಯಾದುದು 
ರಂಭಾ ಕ | ಮುಕ ಭೂ , ಜಂಗಳು 1 – ಮೃತ | 
ಕುಂಭೇಕು ! ನಾರಿಕೇ | ತಂಗಳು / – ಮನೆ | 
ಮುಂಭಾಗ | ದಲಿ ತೋರ| ಇಂಗಳು 1 ಕಟ್ಟಿ | 
ಕುಂಭಿನೀ | ಜನ ಬಹು | ಗಾಂಭೀರ್ಯ | ದಿಂದಲಿ 


|| ೫೦೩ || 


|| ೫೦೪ || 


1 ಸೌರಾಷ್ಟ್ರ ( ಕಾ ) 


೫೯೮ 


|| ೫೦೫ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಜಂಭಾರಿ | ವರ ಪಟ್ಟ | ದಾನೆಯು | – ವಜ್ರ | 
ಎಂಬಾಯು | ಧವು ಕಾಮ | ಧೇನುವು – ಸುರ | 
ರಂಭೆ ಊ | ರ್ವಶಿ ನಾಟ್ಯ ! ವಾಡಲು - ವರ | 
ತುಂಬುರು | ನಾರದ | ಸಂಗೀತ | ಮಾಡಲು 
ಸುರರು ಪೂ | ಮಳೆಯನ್ನು ಸುರಿಸಲು .. ಆ ಕಿ | 
ನೃರರು ಸಾ | ಲಾಗಿ ತಾನ್ | ನಿಲ್ಲಲು | - ಭೂ | 
ಸುರರಾಶಿ ! ರ್ವಾದನ | ಮಾಡಲು ಈ ಐ | 
ಸಿರಿಯನು } ಕಂಡು ಶ್ರೀ ! ಧರ ತೋಷ| ಮಾಡಲು 
ವಾರನಾ | ರಿಯರೀ ತೆರದಲಿ | ನಾಟ್ಯ | 
ದೊರಿ ಸಂ | ದಣಿಯ ಸಂಭ್ರಮದಲಿ . . . . . 
. . . . . . . . . . . . . . . . . . . . | ಗಜ | 

. . . . . | - ಮುದ | 
ವೇರಿ ಕುಂ ತೀದೇವಿ | ಸ್ವಾರಿ ನಡೆ | ದಳು ಠೀವಿ 
ಸನ್ಮಾನ| ಸರ್ವರಿo | ಗಾದುದು | - ಮನ | | 
ದುಮ್ಮಾನ | ಕೌರವ | ರ್ಗಾದುದು | - 1ಒಣ1 | 
ಹೆಮ್ಮೆ ಗಾಂ | ಧಾರಿಯ | ದಾದುದು - ಪರ | 
ಬೊಮ್ಮ ಕೃ 1 ಷ್ಣರು ಸಹ | ಸುಮ್ಮಾನ | ದಿರ್ದರು 


|| ೫೦೬ || 


|| ೫೦೭ || 


|| ೫೦೮ || 


೧೨೩ ರಾಗ ಮಧ್ಯಮಾವತಿ - ಏಕತಾಳ ೩ 


O 


ಅರ್ಜುನ 


ಈ ರೀತಿ | ಯಿಂದ ನೋ !,ಹಿಯ ಮಾಡಿ | ಕಡೆಗೆ | 
ಕೇರಿ ಕೇ | ರಿಯೊಳೆಲ್ಲ | ಮೆರೆಸಿದ | ರ್ನಡೆಗೆ | | 
ಸಾರಿ ಸಾ | ರ್ಥನು ಕುಂತೀ ದೇವಿಗೆ | ನಮಿಸಿ | 
ತೀರಿತು | ತಾ ಕೊಟ್ಟ ಭಾಷೆಯೆಂ | ದೆನಿಸಿ 


|| ೫೦೯ | | 


ರಾಜರು 


ಧಾರಿಣೀ | ಪತಿಗಳು 1, ಪಾರ್ಥನ | ಕರೆದು | 
ಮೂರುಲೋ | ಕದ ಗಂಡ | ಇದು ನಿನ್ನ | ಬಿರುದು || 


1 ಬರಿ ( ಕಾ ) 


೫೯ ' 


ಐರಾವತ 


|| ೫೧೦ || 


ಭಾರಿಭಾ | ರಿಗೆ ಧೀರ|, ನಹುದೆಂದು | ಕರೆದು 
,ಕೌರವಾ | ದ್ಯರನು ತು , ಚೂ ಕರೆಂದು | ಜರೆದು 
ಆ ಮಹಾ | ಸುರಲೋಕ|, ದಿಂದ ಬಂ | ದವರು | 
ಭೂಮಿಯೊ | ಳಿದ್ದ ಸಕಲ ಭೂಪ | ಲಕರು || 
ಕೇನದೊ | ಳಿರಿಯೆಂದು ಎಲ್ಲರ | ಹರಸಿ | 
, ಕಾಮಜ | ನಕನ ಅಪ್ಪಣೆಯಿಂದ | ಗಮಿಸಿ | 
ಹೋದಮೇ | ಅತ್ತಲಾ ಕಣದಿ ಪಾಂ | ಡವರು | 
ಶ್ರೀಧರ | ಸಹಿತರ ಮನೆಗೆನಡೆದರು || 
ಮಾಧವ | ಶರಣೆಂದು ಮಾಡಿ ಸಂ | ಸ್ತುತಿಯ || 
ಪಾದಕೆ | ತ್ತಿದರಾಗ , ಮಂಗಳಾ | ರತಿಯ 


|| ೫೧೧ || 


|| ೫೧೨ || 


೧೨೪ ರಾಗ ರೇಗುಪ್ತಿ - ಜಂಪೆತಾಳ ೨ 


|| ೫೧೩ || 


ಪಾಂಡವರು 

ಮಂಗಳಂ | ಮುರಹರಗೆ | ಮಂಗಳಂ | ಮಧುಹರಗೆ | 
ಮಂಗಳಂ | ಮದನಕೋ ! ತಿವಿಲಾಸ | ಗೆ || 
ಮಂಗಳಂ | ನಾಗೇಶ | ಕರಕಂಜ | ಪೂಜ್ಯನಿಗೆ || 
ಮಂಗಳಂ | ವೃಂದಾವ | ನಾಂತಚರ ! ಗೆ 
ನೀಲಮೇ | ಘಾಂಗನಿಗೆ | ನಿಜಶರಣ | ಸಂಗನಿಗೆ | | 
ಕಾಲಭಯ | ನಾಶನಿಗೆ | ಕಮಲಾಕ್ಷ / ಗೆ - | 
ಬಾಲಾರ್ಕ | ಚಂದ್ರಾಗ್ನಿ | ಬಲುಕೋಟ| ತೇಜನಿಗೆ || 
ಮೂಲೋಕ| ವಂದ್ಯನಿಗೆ 1 ಮುರವೈರಿ | ಗೆ – 
ಕಾಮುಸಿತ | ನಾದವಗೆ | ಕಡುಚೆಲ್ಲ ! ಮಾಧವಗೆ | 
ಸಾಮಗಾ | ನವಿಲೋಲ| ಗೋಪಾಲ | | | 
ವ್ಯೂಮಕೇ | ಶನ ಮಿತ್ರ | ವಸುದೇವ | ಪುತ್ರನಿಗೆ || 
ಶ್ರೀ ಮಹಾ | ಗೋವಿಂದ | ಗುಣವೃಂದ | ಗೆ - 
ವರಹಾವ ! ತಾರನಿಗೆ | ದುರಿತಸ | ಹಾರನಿಗೆ || 
ಪರಮಪಾ | ವನ ಮೂರ್ತಿ| ಶುಭಕೀರ್ತಿ | ಗೆ - | 
ಧರೆಯೊಳ | ತ್ಯಧಿಕವೆಂ | ದೆನಿಸಿರ್ಪ ವರ ಕಣ್ಣ || 
ಪುರದೊಳಗೆ | ನೆಲಸಿರ್ಪ ಶ್ರೀ ಕೃಷ್ಣ | ಗೆ 


|| ೫೧೪ || 


|| ೫೧೫ || 


|| ೫೧೬ || 


తరం 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕರುಣಾಸ | ಮುದ್ರನಿಗೆ | ಕಂಜದಳ | ನೇತ್ರನಿಗೆ ! 
ಕಾಮನನು | ಪೆತ್ತನಗೆ | ಕಮಲಾಕ್ಷ | ಗೆ - | 
ಶ್ರೀ ಮಹಾ | ಗೋಪಾಲ | ಆಶ್ರಿತಜ : ನೋದ್ದಾರ | 
ಬೇಡಿದೊರ | ಗಳನೀವ | ಕಣ್ಯಪುರಿ | ಕೃಷ್ಣನಿಗೆ | 
ಜಯಮಂಗ | ಳಂ ನಿತ್ಯ | ಶುಭಮಂಗ | ಲಂ 


|| ೫೧೭ || 


೧೨೫ ವಾರ್ಧಿಕಷಟ್ನದಿ 
ಹರಿಯ ಕಳುಹಿಸಿ ದ್ವಾರಕಾಪುರಕೆ ಪಾಂಡವರು 
ಅರಮನೆಯೊಳನೇಕ ಸಂಭ್ರಮದಿ ಸಲೆ ಸಾಮ್ರಾಜ್ಯ 
ಕರವಾಗಿ ಸುಖಶರಧಿಯೊಳುಳುಗುತನುಗಾಲ ದೀಪ್ತಿಚಂದ್ರಮರಂದದಿ | 
ನೆರೆ ಜಾಣ ಜನಮೇಜಯ ತಿಪ ಕೇಳು ಈ 
ಪರಿಯೊಳ್ಳೆರಾವತಕಥಾಮೃತವಿದೀಗಲೆಂ 
ದೊರೆದ ವೈಶಂಪಾಯನುನಿ ಯಿದರ ಕೇಳ್ವರಿಗೆ ಕಣ್ವಪುರಿಕೃಷ್ಣನೊಲಿವ || ೫೧೮ || 


ಅರಿಯೆ ಲಕ್ಷಣ' ವೊಂದ ಪದ್ಯ ' ವಡಿ ಪ್ರಾಸನ | 
ಕರಗಣಂಗಳು ರಾಗ ತಾಳ ಮುಂತಾಗಿ ಗೋ 
ಚರವಿಲ್ಲ ಶಾಸ್ತ್ರಗಳ ಕಂಡರಿಯೆ ಕವಿತೆಯೊಳಗೇನೊಂದೆನಗೆ ತಿಳಿಯದು | 
ಜರೆಯಲಾಗದು ಬಲ್ಲವರು ತಪ್ಪುಗಳ ಕಳೆದು 
ನೆರೆ ತಿದ್ದಿ ಕೊಂಡಿದರ ಹೇಳಿ ಕೇಳಿದರೆ ಗುರು 
ವರ ಕಣ್ಯಪುರದೊಡೆಯ ಗೋಪಾಲಕೃಷ್ಣ ತಾ ಪೊರೆವನನುಗಾಲ ಬಿಡದೆ || ೫೧೯ || 


ಶ್ರೀಮನ್ಮಹಾಭಾರತದೊಳಗಣ ಐರಾವತ ಸಂಧಿ ಕಥಾ 

ಪ್ರಸಂಗ ಸಂಪೂರ್ಣಂ ಮಂಗಲಮಹಾ 
ಶ್ರೀ ಗೋಪಾಲಕೃಷ್ಣನೇ ಗತಿ 


1 ಕಂದಪದ್ಯ ( ಅ) 


ಸಭಾಲಕ್ಷಣ 

ಪ್ರಯೋಗದ ಸಾರಾಂಶ 
ಈ ಪೂರ್ವರಂಗ ವಿಧಿಯಲ್ಲಿ ಮೊದಲಾಗಿ ಚೆಂಡೆ, ಮದ್ದಳೆ, ಶ್ರುತಿ ತಾಳಗಳನ್ನು 
ರಂಗಸ್ಥಳದ ಮಧ್ಯಕ್ಕೆ ತಂದು, ಪದ್ಯ ಹಾಡದೆ ಸ್ವಲ್ಪ ಹೊತ್ತು ಆದಿತಾಳದಲ್ಲಿ ಬಾರಿಸು 
ವುದು . ಅನಂತರ ಚೌಕಿಯಲ್ಲಿ ಮೇಳದ ದೇವರಿಗೆ ಪೂಜೆ ಪ್ರಾರಂಭವಾದೊಡನೆಯೇ 
ಸಂಗೀತಗಾರನು - ಸಭಾಲಕ್ಷಣ ಪದ್ಯಗಳನ್ನು ಹಾಡುವ ಭಾಗವತನು ಸಂಗೀತಗಾರ 
ನೆಂದೇ ಕರೆಯಲ್ಪಡುತ್ತಾನೆ - ರಂಗಕ್ಕೆ ಬಂದು ಮೃದಂಗವಾದ್ಯ ಸಮೇತ ಆರಂಭದ 
ಮಂಗಲಾಚರಣೆಯ ಸ್ತುತಿಪದ್ಯಗಳನ್ನು ಹಾಡುತ್ತಿರುತ್ತಾನೆ. ಆಗ ಇಬ್ಬರು 'ಕೋಡೆಂಗಿ ' 
ಗಳು ( ಸ್ತುತಿ ಪಾಠಕರು) ಸಾಂಪ್ರದಾಯಿಕ ವೇಷಗಳನ್ನು ಧರಿಸಿ , ವಿಧಿಪ್ರಕಾರ ದೇವರ 
ಮುಂದೆ ಗೆಜ್ಜೆ ಕಟ್ಟಿ ರಂಗಕ್ಕೆ ಬಂದು ಮದವೂರವಿಶ್ವರನ ಸ್ತುತಿಪೂರ್ವಕವಾಗಿ ಸಭಾ 
ವಂದನೆ ಮಾಡುತ್ತಾರೆ. ಅನಂತರ ಆ ಭಾಗವತ ಮತ್ತು ಇವರಿಬ್ಬರೊಳಗೆ ಪ್ರಶೋತ್ತರ 
ಸಂಭಾಷಣೆಯ ರೂಪದಲ್ಲಿ ಸಭಾಲಕ್ಷಣದಶ್ಲೋಕಗಳೂ ಅವುಗಳ ಅರ್ಥವಿವರಣೆಯೂ 
ವಿಸ್ತರಿಸಲ್ಪಡುತ್ತವೆ. ಆಮೇಲೆ ಎರಡು ನಿತ್ಯವೇಷ' ( ಬಾಲಗೋಪಾಲರು ) ಗಳು ಬಂದು 
' ಗಣಪತಿಕೌತಕ' ವೆಂಬ ಶಾಸ್ಪೋಕ್ತ ವಿಶ್ವರಸ್ತುತಿನೃತ್ಯವನ್ನು ಮಾಡುತ್ತಾರೆ. 
ಅನಂತರ ಪಣು ಖನ ವೇಷದ ಸ್ತುತಿ ನೃತ್ಯವಾಗುವುದು. ಇದಾದ ಮೇಲೆ ಪಾರ್ವತಿಯ 
ವಿರಹದಲ್ಲಿದ್ದ ಶಿವನ ಹಾಗೂ ಶಿವನ ವಿರಹಸಂತಾಪದಲ್ಲಿರುವ ಪಾರ್ವತಿಯ ವೇಷಗಳು 
ಪ್ರವೇಶಿಸಿ, ಅವರ ಗೀತಗಳೂ ನಾಟ್ಯಾಭಿನಯಗಳೂ ಪ್ರತ್ಯೇಕ ನಡೆಯುತ್ತವೆ. ಇದಾಯಿ 
ತೆಂದರೆ ಶ್ರೀ ಕೃಷ್ಣನ ವಿರಹಾವಸ್ಥೆಯಲ್ಲಿರುವ ಗೋಪಸ್ತ್ರೀಯರ ವಿಪ್ರಲಂಭ ಶೃಂಗಾರವನ್ನು 
ನಿರೂಪಿಸುವಸ್ತ್ರೀವೇಷಗಳ ನಾಟ್ಯವೂ 'ಗೊಲ್ಲಮಾಧವ 'ನೊಡನೆ ಅವರ ಸಂಭಾಷಣೆಯ 
ರಸವತ್ತಾಗಿ ನಡೆಯುತ್ತವೆ. ಈ ಸ್ತ್ರೀವೇಷಗಳು ಹೊರಟುಹೋದ ಮೇಲೆ ಸಾಂಪ್ರದಾ 
ಯಿಕವಾಗಿ ಶ್ರೀರಾಮನ ವೇಷ ಬಂದು ಒಮ್ಮೆ ಒಡೋಲಗವಾಗಬೇಕು. ಅದಾದ ಮೇಲೆ 
ಸಮಯಾವಕಾಶಕ್ಕೆ ತಕ್ಕಂತೆ, ಕೆಲವೊಂದು ಕಟ್ಟು ಹಾಸ್ಯ 'ಗಳು ಪ್ರಯೋಗಿಸಲ್ಪಟ್ಟು 
ಕೊನೆಯದಾಗಿ ಶ್ರೀ ಮಧುಪುರವಿಷ್ಟೇಶನಿಗೆ ಮಂಗಲ ಹಾಡಿ ಈ ಪೂರ್ವರಂಗ 
ಮುಕ್ತಾಯಗೊಳ್ಳುವುದು. 


೬೦೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಮುಖ್ಯ ಸಂಗತಿಗಳು 
ಮಂಗಲಾಚಾರ 
ಸಭಾಲಕ್ಷಣ 
ಗಣಪತಿಕ್ತ ಕ 
ಷಣ್ಮುಖ ನಾಟ್ಯ 
ಶಿವನಾಟ್ಯ 
ಅರ್ಧನಾರೀಶ್ವರ 
ಸ್ತ್ರೀವೇಷನಾಟ್ಯ 
ರಾಮನ ಒಡೋಲಗ 
ಕಟ್ಟು ಹಾಸ್ಯಗಳು 


ಪಾತ್ರಗಳು 
ಇಬ್ಬರುಕೋಡಂಗಿಗಳು 
ನಿತ್ಯ ವೇಷಗಳು ೨ 
ಷಣ್ಮುಖ 
ಈಶ್ವರ 
ಅರ್ಧನಾರಿ 
ಮುಖ್ಯ ಸ್ತ್ರೀವೇಷ 
ಸಖೀಸ್ತ್ರೀವೇಷಗಳು ೭ 
ಗೊಲ್ಲಮಾಧವ 
ಹಾಸ್ಯದ ಪಾತ್ರಗಳು 


ಸಭಾಲಕ್ಷಣ 

ಮೊದಲ ನುಂಗಲಾಚಾರ 
೧ ಮುದನೂರ ಮದನೇಶ - ವಿಶ್ಲೇಶ್ವರ ಸ್ತುತಿ; ಜಂಪೆತಾಳ ೨ 
ಜಯಮಂಗ | ಳಂ ನಿತ್ಯ ಶುಭಮಂಗ | ಇಂ - ) 
ಭಯವಿನಾ | ಶಕಗೆ ಶ್ರೀ | ಮದನೇಶ | ಗೆ 

|| ಪಲ್ಲವಿ || 
ಕರಿಮುಖನ | ತಾತನಿಗೆ | ಗರಳಕಂ ಧರದವಗೆ ! 
ಕರಿಚರ್ಮ | ವನ್ನು ಧರಿಸಿ | ಮೆರೆವಾತ | ಗೆ - - || 
ಕರಿದಾನ | ವಾಂತಕಗೆ | ಸುರವರೋ | ದ್ವಾರನಿಗೆ | | 
ಉರಗಭೂ | ಷಣಗೆ ಗೌ | ರೀರಮಣ | ಗೆ 

|| ೧ || 
ಧೂರ್ತಕುಲ | ಕಾಲನಿಗೆ | ಭಕ್ತಕುಲ | ಪಾಲನಿಗೆ | 
ಮುಕ್ಕಿದಾ | ಯಕಗೆ ಮೂ | ಲೋಕೇಶ | 1 || 
ಮಾರ್ತಂಡ | ತೇಜದ | ತ್ಯಂತ ಶೋ | ಭಿಸುವನಿಗೆ | 
ಕಾತ್ಯಾಯ | ನೀಶಗೆ ಮ | ಹೇಶ್ವರನಿ | ಗೆ 

|| ೨ || 
ಪದುಮನಾ | ಭನ ಸಖಗೆ | ಮದಮುಖವಿ | ನಾಶಕಗೆ || 
ಬುಧನ ಪಿತ | ನನು ಧರಿಸಿ | ಮೆರೆವಾತ | ಗೆ - || 
ವದನಸಂ | ಚಕದವಗೆ | ಗಜಮುಖಗೆ | ಶೋಭಿಸುವ | 
ಮಧುಪುರದಿ | ನೆಲಸಿರುವ | ಮದನೇಶ | ಗೆ 

|| ೩ || 
( ಕಾಸರಗೋಡು ತಾಲ್ಲೂಕಿನ ಈ ಮುದನೂರ ವಿಚ್ಛೇಶ್ವರನ ದೇವಸ್ಥಾನದಲ್ಲೇ ಮದನೇ 
ಶ್ವರನ ಉದ್ಭವಲಿಂಗವೂ ಇರುವಂಥಾದ್ದು . ಇವರಿಬ್ಬರಿಗೂ ಏಕಸಮಯದಲ್ಲೇ ಪೂಜಾದಿಗಳು 


ನಡೆಯುತ್ತವೆ.) 


೨ (ಕಣಿಪುರಗೋಪಾಲಕೃಷ್ಣನ ಸ್ತುತಿ) ; ತ್ರಿವುಡೆ ತಾಳ ( ವಿಲಂಬಿತ, ದ್ರುತ) 
ಮಾನವ | ಯದುವೀರ| ಮಾವನೋ | ಹರ ಪರ | 
ಮಾಮಲ | ಪೂರ್ಣಗು | ಣ - ಪು | ರಾಣಪುರುಷ | 
ಸ್ವಾಮಿ ಶ್ರೀ | ನಾರಾಯ | ಣ ಹ ರೇ ರಂಗ || 
ಧಾಮು ರವಿ ಶಿಖಿ | ಸೋಮನಿಭ ಶುಭ | ಹೇಮಮುಕುಟ ಪ್ರ | 
ಭಾನುಯಾಂಗ | ಶ್ಯಾಮ ಕೋಮಲ | ಕಾಮುಲಾನ | ಕವಿ | 

ಜನಶರಣ್ಯ || ೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ದುಶ್ಯಾಸ | ನಾಧೀನ | ದ್ರುಪದಜೆ | ಯಭಿಮಾನ | 
ಶಶ್ವ | ವಾನುಗ್ರ | ಹಪಾಂ| ಡವಭಕ್ತಿ | 
ವಿಶ್ವಾಸ | ನಶ್ಯದೇ | ನಶಾ| ರದೆ ಸಹ || 
ಜಾನೇಯ ಖ | ಗಾಶ್ವ ಪಾಲಿತ | ವಿಶ್ವ ಮನುಮುನಿ | ಸುರನರೋರಗ | 
ವಿಶ್ವಹರಿ ಹರಿ | ದಶ್ವಭಾಸವಿ| ದಿಶ್ವರೇಶ್ವರ | ಭೋ - ಸಚ | 

- ರಾಚರವಿಭೋ || ೫ || 
ಅಕ್ಷರ| ನಂದಿತ | ಪಾದಾಂಬು ! ಜಾತ ೩ | 
ವಿಕ್ರಮ | ಮಹಾಮಹಿ |ಮಸಾ| ತ್ರಿಕ ಸಗು | 
ಣಾಕ್ರಾಂತ | ಸರ್ವೊತ್ರ ! ನಾ ಭಯ | ವರ ಶಂಖ || 
ಚಕ್ರಪಾಣಿ ತ್ರಿ | ವಿಕ್ರಮ ಭುಜಪ | ರಾಕ್ರಮಾನ್ವಿತ | ನಬ್ಬ ಜನ ಪಿತ || 
ಶಕ್ರಮದಹರ | ವಿಕ್ರಮಾದ್ಭುತ | ಶುಕ್ರಶಿಷ್ಯರಿ ! ಪೋ - ಸುಪ | 

ರಿಮಳಿತವಪೋ || ೬ | | 


ಮೀನ ಕ | ಚಪಕೋಲ| ನರದ್ದುಗ ವಟು ಜನ | 
ಪಾಲ ಕ | ೮ಾದಿ ವೇ | ಷ. ಕ | ಇಪುರ ಪ್ರ | 
ಧಾನ | ರುತಿ ದೇವೇ |ಶಶ್ರೀ ಕೃಷ್ಣ ಶೇಷ (ವೇಷ) || 
ಮಾನವಾಕೃತಿ | ಗೋಪಕನ್ಯಾ | ಮಾನಹರ ಪವ | ಮಾನಸುತನುತ | 
ದೀನಜನಕ | ಲ್ಯಾಣಗುಣಗಣ | ಗಾನಪರಿಪೂ | ರ್ಣ - ಆ | 

ತ್ರಿತವರೇಣ್ಯ || ೭ || 


|| ೮ | | 


೩ ( ಸುಬ್ರಹ್ಮಣ್ಯ ಸ್ತುತಿ) ರಾಗ ಕಾಂಭೋಜಿ - ಏಕತಾಳ ೧ 
ಮನ್ಮಥ | ಸುಂದರ | ನಹಿತವಿ | ಲಾಸ. ! 
ಮಾನಿತ | ಬುಧಜನ | ಹೃದಯನಿ | ವಾಸ | 
ಚಿನ್ಮಯ | ಕಾಯ - | ಭಕ್ತಸ | ಹಾಯ - | 
ಶಕ್ತಿಸ | ಖಾಯ - ಶ್ರೀ ಸುಬ್ಬ | ರಾಯ 
ಭರಿತರು | ಣೋದಯ | ಪಾರ್ವತಿ | ಪುತ್ರ | 
ಸುರನುತ | ನಿರ್ಮಲ | ಶೋಭಿತ | ಗಾತ್ರ - 1 
ದುರಿತನಿ | ವಾರಣ |ತೋಯಜ1 ನೇತ್ರ - || 
ವರ ಮಣಿ | ಭೂಷಣ | ವಾಸುಕಿ | ಮಿತ್ರ 


೬೦೫ 


ಸಭಾಲಕ್ಷಣ 


|| ೧೦ || 


ಕನಕ ಕುಂ | ಡಲಮಣಿ | ಕಮನೀಯ ! ಭೂಷ - | 
ಮುನಿಜನ | ಸನ್ನುತ | ಮೋಹನ | ವೇಷ | 
ವನಜಭ | ವಾನರ | ವಾಸವ | ತೋಷ | 
ದಿನಮಣಿ | ಶತಕೋಟಿ| ದಿವ್ಯ ಪ್ರ | ಕಾಶ 
ಪುರಹರ | ನಂದನ | ಭೋಗಿಶ | ರೀರ . 
ಕರುಣಾ | ಸಾಗರ | ಕಲಿಭಯ ! ದೂರ | 
ನಿರುಪಮ | ಶಾಶ್ವತ | ನಿಗನವಿ | ಚಾರ... | 
ನರಹರಿ | ಸಖ ಕುಕ್ಕೆ ! ನಗರವಿ | ಹಾರ 


|| ೧೧ || 


೪ ( ಕಿದೂರು ಮಹಾಲಿಂಗೇಶ್ವರನ ಸ್ತುತಿ) ರಾಗ ಶಂಕರಾಭರಣ - ತ್ರಿವುಡೆ ತಾಳ ೧ 
ನೋಡುದೇವರ ದೇವ ! ನಪಾ! ರ್ವತಿಯೊಡ | 
ಗೂಡಿದ 1 ಮೃಗಧರ | ನ || 
ಬೇಡು ಬೇ | ಕಾದಂಥ | ಅಭಯದಿ | ಷ್ಟಾರ್ಥವ | 
ಗಾಢದಿಂ | ದಲಿ ದಯೆ | ಮಾಡಿ ರಕ್ಷಿಸುವ 

|| ೧೨ || 
ಗಂಗಾಧ | ರೇಂದ್ರ ಸಾಂ | ಬಕಿ| ದೂರ ನಾ | 
ಲಿಂಗದೇ | ವರ ಕಾಂ | ಬ … || 
ಶೃಂಗಾರ | ರವಿಬಿಂಬ | ದಿಂದ ನೂ ! ರ್ಮುಡಿ ಚಂದ | 
ತುಂಗವಿ | ಕ್ರಮಸ್ವಾಮಿ | ಪಾದಾರ | ವಿಂದ 

|| ೧೩ || 
ನಂದಿಯ | ನೇರಿಕೊಂ | ಡು - ಐ ! ನೂರು ಲಕ್ಷ | 
ಮಂದಿಯ | ನೆರಹಿ ಕೊಂ | ಡು || 
ಚಂದ್ರಶೇ | ಖರ ಗಿರಿ | ಯಿಂದ ಬ | ರಲು ಕಂಡು | 
ಇಂದ್ರಾದಿ | ಸುರರು ದುಂ | ದುಭಿ ಭೇರಿ | ಕೈಕೊಂಡು 

|| ೧೪ || 
ಪೊಡವಿಪಾ | ಲಕರೆಲ್ಲ |ರುಕ| ಪ್ರನ ಕೊಂಡು | 
ಪಿಡಿದು ನಿಂ | ದಿಹರು ಬಂ | ದು - || 
ಮಡದಿ ಮ ! ಕಳು ಜಗ | ದೊಡೆಯನ | ಡಿಗೆ ತಂದು | 
ಕೆಡಹ ಕಾ | ಣಿಕೆಗೊಂಡು ! ಕೊಡುವ ಪ್ರ | ಸಾದವ || ೧೫ || 
ಮಂಡಲ | ದೊಳಗಿರು | ವ ಸ ಜ ನರನು || 
ಕೊಂಡು ಸೇ | ರಿದನು ಜೀ | ಯ || 


೬೦೬ 


|| ೧೬ || 


|| ೧೭ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಖಂಡಪ | ರಶುವಿನೊಳ್ | ಗಂಡುಸಂ | ತತಿ ಬೇಡಿ | 
ಮಂಡೆಯ | ನೆರಗಿ ತೂ | ಗಿಸೆ ತುಲಾ | ಭಾರವ 
ಅನುರಾದಿ | ಸುರರೆಲ್ಲ | ರು - ಮುನಿ | ಶಾಪಕೆ | 
ಭ್ರಮೆಗೊಂಡು ! ಬಳಲಿ ಬಂ | ದು - || 
ಕಮಲಜ | ನಕನೊಡ| ಗೂಡಿ ಕ್ರೀ | ರಾಬಿ ಯೊ | 
ಇನ್ನು ತನ | ಮಥಿಸೆ ಹಾ | ಲಾಹಲ ! ನನು ಕೊಂಡ 
ಲೋಕದ | ಜನರೊಡೆ| ಯ - ಪಾ | ವಕನೇತ್ರ | 
ಪಾಕಭೂ | ಷಣ ಮೃಡ| ಯ – || 
ನಾಲ್ಕು ವೇ | ದಗಳನು | ಮುಕ್ಕಿದ | ತ್ರಿಪುರರ | 
ಸೊಕ್ಕ ಮು | ರಿದ ಸ್ವಾಮಿ | ಮುಕ್ಕ , 1 ಶನ 
ಮಂಗಳಂ | ಪುರಹರ | ಗೆ - ಫಾ | ಲಾಕಗೆ | 
ಮಂಗಳಂ | ಗಿರಿವರ | ಗೆ - || 
ಮಂಗಳಂ | ಸುರಮುನಿ | ನಮಿತ | ವಿಲಾಸಗೆ | 
ಮಂಗಳಂ | ಕಿದು ಊರ| ಮಾಲಿಂಗ | ಭಾಸಗೆ 


|| ೧೮ || 


|| ೧೯ || 


- ೫ ( ರಾಮದೇವರ ಸ್ತು ತಿ) ರಾಗ ಮೋಹನ - ತ್ರಿವುಡೆತಾಳ ೧ , ೨ 
ರಾಮ | ಪಾಲಯ ! ಮಾಂಶ್ರೀ | ಹರೇ ರಘು | 
ರಾಮು ರವಿಕುಲ | ಸೋಮ ಜಗದಲ್ಲಿ | ರಾಮು ನೀರದ | ಶ್ಯಾಮ 

ಜಯ ಜಯ || ಪಲ್ಲವಿ || 
ಸಾರದ ! ಯಾಸರ | ವೀಕಣ | - ಸಾಧು || 
ಸಾರ್ವಜ | ನರ ಸಂ , | ರಕ್ಷಣ | - ಸುರ | 
ವಾರನಂ | ದಿತ ಶುಭ | ಲಕ್ಷಣ | - ಧೂರ್ತ | 
ಘೋರ ದು | ರ್ಮದ ತ್ಯ | ಶಿಕ್ಷಣ - ಹರೇ || 
ಧೀರಜನನಂ€l ದಾರ ದುರಿತವಿ | ದೂರ ವರಗುಣ | ಹಾರ ಶ್ರೀರಘು || ೨೦ || 
ಅನುಪಮ | ನಿಜ ಸತ್ಯ | ಭಾಷಣ | - ಮಾಯಾ | 
ದನುಜಮಾ | ರೀಚಾದಿ | ಭೀಷಣ | - ಘೋರ|| 
ವನನಿಧಿ | ಘನನದ| ಶೋಷಣ | - ಶ್ರೀ ಮೋ || 
ಹನರಾಗ | ಭಜನಸಂತೋಷಣ | - ಹರೇ || 
ಇನತನೂಭವ | ಭಣಿತವೈಭವ | ಜನಿತಕೊಸಲ | ವಿನತಶರಬಲ || ೨೧ || 


೬೦೭ 
ಸಭಾಲಕ್ಷಣ 
೬ ( ಹನುಮಂತ ಸ್ತುತಿ) ರಾಗ ಮಧ್ಯಮಾವತಿ - ಏಕತಾಳ ೩ 
ಕರುಣದಿ ! ಸಲಹೆ | ೩ | ಹನುಮಾ | 
ಮರೆ ಹೊ | ಕೆನು ನಿ | - || 
ಶರಣಶ | ರಣನೆಂ | ದೆನುತ ಕ | ಟಾಕದಿ | 
ಪೊರೆಯೆ ! ಮಾರುತ | ತನಯ ದ ! ಯಾಕರ 

| ೨೨ || 
ಅಂಜನೆ | ಸುಕುಮಾರ | ಭವಭಯ ! 
ಭಂಜನ | ರಣಶೂ 1 ರ - || 
ಕಂಜದ| ಳಾಯತಾ | ಕನ ಪದ | ಸೇವಕ ! 
ಕಂಜಮಿ | ತ್ರ ಸಂ | ಕಾಶ ದೀ | ನಪೋಷ 

|| ೨೩ || 
ಖಳ ದಶ | ಶಿರ ಬಂ | ದು | ಸೀತೆಯ | 
ಕಳವಿಲೊ , ಯ್ಯಲಂ | ದು - || 
ಲಲನೆಯ | ಸುದ್ದಿ ಯ | ತಿಳಿಯಲೇ | ಸುಗವಾಗಿ | 
ಜಲಧಿಯ | ದಾಂಟಿ ಲಂ | ಕಿಣಿಯ ಸಂ | ಹರಿಸಿದೆ - || ೨೪ || 
ಎರಗಿ ಜಾ | ನಕಿಗಾ | ಗ | ರಾಮನುಂ | 
ಗುರನನಿ , ತು ಬೇ | ಗ || 
ದುರುಳರ | ನನನನು | ಮುರಿದು ತ | ತುರವ | 
ನ್ನು ರುಹಿ ಬಾ !, ಲವನು / ಶರಧಿಯೊ | ಳ್ಳೆನಿಸಿದೆ 

|| ೨೫ || 
ಒಡೆಯಗೆ | ರಗಿ ಚ | ಡಾ – ಮಣಿಯನು || 
ಕೊಡಲು ಕಾ | ಣುತಾ | ಗ – 1 
ಕಡು ಮೇ | ಚೈದೆ ಬೇ | ಡಿದನೀನೆ | ನೆಂಬುದ | 
ಕೊಡೆಯನ| ಪದವಿಯ | ಪಡೆದ ಮೇ | ಹನಕಾಯ || ೨೬ || 
ಧರೆಯೊಳ | ಧಿಕವಾ ! ದ - | ಛತ್ರ , 
ಪುರದೊಳು | ರವಾ | ದ - || 
ವರ ಮುಖ್ಯ | ಪ್ರಾಣ ದ ! ಯಾಘನ | ಸುರವರ | 
ಪರಮೇ | ನಿಗೆ ಸರಿ | ದೊರೆ ಸಲ | ಹೆನ್ನನು 

|| ೨೭ || 


೭ ( ಧರ್ಮಸ್ಥಳ ಮಂಜುನಾಥನ ಸ್ತುತಿ) ರಾಗ ಸುರುಟ - ಏಕತಾಳ ೩ 
ಕರುಣಿಸು | ಪರಮೇ | ಶ – ಪುರಹರ | 
ವರದ ಸು | ಜನಪೋ | ಷ - || 


೬೦೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಶರಣಾ | ಗತಪರಿ | ಪಾಲಕ | ಸುಲಲಿತ | 
ಚರಣಾಂ | ಬುರುಹನ | ಸ್ಮರಿಸುವೆ | ನನುದಿನ 

|| ಪಲ್ಲವಿ || 
ಪಂಚನ | ದನದೇ | ನ – ಸುರಸ ವಿ 
ರಿಂಚಿನು | ಖ್ಯರ ಕಾ | ವ - || 
ಸಂಚಪ್ಪ | ದಯವನು | ಪಡೆದ ಸ | ದಾಶಿವ | 
ಕಾಂಚನಾ , ದ್ರಿರಜ | ತಾಚಲ | ವಾಸ - 

|| ೨೮ || 
ಪಾಲಿತಾ | ನರನಿಕ | ರ _ 1 ಪಶುಪತಿ | 
ಪಾಲ ಹ | ರಶರೀ | ರ - || 
ನೀಲಕಂ 1, ಠ ನಿಗ | ನಾಗವು | ಪೂಜಿತ | | 
ಶೈಲರಾ , ಜತನ | ಯೇಶ ಮ | ಹೇಶ 

|| ೨೯ || 
ಶೇಷಾ | ಭರಣಧ | - | ಶಶಿಸಂ | 
ಕಾಶ ನ | ಹೇಶ ಸು | ರ - || 
ಈಶ ಕು | ಡುಮಪುರ | ವಾಸ … | ಪುರಹರ | 
ಪಾಶವಿ | ಧೃ ತಕರ | ಶ್ರೀಶ ನಂ 1, ಜುನಾಥ 

|| ೩೦ || 
(ಕೋಡಂಗಿಗಳ ಪ್ರವೇಶ) 
“ ಶಿವಶಕ್ತಿಸಮುದ್ರೂ ತಂ ಸರ್ವಂ ಬ್ರಹ್ಮಾಂಡಮುಚ್ಯತೇ ' ಅಂತ ಹೇಳಿ ಶಿವ 
ನಿಂದ ಶಕ್ತಿ ಉಂಟಾಯ್ತು , ಶಕ್ತಿಯಿಂದ ಈರೇಳು ಲೋಕ ಉಂಟಾಯ್ತು , 
ಆದ್ರಿಂದ ಅಯ್ಯನವರಿದ್ದಲ್ಲಿ ಅಮ್ಮನವರು , ಅಮ್ಮನವರಿದ್ದಲ್ಲಿ ಅಯ್ಯನವರು, 
ಅಮ್ಮನವು ಅಯ್ಯನವು ಇಬ್ಬರೂ ಇದ್ದಲ್ಲಿ ನಮ್ಮ ಸಿದ್ಧಿ ವಿನಾಯಕ 


ದೇವರಯ್ಯ ' 


ಇಬ್ಬರೂ ಕೋಡಂಗಿಗಳು : ಆಹೋ - ಹೋ , ಸರೇ ಸರಿ, ಆಟ ಆಡಿಸುವಂಥಾ ಮಹಾನು 

ಭಾವರಿಗೂ , ನೋಡುವಂಥಾ ಮಹಾಜನರಿಗೂ , ಕೇಳುವಂಥಾ ಪುಣ್ಯವಂತ 
ರಿಗೂ , ಕೇಳಿಸುವಂಥಾ ಭಾಗವತರಿಗೂ ಇಷ್ಟಾರ್ಥ ವರಂಗಳನ್ನು ಕೊಡುವಂಥವ 
ರಾದ ಆ ಸಿದ್ಧಿ ವಿನಾಯಕ ದೇವರನ್ನೇ ಮುದದಿಂದ ಕೊಂಡಾಡಿ, ನನ್ನ ಆಟ 
ಚಂದಾಗಿ ನಡ್ಡಿ ಕೊಡಪ್ಪಾ ಇಗ್ಲೆಸರಾಂತ ಇಚ್ಚಾವರಂಗಳಂ ಬೇಡಿಕೊಳ್ಳು 

ವಂಥವರಾಗಿ, ಸಭಾಸಪ್ತಾಂಗವಂದನೆ ಮಾಡಬೇಕಲ್ಲಯಾ ಭಾಗೋತ್ರೆ , 
( ಅನಂತರ ಭಾಗವತರು ಕೆಳಗಿನ ಪದ್ಯಗಳನ್ನು ಹಾಡುವುದು . ಆಗ ಕೋಡಂಗಿಗಳಿಬ್ಬರೂ 

ಕುಣಿಯುತ್ತಿರುತ್ತಾರೆ). 


of 


ಸಭಾಲಕ್ಷಣ 


|| ಪಲ್ಲವಿ || 


|| ೩೧ || 


೮ ರಾಗ ನಾಟಜಂಪೆತಾಳ ೧ 
ಮುದದಿಂದ ನಿನ್ನ ಕೊಂ | ಡಾಡುವೆನು | ಅನವರತ || 
ಮದವೂರ | ವಿಸ್ಟ್ರೇಶ| ಪಾಹಿ ಜಗ | ದೀಶ 
ಪರಬ್ರಹ್ಮ | ರೂಪ ವೇ | ದಾಂತಸಾ | ರಪ್ರಿಯ , | 
ಪುರುಹೂತ | ನಮಿತ ದಿ | ವ್ಯಾಂಘಿಕನು | ಲ || 
ಗಿರಿಜಾತೆ ! ಯಣುಗನಾ | ದಿತ್ಯ ಕೊ | ಟಿಪ್ರಕಾಶ | 
ಕರಿವದನ | ಕರುಣಾಸ | ಮುದ್ರ ಭನ | ಛಿದ್ರ 
ಭರದಿಂದ | ರಕ್ಕಸರ | ಪುರವಸಾ | ಧೃವ ಮಾಡೆ | | 
ಹರ ಮೊದಲು ! ನಿನ್ನನ | ರ್ಚಿಸಿ ಮೆಚ್ಚಿ | ಸಿ … || 
ಹರಿ ವಿರಿಂ | ಚಿಗಳೆಲ್ಲ | ಜಯ ಜಯಾ | ಜಯವೆನಲು | 
ವರವಿತ್ತು ! ಮೆರೆದೆ ಗಣ ! ನಾಥ ಪ್ರ | ಖ್ಯಾತ 
ಅರರೆ ನಿ | ನ್ನಯ ಮಹಿಮೆ | ಯನು ಪೊಗಳ | ಲಳವಲ್ಲ | 
ಧರಣಿಯನು ! ಪೊತ್ತಿರ್ದ ! ಶೇಷಗರಿ | ದು | | 
ಹರನ ಸುಕು | ಮಾರ ಸಕ | ಲಾಗಮಕೆ | ಸಾಕಾರ | 
ಧರೆಯೊಳು ನಿ ! ಶೇಷ ಮದ | ವೂರ ವಿ | ಪ್ರೋಶ 


|| ೩೨ || 


|| ೩೩ || 


೯ ಶಾರ್ದೂಲವಿಕ್ರೀಡಿತವೃತ್ತ 
ವಿಘ್ನ ಧ್ವಾಂತನಿವಾರಣೆ ಕತರಣಿರ್ವಿಘ್ನಾಟವೀಹವ್ಯವಾಕ್ 
ವಿಘ್ನ ವ್ಯಾಕುಲಪ್ರಮುತ್ತಗರುಡೋ ವಿಚ್ಛೇಭಸಂಚಾನನಃ 
ವಿಘೋತ್ತುಂಗಗಿರಿಪ್ರಭೇದನಪನಿರ್ವಿಘ್ನಾಭಿ ಕುಂಭೋದ್ಭವೋ 
ವಿಘ್ನನ್ನೇಘವನಪ್ರಚಂಡಪವನೋ ವಿಶ್ಲೇಶ್ವರಃ ಪಾತುಮಾಂ || ೩೪ || 

೧೦ ರಾಗ ಕಾಂಭೋಜಿ -ತ್ರಿವುಡೆ ತಾಳ ೧ 
ಶರಣು ತಿರುವಗ್ರ | ಶಾಲಿವಾಹಿನಿ / ಶರಣು ಶ್ಯಾಮಳ | ರೂಪಿಣಿ ' | 
ಶರಣು ಶಂಕರಿ | ಗೌರಿ ಪಾರ್ವತಿ | ಶರಣು ಭಳಿರನ್ನ | ಪೂರಿಣಿ | 

ಶರಣು ಶರಣು || ೩೫ || 
ಚಂದ್ರವದನೇ | ಸುಂದರಿ , ಪರಾ | ಶಕ್ತಿದೇಹಿ ಸು | ಮಂಗಲೇ | 
ಮಂತ್ರರೂಪಿಣಿ| ಕನಕಭೂಷಿಣಿ | ನಾರಾಯಣಿ ಪದ್ಯ | ಧಾರಿಣಿ - 1 

ಶರಣು ಶರಣು... || ೩೬ || 


೬೧೦ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಸಿಂಹವಾಹಿನಿ ! ಮಹಿಷಮರ್ದಿನಿ ದೇವರಡಿ ಪಣಿ | ಕಾರಿಣಿ | 
ಪಂಕಜಾಕ್ರೀ | ಅಖಿಲಜನಪರಿ | ಪಾಲಿನೀ ಗುಣ ! ಶಾಲಿನಿ 

ಶರಣು ಶರಣು || ೩೭ || 
ಲೋಕನಾಯಕಿ | ಏಕರೂಪಿಣಿ | ಓದುವೋಂಕಾರ | ವಾಯಿನಿ | 
ನಾಗರಾಜರು | ಮಾರಿ ಭೈರವಿ | ನಾರಯಿಣೀ ಅನ್ನ | ಪೂರಿಣಿ - | | 

ಶರಣು ಶರಣು || ೩೮ || 


೧೧ ಶಾರ್ದೂಲವಿಕ್ರೀಡಿತವೃತ್ತ 
ಸರ್ವಾಶಾಪರಿಪೂರಣಕಮಕರಂ ಸರ್ವೋಪಕಾರೋದಯಂ 
ಸನ್ಮಾರ್ಗಾಭಿರತಂ ಸಮಸ್ತ ತಮಸಃ ಪ್ರಧ್ವಂಸಿ ಸತ್ಯಾಸ್ಪದಂ 
ಬ್ರಹಾನಾಸನಶೇಷವೇದನಿಲಯಂ ವಿದ್ಯಾಧರಾರಾಧಿತಂ 
ಪ್ರತ್ಯಕ್ಷಂ ಭುವಿ ಭಾನುಬಿಂಬಸದೃಶಂ ವಂದೇ ಸಭಾಮಂಡಲಂ || ೩೯ | | 


೧೨ ಶ್ಲೋಕ 
ಮುಖ ಪೂರ್ಣಚಂದ್ರಪ್ಪ ನೇತ್ರೆ ಪದ್ಮದಳಾಕೃತೀ | 
ಕೋಟಿಸೂರ್ಯಪ್ರಕಾಶೇಣ ಸಭಾ ಸರ್ವಾಂಗವಂದನಂ || ೪೦ || 
ಚರಾಚರಚರಾ ದೇವಾ ಚಟ್ನದೂಪೇ ಹಿಮಾಚಲೇ | 
ಪಂಚಾಶತ್ ಕೋಶವಿಸ್ತೀರ್ಣಂಯೋಜನಂ ಘಟನೇ ಕ್ರಮಾತ್ || ೪೦ || 
ವಿಶ್ಲೇಶಂ ಧರಣೀಂ ವಾಣೀಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ | 
ಅಷ್ಟದಿಕ್ಪಾಲಕಾನ್ ವಂದೇ ಭಜೇಹಂ ರಂಗಭೂಷಣಂ. 
ಆಧಾರಶಕ್ತು ಪರಿಷ್ಟಾತ್ ಕೂರ್ಮಪ್ಪ ಪ್ಲೇ ಸುಸಂಸ್ಥಿತೇ | 
ಅನಂತಪೀಠಸಂರೂಢ ಭೂಮಿದೇವಿ ನಮೋಸ್ತುತೇ 

|| ೪೩ | | 


೧೩ ರಾಗ ಮೋಹನ - ಏಕತಾಳ ೪ 
ನಿಗಮಗೋ | ಚರ ನಿತ್ಯ 1 ,ನೀರಜ | ಲೋಚನ | 
ಖಗವಾಹ | ನ ಗಂಧರ್ವ | ಗಾನವಿ | ಲೋಲ - || 
ಭ್ರಗುವಸಿ | ಪ್ರ ವಾಲ್ಮೀಕಿ| ,ಭೂಸುರ | ಸೇವಿತ | 
ಅಗಣಿತ | ಗುಣಗಣ | ಶ್ರೀರಘು | ರಾಮ 


|| ೪೪ | | 


೬೧೧ 


ಸಭಾಲಕ್ಷಣ 


ದಶರಥ | ನಂದನ | ದನುಜಸಂ ! ಹಾರಣ | 
ಕುಶಿಕಸು | ತವಿನುತ | ಜಾನಕೀ | ನಾಥ - || 


H ೪೫ || 


|| 


೬ || 


ಖರದೂಷ| ಣಿಶಿರ | ಕಳೇವರ | ಖಂಡನ | 
ವರಮುನಿ | ಸ್ತುತ ಪ್ರಿಯಾ | , ವರಣ ಶ್ರೀ | ರಾಮ | 
ಶರಣಾಗ | ತಾಹಲ್ಯಾ | , ಶಾಪವಿ ! ಮೋಚನ | 
ತರಣಿಕೊ | ಟಸಂಕಾಶ | ಶರಣು ಶ್ರೀ | ರಾಮ 
ವಿಬುಧವಂ | ದಿತಪಾದ | ವಿನತಪಾ | ಪವಿದೂರ|| 
ಕದನವಿ | ಜಿತದೈತ್ಯ | , ಕಾಕುತ್ಸ್ಥ | ತಿಲಕ || 
ಸದಮಲ | ಸಮರಪ್ಪ | ಸಂಗ ಸಂ | ಗರಶೂರ! 
ಮದನಜ | ನಕ ಕೇವ | ಲಾತ್ರ ಶ್ರೀ | ರಾಮ 


|| ೪೭ || 


೧೪ . ಆರೆಸನ್ಯಾ ( ಸವ್ಯ ಯಾ ) 
ಜಗವೆಲ್ಲವು ನಿ ನ್ನು ದರದೊಳಿರುತಿರೆ | 
ಸಿರಿಯೆಂಬಳು ನಿನ್ನ । ಚರಣದೊಳಿರುತಿರೆ | 
ಶರಣಾಗತರ | ಕ್ಯಾಮಣಿ | ನರಹರಿ 
ಗಗನವೆಲ್ಲವು ನಿನ್ನ | ನಾಭಿ 


|| ೪೮ || 


ನೀಲಮೇಘನಿಭ | ರುಕ್ಕಿಣಿವಿಠಲಾ | 
ಭಾಲತನದಿ ಗೋ | ವಳರೊಡನಾಡಿದೆ | 
ಗಗನವೆಲ್ಲವು ನಿನ್ನ | ನಾಭಿ 


|| ೪೯ || 


ಅನುಪಮುಗುಣನಿಧಿ | ಅನಂತಮೂರುತಿ | 
ಗರುಡಗಮನ ಗದು | ಗಿನ ನಾರಾಯಣ | 
ಗಗನವೆಲ್ಲವು ನಿನ್ನ ! ನಾಭಿ - 


|| ೫೦ || 


ಕೋಡಂಗಿ 

ಕೇಳಿದೆಯಾ ಭಾಗವತ, ಕೂತಿರುವಂಥಾ ಸಭೆಗೆ ವಂದನೆ ಮಾಡಬೇಕಾದರೆ 
ದೇವರೋ ಮುನ್ನ - ರಾಯರೋ ಮುನ್ನ ? 


೬೧೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಭಾಗವತ 

ದೇವರೇ ಮುನ್ನ ಭೂದೇವರೇ ಮುನ್ನ | ಇಂತೀ ಸಭಾ 
ಭೂದೇವತಸಭಾ | ಸತ್ಯ ವಿಚಾರಸಭಾ | ಸದ್ದರ್ಮಕೀರ್ತಿಸಭಾ | 
ವಿಖ್ಯಾತ ವೀರಸಭಾ | ರಾಜರಾಜಕುಮಾರಶೋಭಿತಸಭಾ | 
ರಾಜ ಪ್ರಕಾಂಡಸಭಾ | ಸಂಗೀತಪ್ರಕಾಶನಸಭಾ | ಕವಿಸಭಾ | 
ಗುರುಸಭಾ | ವೇದಾದ್ಯಾಗಮ ಶಾಸ್ತ್ರ ಪುರಾಣಸಭಾ | ಸಾಮಂತ 
ಮಂತ್ರಿಸಭಾ | ಸಕಲಸಾಮ್ರಾಜ್ಯಲಕ್ಷ್ಮಿ ಸಭಾ | ವಂದೇ ಸಭಾಮಂಡಲಂ | 

೧೫ ಶ್ಲೋಕ 
ಸಭಾಕಲ್ಪತರುಂ ವಂದೇ ಋಗ್ಯಜುಸ್ವಾಮಶಾಖಿನಂ | 
ಷಡಂಗಕುಸುಮೋದ್ರೂ ತಂ ತತ್ವಜ್ಞಾನಫಲೋದಯಂ || ೫೧ | 


ಕೊಡೆಂಗಿ 

ಇಂತೊಪ್ಪುವಂಥಾ ಸಭೆಯಲ್ಲಿ ಸಭಾನಾಯಕನ ಲಕ್ಷಣ ಹ್ಯಾಗಿರಬೇಕಯ್ಯಾ 
ಎಂದರೆ 

೧೬ ಮ | ಪ್ರಗ್ಧರಾವೃತ್ತ 
ಭಾಗವತ 

ವರಭಾವಜ್ಞಂ ರಸಜ್ಞಂ ರಸಿಕಜನನುತಂ ಸರ್ವಭಾಷಾಪ್ರವೀಣಂ| 
ಸ್ಥಿರಧೈರ್ಯಂ ಖ್ಯಾತಶೌರ್ಯಂ ನಿಯಮಿತವಚನಂ ಕೀರ್ತಿಕಾಂತಸಮೇತಂ| 
ಸರರೂಪಂ ಮುಕ್ತಕೋಪಂವಿಮಲಗುಣಯುತಂ ಸತ್ಯ ಧರ್ನುಂ ಸುಶೀಲಂ | 
ನರಕಾರುಣ್ಯಂ ಶರಣ್ಯಂ ಬುಧಜನಕುಮುದಾನಂದಚಂದ್ರ 

ಸಭೇಂದ್ರಂ || ೫೨ || 
ಕೋಡಂಗಿ 

ಇಂತೊಪುನ ಸಭಾಪತಿಯು ಮಂಡಿಸಿರುವಂಥಾ ಸಭಾಮಧ್ಯದಲ್ಲಿ ಮಂತ್ರಿ 
ಪರಿವಾರಾದಿ ಚತುರಂಗವೈಭವ ಹ್ಯಾಗಿರಬೇಕಯ್ಯಾ ಎಂದರೆ 

೧೭ 'ಶ್ಲೋಕ 
ಭಾಗವತ.. 

ರಾಜಾನಃ ಪೃಥಿರೂಪೇಣ ಪ್ರಧಾನಃ ಕಲ್ಪ ರೂಪತಃ | | 

ಪರೀವಾರೋ ಕಾಮಧೇನುರ್ಯಥಾ ರಾಜಾ ತಥಾ ಪ್ರಜಾಃ || ೫೩ || 
ಕೋಡಂಗಿ 

ಇಂಥಾ ರಾಜಸಭೆಯಲ್ಲಿ ಯಾವ ಯಾವ ವಿದ್ವಾಂಸರಿರಬೇಕಯ್ಯಾ ಎಂದರೆ 


00 


00 


ಸಭಾಲಕ್ಷಣ 


೬೧೩ 


೧೮ ಶ್ಲೋಕ 
ಭಾಗವತ. .. 

ವಿದ್ವಾಂಸಃ ಕನಯೋ ಭಟ್ಟಾ ಗಾಯಕಃ ಪರಿಹಾಸಕಃ | 
ಇತಿಹಾಸ ಪುರಾಣಜ್ಞಾ ಸಭಾಸಾಂಗಲಕ್ಷಣಂ 


00 


|| ೫೪ || 


ಕೊಡೆಂಗಿ 

ಇಂತೊಪ್ಪುವಂಥಾ ವಿದ್ವತ್ಸಭಾಸಪ್ತಾಂಗದೊಳಗಾದ ಸಾಮಾಜಿಕಲಕಣಂ 
ಗಳು ಹ್ಯಾಗಿರಬೇಕಯ್ಯಾ ಎಂದರೆ 


ಭಾಗವತ 

ಬ್ರಹ್ಮನ ವೋಲುಆಯುಃ ಸಂಪನ್ನರೂ , ದೇವೇಂದ್ರನೋಲು ಭಾಗ್ಯಸಂಪನ್ನರೂ , 
ಸೂರ್ಯನವೋಲುತೇಜಃ ಸಂಪನ್ನರೂ , ಯಜ್ಞೆಶ್ವರನಲುಶುಚಿರ್ಮೇಧಾ 
ಸಂಪನ್ನರೂ , ಹರಿಶ್ಚಂದ್ರನವೋಲು ಸತ್ಯ ಸಂಪನ್ನರೂ , ಕಂದರ್ಪನವೋಲು ರೂಪ 
ಸಂಪನ್ನರೂ , ಕರ್ಣನವೊಲು ತ್ಯಾಗಸಂಪನ್ನರೂ , ಅಂಬರೀಶನವೋಲು ವ್ರತ 
ಸಂಪನ್ನರೂ , ಕಾಳಿದಾಸನವೋಲು ಕವಿತ್ವ ಸಂಪನ್ನರೂ , ಭೀಮಸೇನನವೋಲು 
ಸತ್ವ ಸಂಪನ್ನರೂ , ಧರ್ಮರಾಯನವೋಲು ಧರ್ಮಪ್ರತಿಪಾಲಕರೆಂದಿರುವಂಥಾ 
ನೀವು ಮೆಟ್ಟದಂಥ ಕ್ಷೇತ್ರಂಗಳಿಲ್ಲ, ನೀವುಮಾಯದಂಥಾ ತೀರ್ಥಂಗಳಿಲ್ಲ, ನೀವು 
ಕೇಳದಂಥಾ ವೇದಶಾಸ್ತ್ರ ಪುರಾಣಂಗಳಿಲ್ಲ, ನೀವುನೋಡದಂಥ ದೇವತಾವಿಗ್ರಹಂ 
ಗಳಿಲ್ಲ, ನೀವು ನಡೆವುದೇ ತಾಳ , ನುಡಿವುದೇ ಸ್ವರಕರಣಂಗಳಲ್ಲದೆ ಬೇರೆ ಮತ್ತೊಂ 
ದಿಲ್ಲವಯ್ಯಾ ಎಂದರೆ 


೧೯ ಶ್ಲೋಕ 
ವಾಚಾತೀತಂ ಮನೋತೀತಂ ಭಾವಾತೀತಂ ನಿರಂಜನಂ | 
ನಿ ಸರ್ವಶೂನ್ಯಂ ನೆರಾಕಾರಂ ನಿಶ್ಯಬ್ದಂ ಬ್ರಹ್ಮ ಉಚ್ಯತೇ || ೫ || 
ಇಂಥ ಏಕಮೇವಾದ್ವಿತೀಯವಾದಂಥಾ ಪರವಸ್ತುವಿನಲ್ಲಿ ನಿರ್ಮಿತವಾದಂಥಾದ್ದು 
ಪಂಚಪ್ರಾಣೇಂದ್ರಿಯ , ಪಂಚಕರಣೇಂದ್ರಿಯ , ಪಂಚಭೂತೇಂದ್ರಿಯ , ಪಂಚ 
ತಂದ್ರಿಯ - ಇಂತೊಪ್ಪುವಂಥ ಇಂದ್ರಿಯಂಗಳೊಳಗಾದ ಕಾರಣ ನಾಲ್ಕು , 
ತತ್ವ ಇಪ್ಪತ್ತನಾಲ್ಕರೊಡನಾದ ಶ್ರೀಮನ್ನಾರಾಯಣದೇವರ ನಾಭಿಕಮಲದಲ್ಲಿ 
ಬ್ರಹ್ಮ ಒಂದು ರೂಪಾದ, ಶಿವ ಒಂದು ರೂಪಾದ, ವಿಷ್ಣು ಬಹುರೂಪಾದ ; 
ಬಾಲತ್ವ ಒಂದು ಬಹುರೂಪು, ಯವ್ವನವೊಂದು ಬಹುರೂಪು, , , , , , , , 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕೋಡಂಗಿ. 

ಇಂತೀ ಓಂಕಾರಾಭ್ಯಾಸಯುಕ್ತವಾದಂಥಾ ಸಭೆಯಲ್ಲಿ ಮೇಳವೆಂಬುದು ಹ್ಯಾಗಿರ 
ಬೇಕಯ್ಯಾ ಎಂದರೆ 


೨೦ ಶ್ಲೋಕ 
ಭಾಗವತ 

ನರ್ತಕೋ ನಾಟ್ಯ ಕಾರಪ್ಪ ಸಾಂಗೀತಿಸ್ತಾಳಧಾರಿಣೇ | 
ಮರ್ದಳ ಶ್ರುತಿ ಹಾಸ್ಯ ಕಾರಾಶೆತನ ಮೇಳಲಕ್ಷಣಂ 


|| ೫ || 


ಕೊಡೆಂಗಿ 

ಇಂತೊಪ್ಪುವಂಥಾ ಸಪ್ತಾಂಗಮೇಳದವರು ನಿಲ್ಲುವಂಥಾ ಸ್ಥಳಭಾಗ ಹೇಗಿರ 
ಬೇಕಯ್ಯಾ ಎಂದರೆ 


೨೧ ಶ್ಲೋಕ 
ಭಾಗವತ. 

ವಾಮಭಾಗೇ ಮಾರ್ದಲಿಕೊ ದಕ್ಷಿಣೇ ತಾಳಧಾರಿಣೇ | 
ತನ್ಮಧೈ ಚ ಪ್ರಸಂಗಜ್ಞಃ ತತ್ಪಾರ್ಶ್ವ ಸ್ತುತಿಪಾಠಕ್ 

|| ೫೭ || 
ತನ್ನು ಖೇ ನರ್ತಕೀ ಚೈವ ತನ್ಮಧೈ ಹಾಸ್ಯಕಾರಕಃ || 
ನಾಟ್ಯಾಚಾರ್ಯ : ಪೂರ್ವಮುಖಸ್ತಿಷ್ಟಂತಿ ರಂಗಮಂಟಪೇ || ೫೮ || 

( @ 
ಕೊಡೆಂಗಿ 

ಇಂತೀ ರಂಗಸ್ಥಳದಲ್ಲಿ ನಿಲ್ಲುವಂಥ ಭಾಗವತನ ಲಕ್ಷಣ ಹ್ಯಾಗಿರಬೇಕಯ್ಯಾ 
ಎಂದರೆ 


೨೨ ಶ್ಲೋಕ 
ಭಾಗವತ 

ಭಕಾರೋ ಭಕ್ತಿಪೂರ್ವಣ ಗಕಾರೋ ಗರ್ವವರ್ಜಿತಃ | 
ವಕಾರೋ ವಾಕ್ಯಪಾಠೀನ ತಕಾರಸ್ತತ್ವನಿರ್ಣಯಃ 


00 


|| ೫೯ || 


ಕೊಡೆಂಗಿ 

ಇಂತೊಪ್ಪುವಂಥ ಭಾಗವತನು ಯಾರ್ಯಾರಿಗೆಲ್ಲ ನಂದನೆಯಂ ಮಾಡಬೇಕಯ್ಯಾ 
* : ಎಂದರೆ 


00 


& : 
ಸಭಾಲಕ್ಷಣ 

೨೩ ಶ್ಲೋಕ 
ಭಾಗವತ 
ವಾಣೀಂ ಗಣಪತಿಂ ಗೌರೀಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ | 

|| ೬೦ || 
ಅಂತರಿಕ್ಷಂ ಕ್ಷಿತಿಂ ಲಕ್ಷ್ಮೀ ಗುರೂಂಶೈವೇಷ್ಟದೇವತಾಃ 
ಕೋಡಂಗಿ 
ಇಂಥಾ ಭಾಗವತನು ಬಡಿನಂಥ ತಾಳಲಕ್ಷಣ ಹ್ಯಾಗೆಂದರೆ 

೨೪ ಶ್ಲೋಕ 
ಭಾಗವತ 

ಚಚ್ಚ ತುಟೋ ತಕ್ರತಾಳೋ ದರ್ಪಣಃ ಕುಡುಕಸ್ತಥಾ | 
ಅಭಂಗೋ ಮುದ್ರಿತವಷಡೇತೇ ಶಿವನಂದನಃ ( ಸಮ್ಮತಾಃ) . || ೬೦ || 
ಧ್ರುವೋ ಮಯ್ಯೋ ರೂಪಕಶ್ಚ ಜಂಪಾ ತ್ರಿಪುಡಮೇವ ಚ | 
ಅಷ್ಟ ತಾಳ್ಳೆ ಕತಾಳೋ ಚ ಸಪ್ತತಾಲಾಃ ಪ್ರಕೀರ್ತಿತಾಃ 

|| ೨ || 
ಕೋಡಂಗಿ 
ಇಂತೀ ತಾಳಮೇಳಕ್ಕೊಪ್ಪುವ ಮೃದಂಗಲಕ್ಷಣ ಹೇಗಯ್ಯಾ ಎಂದರೆ 

೨೫ ಶ್ಲೋಕ 
ಭಾಗವತ 

ಸೂರ್ಯಚಂದ್ರಕೃತೇ ಚರ್ಮದ್ವಿಭಾಗೇ ಕರ್ಣಮಂಡಿತೇ || 

ಮಾನುಷಾರ್ಧಪ್ರಮಾಣೇನ ಶುದ್ದ ಮರ್ದಲಮುಚ್ಯತೇ | 
ಕೋಡಂಗಿ 
ಇಂಥಾ ಮದ್ದಳೆ ಸಮೇತವಾಗಿ ನಿಲ್ಲುವಂಥ ಶ್ರುತಿಲಕ್ಷಣ ಹೇಗಯ್ಯಾ ಎಂದರೆ .. 

೨೬ ಶ್ಲೋಕ 
ಭಾಗವತ 

ಶ್ರುತಿಕಾಲ ಪ್ರಮಾಣೇನ ಸ್ವರಜ್ಞಾನಂ ( ಸ್ಥಾನಂ) ತಥೈವಚ | 

ನಲಕಾಶೋದ್ಭವಂ ಚೈವ ನಾಲಿಕಾ ಶ್ರುತಿರುಚ್ಯತೇ 
ಕೊಡೆಂಗಿ - - 

ಇಂತೀ ತಾಳ ಮದ್ದಳೆ ಶ್ರುತಿಸಮೇತವಾದ ರಂಗಸ್ಥಳದಲ್ಲಿ ನಿಲ್ಲುವಂಥ ಹಾಸ್ಯ 
ಕಾರನ ಲಕ್ಷಣ ಹೇಗಯ್ಯಾ ಎಂದರೆ 


೬೧೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೨೭ ಶ್ಲೋಕ 
ಭಾಗವತ 

ಸಭಾನಾಯಕಭಾವಜ್ಞಃ ಸರ್ವಭಾಷಾವಿಶಾರದಃ | 
ಪರಿಹಾಸಕಥಾಭಿಜೊ ವಿಶೇಷೋ ಹರಿದೇಹಿತಾ 


|| ೬೫ || 


ಕೋಡಂಗಿ 

ಇಂತೊಪ್ಪುವಂಥ ಹಾಸ್ಯಕಾರ ತಾಳ ಮೇಳ ಸಂಗೀತಂಗಳಿಂದ ರಂಗಮಂಟಪದಲ್ಲಿ 
ಆಡಿಕೂಡುವಂಥ ನೃತ್ಯಲಕ್ಷಣ ಹ್ಯಾಗಿರುವುದಯ್ಯಾ ಎಂದರೆ 


೨೮ ಶ್ಲೋಕ 
ಭಾಗವತ 

ಪಾದಸ್ಥಾನಕಚಾರಾಸ್ತು ಮಂಡಲಂ ಕರಣಂ ತಥಾ | 
ಅಂಗಹಾರೋ ದೃಷ್ಟಿ ಹಸ್ತ ಶಿರೋ ಬಾಹು ಸುಶಿಕ್ಷಿತಂ || ೬ || 
ಯತೋ ಹಸ್ತಸ್ತತೋ ದೃಷ್ಟಿರ್ಯತೋ ದೃಷ್ಟಿತೋ ಮನಃ | | 
ಯತೋ ಮನಸ್ತತೋ ಭಾವಇನಂ ನೃತ್ಯಲಕ್ಷಣಂ 

|| ೬೭ || 
- ( 

ಕೋಡಂಗಿಯ ಭಾಗವತರೂ ಒಟ್ಟಿಗೆ ಹೇಳುವ ಮಾತು) 
ಇಂತೀ ತಾಳ ಮದ್ದಳೆ ಶ್ರುತಿ ಹಾಸ್ಯಗಳಿಂದ, ಅಂಧಕಾಸುರನ ಎದೆಯಲ್ಲಿ ಹರ | 
ನಾಟ್ಯವಾಡಿದ ; ಕಾಳಿಯಾ ಹೆಡೆಯಲ್ಲಿ ಹರಿ ನಾಟ್ಯವಾಡಿದ ; ದೇವೇಂದ್ರನಾ 
ಒಡೋಲಗದಲ್ಲಿ ರಂಭೆಊರ್ವಶಿ ಮೇನಕೆ ತಿಲೋತ್ತಮೆಯರು ಆಡಿದಂಥ ನಾಟ್ಯಂ 
ಗಳನ್ನು ತೋರ್ಪೆನೇ ತೋರ್ಪಡೆನ್ನಳವಲ್ಲ. ಕಬ್ಬು ಡೊಂಕಾದರೂ ರುಚಿಡೊಂಕಲ್ಲ, 
ಪುಷ್ಪ ಡೊಂಕಾದರೂ ಪರಿಮಳ ಡೊಂಕಲ್ಲ, ನಾವು ಸಣ್ಣವರಾದರೂ ವಾಗ್ದವಿ 
ಸಣ್ಣ ವಳಲ್ಲ ; ಅರೆಬಾಸೆ ಎಳೆಬುದ್ದಿ ತೊದಲುನುಡಿಯಾದಾಗ್ಯೂ ಶ್ರೀ ಲಕ್ಷ್ಮಿ 
ನಾರಾಯಣಸ್ಮರಣೆಯಲ್ಲದೆ ಮತ್ತೊಂದಿಲ್ಲ ಕಂಡ್ಯಾ ; ತಾಯ ಮುಂದೆ ಶಿಶುಗಳು 
ಕುಣಿದಾಡುವೋಪಾದಿಯಲ್ಲಿ, ಗುರುಗಳ ಮುಂದೆ ಶಿಷ್ಯರು ಪದ್ಯವೊಪ್ಪಿಸುವೋ 
ಪಾದಿಯಲ್ಲಿ, ವಿನಾಯಕದೇವರ ಮುಂದೆ ಭಕ್ತರು ಟೊಂಕನಿಕ್ಕುವೋಪಾದಿ 
ಯಲ್ಲಿ; ಕಾಮಂಗೆರೂಪುದೊರಿದಂತೆ, ಕನುಲಕ್ಕೆ ಬೆಳಗಾದಂತೆ, ಕಾಮಧೇನು 
ಕಲ್ಪತರುವಿಗೆ ಸರಿಸಮಾನಯುಕ್ತವಾದಂಥಾ ಸಭೆಗೂ ಸಭಾಪತಿಗೂ ವಿಜಯೋ 
ಭವ - ದಿಗ್ವಿಜಯೋಭವ || 

(ಕೋಡಂಗಿಗಳು ಮೃದಂಗತಾಳಕ್ಕೆ ಕುಣಿಯುತ್ತಾರೆ) 


ಸಭಾಲಕ್ಷಣ 


&೧೬ 


ಕಿಟತಕ ದಾಂದೀಂ - ದದಿಗಿಣ ದಾಂದ- ದ್ದ ದಿಗಿಣ ತದ್ದಿ - ಕಿಟತಕ ಧಿಕಿತಕ - ತರಿಕಿಟ 
ತಾತ್ವ - ತತೋಂಗತರಿಕಿಟ - ತೋಂಗತೋತಾತ್ವ - ತಕ ತೋಂಗ, ತದಿಗಿಣತೋll 


೨೯ ಶ್ಲೋಕ 
ದುರ್ಲಭೋ ಮಾನುಷೋ ದೇಹೋ ದೇಹಶ್ಚ ಕ್ಷಣಭಂಗುರ : | 
ತತ್ರಾಪಿ ದುರ್ಲಭಂ ಲೋಕೇ ವೈಕುಂಠಪ್ರಿಯದರ್ಶನಂ 

| ೬೮ || 
ವಿಷ್ಟೊರ್ಗಾನಂ ಚ ಗೀತಂ ಚ ನಟನಂ ಚ ವಿಶೇಷಿತಂ | 
ಬ್ರಹ್ಮಬ್ರಾಹ್ಮಣ್ಯ ಜಾತೇನ ಕರ್ತವ್ಯಂ ನಿತ್ಯಕರ್ಮಣಿ , || ೬೯ || 
ಕಾಲಕ್ಷೇಪೋ ನ ಕರ್ತವ್ಯ ಕ್ಷೀಣವಾಯುರ್ದಿನೇದಿನೇ | 
ಕೃತಾಂತಸ್ಯ ಕೃಪಾ ನಾಸ್ತಿ ಕರ್ತವ್ಯಂ ಹರಿಕೀರ್ತನಂ | || ೭೦ || 
ರಾಮಭದ್ರಾ ಗೋವಿಂದಾ | ಹರೇ ರಮಣಾ ಗೋವಿಂದಾ | 
ಅಚ್ಯುತಾನಂತಾ ಗೋವಿಂದಾ | ರಾಮು ರಾಘವ ಗೋವಿಂದಾ || 
ಹತ್ತನತಾರಾ ಗೋವಿಂದಾ 1 ಮತ್ತೂ ಮತ್ತೂ ಗೋವಿಂದಾ || ೭೦ || 
( ಬಾಲಗೋಪಾಲವೇಷಗಳ ಪ್ರವೇಶ- ಇವು ನಿತ್ಯ ವೇಷಗಳೆಂದೂ ಕರೆಯಲ್ಪಡುತ್ತವೆ. 
ಆಗ ಭಾಗವತನು ಕೆಳಗಿನ ವೃತ್ತಗಳನ್ನು ಹಾಡುವುದು.) 

೩೦ ಶಾರ್ದೂಲವಿಕ್ರೀಡಿತ ವೃತ್ತ 
ಆದೌ ದೇವಕದೇವಿಗರ್ಭಜನನಂ ಗೋಪೀಕುಲೇ ವರ್ಧನಂ 
ಮಾಯಾಪೂತನಿಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ | 
ಕಂಸಚ್ಛೇದನ ಕೌರವಾದಿಮಥನಂ ಕುಂತೀಸುತಾಪಾಲನಂ. 
ಏತದ್ಭಾಗವತ ಪುರಾಣಕಥನಂ ಶ್ರೀಕೃಷ್ಣಲೀಲಾನ್ನು ತಂ 

|| ೩೨ || 


೩೧ ಶ್ಲೋಕ 
ನಾರಾಯಣ ಜಗನ್ನಾಥ ಶಂಕಚಕ್ರಗದಾಧರ | 
ಲಕ್ಷ್ಮೀಕಾಂತ ಜಗನೋಹೀ ಮುಕುಂದೋ ಗರುಡಧ್ವಜ 


|| ೭೩ || 


- ೩೨ ಪದ . ಆದಿತಾಳ 
ಹರೇ , ರಮಣಾ | ಗೋವಿಂದಾ 
ನಾರಾಯಣ ಹರಿ | ಕೇಶವ ಮಾಧವ | | 
ಮುಕುಂದ ಮುರಾರೇ | ಅಚ್ಯುತ ಕೃಷ್ಣಾ | 
ಹರೇ , ರಮಣಾ | ಗೋವಿಂದ 


|| ೭೪ || 


೬೧೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತಾತ್ತೆ ತ ತತ್ವಾಂ | ತಕ್ಕಿಟ ದಿಮಿತಕ | ತಳಾಂಗು ತೋ | | 
ತರಿಕಿಟ ದಿಮಿತಕ | ತಳಾಂಗು ತೋ - | ತಕ್ಕಿಟದೀಂ | ತರಿಕಿಟದೀಂ | 
ತೈತಾ ತೈ ತತ್ತಾಂ - ತೈತಾ ತದಿಗಿಣತೋ 

|| ೭೫ || 


೩೩ ಶಾರ್ದೂಲವೃತ್ತ =ು 
ಹೇ ಗೋಪಾಲಕ ಹೇ ಕೃಪಾಜಲನಿಧೇ ಹೇ ಸಿಂಧುಕನ್ಯಾ ಪತೇ || 
ಹೇ ಕಂಸಾಂತಕ ಹೇ ಗಜೇಂದ್ರಕರುಣಾವಾರೀಣ ಹೇ ಮಾಧವ | 
ಹೇ ರಾಮಾನುಜ ಹೇ ಜಗತ್ರಯಗುರೋ ಹೇ ಪುಂಡರೀಕಾಕ್ರಮ | 
ಹೇ ಗೋಪೀಜನನಾಥ ಪಾಲಯ ಪದಂ ಧ್ಯಾಯಾಮಿ ಚಿತ್ತೇ ಸದಾ || ೭೬ || 


- ೩೪ ಶ್ಲೋಕ 
ವಿಷ್ಟು ಶಕ್ತಿಸಮುದ್ರೂ ತೇ ಶಂಖವರ್ಣೆ ಮಹೀತಲೇ | | 
ಅನೇಕರತ್ನ ಸಂಭೂತೇ ಭೂಮಿದೇವಿ ನಮೋಸ್ತುತೇ 

|| ೭೭ || 
ಮತ್ತ್ವ ಕೂರ್ಮ ವರಾಹಶ್ಚ ನಾರಸಿಂಹಶ್ಚ ವಾಮನಃ | 

ಭಾರ್ಗವೋ ರಾಮ ಕೃಷ್ಚ ಬುದ್ಧಃ ಕಲೀತಿ ತೇ ದಶ || ೭೮ | | 
ವಾಕ್ಯ | ವಿಶ್ವಾಮಿತ್ರ ವಸಿಷ್ಠ ಗೌತಮ ಕಣ್ಣ ಪರಾಶರ ಕಾಶ್ಯಪಾದಿ ಋಷಿನ್ 
ಸರ್ವಾನಭಿನಂದಯೇ || 

- ೩೫ ಶ್ಲೋಕ 
ಇಂದ್ರಾಗೀ ಚ ಯಮಂ ಚೈವ ನೈಋತಿಂ ವರುಣಂ ತಥಾ | 
ವಾಯವ್ಯಂ ಚ ಕುಬೇರಂ ಚ ಈಶಾನ್ಯಂ ಚಾಭಿವಂದಯೇ 


೩೬ ಆದಿತಾಳ 
ಕೊಡೆಂಗಿ 

ಹರಿನಾರಾಯಣ ಗೋವಿಂದಾ | ಕೇಶವ ಮಾಧವ ಗೋವಿಂದಾ | 
ದುರಿತನಿವಾರಣ ಗೋವಿಂದಾ | ದಶರಥನಂದನ ಗೋವಿಂದಾ || 
ಸೀತಾವಲ್ಲಭ ಗೋವಿಂದಾ | ತಾಟಕಮರ್ದನ ಗೋವಿಂದಾ | 
ಕಬಂಧಬಂಧನ ಗೋವಿಂದಾ | ಶಬರೀಮನೋಹರ ಗೋವಿಂದಾ || 
ವಾಲೀನಿಗ್ರಹ ಗೋವಿಂದಾ | ರಾವಣಮರ್ದನ ಗೋವಿಂದಾ 
ಕರಿರಾಜಪ್ರಿಯ ಗೋವಿಂದಾ | ಕರುಣಾಸಾಗರ ಗೋವಿಂದಾ || 
ಕೃಷ್ಣಾ ರಾಮಾ ಗೋವಿಂದಾ | ವೃದ್ಧಿ ಕುಲೋದ್ದನಗೋವಿಂದಾ | 


ಸಭಾಲಕ್ಷಣ 


೬೧ 


ಹತ್ಯನತಾರಾ ಗೋವಿಂದಾ | ಮತ್ತೂ ಮತ್ತೂ ಗೋವಿಂದಾ || 
ಇತ್ತ ನೋಡೋ ಗೋವಿಂದಾ | ಅತ್ತೇನುಗನೇ ಗೋವಿಂದಾ | 
ಆಹೋಹೋ, ಶ್ರೀರಮಾರಮಣ ಗೋವಿಂದಾಗೋವಿಂದ || ೮೦ || 


- ೩೭ ಮಾಲಿನೀವೃತ್ತ 
ಭಾಗವತ 

ಮದಗಜವದನಂ ತಂ ವಿಘ್ನ ವಿಚ್ಛೇದದಕಂ 
ಸರಸಿಜಭವಜಾಯಾಂ ಭಾರತೀಂ ಸೋಮಾಶಂ 
ನಿರಚರಕುಲಕಾಲಂ ರಾಘವಂ ಜಾನಕೀಂ ಚ 
ಪ್ರತಿದಿನನತಿಭಾ ನೌಮಿ ವಾಲ್ಮೀಕಿವಾರ್ಯ 

( ಕಥಕಳಿ ರಾಮಾಯಣದಲ್ಲಿರುವ ವಂದನಶ್ಲೋಕ) . 


|| ೮ || 


೩೮ ರಾಗ ಕೇದಾರಗೌಳ ಆದಿತಾಳ 
ಹರಿಹರ | ವಿಧಿಸುತ | ಅಮರ | ಜಿತು ರೇ | ವಾಮನ | ರೂಪ | | 
ಏಕದಂತ | ಚತುರಾದು ತ | ಬಲ ಹೇ | ಲಂಬೋ | ದರು ರೇ | 
ವಾರಣಕರಣ | ನಾಗಾಭರಣ | ಕಾಮಿತಫಲದಾ | ಯಕ ಗಣನಾಥ || ೮೨ || 

(ಕಥಕಳಿತೋಡಯಮಂಗಲದ ಮೊದಲ ಪದ್ಯ ) 


೩೯ ವಂಶಸ್ಥವೃತ್ತ 
ಗಜಾನನಂ ಭೂತಗಣಾದಿಸೇವಿತಂ 
ಕಪಿತ್ಥ ಜಂಬೂಫಲಸಾರಭಕ್ಷಿತಂ 
ಉಮಾಸುತಂ ಶೋಕವಿನಾಶಕಾರಣಂ 
ನಮಾಮಿ ವಿಘ್ನಶ್ವರಪಾದಪಂಕಜಂ 

|| ೮೩ || 
( ನಿತ್ಯ ವೇಷಗಳು ಭಾಗವತನ ಬಳಿಯ ಪೀಠದ ಮೇಲಿಟ್ಟಿರುವ ಶ್ರೀರಾಮನ 
ಕಿರೀಟಕ್ಕೂ ಅದರ ಪಕ್ಕದಲ್ಲಿಟ್ಟಿರುವ ಮೇಳದ ಗಣಪತಿವರ್ತಿಗೂ ಆರತಿ ಎತ್ತುವುದು) 


ಟ . 


೪೦ ರಾಗ ಕಾಂಭೋಜಿ - ತ್ರಿವುಡೆತಾಳ ೨ ; ಮಟ್ಟೆ 
ಗಜಮುಖ | ದವಗೆ ಗ | ಣಪಗೆ ! – ಚೆಲ್ವ | 
ತ್ರಿಜಗವಂ | ದಿತನಿಗಾ | ರತಿಯೆತ್ತಿ | ರೆ 
ಒಳ್ಳಿ ತಾ | ದವಲು ತೆಂ | ಗಿನಕಾಯಿ ! ಕಡಲೆಯ | 
ಎಳ್ಳುಂಡ | ಲಿಗೆ ಕಬ್ಬು ! ಮೆಲುವನ | ಗೆ || 


|| ಪಲ್ಲವಿ | | 


೬೨d 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೮೪ || 


ಬೆಳ್ಳಿಯ | ಹುರಿಗೆಜ್ಜೆ | ಗಳ ಕಟ್ಟ | ಕುಣಿವ ಕಿರು | 
ಡೊಳ್ಳಿನ | ಗಣಪಗಾ | ರತಿಯೆತ್ತಿ | ರೆ 
ದೇವತೆ ! ಗಳ ಕಯ್ಯ | ಕಪ್ಪನ ! ಕೊಂಬಗೆ || 
ದಾವಾಗ್ನಿ | ಯಂದದಿ | ಮೆರೆವವ 11 || 
ಆವಗಂ | ಮನದಲ್ಲಿ 1 ನೆನೆವರಿ | ಪ್ರಾರ್ಥನ | 
ನೀವ ಗ | ಣೇಶಗಾ | ರತಿಯೆತ್ತಿ | ರೆ 


\r ೮೫ || 


ಮುಟ್ಟಿ ತಾಳ ೪ ( ಪ್ರತಿ ಎರಡನೆ ಅಕ್ಷರವನ್ನು ದೀರ್ಘ ಉಚ್ಚರಿಸಬೇಕು) 
ಕರ | ದೊಳು ! ಪರ | ಶುಪಾ | ಶಾಂ | ಕುಶ | ಧರ | ನಿಗೆ | 
ಹರು | ಷದಿ | ಭಕು | ತರ | ಪೊರೆ | ವನ | ಗೆ- - | | 
ಉರ | ಗಭೂ | ಷಣ | ಸುಕು ! ಮಾರ | ಗಜ | ವದ | ನನ | 
ಚರ | ಣಕ | ಮಲ | ಕಾ - ರತಿ | ಯೆತ್ತಿ | ರೆ. … || ೮೬ | | 


|| ಪಲ್ಲವಿ || 


|| ೮೭ | | 


೪೧ ಪದ.....ಏಕತಾಳ ೩, ಅಷ್ಟ ತಾಳ ೧ 
ನೆನೆಯಿರೊ ! ಜನರೆಲ್ಲ | ಗುಣಯುತ | ನ | 
ಘನಮೂರ್ತಿ| ಮದವೂರ | ಗಣನಾಥ | ನ 
ದೇವರ | ದೇವ ಕ್ಷ | ಪಾಕರ | ನ | 
ಪಾವನ | ಚರಿತ ಪು ! ಣೋದಯ | ನ || 
ಭಾವಜ | ವಿಷಯಕೆ | ಸಿಲುಕದ | ನ || 
ಕೋವಿದ | ಗಿರಿಜೆಯ / ವರಸುತ | ನ … 

( ಅಷ್ಟ ತಾಳ). 
ಚಂದ್ರಂಗೆ | ಶಾಪವ | ನಿತ್ಯನ | ನಮ್ | 
ಚಂದದಿಂ | ದೊಪುನ | ಗಜಮುಖ | ನ.. . || 
ಚಂದನ | ಕುಂಕುಮ | ಲೇಪಿತ | ನ | 
ಇಂದ್ರಾದಿ | ಭಕುತರ | ಸಲಹುವ | ನ 
ಸುರಮುನಿ | ನಮಿತ ಸರ್ವೆಶ್ವರ | ನ | 
ಭರಿತಸಿ | ದ್ವಿಯನೀವ | ಶುಭಕರ | ನ || 
ಪರಮಾತ್ಮ | ದುರಿತಭ | ಯಂಕರ | ನ | 


|| ೮೮ || 


ವರ ಮುದ ! ವೂರ ವಿ ಫ್ರೆಶ್ವರ | ನ ... || ನೆನೆಯಿರೊ 


|| ೮೯ || 


೬೨ 


ಸಭಾಲಕ್ಷಣ 


೪೨ ಪದ ಅಷ್ಟ ತಾಳ ೧, ಏಕತಾಳ ೪ 
ಗಜಮುಖ | ನಾಥಾ | ತ್ರಿಜಗವಂದಿತ | 
ಸುಜನರ 1 ಧಾತಾ | ಕೀರ್ತಿವಿ ! ಖ್ಯಾತ ! 
ಮೂಷಿಕ | ವಾಹನ | ಮೋದಕ | ಹಸ್ತ | 
ಚಾಮರ | ಕರ್ಣ ವಿ | ಲಂಬಿತ | ಸೂತ್ರ | 
ವಾಮನ | ರೂಪ ದ ! ಹೇಶ್ವರ ! ಪುತ್ರ | 
ಸಿದ್ದಿವಿ | ನಾಯಕ | ಪಾದ ನ ಮಸ್ತೆ 


|| ೯೦ || 


೪೩ ಗಣಪತಿ ಕೌತಕ ( ಕವುತಕಿತ) ಆದಿತಾಳ 
ತಾಂ ದಿಗಿನಿಗಿತ್ತೆ ತಿ - ದಾಂದಿಗಿ ತತ್ತರಿ ತತ್ತ್ಯಾಂ . 
ತತ್ವಾಂ ತಿರಿಕುಟ ತೊಂಗುತಕತಕ್ಕಿಟ ಕಿಟತಕ ತೊಂಗುತಕ 
ತರಿಕಿಟ ಗಣಪತಿ ಕೌತಕಿತ - ಹುತ್ತಾ೦ಹುತಕಿಟ ತೊಂಗುತಕ || 
ಅರಿದಿರು ಮರುದಿರು | ವಿಘ್ನ ವಿನಾಯಕ | ಯಿನಕುಡ ( ?) ಅರುಳಿಯ || 
ಗಣಪತಿ ಜೆ ಜೇ 1 ತಕ್ಕಿಟ ಉದರಿಕಿ | ಟಂ ಕಿಣಾ೦ ! 
ತದಿಕ್ಕು ತುದಿಕ್ಕು | ಅನೆವರ್ ಕತೆಯ‌ | ತಕಿಟ ಕಿಟತಕ | ತೊಂಗುತಕ | 
ದೇವರು ತಿರುವುಗ | ತಾಂಕಿಟ ಕಿಟತಕ | ತೊಂಗುತಕ. .. | 
ಗಣಪತಿ ಕುತಂ ! ಕತೆಯರ್‌ ವಿನೆಯರ್‌ | ಉಗುದಾಂ ಉಗುದೀಂ | 
ತಕ್ಕು ದಿಕ್ಕು ತಕ್ಕುಟೀಂ. . ! ತಕ್ಕಿಟಕಿ ಟತಕ 

|| ೯೦ || 


( ಕೆಳಗಿನ ಸಾಲು ಹಾಡುತ್ತಿರುವಾಗ ಬಾಲಗೋಪಾಲರು ರಂಗಸ್ಥಳದಲ್ಲಿ ಪ್ರದಕ್ಷಿಣೆ ಸುತ್ತಿ ಸಭೆಗೆ 

ನಮಸ್ಕರಿಸಿ ಹೋಗುವುದು. ಆ ಮುಂದೆ ಷಣ್ಮುಖನ ವೇಷಕ್ಕೆ ತೆರೆ ಹಿಡಿಯುವುದು) 


ಓ ದೇವಾ, ದೇವೋ , ಓ ದೇವಾ, ದೇವನಲ್ಲ !! ವೋ - | 
ಓ ದೇವಾ ದೇವಾ ದೇವಾ ,ನೇ - ತೋಂಗತೋತಕ 
ತರಿಕಿಟಕಿಟತಕ | ತಾತ್ತೆ ತಕ ತೋಂಗುತಕ - ತೋಂಗತೋಂಗ ತೋ | 
ತಕತದಿಗಿಣತೋ | ಸ, ತ್ಯಸಂಭವ | ಸುರಮುನಿವಂದಿತ | ಪಾದಾಂಬುಜನೇ | 
ವಂದೇ ಶಂಕರ | ವರದ ಗಣೇಶಾ ! ಗಜಮುಖನೇ || 
ತ, ದ್ದಿ ಮಿತಕಿಟ ದಿಂದ ಇದ್ದಿ ಮಿತಕಿಟ ತಕದಿಮಿತ್ತೆ | ತಾನಂತಾದೀಂ ದಿಮಿ 

ತಕಿಟ ದಿಮಿತ || ೯೨ || 


( ಎಡೆ ಸ್ತುತಿ,ಕೋಡಂಗಿ ಒಬ್ಬ ಮಾತ್ರ ರಂಗಸ್ಥಳದಲ್ಲಿರುತ್ತಾನೆ) 


೨೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೯೩ || 


೪೪ ರಾಗ ನಾಟ - ಜಂಪೆ ತಾಳ ೨ 
ಪರಿಪಾಹಿಮಾಂ ರಾಮ | ಸರಿಪಂಥ | ಜನಭೀನು | 
ಪರಿಣಮಿತ | ಗುಣಧಾನ | ಪ್ರಣತರಭಿ | ರಾಮ 
ಸುರರಾಜ | ನುತಬಾಲ | ಸುಮುಖಜನ | ಗುಣಶೀಲ | 
ನರಕಭಯ | ಹರದೇವ | ನರದ್ದುಗ ಸಂ | ಜೀವ 
ವರದ ರಘು | ಕುಲಕಾಲ | ವಾರಣ | ಧ್ವಂಸಿ ವರ | | 
ವಂಚಿಲಾ | ಲಕ ನೀರ | ಕೇರಳವಿ | ಭುಸ್ತುತ 
ಮಾತಂಗ | ವರಗಮನ | ಮಾನಸ ನಿ | ಮೋಚನ ( ?) | 
ಶ್ರೀರಾಮ | ರಘುವೀರ | ಜಯಜಯಾ ! ಜಯತು 


|| ೯೪ || 


|| ೯೬ || 


- ೪೫ ರೂಪಕತಾಳ 
ಪಂಪಾರ್ಬಲ ! ಸಯನಾರ್ ಬಲ ! ಪಂಪರ್‌ ಮಲ | ಯತಿಯಂ | 
ಅಂಬಾರ್ಚಿತ | ಶುಭಕೇರಳ | ನಂಬಾಂಚಿತ | ಶುಭಗಂ | 
ಅಂಪಡಿಗಂ | ನಾಲೋರಿನ್ | ಪೋರಂಬಂ | ಪುರಿಯವಲಂ | 
ಅಂಬುಜದಳ | ನಯನಂ ತಾ | ನಂಚಿತ ಸುರ | ಕಾಯಂ - (?) || ೯೭ || 


ನಂದಿಯ ಬುವಿ | ಚಂದಿರನುಂ . . . . . . ( ?). 


೪೬ ಅಷ್ಟ ತಾಳ 
ಬಾಲರಾಜ | ವಂಶಸ್ಸಪ | ಪಾಲಿಕೆ ಶೂ | ಲೆ ಕಾಪಾಲೇ | 
ಪಾಲಿನೀ | ಸಿಂಹ | ವಾಹಿನೀ | ಕುಲಿಶ | ಧಾರಿಣೀ | ಶತ್ರು | 

ಹಾರಿಣೀ | ಅಂಬ | 
ಅಂಬಿಕೇ | - ಜಗ | ದಂಬಿಕೇ | ಶ್ರೀ ಮೂಕಾಂಬಿಕೇ || ೯೮ || 


ಅಂಬುಜ | ನಯನೇ | ಅಮರವಿ | ನುತೆಜಗ | 
ದಂಬುಜ | ನೀರಚ | ಕೋರೇ || 
ಅಂಬ ಮಾಂ | ಪಾಹಿ ಪಾರ್ವತೀ | - ಜಗ | 
ದಂಬ ಮಾಂ | ಪಾಹಿ ಮೂ | ಕಾಂಬಿಕೇ | ಜಗದಂಬಿಕೇ 


|| ೯೯ || 


( ಷಣ್ಮುಖನ ವೇಷ ಕುಣಿಸುವುದು) 


ಸಭಾಲಕ್ಷಣ 


೬೨೩ 


೪೭ ತಿರುವು 
ಗಣಪತಿ ಸಭೆಗೇಳ್ಳಂದಂ । ವೇದ ನಾಯಕನ್‌ಗಾಲೇ ( ಕಂಗಾಲೇ ) | 
ಗುಣರ್ಮುಳ್ಳನರುನುಗಾಲ್ | ವಳ್ಳಿ ನಾಯಕನ ಕಣವನ್ (ಕುಣಿಯೆ) | 
ಗುಣಮುಡನ್ ( ಮುಳ್ಳನ್ ) ಮೈಲಾನೇರಿನಲ್ | ಚೂರಿಯನ್ ವಿಳಂ 
ಗುನ್ನವನ್ | ವಿನೆಯೆ ( ಯೋ ) ಡುಂ ವೀರವೇಷನ್ | ಎಡಮುಡುಂ | 
ತೊಂದಿನಾಲೇ ( ನೇ ) || ತಕ್ಕ ದಿಂಪದಿಂದತ್ತಾಂ | ತಕ್ಕ ದಿಕ್ಕ 
ತ್ರೋದಿಂದ ದಿಂದತ್ತಾಂ | ದಿಕಿತೋ ತಕತೋ ದಿಂದ ದಿಂದ | ದಿಕತೆ 
ದಿಂದ ದಿಂದ | ತದ್ದಿ ಕಿತಕ ತೊಂಗುತಕ ದಿಕಿ ತ | ತಾ ತೈತಾ | ತೈತಾ | 
ತೋಂಗುತಕ ದದಿಗಿಣ | ತೋಂಗ ತೈ ತಾ ತೈತಾ ! ತೋಂಗುತಕ 

ದದಿಗಿಣತೋ || ೧೦೦ || 


೪೮ ರಾಗ ಕೇದಾರಗೌಳ ಆದಿತಾಳ, ತಿತ್ತಿ , ತ್ರಿವುಡೆ 
ಕುಂಡಲ ಮಣಿಭೂಷ| ಣ - ಹೇ | ಸುಬ್ಬರಾಯ | 
ಮಂಡಲ ನಾಯಕ | ನೇ | - || 
ಕಂಡು ನಾ ವಂದಿಸುವೆ | ನು -- ಹೇ | ಸುಬ್ಬರಾಯ | 
ಕೊಂಡು ನೀ ಸಲಹೆ | ನು - | 
, ಬಾಲಾರ್ಕಕೋಟಪ್ರಕಾ | ಶ - ದೇವ | ಸುಬ್ಬರಾಯ | 
ಲೀಲಾವಿನೋದದೇ | ನ - - 


|| ೧೦೧ || 


ಕಾ | ಲ ಕಾ | ಲಕ್ಷ | ನಾ ನಿ | ನ್ಯ - 1 - ಸೇ | ನೆಯ | ಮಾಡಿ | 
ಲೀ | ಲೆಯ | ಕೆಂಡಾ | ಡುವೆ | ನು - | - ಶ್ರೀ | ಸುಬ್ಬ | ರಾಯ || 
ಮೈ | ಲು ನಾ | ಹನ | ವನೇ | 

ರಿ ಚ್ | ಲಿಯ | ಸಿಡಿದು | 
ಕುಂಡ | ಲ ವಿ | ಇಂಜು ! ದೇ ನ - | - | 

ಲಾಯುಧಾಯ || ೧೦೨ || 
( ಭೈರವಿ. ತ್ರಿವುಡೆತಾಳ ). 
ಪಾವನ | ನವರತ್ನ | ಹೇಮ ನು | ಕುಟಮಾಲ | 
ಪಾರ್ವತಿ 1 ವರಪುತ್ರ | ನೆಹೇ | ಸುಬ್ಬರಾಯ ! (ಉಡುಪಿ). 
ದಿಮಿಾ ದಿಖಾ | ದಿಮಿಕಿಟ | ಕಿಟತಕ | ತತೋಂಗ ತೈ , ತತೋಂಗ ದಿಮಿಕಿಟ : 
ತಕತೈ ತೈ , 1 ತಾತಿತಾ 

|| ೧೦೩ || 


೬೨೪ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


( ಏಕತಾಳ ೩) 
ಪಕ್ಷಿವಾ | ಹನ ದೇವ ಪರಮಪುರುಷ | ಯೆಲ್ಲಲಾಲಿ || 
ವಂದೇ ದೇವ | ದೇವರ ದೇವ | ಸುಬ್ಬರಾ, | ಯ | 

ವಂದನೆಯ | ಮಾಳ್ವೆನಯ್ಯ ! ಸುಬ್ಬರಾ, | ಯ ! 
( ಷಣ್ಮುಖನ ವೇಷದೊಂದಿಗೆ ಕೋಡಂಗಿಯ ಮುಗಿತಾಯ ಕುಣಿಯುತ್ತಾನೆ) 

ತೋಂಗ ತೋ , | ತದ್ದಿ ಮಿತಕ ದದಿಗಿಣತೋ | ತದ್ದಿ ಮಿತಕ | 
ದದಿಗಿಣತೋ ತ | ದಿ ಮಿತಕ ದದಿಗಿಣತೋ 

|| ೧೦೪ || 
( ಷಣ್ಮುಖನ ವೇಷ ರಂಗಸ್ಥಳದಿಂದ ಹೊರಟುಹೋಗುವುದು, ಆಗ ಕೋಡೆಂಗಿ ಹಾಡುವುದು ) 

ವಂದನೆಯ | ಮಾಡುವೆನೈ | ಸುಬ್ಬರಾ, | ಯಾ - ನೀ || 
ಬಂದ ಹಾಗೇ ಹೋಗಯ್ಯ | ಸುಬ್ಬರಾ, 1 ಯ || 

( ಅನಂತರ ಈಶ್ವರನ ವೇಷ ಕುಣಿಸುವುದು) 

- ೪೯ ವಸಂತತಿಲಕವೃತ್ತ 
ಗಂಗಾತರಂಗ ಕಮನೀಯ ಜಟಾಕಲಾಪಂ 
ಗೌರೀನಿರಂತರ ವಿಭೂಷಿತ ವಾಮಭಾಗಂ 
ನಾರಾಯಣಪ್ರಿಯಮನಂಗಮದಾಪಹಾರಂ 
ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ 

|| ೧೦೫ || 


(ಕೋಡೆಂಗಿ ಕುಣಿಯುತ್ತಾನೆ). 

೫೦ ಏಕ ತಾಳ 
ಹರನೇ ಶಿವನೇ | ಶಂಭೋಭ | ನಾನೀಶಂಕರ | ಶರಣಯ್ಯಾ - | 
ಹರನೇ ಕುಣಿಯೆಂದು | - ಗಿರಿಜಾ ವರನೇ ಕುಣಿಯೆಂದು ಶಿವಶಂ | 
ಕರನೇ ಕುಣಿಯೆಂ | ದು - | ನಮಃಶಿವಾಯ ನಮಃ ಶಿವಾಯ | | 
ಹರಹರ ಶಂಭೋ ! ನಟನಾಲಂಕಾರ | ಅಗಸ್ಯ ಗೌತವು ಸೇವಿತಪಾದI 
ಅಂಧಕಭಂಜನ ! ಚಂದ್ರಕಲಾಸ | ನಮಃ ಶಿವಾಯ | ನಮಃ ಶಿವಾಯ || 
ಥೈತಾಧೀಂಕಿಟತಕದಿಮಿತಕದಿದ್ದಿ ನ್ನಾದಿದ್ದಿನ್ನಾ ದದಿಗಿಣತೋ || ೧೦ | | 

( ಈಶ್ವರನ ವೇಷ ಬರುವುದು) 


ಸಭಾಲಕ್ಷಣ 


೫೧ ಪದ, ರಾಗ ಮೋಹನ - ಅಷ್ಟ ತಾಳ ೧ 
ಕಾಣಿ| ರೇ ಕನು | ಲಾಂಬಕಿ | ಯ - ಎನ್ನ | 
ಪ್ರಾಣ| ನಾಯಕಿ | ಪಾರ್ವತಿ | ಯ – 
ಏಣಾಂಕ | ವದನೆ ಯೆ | ನಗಲಿ ಪೋ | ದವಳ | 
ಕಾಣದೆ | ನಿಲಲಾರೆ | ವೈಪಾ| ರ್ವತಿಯ 

11 ೧೦೭ || 
ದಿತ್ತಾ ಕಿಟತಕ ದದಿಗಿಣದಿಂದತ್ತಾಂತ ದದಿಗಿಣ ತೋ | 


ಕೋಡಂಗಿ 

ಹರಹರ ಶಂಭೋ ಪರಾಕು ನಂಜಿನ ಮಾಸೋಧಿ , ಗುಡ್ಡ ಬೆಟ್ಟದ ಈಸರದೇವರ 

ಪಾದಕ್ಕೆ ನಮಸ್ತೆ , ಹಸ್ತೆ ಹಸ್ತೆ . 
ಈಶ್ವರ 

* ಸುಖಿಯಾಗಿರು ಕಂಡ್ಯಾ ಭಕ್ತನೇ . 
ಕೋಡಂಗಿ . 

ಬಂದವರೆಲ್ಲಾ ಹೇಳೋದು ಹಾಂಗೇ , ನನ್ನ ಕರ್ಮ ಧೂಳಿಲಿ ಹೊರಳಾಡೋದು 
ಹೀಂಗೇ . ಹರಕುಬಟ್ಟೆ ಬೂದಿಪುರ್ಸರ ಆಸೀರ್ವಾದ ಇವನ (ದೀವಟಿಗೆ ಹಿಡಿ 
ದಿರುವ ಆಳಿನ) ತಲೇಮೇಲೇ ಇಲ್ಲ . ( ಈಶ್ವರನ ಕಡೆಗೆ ತಿರುಗಿ) ಅದು ಬಿಡಿ, ಈಗ 
ನೀವು ಯಾರು ? ನಿಮ್ಮಪ್ಪ ಯಾರು ? ಇರುವಂಥಾ ಸ್ಥಳ ಯಾವುದು ? 
ಬಂದಂಥಾ ಕಾರ್ಯ, ಕಾರಣ, ಪಗಾರ , ಊಳಿಗ ಏನೆಂಬಂಥಾದ್ದನ್ನೆಲ್ಲ ಪಟಪಟ 

ಒಂದೇ ಮಾತಿನಲ್ಲಿ ಉಸುರೋಣಾಗ್ಗಿ ನೋಡ್ತ. 
ಈಶ್ವರ 

ಎಲಾ ಭಕ್ತನೇ , ಕೈಲಾಸ ಪರ್ವತಕ್ಕೆ ಯಾರೂಂತ ಕೇಳಿದ್ದಿ ? 
ಕೋಡಂಗಿ . 

ಸರಾಸರಿ, ಪತ್ತೆಯಾಯ್ತು - ಬೂದಿಗುಡ್ಡೆ ಪರ್‌ ಮೇಸ್ರಾಂತ ಕೇಳಿದ್ದೆ ; ಅಲ್ಲಿಗೆ 

ಒಂದಾಯ್ತು , ಇನ್ನೊಂದು ? ಥಟ್ಟನೇ ಉದ್ರೋಣಾಗ್ಲಿ . 
- ಈಶ್ವರ 

ನನ್ನ ಅರ್ಧಾಂಗಿ ಪಾರ್ವತಿಯನ್ನು ಕಾಣದೆ ವಿರಹದಿಂದ ಥಟ್ಟನೇ ಹೊರಟು 

ಬಂದಂಥವರಾಗಿದ್ದೇವೆ. 
ಕೊಡೆಂಗಿ 

ಅಂಥಾ ವಿರಸಾಟದಿಂದ ಬಂದವರಾದ್ರೆ ಅತ್ತೆ ಮನೆಗೆ ಹೋಗಿ ಸರಸಾಟ ಮಾಡದೆ 
ಇತ್ತಲಾಗೆ ನಂಮಾಟಕ್ಕೆ ಬಂದದ್ದು ಯಾಕೆ ? 
40 


೬೨೩ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಈಶ್ವರ 


ನೀನೇನಾದರೂ ಕಂಡಿದ್ದೀಯಾ ಅಂಥಾ ನನ್ನ ಅರ್ಧಾಂಗಿ ಪಾರ್ವತಿಯನ್ನ ? 
ಕೊಡೆಂಗಿ 

ಅದು ಎಂಥಾದ್ದಂಗಿಯಪ್ಪ ! ಅದಕ್ಕೂ ಕಣ್ಣು ಮೂಗುಮೂರುಂಟೋ ? 
ಈಶ್ವರ 
ಒಳ್ಳೇ ಇಂದುವದನೆ , ಸುಂದರಾಂಗಿ ಕಾಣಯ್ಯ -- 

೫೨ ಪದರೂಪಕತಾಳ 
ಇಂದುವದನೆ | ಮಂದಗಮನೆ | ಸುಂದರಾಂಗಿ | ಪಾರ್ವತಿ | 

ಕುಂದರದನೆ | ಕುಮುದಗಂಧಿ | ಎನ್ನರ್ಧಾಂಗಿ | ಪಾರ್ವತಿ || ೧೦೮ | | 
ತತೋಂಗತೋ - ಧೀಂ ತರಿಕಿಟತಕ ತರಿಕಿಟದಧಿಗಿಣತೋ 
[ಈಶ್ವರನ ವೇಷ ಹೋಗಿ ಒಡನೆಯೆ ಪಾರ್ವತಿ ( ಅರ್ಧನಾರಿ) ಬರುವುದು] 

- ೫೩ ಶ್ಲೋಕ 
ಉಮಾ ಕಾತ್ಯಾಯಿನೀ ಗೌರೀ ಕಾಳೀ ಹೈಮವತೀಶ್ವರೀ | 
ಶಿವಾ ಭವಾನೀ ರುದ್ರಾಣೀ ಶರ್ವಾಣೀ ಸರ್ವಮಂಗಳಾ || ೧೦೯ || 

( ಅರ್ಧನಾರಿ ಕುಣಿಸುವ ಪದ್ಯ ) 

೫೪ ರಾಗ ಶಂಕರಾಭರಣ. ಅಷ್ಟ ತಾಳ ೧ 
ಅಂಗನಾ | ಮಣಿಯೆ ಬಾ | ರೇ ! ಎನ್ನಂತ || 
ರಂಗ ಮಾ | ಲಿಂಗನ ತೋ | ರೇ 

|| ಪಲ್ಲವಿ || 
ಕಂಜನ | ದನೆ ಕರ | ತಾರಮ್ಮ !ಯ್ಯ ನನ್ನು ! 
ನಂಜನ | ಗೂಡ ಶ್ರೀ | ನಂಜುಂಡ | ಲಿಂಗನ 

|| ೧೧೦ || 
ಹೇಗೆ ತಾ | , ಳಲನ್ನು | ಯ್ಯ – ನಾನಿ | 
ನೇಗೆ ಬಾ ! , ಛಲಮ್ಮ | ಯ್ಯ || 
ವಂಚಿಸಿ | ಪೋದನ | ಕರೆದು ತಾ | ರೆ ನೀ || 
ಪಂಚಬಾ | , ಣನಿಗೆ | ಮುನಿದವ | ನಲ್ಲವೆ | 
ಅಂಗನಾ ! ಮಣಿ ನೀ ತೋ | ರೇ 

|| ೧೧೧ || 
ನೋಡು ನೋ | ಡೆಲೆ ತಂಗಿ | ನೋಟಪು ! ರುಷನುಳ್ಳ | 
ಗಾಡಿಯ | ಕಾಂಬ ಶ್ರೀ | ರಾಮಯ್ಯ | ಲಿಂಗನ 


೬೭ 


ಸಭಾಲಕ್ಷಣ 


ನೊಸಲುರಿ ! ಗಣ್ಣಿಂದ ! ನೋಡಿಯೊ | ಬನ ಕೊಂದ | 
ದಶಭುಜ | ಪಂಚಮ | ಖದ ದೇವ | ನ || 
ಭಸಿತಶೂ | ಲವ ಪಿಡಿದು ! ಬಲಗೈಯ್ಯ ! ಡಮರುಗ | 
ಕುಶಲದಿ | ಮೆರೆವ ಶ್ರೀ | ರಾಮಯ್ಯ | ಲಿಂಗನ 


| ೧೧೩ || 


ಸಖಿ 


ಬಲು ಮೋಜು| ಗಾರನಂ | ತೆ - ೨ | ಮಯ್ಯ ಕೇಳು | 
ಬಲು ಸೊಗಸು | . ಗಾರನಂ 1 ತೆ - ೨ | ಕೈಯ್ಯ ಕೇಳು | 
ಚೆಲುವ ನಂ | ಜುಂಡನಂ |ತೇಕೇ! ಛೇಲೆ ಕಾಂತೆ 


|| ೧೧೪ || 


( ಏಕತಾಳ) 
ಕನ್ನೆ , ಕೇ | ಆಲೆ ಗುಣ ! ರಸ್ತೆ , ಕೇ | ಆಲೆ ಮೊ : | 
ಹನ್ನೆ , ಕೇ | ಆಲೆ ಕಾಂ , | ತೇ || 
ಅಂಗಜ | ರೂಪನಂ | ತೆ | - ಚ | 
ಮಂಗಳ | ಮಹಿಮನಂ | ತೆ - || 
ಹೆಂಗಳ| ಕಲೆಯ ಬಲ್ಲ | ಹೆಚ್ಚಿನ ಮೋ | ಹದ ನಲ್ಲ | 
ತುಂಗ, ವಿ | ಕ್ರಮನಂತೆ | ಅಸುರ , ಸಂ ಹಾರನಂತೆ 


|| ೧೧೫ || 


|| ೧೧೬ || 


೫೫ ಪದ. - ಅಷ್ಟ ತಾಳ ೨ 
ಅರ್ಧನಾರಿ 

ಪ್ರಾಣನಾ ! ಥನ ಕಾಣೆ | ನೀರೆ - ಪಂಚ | 
ಬಾಣಬಾ | ಧೆಯ ತಾಳ | ಲಾರೆ | - | 
ಜಾಣೆ ಬೇ | ಗನೆ ಕರ | ತಾರೆ -- | - ಸರಿ | 
ಗಾಣೆ ನಿ | ಸ್ನಾಣೆ ಪ್ರ | ವೀಣೆ ಸು | ಗುಣನ 
ಕರುಣಾಂಬು | ನಿಧಿಚಂ, ! ದ್ರಮನ ಅಗ || 
ಲಿರಲಾರೆ | ಪುರುಷೋ , | ತಮನ ಬೇಗ | 
ಕರತಾರೆ | ನಂದೀಶ | ಗಮನ - | - || | 
ತರವೇ ಬೇ | ಸರವೇ ನಾ | ಬರುವೆ ಜೆ | ೩ ಗನ 
ಹಿಂಗಿರ | ಲಾರೆ ಮೋ | ಹನನ - 1 - ಮದ | 
ನಾಂಗಕೇ | ಳಿಗೆ ಸುಖ | ಕರನ - 1 - ದೇವೋ | 


| ೧೧೭ | 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ತುಂಗ ಶ್ರೀ | ಎಡವೂರೀ | ಶ್ವರನ - | - ಪಾಂಡು | 
ರಾಂಗ ಕ್ಷ | ಪಾಂಗ ಭು | ಜಂಗಭೂ | ಷಣನ || || ೧೧೮ || 

- ೫೬ ರಾಗ ಪುನ್ನಾಗವರಾಳಿ.. ಏಕತಾಳ ೨. 
ಅರ್ಧರಾತ್ರಿ | ಯಾಯಿತು ಇ | ನ್ನೇನು ಬಂದ |ನೇಮ | 
ನೇನು ಬಂದ | ನೇ … ಬಂದ ನೇ - ಬಂದ 1 ನೇ || 
ಮನಸಿಜ, | ಮಾನಭಂಗ | ಮಾನಿನಿ ನಂ | ಜುಂಡ ಲಿಂಗ || 
ಏನು ಬಂದ |ನೇಮ | ನ್ನೇನು ಬಂದ | ನೇ | 
ಹೊತ್ತು ಮೀರಿ| ಹೋಯಿತು ಇನ್ನೇನು ಬಂದ | ನೇ - ಸಖಿ || 
ಏನು ಬಂದ | ನೇ . ಬಂದ | ನೇ . ..ಬಂದ | ನೇನೇ || ೧೯ || 

(ಈಶ್ವರ ಬರುತ್ತಾನೆ) 


೫೭ ರಾಗ ಶಂಕರಾಭರಣ - ಅಷ್ಟ ತಾಳ ೧ 
ಈಶ್ವರ 

ಕಾಣಿರೆ ಎ | ಶ್ಲಾದ| ರೂ - ಎಂ | ತಾದರೂ | 
ಪ್ರಾಣನಾ | ಯಕಿ ಕನು | ಲಾಂಬಕಿ | ಗೌರಿಯ | | 
ಏಣಾಂಕ | ವದನೆ ಎ ! ನಗಲಿ ಪೋ | ದಳ ಮುನ್ನ | 
ಕಾಣದೆ | ನಿಲಲಾರೆ |ವೈಪಾ| ರ್ವತಿಯ 

|| ೧೨೦ || 
ಕೋಡಂಗಿ 

ಮೂರುಕಣ್ಣಿದೂ ಒಂದೂ ಕಾಣೋದಿಲ್ಲೋ ಮಾರಾಯ ? 
( ಈಶ್ವರ, ಅರ್ಧನಾರಿ ,ಕೋಡಂಗಿ ಮೂವರೂ ಕುಣಿಯುವುದು ) 

೫೮ ಪದ - ಏಕತಾಳ ೪ 
ವಿಶ್ವೇಶಾ, | ವಿಶ್ವನಾಯಕಾ | ವಿಶ್ವನಾಥ ಶಿವ | ತವ ಶರಣಂ | 
ಹರನೇ ಕುಣಿಯೆಂ | ದೂ - ಗಿರಿಜಾ | ವರನೇ ಕುಣಿಯೆಂ | ದು - | 
ತತೋಂಗತೋ ತ | ಇದೀಂಗ ತೋ | ತದ್ದಿಕಿತಾ | ತೊಂಗುತಕಾ | 
ಧಿಕಿತಕ ತಾದ್ರೆ ತಾತೊಂಗುತಕದದಿಗಿಣ ತೋಂಗ ತೈ ತಾ 
ತೈ ತತ್ತೊಂಗುತಕದದಿಗಿಣತೋ 
ಇಂದು, ಧರನಾ ! ನುಡಿಯಾ ಕೇಳಿ | ಚಂದದಿ, ಎಡ | ತೊಡೆಯನಾಳಿ | 
ಎಂದೂ ಶ್ರೀಸ, ದಾಶಿವನೊ | ಛಂದಾಗಿರಲು, 1 ಪೇಳೆಲೆ ನಾರಿ || 


ಸಭಾಲಕ್ಷಣ 


ತದೀಂ , ತಕದೀಂ ಕಿಟತಕ ತರಿಕಿಟ | ತಕ್ಕಿಟಾಂ 
ದಿಂದತ್ತಾಂ ತದಿಗಣ | ತೋ - (ಮೂರು ಸಲ). 

|| ೧೨೧ || 
( ಈಶ್ವರ ಪಾರ್ವತಿ ಹೊರಟು ಹೋಗುತ್ತಾರೆ). 

-ಸ್ತ್ರೀವೇಷ ಹೊರಡಿಸುವುದು 
( ರಂಗಸ್ಥಳಪ್ರವೇಶದ್ವಾರಕ್ಕೆ ತೆರೆಹಿಡಿಯುತ್ತಾರೆ. ಭಾಗವತರು ಕೆಳಗಿನ ಚಂದಭಾವ 
ಪದ' ವನ್ನು ಹಾಡುವಾಗ ತೆರೆಯಲಾಗುವುದು. ಮೂರು ಸ್ತ್ರೀವೇಷಗಳು - ಮಿತ್ರವಿಂದೆ ಮುತ್ತು 
ಸಖಿಯರು- ಪ್ರವೇಶಿಸಿ ಕುಣಿಯುತ್ತಾರೆ.) 


೫೯ ರಾಗ ಮಧ್ಯಮಾವತಿ. ..ಏಕತಾಳ ೩ ( ಒಂದು ಖಂಡಕ್ಕೆ ಎರಡು ಆವರ್ತ ) . 

ಚಂದಭಾಮ | ಚಂದಭಾವ | ಓ ಚಂದ| ಭಾನು | 
ಚಂದಿರ| ವದನೆ ಕೇ | ಲೋ ಚಂದ| ಭಾನು - || ಪಲ್ಲವಿ || 
ಇಂದೆನ್ನ | ಮನೆಗೆ ನೀ | ಚಂದದಿ| ಕರ, ತಾರೆ | 
ಮಂದ - ಯಾ | ನೆ ಸದಾ ನಂದಸಾ| ಗರನ - || ೧೨೨ || 


- - 


ತುಂ | ಬಿಗು | ರುಳಿನ | ಬಾಲೆ | ತಾಳಿತಾ | ಧರದ | ಮೇಲೆ ( ) | 
ಇಂ | ಬುದೊ 1 ೦ ಯೆ | ನ್ನೊಡನೆ 1, ಇಂ | ಗಿತ | ಪೇ ! ಛೇ || ೧೨೩ || 


|| ಪಲ್ಲವಿ || 


|| ೧೨೪ || 


- ೬೦ ರಾಗ ಶಂಕರಾಭರಣ - ಅಷ್ಟ ತಾಳ ೧ 
ರಂಗನ್ಯಾ | ತಕೆ ಬಾರ | ನೇ ಅಂ | ಗನಾಮಣಿ 
ರಂಗನ್ಯಾ | ತಕೆ ಬಾರ | ತಿಂಗಳಾ | ಯಿತು ಪೂರ ! 
ಬೆಳ್ತಂಗಳ್ | ಬಿಸಿಲಾಯಿ ಅಂ 1ಗನಾಮಣಿ. 
ಜಾಜಿನ | ಲ್ಲಿಗೆ ಹೂವು| ದೂಜಿಯಂ | ತಾಯಿತು | 
ಭೋಜನ | ವಿಷವಾಯಿ ! ತೆ - ಅಂ | ಗನಾಮಣಿ 
ಬಾಲೆ ನೀ | ಪೋಗಿ ಗೋ 1 ಪಾಲನ | ಕರತಾರೆ | 
ಭಾಲೇಂದು | ಧರಸಖ |ನಅಂಗನಾಮಣಿ 
ಜಲಜಲೋ | ಚನೆ ಕೇಳೆ | ಛಲಕೆ ನ | ನೊಳ್ಳೆ || 
ಮನಸು ಮಾ | ರಗೆ ಸೂರೆ| ಕಣದೊಳಾ | ಯಿತು ನೀರೆ | 
ವಿನಯವ | ಬಿಡಲಾರೆ | ವನಿತೆ ನೀ | ಕರತಾರೆ 


|| ೧೨೫ || 


| ೧೨೬ || 


|| ೧೨೭ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೬೧ ಏಕತಾಳ ೪ 
ಒಂದಿರುಳಿ | ನ,ಭೋಗ| ಇಂದ್ರಲೋಕ| ವಾಯಿತಾಗ | 
ಸಿಂಧುಗಂಭೀ | ರನ ಬೇಗ ! ಕುಂದರದನೆ | ತೋರಿಸೀಗ ೧೨೮ || 
ಆಡಿದ ಮಾ | ತುಗಳೆಲ್ಲ ! ಮೋಡಿಯೊಳ್ ! ಮರೆತನಲ್ಲ || 
ನೋಡಿನಿಸು | ದಯವಿಲ್ಲ | ಬೇಡಿಕೊಂಡ | ರೂ ಬರಲಿಲ್ಲ || ೧೨೯ || 
ಬುದ್ದಿ ಚಂಚ | ಲಿಸಿತಲ್ಲೆ | ಪದ್ಯಗಂಧಿ | ನೀನೇ ಬಲ್ಲೆ | 
ಸದ್ದಿಲ್ಲದೆ | ಪೋಗಿನೀನೀ | ಸುದ್ದಿಯೆಲ್ಲ | ಪೇಳ್ವುದಲ್ಲೆ || ೧೩೦ | | 

೬೨ ರೂಪಕತಾಳ, ತಿತ್ತಿತ್ಸೆ 
ಬಾರನೇತ | ಕೆನ್ನ ಮನೆಗೆ | ಮಾರಜನಕ | ನು - | 
ನೀರೆ ನಿನಗೆ | ಸರಿಯೇ ಪೇಳೀ ನಾರಿ ಜಾಕ್ಷ | ನು - || ಪಲ್ಲವಿ || 
ವಾರಿಜಾಗ್ಯ ! ನನ್ನ ಮನವ | ಸೂರೆಗೊಂಡ | ನು 
ವಾರಣೇಂದ್ರ ! ಗಮನೆ ತಡೆಯ | ಲಾರೆ ವ್ಯಥೆಯ | ನು - || | 
ಮಾರಿತೆನ್ನ | ವಿರಹತಾಪ | ಆರಿಗೊರೆವೆ ! ನು - 1 
ತೋರಿಸಿದರು ! ಪಾಯ ಮುಂದೆ ! ದಾರಿಕಾಣೆ | ನು..... | ೧೩ || 
ಕರಗಿಹೋಯಿ | ತನ್ನ ಮನಸು | ಸ್ಮರನ ಬಾಧೆ | - | 
ನಿರತ ನಂಬಿ | ದವಳ್ಳಿ ನಿತು | ಪರಿಯೆ ನೀರ | ಗೆ || 
ಕರುಣವಿಲ್ಲ | ವೇನೆ ದಾನ | ವರ ಕುಠಾರ | 7 || 
ಸರಸವಲ್ಲ ಮಾಳ ಬಗೆಯು ! ತರುಣಿ ಸುಮ್ಮ | ಗೆ - || ೧೩ || 
ಇಂದುವದನೆ | ನಿತ್ಯ ಶೀಘ್ರ | ದಿಂದ ಬರುವ | ನು | | 
ಎಂದಿನಂಥ | ಗುಣದ ಪರಿಯ | ನಿಂದು ಕಾಣೆ | ನು ||. 
ಬಂದು ಸ್ವಪ್ನ | ದಲ್ಲಿ ಮೊಗವ | ನಿಂದು ತೋರ| ನು | | 
ಇಂದಿರೇಶ | ಗಿನಿತು ಪಂಥ | ವೆಂದು ತಿಳಿಯೆ | ನು || ೧೩೩ || 


- ೬೩ ಆದಿತಾಳ 
ಶ್ಯಾಮ ಸುಂದರನ |,ಮೋಹಿಸಿ | ಕರ ತಾರೆ | 
ಕಾ , ಮಿ ,ನೀಮಣಿಯೆ ನೀ | ರೆ... || 
ಕಾಮನ ಬಾಧೆಗೆ !, ನಾಮನ | ತಡೆಯಲಾರೆ | 
ಪ್ರೇಮದಿತೋರೆನೀ | ಕಾಮ , ಜ | ನಕನ 


|| ೧೩೪ || 


ಸಭಾಲಕ್ಷಣ 


ಹಿತಿಗೆ 


ಮಲ್ಲರ ಮರ್ದನ ಪೂತನಿ |ಶೋಷಣ | 
ಖುಲ್ಲ ಕಂಸನ ಕ 1, ಯಾರೆ ಕೊಂ ! ದವನ 


|| ೧೩೫ || 


- ೬೪ ಚೂರ್ಣಿಕೆ 
ಓ ಭಾಮಾ ಬಾರೇ | ಮಾತನಾಡಮ್ಮಯ್ಯಾ ಮಾತನಾಡೇ | 
ಅಹಮ್ಮಯ್ಯ | ಆಹಕ್ಕಯ್ಯ | ಅಹೋ ಫುಲೇಪನ ! 
ಆಹ ಚಕೋರಾತ್ರಿ | ಎನ್ನ ಪ್ರಾಣನಾಥನಾದ | ಆ ವೇಣು 
ಗೋಪಾಲನ್ನ ತೋರೇ | ಕೊಂಡು ಬಾರೇಸಹಿಸಲಾರೇ 


|| ೧೩೬ || 


( ಭಾಗವತರೊಡನೆ ಮುಖ್ಯಸ್ತ್ರೀವೇಷವೂ ದನಿಗೂಡಿಸಿ ಈ ಚೂರ್ಣಿಕೆ ಹೇಳುತ್ತಿರುವಾಗ 
ಹಾಸ್ಯಗಾರನು ' ಗೊಲ್ಲನಾಧವ' ನ ವೇಷದಲ್ಲಿ ಬಂದು ) 


ಗೊಲ್ಲಮಾಧವ 

ಅಹಮ್ಮಯ್ಯಾ , ಆಹಕ್ಕಯ್ಯಾ , ಏ ಚಿಕ್ಕಯ್ಯಾ , ಎಲೇ ಗುಪಮಾ, 
ಹೊಟ್ಟೆನೋಯ್ತದೇನಮ್ಮಯ್ಯಾ ? 


ಭಾನು 


ಏ ಮಾಧವಾ, ಎನ್ನ ಪ್ರಾಣನಾಥನಾದ ಶ್ರೀ ವೇಣುಗೋಪಾಲನ್ನ ಕಾಣಲಿಲ್ಲ 
ವೇನೋ ಮಾಧವಾ ? ( ದೀನಸ್ವರದಲ್ಲಿ ) 


ಮಾಧವ 

ಓಹೋ ! ಇದೇ ಹೊಟ್ಟೆನೋವೋ ? ಸರೇ ಸರಿ , ಹಾಗಾದರೆ ಅಂಥಾ ನನ್ನು 
ವೇಣುಗೋಪಾಲ ಶ್ರೀ ಕೃಷ್ಣಸ್ವಾಮಿಯ ಕೇಳಲಿಕ್ಕೆ ನೀನ್ಯಾರೇ ? ನಿನ್ನ 
ಪೆಸರೇನೆ ಓ ಭಾವ ? 


ಮಿತ್ರವಿಂದೆ 

ಅಷ್ಟ ಮಸೀಯರೊಳಗೆ ಅತಿ ಮುಖ್ಯಳಾದಂಥಾ ಶ್ರೀ ರಾಧಾಮಿತ್ರವಿಂದೆ 
ಯಲ್ಲವೆ ಮಾಧವಾ ? 


ಮಾಧವ 


ಅಂಥಾ ಮಿತ್ರವಿಂದೆ ಹೌದಾಗಿದ್ರೆ ಆ ಕೃಷ್ಣಸ್ವಾಮಿಯ ಅಂದ, ಚಂದ, 
ನೋಟ, ನಟನೆ , ಬೆಡಗು ಬಿನ್ನಾಣ, ವಿಲಾಸ, ನಿಭ್ರಮಂಗಳನ್ನ ಗ್ರಂಥ 
ಕ್ರಮಾಗತವಾಗಿ ಎಂದುಕೊಳ್ಳಿ ಓ ಭಾನು || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೬೫ ಚೂರ್ಣಿಕೆ ಶ್ಲೋಕ 
ಮಿತ್ರವಿಂದೆ 

ಕಿರುಜಡೆಯ ಮಕುಟಧಾರಿ | ಕೃಷ್ಣ ಕೌಸ್ತುಭಧಾರಿ | 
ಗರುಡನಾ ಹೆಗಲನೇರಿ | ಬಾರನೇ ಹೊಂತಕಾರಿ || ಏ ಮಾಧವಾ 
ನಗಧರನನಗಲಿ ನಾನು ! ಹ್ಯಾಗೆ ಜೀವಿಸಲಿ ಯಿನ್ನು | 
ಸೊಗಸು ಗರುವಂತ ನೀನು | ನಿಮ್ಮ ವನತೋರಿಸಿನ್ನು || ೧೩೭ || 
ತುರುಗಳನು ಕಾವ ದೇವ| ತೋರನ್ಯಾಕೀಗ ರೂವ | 
ಮುರಳಿಯಾ ಧನಿಯ ಕೇಳಿ | ಮಾರುಕೊಂಡಿರ್ದೆ ಬಾಳಿ || ೧೩೮ || 

( ಕುಣಿಯುತ್ತಾಳೆ). 
ತಾಧಿಮಿ ತರಿತಕ ತರಿಧಿಮಿ ತೈ ತಾ ಧಿಮಿ ತಕತ ( ತಕ ದಿಣ್ಣಾಂ | 
ತಕತರಿಕಿಟ ತಕ್ಕುದಿಕ್ಕು ತಾ ತಕ್ಕಿಟ ಕಿಟತಕ | ತಾಧಿಮಿತ್ಯಾತಕ 

ತೈ ಧಿಮಿತ್ಯಾತಕ ತಾಧಿಮಿತಾಂ ( ತದಿಗಿಣತೋ ) || 
ಮಾಧವ 

ಓ ಭಾಮಾ, ಅಂಥ ಸ್ವಾಮಿಯನ್ನು ತೆರೆಯಮರೆಯನ್ನೇ ಹೊರಟುಬಂದ 
ದ್ವಾದರೆ ತೋರಿಸಿಕೊಟ್ಟಯಾ ? ಅಹಮ್ಮಯ್ಯಾ, ಅಹಕ್ಕಯಾ , ಅಹೋ 
ಚಕೋರಾಕ್ಷಿ , ಆಹೋ ಪಲ್ಲವಪಾಣಿ - ತೆರೆಮರೆಯನ್ನೇ ಹೊರಟು ಕಣ್ಣ 
ಪುರಕ್ಕೆ ಬಂದರೆ ಆ ಸ್ವಾಮಿಯನ್ನು ನಾನೂ ನೀನೂ ಕೂಡಿ ಹುಡುಕಾಡುವ 
ಣಂತೆ, ಓ ಭಾಮಾ . . 

- ೬೬ ಏಕತಾಳ ( ಹಾಡುತ್ತಾನೆ ಕುಣಿಯುತ್ತಾನೆ) 
ಬಾರೇಯ | ಲಲಿತಾಂ |ಗಿಸ! ನೋಹನಾಂಗಿ | ಬಾರೇಯಾ. .. 

ತೊ ತೋ ದಿಮಿತಾ ಹುತಕಿಟ ದಿಮಿ ತೋತೋ ಧಿಮಿತಾ || 
( ಅಷ್ಟರಲ್ಲಿ ಇನ್ನು ಐದುಮಂದಿ ಸ್ತ್ರೀವೇಷಗಳು. ಅವಕ್ಕೆ ಇಂದುವದನೆವೇಷ 
ಗಳೆಂದು ಕರೆಯುವ ರೂಢಿ ಬಂದು ಸೇರಿ ಮಾಧವನೊಂದಿಗೆ ಈ ಕೋಲಾಟಪದ ಹಾಡುತ್ತಾ 
ಕುಣಿಯುತ್ತಾರೆ.) 

೬೭ ಏಕತಾಳ ೧ . 
ಕೋಲೂ | ಕೋಲೆನ್ನಿ | ರೋ - ರನ್ನ ದಾ | ಕೋಲೋ || ಪಲ್ಲವಿ || 
ಗೋಪಿ, ಯ | ಕಂದನೆನಿಸಿ 1 ಗೋಪಾಲ | ರೆಲ್ಲ ಕೂಡಿ| 
ಶ್ರೀಪತಿ | ಕರದಿ ದಿವ್ಯ | ಚಪ್ಪಳೆ | ಗೆಯ್ಯಲು| 
ಕೋಲೂ | ಕೋಲೆನ್ನಿ | ರೋ … | ಬೆಳ್ಳಿಯಾ | ಕೋಲೋ .. || ೧೩೯ || 


ಸಭಾಲಕ್ಷಣ 
ನೂತನಂ | ಗಿಯ ತೊಟ್ಟು | ಪೀತಾಂಬ | ರವನುಟ್ಟು | 
ಜಾತಿ, ಮಾ | ಣಿಕ್ಯದ| ಹರಳು, ಪ್ರ ! ಜ್ವಲಿಸುತ್ತ | | 
ಕೋಲೂ | ಕೋಲೆನ್ನಿ | ರೋ | ಚಿನ್ನದಾ| ಕೋಲೋ || ೧೪೦ || 
ಶಿರದೊಳು| ಮುಡಿ ಚಂದ | ಉರದೊಳು| ಶ್ರೀಗಂಧ | 
ಬೆರಳಿಗಿ | ಟ್ಟು೦ಗುರ | ಹರಳು, ಶೋ | ಬಿಸುತಿರೆ | 
ಕೋಲೂ | ಕೋಲೆನ್ನಿ | ರೋ | ಗಂಧದಾ | ಕೋಲೋ .... || ೧೪ || 
ಕೊರಳೊಳು| ಮಣಿಸರ | ಕರದೊಳು! ಕಂಕಣ | 
ಚರಣ , ಲಂ | ದುಗೆ ಗೆಜ್ಜೆ | ರಣರು , ಣ | ರೆನುತಿರೆ | 
ಕೋಲೂ |ಕೋಲೆನ್ನಿ | ರೋ ... | ಪಂಚದಾ |ಕೋಲೋ || ೧೪೨ || 
ನೇತ್ರಕ | ಮಲದಳ | ಗಾತ್ರ , ಸು |ಕೋಮಳ | 
ಧಾತ್ರಿ , ಜ | ಠರದಲ್ಲಿ | ಧರಿಸಿದ | ಣಿದ ಚಿಣ್ಣ | 
ಕೋಲೂ | ಕೋಲೆನ್ನಿ | ರೋ | ಬಣ್ಣದಾ | ಕೋಲೋll ೧೪೩ || 
ಕರ್ಣ, ದ | ಕುಂಡಲ | ಸ್ವರ್ಣ, ದ | ಉಡುದಾರ || 
ಕಣ್ಣ , ಪು | ರದಿ ನಿಂತ | ಸಣ್ಣ , ಗೋ | ಪಾಲಕೃಷ್ಣ || 
ಕೋಲೂ | ಕೋಲೆನ್ನಿ | ರೋ . . | ಹೂವಿನ | ಕೋಲೋ || ೧೪೪ || 

( ಇದಾದೊಡನೆಯೇ ಭಾಗವತರು ಕೆಳಗಿನ ವೃತ್ತವನ್ನು ಹಾಡುತ್ತಲೇ ಚೆಂಡೆಮದ್ದಳೆಕಾ 
ರರು ಧೀಂಗಿಣ' ಹೊಡೆಯಲಾಗಿ ಶ್ರೀ ಕೃಷ್ಣನ ವೇಷ ತೆರೆಯಿಲ್ಲದೆ ಓಡಿಬಂದು ಕುಣಿಯುವುದು) 


೬೮ ಶಾರ್ದೂಲವಿಕ್ರೀಡಿತವೃತ್ತ 
ಕಸ್ತೂರೀತಿಲಕಂ ಲಲಾಟಫಲಕೇ ವಕಸ್ಥಳೇ ಕೌಸ್ತುಭಂ | 
ನಾಸಾಗೋ ನವನಮೌಕ್ತಿಕಂ ಕರತಲೇ ನೇಣುಂ ಕರೇ ಕಂಕಣಂ | 
ಸರ್ವಾಂಗೇ ಹರಿಚಂದನಂ ಚ ಕಲಯನ್ ಕಂಠೇ ಚ ಮುಕ್ಕಾವಲೀ || 
ಗೋಪಸ್ತ್ರೀಪರಿವೇಷ್ಟಿ ತೋ ವಿಜಯತೇ ಗೋಪಾಲಚೂಡಾಮಣಿಃ|| ೧೪೫ || 


೬೯ ರಾಗ ಕಾಂಭೋಜಿ- ಅಷ್ಟ ತಾಳ ೧ 
ಚಿಕ್ಕಪ್ರಾಯದ ಬಾಲೆ | ಚದುರೆ ನಿ | ಇಂಗವು | 
ಮರೆವು | ದೇ –ನೆ ಮದ | 
ಉಕ್ಕಿದಾ | ನೆಯ ಬಲು | ಸೊಬಗಿನ | ಶೃಂಗಾರ | 
ಮರೆವು | ದೇ | ನೆ . 


|| ೧೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ವಾರಿಜ | ಗಂಧಿ ವಾ | ರಿಜದಳ | ಲೋಚನೆ | 
ಮರೆವು | ದೇ ! ನೆ – ಹೊಂತ | 
ಕಾರಿ ಸಿಂಹದ ಮರಿ ! ಏನೆ ನಿ ! ನೃಂದವು | 
ಮರೆವು | ದೇ ! ನೆ ! 

|| ೧೪೭ || 
(ಮೇಲಿನ ಮೊದಲನೇ ಪದ್ಯಕ್ಕೆ ಎರಡನೇ ಮುಗಿತಾಯದ ಬಿಡಿತಿಗೆಯಿಲ್ಲ, ಕೂಡಲೇ 
ಎರಡನೇ ಪದ್ಯವನ್ನು ಎತ್ತಿಕೊಳ್ಳುವುದು, ಕೊನೆಯ ಮುಗಿತಾಯಕ್ಕೆ ಮೊದಲೇ ಕೃಷ್ಣನೂ ಅವನ 
ಹಿಂದೆ ಆಷ್ಟವು ಸ್ತ್ರೀಯರೂ ಹೊರಟುಹೋಗುವುದರಿಂದ ಆ ಮುಗಿತಾಯಕ್ಕೆ 'ಗೊಲ್ಲಮಾಧವ' 
ನೊಬ್ಬನೇ ಕುಣಿಯುವುದು. ಅದಾದೊಡನೆ ಕೆಳಗಿನ ಪದ್ಯವನ್ನು ಹಾಡುತ್ತಿರುವಾಗ ಮುಖ್ಯಸ್ತ್ರೀ 
ವೇಷವೂ ( ಮಿತ್ರವಿಂದೆ) ಒಂದು ಸಖೀ ಸ್ತ್ರೀವೇಷವೂ ಪ್ರವೇಶಿಸಿ ಮಾಧವನ ಜೊತೆಯಲ್ಲಿ ಕುಣಿ 
ತಕ್ಕೆ ಸೇರಿಕೊಳ್ಳುತ್ತಾರೆ ) 


೭೦ ಚೌತಾಳ, ತಿತ್ತಿ 
ಮಾಯಗಾ | ರ, ನು , 1 ನೀ , 1 ನೇ || 
ಮಹಿ,ಮನು, 1 ನೀ , 1 ನೇ , 1 | | 
ತೋಯ, ಜಾಂ | ಬಕ, | ನು , ಉ , | 
ದಾರನು , | ನೀ | ನೇ - 1 - ( ಪುನಃ ತಿತ್ತಿ ತಾಳದಲ್ಲಿ) || ಪಲ್ಲವಿ || 
ಕಾಯಜ, | ಸಿ , ತ , | ಲೋಕ, ! ನಾಥ ಶ್ರೀ ಹರಿ, 1 ಯೇ | 
ಶ್ರೀಯರಸ | ಚೆನ್ನಿಗ, | ರಾಯ ಮ | ರು , ತಿ, | ಯೇ || ೧೪೮ || 
ಸುರಪಸು, ! ತನ, 1 ಕೊಂದು, | ಬಂದ ಮುಚು | ಕುಂ , 1 ದನ, | 
ಮರೆ, ಹೊಕ್ಕು | ಸುಡಿ, 1 ಸಿದೆ, | ಕಾಲಯ , ವನ, ನ … || 
ಉರುಳಿಸಿ | ದೈ , ವಿಷ್ಟ , | ರದಿಂದ | ಕೌರ, | ವನ, || 
ಕರೆದು ಆ | ದ,ರಿ , ! ಸಿದೆ, | ಶರಣ ವಿ, | ದುರ, ನ … || ೧೪೯ || 


( ಏಕತಾಳ ೩) . 
ಚರಣಾ | ಭರಣಾ | ಶರಣಾ | ಕರುಣಾ | 
ಧುರದೊಳು | ತರಣಿಯ | ಮರೆಯನು | ಸುರಿಸಿ | 
ನರನರ | ಕರಶರ | ವರದಲಿ | ಸೈಂಧವ | 
ಶಿರವ ತ | ರಿದ ಬಹು | ದುರುಳರ | ಕೆಡಹಿದ 

(ಕೆಳಗಿನ ಚರಣಗಳನ್ನು ಅಷ್ಟ ತಾಳದಲ್ಲಿ, ಪಲ್ಲವಿ ತಿತ್ತಿಯಲ್ಲಿ) 
ಪದವ್ರಜ | ಗೊಲಿದು ಶಿ | ಲೆಯ ಸೆ | ಥೆಸಗಿದೆ | | 


|| ೧೫ 


|| 


ಸಭಾಲಕ್ಷಣ 


ಒದಗಿ ನೀ | ರೊಳಗೆ ಬೆ | ಟ್ಟವನು ತೇ | ಲಿಸಿದೆ || 
ಮದಮುಖ | ರನು ಕೊಡ| ಲಿಂದ ಸೀ ! ಳಿಸಿದೆ. | 
ಕದನದೊ | ಇಳಿದ ನಾ | ನರರನೆ | ಬೀಸಿದೆ || 
ಚದುರಾ | ಮಧುರಾ | ಸದರಾ ! ನೇ ನೀ || 
ತ್ರಿದಶನ | ಗರಿಗೈ | ದಿದ ಪಿತೃ | ಗಳ ತಾ | | 
ನೊದಗಿದ | ಧರೆಯೊಳು ! ದರುಶನ | ಪಡೆದೆ | 
ಮುದದೊಳು | ಡುಪಿಗಳು | ಪಿದ ಕನು ! ನೀಯನೆ || ೧೫ || 

೭೧ ರಾಗ ಕಲ್ಯಾಣಿ. ...ಅಷ್ಟ ತಾಳ ೨ ( ದಶಾವತಾರಸ್ತುತಿ) 
ಸಲಹೊ ಸ | ದಾನಂದ | ನೆಲ|ಓಶನೆ || ಪಲ್ಲವಿ || 
ನಂದನಂ | ದನ ಮುನಿ | ವೃಂದವಂ | ದಿತ ಶ್ರುತಿ | 
ತಂದ ಶ್ರೀ | ಗಾಧಿಕ | ನೆಲ| ಓಶನೆ 

|| ೧೫೨ || 
ಸಾಧುಸ | ಚರಿತ ವಿ ನೋದ ಬೋ | ಧಾಗಮ್ಮ | 
ನಾದ ಕ | ಪರೂಪ|ನೆಲ|ಓಶನೆ 

|| ೧೫ || 
ಸರಸಿರು । ಹಾಕ ಸಂ | ತತ ಸಕ | ಲಾನಂದ | | 
ವರಾಹಗೆ | ನಮೋ ಎಂಬೆ !ನೆಲ| ಓಶನೆ || ೧೫೪ || 
ಆ ಮಹಾ | ಬಲಿಯಿಂದ | ಭೂಮಿಯ | ನೆಳೆತಂದ | 
ವಾಮನ | ನಮೋ ಎಂಬೆ 1 ನೆಲ| ಓಶನೆ 

|| ೧೫೫ || 
ರಾಮಣೀ | ಯಕರೂಪ | ನಾ ಮಹಾ | ಪರಶು | | 
ರಾಮ ' ನ ನೋ ಯೆಂಬೆ ! ... ಲ | ಕೀಶನೆ 

|| ೧೫೬ || 
ಕೋಮಲ ಕಾಯ ಸು | ನಾನಸು | ಪ್ರಿಯ ಸೀತಾ | 
ರಾಮ ನ | ಮೋ ಯೆಂಬೆ | ನೆಲ ಶನೆ || ೧೫೭ || 
ಹಾಲು ಬೆ | ಣ್ಣೆಯ ತಿಂದ ಮೇಲು ಗೋ | ಸಿಯ ಕಂದ | 
ಶ್ರೀಲೋಲ| ಶರಣೆಂಬೆ ನೆಲ! ಶನೆ . 

| ೧೫೮ || 
ಭಕ್ತನ | ತೂಲ ಬಹು | ಶಕ್ತ ಪ | ರಾಕ್ರಮ || 
ಕಲ್ಯ ನಮೋ ಯೆಂಬೆ| ನೆ. ಲ | ಓಶನೆ 

|| ೧೫೯ || 
- ೭೨ ರಾಗ ಸಾವೇರಿ ಏಕ ತಾಳ ೪ ( ವಿಲಂಬಿತ , ದ್ರುತ) 
ಬಾರೊ ಬಾರೊ | ಮುದ್ದು ನೀರ! ಮಾರನ| ಟ್ಟುಳಿಗಾರ | 
ಬಾರೋ , ಬಾ | ರಯ್ಯ ನೀರ | ನೇ . ಇಂ | ದೆನ್ನ ಮನೆಗೆ || 


೩೩೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕೃಷ್ಣ , ಯ್ಯ ! ಮನೆಗೆ ಬಾ | ರಂಗಯ್ಯ | ಮನೆಗೆ ಬಾ || 
ಬಾರೋ , ಬಾ | ಮುದ್ದು ನೀರ ! ನೆ. 

|| ಪಲ್ಲವಿ || 
ನಿನ್ನೆ ಮೊನ್ನೆ | ಬರುತ್ತೇನೆಂದು | ಎನ್ನ ವಂಚಿಸಿ | ಪೋದೆಯಾ | 
ಎನ್ನ , ಠಕ್ಕಿಸಿ | ಪೋದೆಯಾ ನೀ | ನೆನ್ನ ಸಂಚಿಸಿ | ಪೋದೆಯಾ|| 
ನಿನ್ನ ಬಿಟ್ಟು ನಾ ! ನಿರುವವಳಲ್ಲ | ಮುನ್ನ ಹೋ | ದ್ರೆ ಕರ | 

ತರುವವರಿಲ್ಲ || ೧೬೦ | | 
ಚಂಚಲಕಿಷ್ಟು | ಕಾರಣವೇನು | ಮುಂಚೆಕೊಟ್ಟಿರುವುದು | ಕೈಯಲೆ ಹೊನ್ನು | | 
ಪಂಚಬಾಣನ | ಟ್ಟುಳಿಯಾ ಬಾಧೆಗೆ | ಮಂಚಕಾಗಿ ನಡೆ | ನಡೆಯೋ 

ಮನೆಗೆ || ೧೬ || 
ಕಣ್ಣ ಸನ್ನೆಲಿ, ! ಕರೆದೇಯಾ | ಸಣ್ಣವಳೆಂದು , ! ತೊರೆದೇಯಾ| 
ಬಣ್ಣದಿಂದ ಕೊಡು| ಮನಸಾ | ಭೀಷ್ಟವ | ಕಣ್ವಪುರದ ಶ್ರೀ || 

ಗೋಪಾಲಕೃಷ್ಣ || ೧೬೨ || 


|| ೧೬೩ || 


- ೭೩ ಜಂಪೆತಾಳ 
ನೀಲಮೇ | ಘಾಂಗನಿಗೆ ನಿಜಶರಣ | ಸಂಗನಿಗೆ ! 
ಕಾಲಭಯ | ನಾಶನಿಗೆ | ಕಮಲಾಕ | ಗೆ - || 
ಬಾಲಾರ್ಕ | ಶತಕೋಟ| ಭಾಸ ಪ್ರ | ಕಾಶನಿಗೆ | 
ಮೂಲೋಕ| ದೊಡೆಯನಿಗೆ | ಮುರವೈರಿ | ಗೆ 
ಕಾಮಸಿತ | ನಾದವಗೆ | ಕಡುಚೆಲ್ವ | ಮಾಧವಗೆ | 
ಸಾಮಗಾ | ನವಿಲೋಲ| ಸರ್ವೇಶ | ಗೆ - - | | 
ವಾಮದೇ | ನನ ಮಿತ್ರ | ವಸುದೇನ | ಪುತ್ರನಿಗೆ | 
ಶ್ರೀಮಹಾ | ಗೋವಿಂದ | ಗೋಪಾಲ | ಗೆ 
ವರಾಹಾವ | ತಾರನಿಗೆ ! ದುರಿತಸ | ಹಾರನಿಗೆ | 
ಪರಶಿವನ | ಮಿತ್ರ ಪಾ | ನನಚರಿತ | || 
ಧರೆಯೊಳ | ತ್ಯಧಿಕವಹ | ವರ ಕಣ್ಣ | ಪುರದೊಳಗೆ || 
ಸ್ಥಿರವಾಗಿ ನೆಲಸಿರುವ | ಶ್ರೀ ಕೃಷ್ಣ | ಗೆ - | | 
ಮಂಗಲಂ | ಜಯ ನೀಲ ! ಮೇಘಾಂಗ | ಗೆ 

೭೪ ರಾಗ ಆನಂದಭೈರವಿ ಆದಿತಾಳ 
ತೋರಿಸೇ ಪ್ರಿಯನ ವಿರಹ | ತಾಳಲಾ | ರೆನಮ್ಮಯ್ಯ 


|| ೧೬೫ || 


|| ೧೬೫ || 


|| ಪಲ್ಲವಿ || 


೬೭ 


ಸಭಾಲಕ್ಷಣ 


ಸರಸವಾಡುತ ಮನ ಕರಗಿಸಿ | ಪೋದ ಕಾಣೆ | 
ಭರವಸ ನಂಬಿನಾ ! ಮರುಳಾದೆ ! ಎಲೆ ಜಾಣೆ 


|| ೧೬೬ || 


ಪರಿಪರಿ ನಟನೆಗ | ಳರಿಸಿ ಮೇ | ಊರಿದ ತಾ | 
ಪರಿಕಿಸಿನೋಡಿ ನಾ | ನರಿಯದಂ | ದದಿ ಪೋದ|| 
ಕರ್ಣ ( ವರ್ಣ ?) ಭೂಷಣಗಳ | ವರ್ಣಿಸಿ | ಚರಿತ ( ) | 
ಕಣ್ಯಪುರೀಶ ಗೋ | ಪಾಲನ | ಕರತಾ 


|| ೧೬೭ || 


|| ೧೬೮ || 


|| ೧೬೯ || 


೭೫ ರಾಗ ಗೌಳವಲಹರಿ. . ಅಷ್ಟ ತಾಳ 
ಇಂದೂ ಕೊ | ಛಲ ಧ್ವನಿ ಕೇಳುತಿ | ದೆಶೀ ಗೋ | 
ವಿಂದಬಂದನೆಂದು | ಹೇಳುತಿ | ದೆ - ಸಖಿ || 
ಒಂದುಗೂ | ಡಲು ಮನ| ಸಾಗುತಿ | ದೆ ದಿವ್ಯ | 
ಗಂಧದ | ತಂಗಾಳಿ | ಬೀಸುತಿ | ದೆ || 
ಕಂದರ್ಪ | ನಟ್ಟುಳಿ | ಯಿಂದ ನಾ | ಮರುಗುವೆ || 
ವೃಂದಾ, ವನದಿಂದ | ಬಂದನೊ | ಶ್ರೀಕೃಷ್ಣ 
ನಳಿನನು | ಖಿಯರ ಮೋ ! ಹಿಪ ಸುರು | ಣ - ಇಂಥ | 
ಚೆಲುವರುಂ | ಟೀಸಖಿ | ಮಹಿತರು | ಣ || 
ಘಳಿಲನೆ | ಬಂದು ಗೋ | ಕುಲದಲ್ಲಿ | ನಲಿಯುತ್ತ | 
ಸುಲಲಿತ | ದಿಂದ ಚೆಂ | ಡಾಡುವ | ಶ್ರೀಕೃಷ್ಣ 
ಕಸ್ತೂರಿ | ಪರಿಮಳ | ಎಸೆಯುತಿ | ದೆ - ಮಾರ | 
ನದಿ| ತನುಮನ | ಕುದಿಯುತಿ | ದೆ || 
ಮುತ್ತಿನ ಹಾರ ಭಾ | ರಾಗುತಿ | ದೆ ಪುರು | 
ಷೋತ್ತಮ । ಬಹನೆಂದು | ಕಾಯುತಿ | ದೆ - ಸಖಿ || 
ಚಿತ್ತಚಂ | ಚಲದಿಂದ | ಹೊತ್ತು ಹೋ | ಗದು ಕಾಣೆ | 
ಹತ್ತಿರ | ಕೈ ತಂದು | ನಿತ್ತನೋ | ಶ್ರೀಕೃಷ್ಣ 
ನೀಲನಿ | ಭಾಂಗನ | ನೋಡುವೆ ! ನು - ವನ | 
ಮಾಲಿಯೊ | ಇಷ್ಟವ | ಬೇಡುವೆ | ನು || 
ಕೇಳಮೇ | ಇದೊಳೊಡ| ಗೂಡುವೆ | ನು - ನನ ! 
ಮಾಲಿಯೊ | ಇಷ್ಟವ | ಬೇಡುವೆ | ನು - ಇಂಥ || 


II ೧೭೦ || 


೬೩೮ 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಲೀಲೆಯ | ಲಲಿಸಿ | ಕೇಳಿ ಷೇ | ಳುವರನು | 
ಪಾಲಿಸ | ಹರಿಹರಾ | ಕನಾದ | ಶ್ರೀ ಕೃಷ್ಣ || ೧೭೧ || 

- ೭೬ ರಾಗ ಬೇಗಡೆ - ತ್ರಿವುಡೆ ಅಷ್ಟ ತಾಳ 
ಮರೆಯಲಿ | Qಂತನ |ನಎ! ನಿನಿಯನ 

|| ಪಲ್ಲವಿ || 
ಮರೆತಿರೆನು ಸಖಿ | ಕೇಳವನ ಸರ | ಸುರತಭೋಗರ 1 ಹೋತೃಹದಿ ಸುರ | 
ಪುರದ ವರ ಸಾ | ಮಾಜ್ಯ ಪದವಿಯ | ಸರಿವಿನೋದವ | ತೋರಿಸುವವನ 

|| ಅನುಪಲ್ಲವಿ || 
ಫುಲ್ಲಲೋ | ಚನೆ ನೀ ಕೇ | - ಪ್ರಿ | ಯನ ಠಾವು || 
ಸುಳ್ಳಲ್ಲ | ದಿಟದಿ ಬಾ | ಲೆ.. 
ಬಲ್ಲವಕ್ರೀ | ಡಿಪ ವಿನೋದಗ | ಳೆಲ್ಲನ - ಸನ | ರತಿಗೆ ಸರಿಸಮ | 
ನಿಲ್ಲುವನೋ | ಯಿಸದೆ ಮುದ್ದಿಸ | ಗಲ್ಲನ - || 
ಮೆಲ್ಲನಲುಗಿಸಿ | ಭುಲ್ಲವಿಸಿ ಮನ | ಸೊಲ್ಲಿನಲಿ ಪ್ರತಿ | ಯಿಲ್ಲೆ ನಿಪ ಸಿರಿ | 
ವಲ್ಲಭನ ಮನ | ದಲ್ಲಿ ನೆನೆದರೆ ! ಘಲ್ಲಿಸುವುದಿದೆ | ಝಲ್ಲೆನುತ ಸಖಿ || ೧೭೨ || 
ಮಡದಿರ | ಇಳೆ ನೀ ಕೇ ! ಳು -ವಲ್ಲಭ ತನ್ನ ! 
ತೊಡೆಯ ಮೇಲೇರಿಸಿ | ದ | 
ನುಡಿಸಿದ ಸರ | ಸದಲಿ ಮನವೊಡ | ಬಡಿಸಿದನ| ಲ್ಲಿಗೆ ಸುರಗಿಸರ | 
ಮುಡಿಸಿದಕಂ | ಚುಕನ ಸೆರಗನು | ಬಿಡಿಸಿದ. || 
ಉಡಿನುಡಿಯ ಬೆಡ | ಗಿನಲಿ ಸಡಿಲಿಸು | ತಡಿಗಡಿಗೆ ಸುಖ | ವಡಿಸಲಾಸೆ | 
ನೊಡೆಯನನು ಬಿಡೆ | ಬಿಡೆ ರಮೇಶನ | ಅಡಿಗೆರಗುತಡಿ | ಗಡಿಗೆ 

ನುಡಿಸುವೆ || ೧೭೩ || 


ಮುದದಿ ಚ | ಸ್ಪರಮಂಚ | ದಿ - ಕುಳ್ಳಿ ! ತಮರ್ದಪ್ಪಿ | 
ಮುದುಡಿ ಮು | ದಿ ಸಿ ಮೋಹ | ದಿ | 
ಒದಗುತನ| ಸ್ನಾಭರಣಗಳ | ಹುದುಗುತ ಮುದ | ವೇರಿ ತಲೆಯನ | 
ಗುದಿಸುತ - ಸ್ಮರ ! ವಿರಹದಲಿ ಬಲು | ಕೆದಕುತ 1 
ಮೃದುಕುಚನ ಪಿಡಿ | ದಧಿಕಹರುಷದಿ ! ಎದೆಯೊಳಡರುತ | ಸೊದೆಯನುಣಿಸುತ | 
ಹದದಿ ರಮಿಸು | ತದನು ನೆನೆದರೆ | ಕೆದರುತಿದೆ ಮನ | ಪದುಮನಯನನ 

|| ೧೭೪ || 
( ದಶಾವತಾರಸಂವಾದ... ಪ್ರಶೋತ್ತರ ಪದ್ಯ ) 


ಸಭಾಲಕ್ಷಣ 


|| ೧೭೫ || 


|| ೧೭೬ || 


|| ೧೭೭ || 


೭೬ ರಾಗ ಆಂದೋಳಿ- ಅಷ್ಟ ತಾಳ ೧ , ೨ 
ಗಳೆಗೆಗೊಂ | ದೊಂದು ರೂ | ಪಧ| ರಿಸಿ ಬಂದು ! 
ಪರಿಹರಿ | ಸುವನು ತಾ | ಪ | 
ಕರಿರಾಜ | ವರದ ನೋ | ಡಿದೆಬಂದ | ಕಾಣಕ್ಕ | 
ಪರಮಾತ್ಮ ! ವಿಶ್ವರೂ | ಸ 
ಹರಿಯೊಂದು | ದಿವಸದೆ | ಳು - ಬೀ | ದಿಯ ಮೇಲೆ| 
ತೆರಳುತ್ತ | ಹರುಷದೊ | ಳು || 
ಪರಿಪರಿ | ಯವತಾರ | ತೋರುತ್ತ ! ಲಿರೆ ಕಂಡು | 
ತರುಣಿಯೊ ! ರ್ವಳು ಕೇಳ | ಳು 
ಅಕ್ಕ ನೋ ! ಡಿವನ್ಯಾವ| ನೆಗು| ರುತುಗಳು | 
ಸಿಕ್ಕವು| ಬಲ್ಲೆ ಏ | ನೆ || 
ಚಿಕ್ಕಪ್ಪಾ ! ಯದೊಳೀತ | ಚೊಕ್ಕ ಜ | ಲವ ನೋಡಿ|| 
ಸೊಕ್ಕುನ | ಬಗೆಗಳೇ | ನೆ 
ಪಾತಕಿ | ಖಳತನ ! ನು - ವೇ | ದನ ಕದ್ದು | 
ಪಾತಾಳ | ಕಿಳಿಯೆ ತಾ | ನು - || 
ಆತನ | ಭೇದಿಸಿ | ನೀತಿವೇ | ದನ ತಂದ | | 
ಖ್ಯಾತ ಮ ! ನೆ ಯಿವ | ನು 
ಚಂದನ | ನೋಡಕ್ಕ | ಯ್ಯ - ಪಾ !, ದ ನಾಲ್ಕ | 
ರಿಂದ ಶೋ | ಭಿಪ ಮೂಲ| ವ || 
ಮಂದರ | ಗಿರಿಯ ನೋ | ಡುವ ಪರಿ ! ಏನದ | 
ರಂದನ | ನುಡಿ ದಮ್ಮ ! ಯ್ಯ 
ಸುರರಿಗೆ | ಅನ್ನು ತವ | ನುಸಾ| ಧಿಸಲಾಗಿ | 
ಶರಧಿಯ | ಮಥನವನು || 
ಹರುಷದಿ | ಗೆಯ್ಯಲು| ಗಿರಿಪೊತ್ತು | ನಿಂದಂಥ | 
ಗರುವ ಕೂ | ರುಮನಿನ | ನು 
ಬಲು ಉದ್ದ 1 ಮೇರೆಗ ಳೆನೋ | ಡಕವ | 
ಹೊಳೆವಂಥ | ದಾಡೆಗ | ೮ || 
ಇಳೆಯನ| ಗಿದು ಮಣ್ಣ | ಕೆದರುನ ! ಪರಿಯೇನು | 
ತಿಳಿದಿದ್ದ | ರೆನಗೆ ಪೇ | 


|| ೧೭೮ || 


|| ೧೭೯ || 


|| ೧೮೦ || 


|| ೧೮೧ || 


|| ೧೮೨ || 


|| ೧೮ || 


|| ೧೮೪ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಧೂರ್ತದಾ | ನವನೊರ್ವ | ನು - ಭೂ ! ಮಿಯನೆಲ್ಲ | 
ಸುತ್ತಿಕೊಂ | ಡೊಯ್ಯ ತಾ ! ನು _ || 
ಮತ್ತೆ ಭೇ | ದಿಸಿ ತಂದು | ಪೃಥಿಯ | ಸಲಹಿದ | 
ಕರ್ತ ಕೂ | ರುಮನಿವ ! ನು 
ಕಡುಭಯ | ವಾಗುವ | ದನೋ | ಡಕ್ಕವ್ವ | 
ಘುಡುಮುಡಿ | ಸುತ ಬಹ | ದ … || 
ಪಿಡಿದಿದೆ | ಕರದೊಳು | ಕರುಳು ಮಾಂ | ಸಗಳನ್ನು | 
ನುಡಿ ಬೇಗ ! ಯಾರೆಂಬು | ದ 
ದುರುಳ ಹಿ ! ರಣ್ಯಕ | ನು - ಶ್ರೀ | ಹರಿಯೆಂಬ | | 
ತರಳನ | ಹೊಯ್ಯ ತಾ | ನು | | 
ಪರಿಕಿಸಿ | ಕಂಭದೊಳ್ | ಜನಿಸಿ ಖ ! ಳನ ಕೊಂದ | 
ನರಸಿಂಹ | ನೋಡಿವ | ನು 
ಉಟ್ಟ ಹ | ವೇಷ್ಟಿಯ | ನು - ಬೆ | ರಳಿನೊಳ | 
ಗಿಟ್ಟ ಪ | ವಿಶ್ರವ | ನು - || 
ನಿಷ್ಠೆ ಯ | ತೇಜದಿ | ದೃಷ್ಟಿಯೊಳ್ | ಬೆಳಗುವ | 
ಪುಟ್ಟ ಬ್ರಾ | ಹ್ಮಣನ್ಯಾನ| ನೆ 
ಕಲಿ ಕಟ್ಟಿ ! ರಾಜ್ಯನ| ನು - ಆ | ಳುವ ಬಲಿ | 
ಯೋಳು ಬೇಡಿ | ದಾನವ | ನು || 
ಇಳೆಯ ಮೂ 1 ರಡಿಮಾಡಿ | ಇಳುಹಿ ಪಾ | ತಾಳಕ್ಕೆ | 
ನಲಿವ ನಾ | ಮನಸಿನ | ನು 
ಜಡೆಗಡ | ಗಳ ಬೆಳೆ | ಸಿ - ನೋ | ಡಕ್ಕವ್ವ | 
ಕೊಡಲಿ ಕ | ಯ್ಯೋಳು ಧರಿ | ಸಿ … || 
ಸಡಗರ | ದಲಿ ರುಳ | ಪಿಸುತ ಹುಂ | ಕರಿಸುವ || 
ಕಡುಪರಾ | ಊಮಿ ಯಾವ | ನೆ 
ಧರೆಗೆ ಭಾ | ರವು ಹೆಚ್ಚ | ಲು - ದೂ | ರವೆ ಕೇಳಿ | 
ಕೆರಳುತ್ತ | ರೋಷದೊಳು || 
ದುರುಳ ಕ್ಲಾ | ತ್ರರ ಕೊಂದು ! ಕಮೆಯ ಸಂ | ತ ದ | 
ಪರಶುರಾ | ಮನೆ ಯಿವ | ನು 


|| ೧೮೫ || - 


|| ೧೮೬ || 


|| ೧೮೭ || 


|| ೧೮೮ || 


ಸಭಾಲಕ್ಷಣ 


$ ೪೧ 


ಘನ ಕಾಂತಿ | ಯುಳ್ಳವ | ನು - ನೋ ! ಡವ್ವ | 
ಇವನಂತ | ರಂಗನ | ನು || 
ಧನುಶರ | ಕರದೊಳು| ವಿನಯದಿ | ಸಿಡಿದಿಹ | 
ಜನನಾಥ | ನಿವನಾವ | ನೆ 


|| ೧೮೯ || 


ದಶರಥ | ಸುತನೆನಿ |ಸಿತಾ| ಟಕಿಮುಖ್ಯ ! 
ಅಸುರರ | ಸಂಹರಿ | ಸಿ || 
ಅಸಮ ರಾ ! ವಣನ ಕು | ಲವನೆ ಸಂ | ಹರಿಸಿದ 
ಕುಶಲ ರಾ | ಘವನಿವನು 


|| ೧೯ || 


| ೧೯೧ || 


ಸಾಲಿನಾ | ಭರಣನ | ನು - ಅ | ಕವ್ವ ನೋಡೆ| 
ನೀಲವ | ರ್ಣದ ಮೆಯ್ಯ | ನು || 
ಫಾಲದ| ತಿಲಕ ನೀ ! ಲಾಂಬರ | ದುಡಿಗೆ ವಿ | 
ಶಾಲನ | ಯನ ನ್ಯಾನ | ನೆ . 
ಗೋಕುಲ | ಪತಿಸುತ | ನು - ಸೂ | ತನಿಮುಖ್ಯ | 
ಲೋಕದೈ | ತ್ಯರ ಕೊಂದ | ನು - || 
ರಾಕೇಂದು ! ಮುಖಿಯರ| ಮೋಹಿಸಿ ! ತುರುಗಾಯ || 
ಲೋಕನಾ | ಯಕ ಕೃಷ್ಣ ! ನು 
ಉತ್ತಮ | ನೇ ಇವ | ನು - ನೋ | ಡಕ್ಕವ್ವ | 
ಬತ್ತಲೆ | ನಿಂತಿಹ | ನು || 
ಚಿತ್ರ ನಾ | ಚುತಲಿದೆ | ಕಡುಹುಚ್ಚ | ನಾರಿನ | 
ವಿಸ್ತರಿ | ಸೆನಗದ | ನು 


|| ೧೯೨ || 


|| ೧೯೩ || 


ಸತಿಪತಿ | ವ್ರತಬಲ | ದಿ - ತ್ರಿ | ಪುರದೈತ್ಯ || 
ಫತಿಯಾಳು | ತಿರೆ ಲೋಕ| ದಿ || 
ಅತಿಕ್ಷಿ | ನದಿ ಪೋಗಿ | ಪತಿವ್ರತಾ | ಧರ್ಮವ | 
ಹತಗೈದ | ಬುದ್ದನಿ | ನ 


|| ೧೯೪ || 


ತುರಗವ | ನೇರಿಹ | ನು - ನೋ | ಡಕ್ಕವ್ವ | 

ಮೆರೆವ ಸಿ | ಪಾಯಿ ತಾ ! ನು | 
41 


ಪಾರ್ತಿಸುಬ್ಬನ ಯಕ್ಷಗಾನಗಳು 


|| ೧೯೫ || 


ಕರದೊಳು| ಖಡುಗನ | ತಿರುಹುತ್ತ | ಮೀಸೆಯ | 
ಹುರಿಗೈವ | ನಿವನಾವ | ನೆ 
ಸೊಕ್ಕಿದ | ಬಲು ಮೇಚ್ಚ | ರು - ಜ | ಗವ ಗೋ , | 
ಆಕ್ಕಿ ನ | ಶನ ಗೈದ | ರು || 
ಘಕ್ಕನೆ | ಬಂದು ನು | ಇವರ ಸಂ | ಹರಿಸಿದ | 
ಕಲ್ಯಮ | ರುತಿಯವ | ನು 
ಆತಗೆ | ಜಯಮಂಗ | ಇಂ - ನೋ ! ಡಕ್ಕ ಮ | 

ತಗೆ | ಶುಭಮಂಗ | ೪೦ || 
ಈತಗೆ | ಜಯ ಶುಭ | ದಾತೆಗೆ | ಮನು ಕಾಯ್ದ | 
ನಾಥಗೆ | ಜಯಮಂಗ | ಳಂ 

( ಕೆಳಗಿನ ಪದ್ಯ ಹೇಳಿಕೊಂಡು ಹಾಸ್ಯಗಾರ ಬರುತ್ತಾನೆ). 


|| ೯ || 


|| ೧೯೭ || 


೭೮ ಏಕತಾಳ ೧. 
ಹೂವ ತಾರೊ | ಹೂವ ತಾರೊ | ಮಾಲೆಗಾರ | ಇ - ನಿನ್ನ | 
ಹೂವಿನ | ಬೆಲೆಯ ಹೇಳೆ | ಬೈಲೂರ ಚಿ | - || 
ಉದುರು ಉದುರು | ಮಲ್ಲಿಗೆ| ಚದುರ ವರ್ಣದ ಕೇದಿಗೆ| | 
ಜಗಜ್ಯೋತಿ| ಯೆಂಬುದೆರಡು | ಠಾಣದೀವಿ | 

|| ೧೯೮ || 
ಚಿತ್ತರದ | ಬೊಂಬೆ - ಇ | ೩ ಬಾರೆ | ತುಂಬೆ, 5 | ತುಂಬೇ . . . . 
(ಕೆಳಗಿನ ಪದ್ಯ ಹಾಡಿಕೊಂಡು ಅಭಿನಯದಿಂದ ಕುಣಿಯುತ್ತಾನೆ) 

೭೯ ನವರೋಜು- ಏಕತಾಳ ೪ 
ಆಹಾ, ಇಂ | ಥವನಲ್ಲಿ ಸೈ | ಹವೇ ಸ | ಖಿ | | 
ದೇಹ ಒಂದೆಂ | ದು ಮಾತಾಡಿ | ಮೋಹಿಸಿವಂಚನೆ ಮಾಡಿ | ಆಹಾ – 
ನಿನ್ನಾಣೆ ಮು | ಸ್ಪಂಜೆಗಿಂದು | ಚೆನ್ನಾಗಿ ಬರುವೆನೆಂದು | 
ಕಣ್ಣ , ನೀ | ರನ್ನೆ ಒರಸಿ | ಕೆನ್ನೆಗೆ ಮು | ತಿಟ್ಟು ಪೋದ||.. 
ಹೆಣ್ಣಿನ ಮಗ | ನಾಗಿ ಹುಟ್ಟಿ | ಕನ್ನಡಜಾ | ಣೆಯ ಕೈ ಮುಟ್ಟಿ | 
ಮುನ್ನೂರು ದೇ | ಪ್ರಾಣೆ ಕೊಟ್ಟು | ಬನ್ನೂರು ಕ | ಜೈಲಿ ಬಿಟ್ಟ | 
ಅಂಥಾ, ಇಂ | ಥವನಲ್ಲಿ !ಸ್ನೇಹವೇ | ಛೇಛೇ || 

ಸ್ನೇಹವೇ ಸ | ಖಿ || ೧೯೯ || 


ಸಭಾಲಕ್ಷಣ 


|| ಪಲ್ಲವಿ || 


( ಆಮೇಲೆ ಭಾಗವತರ ಪದ್ಯ ) . 

- ೮೦ ಏಕತಾಳ ೩ 
ಹೋಗಿ/ ಹೇಳಮ್ಮ | ಬೇಗದಿಂ | ದವಗೆ 
ಹೋಗಿ ಹೇ | ಳನ್ನು ಹೊತ್ತು ಹೋಗದಿ | ನಗೆ || 
ಭೋಗಿಶ | ಯನು ಬಾ | , ರನೆ ಎನ್ನ । ಮನೆಗೆ 
ಕಣ್ಣ ಮು | ಚಲು ನಿದ್ರೆ ಬಾರದಿಂ | ದೆನಗೆ 
ಬಣ್ಣಿಸಿ ! ಮಾತಾಡ | ಸೇರದಿಂ | ದೆನಗೆ 
ಹೆಣ್ಣು ಸ | ಇವಳೆಂದು | , ಕಡುದಯೆ | ಬೀರಿ | 
ಕಣ್ಯಪು | ರೀಶ ಬ | ರಲಿ ಒಂದು | ಬಾರಿ 


|| ೨೦೦ || 


|| ೨೦೧ || 


|| ೨೦೨ || 


(ಸ್ತ್ರೀವೇಷಗಳು ಹೊರಟುಹೋಗುವುವು) 


(ಸ್ತ್ರೀವೇಷಗಳು ಹೊರಟುಹೋದಮೇಲೆ ಸಾಂಪ್ರದಾಯಿಕವಾಗಿ ರಾಮನಒಲಗ 
ವಾಗುವುದು. ಇದು ಪ್ರಸಂಗದ ಕಥೆಗೆ ಸಂಬಂಧಿಸಿದ್ದಲ್ಲ. ಆಡುವ ಪ್ರಸಂಗ ಯಾವುದೇ ಆಗಿದ್ದರೂ 
ಸಭಾಲಕ್ಷಣದಲ್ಲಿ ಒಮ್ಮೆ ರಾಮನ ವೇಷ ಬರುವುದು ರಂಗಸ್ಥಳ ಸಂಪ್ರದಾಯ ”, ಇದಕ್ಕೆ ರಂಗಾನ 
ತಾರ' ವೆನ್ನುತ್ತಾರೆ. ಆಗ ಮೊದಲಾಗಿ ಭಾಗವತರು ಕ್ರಮದಂತೆ ಹಾಡಲಿಕ್ಕಿರುವ ವೃತ್ತಗಳು ಹೀಗಿವೆ: 


8 


- ೮೧ ಶಾರ್ದೂಲವಿಕ್ರೀಡಿತ 
ಪ್ರಾಸ್ತಾನಂತಘನಶ್ರಿಯಃ ಪ್ರಿಯತಮಃ ಶ್ರೀ ರೋಹಿಣೀಜನ್ಮನೋ | 
ವಂಚಿಹ್ಮಾವರ ವೀರಕೇರಳವಿಭೋ ರಾಜಃ ಸ್ವಸೋಃ ಸೂನುನಾ | 
ಶಿಣಪ್ರವರೇಣ ಶಂಕರಕವೇ ರಾಮಾಯಣಂ ತನ್ಯತೇ || 
ಕಾರುಣ್ಯನಕಥಾಗುಣೇನ ಕವಯಃ ಶೃಣ್ವಂತು ತತ್ ಕರ್ಣಯೋಃ || ೨೦೩ || 


ಧಾತ್ರೀಗುತ್ತಮಕನಾಮಪುರದಿಂ ನಿಂತಿರ್ದ ಶ್ರೀ ಕೃಷ್ಣನಾ | 
ಸತ್ಪಾದಾಂಬುಜದಿವ್ಯನಾಮಬಲದಿಂದೀ ಪಾರ್ವತೀನಂದನಂ | 
ಬತ್ತೀಸಾಕೃತಿ ರಾಗ ತಾಳವಿಧದಿಂ ರಾಮಾಯಣಂ ಪೇಳ್ವುದಾ | 
ಭಕ್ತಿ ಧ್ಯಾನದಿ ಕೇಳು ಪುಣ್ಯ ಕಥೆಯಂ ಸಂತೋಷಮಂ ಮಾಳ್ಳುದು || ೨೦೪ | | 
ರಾಮಂ ಶ್ಯಾಮಾಭಿರಾಮಂ ರವಿಶಶಿನಯನಂ ಕೋಟಿಸೂರ್ಯಪ್ರಕಾಶಂ | 
ದಿವ್ಯಂ ದಿವ್ಯಾಸ್ತ್ರಪಾಣಿಂ ಶರಮುಖಜಲಧಿಂ ( ?) ಚಾರುಕೋದಂಡಹಸ್ತಂ | 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಕಾಲಂ ಕಾಲಾಗ್ನಿ ರುದ್ರಂ ರಿಪುಭಯಶಮನಂ ವಿಘ್ನ ವಿಚ್ಛೇದದಕ್ಷಂ 
ಭೀಮುಂ ಭೀಮಾಟ್ಟಹಾಸಂ ರಘುಕುಲತಿಲಕಂ ರಾಮಚಂದ್ರಂ ನಮಾಮಿ ||೨೦೫|| 

ಥಾಥೈತಕತಾ - ( ಚೆಂಡೆಮದ್ದಳೆಕಾರರು ವೇಷ ಬರಮಾಡುವ ಧೀಂಗಿಣ' ಹೊಡೆಯು 
ನಾಗ ರಾಮನ ವೇಷವು ತೆರೆ ಹಿಡಿಯದೆ ಕುಣಿದಾಡಿಕೊಂಡು ಬರುವುದು.) 


೮೨ ಪದ್ಯ - ಏಕತಾಳ ೩ ( ವಿಲಂಬಿತ) 
ಆಡು | ತಾ ಡುತ, | ಬಂದ, ! ನೋಡೆ| ಶ್ರೀ | ರಾಮ , | ಚಂದ್ರ || 
ನೋಡುವ | ರಿಗೆ ದಯ ! ಮಾಡುವ ಗುಣನಿಧಿ | ಬೇಡುವ | ರಿಗೆ ಕೈ | 

ನೀಡುತ | ವರವ || ಪಲ್ಲವಿ || 
ಮಲ್ಲಿಗೆ | ಹೂವಿ, | ನಂಥಾ | ಮೆಯ್ಯ | - ಪರಿ | ನಳಿಸುವ | ನಯ್ಯ | | 
ಫುಲ್ಲ | ಲೋ | ಚನ, | ಕಾಮ , | ನಯ್ಯ - || 
ಕಲ್ಲಾ ಗಿ ಬಿದ್ದ | ಹಯ | ಸಲಹಿದ | ಕಲ್ಯಾಣಾಂ | 

ಗ ಭೂ | ವಲ್ಲಭ | ರಾಮ || ೨೦೬ || 


|| ೨೦೭ | | 


(ರೂಪಕತಾಳ). 
ಹೇ , ಕನುಲ | ಜಾತವಿನುತ | ಸುಮನಸಾದಿ | ವಂದಿತ | 
ಕಮಲನಯನ | ವಿಮಲರೂಪ | ಸಾಕೇತಾಧಿ | ಸ 
ಮಣಿಮುಕುಟಾ | ಲಂಕಾರ, | ದಿನಮಣಿವಂ | ಶಕುಮಾರ | 
ವಿನತಜನಂ | ದಿತಪಾದ, | ದೇವರದೇ ! ನ ವಿನೋದ 

( ರಾಮನ ವೇಷ ಆಸನವನ್ನೇರಿ ಕುಳಿತುಕೊಳ್ಳುವುದು ) 


|| ೨೦೮ || 


ಹಾಸ್ಯಗಾರ 

ಆಹೋ ಹೋ ಹೋ , ಸಬು ಮಾಡು ಸಬು ಮಾಡಯ್ಯ , ಭೋ ಪರಾಕ್ರಮ 
ಶಾಲಿಯೇ ಸೈ . ಹಂಗಾದ ಮೇಲೆ ಶೃಂಗಾರವಾಗಿ , ಎಳೆ ಮೀಸೆ ಹೊಂತಕಾರನಾಗಿ, 
ನಾವಾಡುವಂಥ ರಂಗಸ್ಥಳದಲ್ಲಿ ಬಂದು ಪುಡಿಹಾರಿಸಿ ಮಂಡಿಸಿಬಿಟ್ಟಿದ್ದೀಯಲ್ಲಾ . 
ಅಂಟನೋ , ಬಂಟನೋ , ಚಾರಕನೋ , ಚೋರಕನೋ ( ಚಾಕರನೋ , ಚೋಕ 
ರನೋ ) ತಳವಾರನೋ , ಜಟ್ಟಿಗನೋ , ಗಟ್ಟಿಗನೋ , ಗುಳಿಗನೋ ಯಾರ್ಲೆಉ ? | 


ರಾವು 

ಅಯೋಧ್ಯಾ ಪಟ್ಟಣಕ್ಕೆ ಯಾರೂಂತ ಕೇಳಿದ್ಧಿ ? 


ಸಭಾಲಕ್ಷಣ 


ಹಾಸ್ಯಗಾರ 

ಶ್ರೀ ರಾಮರಾಜೇಂತ ಕೇಳಿದ್ದೇವೆ, ಆದ್ರೆ - ರಾಜರು ಆನೆ, ಕುದುರೆ , ಒಂಟೆ, ರಥ, 
ಗಿಥ, ಮಂದಿ, ಮಾರ್ಬಲ ಸಮೇತ ಹೊರಟುಬದ್ದಾರೆ. ನಿನ್ನ ಪಡಿಬಿಡಾರ 

ಎಲ್ಕುಂಟು ? 
ರಾವು 

ಎಲ್ಲಾ ತಯಾರಾಗಿರ್ತಾರೆ. 
ಹಾಸ್ಯಗಾರ 

ಆದದ್ದಿಲ್ಲೆಹೋದ್ರೆ ಯಾಟು ತಯಾರು ಮಾಡಬೇಕಲ್ಲ ? ಈ ಕೈಯಲ್ಲೇನಿದು , 

ಕತ್ತಿ ? ಆ ಕೈಯಲ್ಲಿ ಢಾಲು ? 
ರಾವು 

ಶರಕೋದಂಡಗಳು . 
ಹಾಸ್ಯ 

ಸರಕು - ದಂಡಗಳು, ಒಳ್ಳೇಸಾಧಕಬಲ್ಲಾ , ಹನ್ನೆರಡೋರ್ಷ ಸಾಧಕಾ 
ಮಾಡಿ ಮನೇಲಿದ್ದ ಮುದುಕೀ ಟೊಂಕ ಮುರಿದವನೇ ಮೆಚ್ಚಿದೆ; ಈಗ ಜಟ್‌ಪಟ್‌ , 
ಬಂದಂಥಾ ಕಾರ್ಯಾಕಾರಣ ? 


ರಾವು 

ಲೋಕೋದ್ಧಾರಕ್ಕಾಗಿ ಬಂದಿರ್ತೇವೆ, ಮುಂದೆ ಮಾಡತಕ್ಕಂಥ ಕಾರ್ಯಗಳು 
ಅನೇಕ ಇರುತ್ತವೆ. 

( ಭಾಗವತರು ಕೆಳಗಿನ ಪದ್ಯ ಹಾಡುವುದು , ರಾಮನ ವೇಷವೂ ಹಾಸ್ಯ ಕಾರನೂ ಜೊತೆಯಲ್ಲಿ 
ಕುಣಿಯುವುದು) 

- ೮೩ ರಾಗ ಕೇದಾರಗೌಳ ಏಕತಾಳ ೮ 
ದೇವ ದೇ | ನ | ದಯಾಸಾಂ | - | 
ಭಾವಿಸೆ | ನಾ | ಮುದದಿಂ | ದ | 

|| ೨೦೯ || 
ನಂಬಿದವ | ರಾ | ನಂದದಿಂ | ದ | 
ಬೆಂಬಿಡೆ | ದೇ - ಪೊರೆವ ಧೀ 1 ರ 

|| ೨೧೦ || 
ಕರುಣನಿ | ಧೇ | ಕರಿವರ | | 
ಉರಗಶ | ಯ ಗರುಡರ | 

|| ೨೧೧ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮುರಮಥ| ನ | ಸಿರಿಯರ | ಸ _ | 
ಪೊರೆಯೆ | ೩ - ಗುರುರಾ | ಯ 

|| ೨೧೨ | 
ಕುಂದರದ | ನಾ - ನಂದಶರ | ಧೇ | 
ವಂದಿಸುವೆ | ಗೋ - ವಿಂದ ಸಲ 1 ಹೋ 

|| ೨೧೩ || 
- ೮೪ ಪದ, ಭೈರವಿ - ಏಕತಾಳ ೩ 
ಪಾಹಿ ರ | ಮೂತ್ರ | ರಾಮ | - ದೇವ | 
ಪರಮದ | ಯಾಳೋ | ರಾಮ 

|| ೨೧೪ || 
ದಶರಥ | ನಂದನ | ರಾಮ | - ದೇವ| 
ಅಯೋಧ್ಯಾ | ಪಾಲಕ | ರಾಮ 

|| ೨೧೫ || 
ಪಟ್ಟಾಭಿ | ಷೇಕವಿ | ರಾಮ - | - ದೇವ | 
ರಾವಣ | ಮರ್ದನ | ರಾಮ || 
ಜಯ ಜಯ | ವಂದನ | ರಾಮ 

|| ೨೧೬ || 
( ರಾಮನ ವೇಷ ಹಾಸ್ಯಕಾರ ಸಮೇತ ಹೊರಟುಹೋಗುವುದು. ಆಮೇಲೆ ಸಮಯಾವ 
ಕಾಶವಿದ್ದಂತೆ , ಕೆಲವೊಂದು ಕಟ್ಟು ಹಾಸ್ಯಗಳನ್ನು ಪ್ರಯೋಗಿಸುವುದುಂಟು. ಆಚಾರ ಹಾಸ್ಯ , 
ಜಂಗಮರ ಹಾಸ್ಯ , ರಾಂಬೋ ರಾಗಿ ಹಾಸ್ಯ , ಒತ್ತೆಬೈರಾಗಿ ಹಾಸ್ಯ , ಹಿಂಡು ಬೈರಾಗಿ ಹಾಸ್ಯ , ವಾಲೆ 
ಕಾರರ ಹಾಸ್ಯ , ಊರ ಮಡಿವಾಳನ ಹಾಸ್ಯ , ತೆಂಕ ( ಮಲೆಯಾಳ) ಮಡಿವಾಳನ ಮಕ ಹಾಸ್ಯ , 
ಅಂಡುಕುಟ್ಟಿ ಹಾಸ್ಯ , ಕೊರವಂಜಿ ಹಾಸ್ಯ , ಸಿಂಗರಪಾಟು ಹಾಸ್ಯ , ಇತ್ಯಾದಿ. ಸಭಾಲಕ್ಷಣ ಗ್ರಂಥ 
ದಲ್ಲಿ ವಿಸ್ತಾರವಾಗಿ ಗದ್ಯರೂಪದಲ್ಲಿರುವ ಅವುಗಳನ್ನೆಲ್ಲ ವಿಸ್ತರಭಯದಿಂದ ಪ್ರಕೃತ ಕೈ ಬಿಟ್ಟು , 
ಕೊನೆಯದಾದ ಅರೆಪ್ಪಾವಿನಾಟದ ಪದ್ಯಗಳನ್ನೂ 'ಬೋಯಿಬ್ರಾಣ' (ಬೋಯಿ = ಬೆಸ್ತ ; 
ಬ್ರಾಣ = ಬ್ರಾಹ್ಮಣ) ಹಾಸ್ಯದ ಕೊನೆಯಲ್ಲಿರುವ ಒಂದು ದಿಬ್ಬಣಿಗರ ಸೋಬಾನೆ' ಹಾಡನ್ನೂ 
ಕೆಳಗೆ ಕೊಡಲಾಗಿದೆ.) 

ಅರೆಪ್ಪಾ ನಿನಾಟದ ಪದ್ಯಗಳು 

- ೮೫ ವೃತ್ತ ( ಹಳೆಮಲೆಯಾಳಿ ಭಾಷೆ ) 
ಚೂರಿಯಾ ಕುಲಲೆಂದೀ | ಚುಮುಗ ರಾಜೇಂದ್ರನನ್ನಾನ್ | 
ಬಾರಿಯಕ್ಕಳೆಯುಡನ್ ತಾನ್ | ವೇಂಟೆಯಾ ಚೈದಿ ವರೆಣಂ | 
ವೀರಿಯಾನ್ನ ವೆಳಾ ನಾರೀ | ಆರಿಯಾ ಕದೆಯಲ್ವಡ | 
ಅರುದಿನಂ ಕಾಪುತಾನೇ . . . . 

- ೮೬ ಪದಏಕತಾಳ 
ಬಾಳೋಡು| ಪಾಡಿಚ್ಛೆ ! ದೇ - 5 | ಕನ್ನಿಗರ| 
ಮಾರ್‌ಮಾಲ | ತೊಂದಿನಾ ನೆ || 


೪೭ 


ಸಭಾಲಕ್ಷಣ 


ಕಟ್ಟಾರಿ | ಕೊಂಡು ನೀ | ಯುಂ ಹೈ | ಕೈವೆಡಿಚ್ಚಾಲ್ | 
ಕಟ್ಟವರ್‌ | ಕಂಗಳೊಡ | ತ್ಯಾ || 
ನೆಟ್ಟನ್ನಾ | ಯೊಡರುಡ | ತ್ಯಾ - 5 | ಲರಿಫೈಯಾ | 
ಎಡುತ್ತುಕೊ೦, ಡೋಡಿಪೋಗಿಯ || 
ಚಂದ್ರನು, ಕೈ ಕಣ್ಣಿ | ಯಾ - || 
ಎಡುತ್ತುಕೊಂ, | ಡೋಡಿ ಪೋ ! ಯ . … || 
ಎವನಡಾ | ಇಂಗೆ ವ | ನ್ಯಾ ಯೆನ್ನು ಡೇ | ಹೃಣವನೋಡೆ| 
ಬವನ್ನ | ಲೇರಿವ | - | | 
ಅಂದವ, | ರರಿವರುಂ, ಡಾ | - | 
. . . . . . . . . . . . . . . . | 
ಅವಗಡಾ ! ಮಾಗುತ | ನೆಯವನೆ ಇಾನ್ | ಕಣ್ಣಿಲ್‌ ಕಂಡಾಲ್ | 
ಆಡಿತ್ತೋಡಿ| ಯೋಡಿ ವ | ಸ್ಮಾಲ್ - | 
ಅಪ್ಲೋಡಿ| ಕೊಲ್ಲುವೇನ್ | ಇಾನ್ - || 


- 


೮೭ ರಾಗ ತೋಡಿ- ಏಕತಾಳ 
ಚಂದಣ ಕ್ಯ | ತ್ತೂರಿ ಪೂಶಿ | ಬೊಟ್ಟಣಿ| ಪ್ಲಾನ್ - 
ಕುಂದವಿಲ್ಲ | ಕೈನೆಡಿತ್ಯಾ | ಲಂಬು ವಾಡ್‌ | ಪ್ಲಾನ್ - 1 
ಸೌಂದರಿಯಾ | ರಿಯನ್ ರಾಜಾ | ಚುಮುಗಂ ನೃಡ | ಪ್ಲಾನ್ 
ತದ್ದಿ ಕಿತಕ ತೋ೦ಗದಿಕಿತಕ | ತದ್ದಿ ಕಿತಕ | ತೋ೦ಗದಿಗಿತಕ || 
ತಾತೈ ತಾದಿತ್ತಾ ದದಿಗಿಣತೋ || - ತಾಧಿಮಿತಕ | 

( ಚಪ್ಪರಮಾಂಚ, ದ್ರುತ). 
ತಿರುವೆಯಾಲ್ | ಭೋಜರಾಜ | 
ಮೆರುವೆಯಾ | ಕಟ್ಟಲೋಡೆ| 
ಮಣ್ಣನ್ ತೂಣಿ| ಲೆಡುತ್ತುವಡಾ | 
ಅರುವೆಯೂಡಿ| ಕ್ಯಾಲನ್ | 
ಆಪೋರಿ| ಕೊಲ್ಲುವೇನ್ | mಾನ್ | | 


೮೮ ಚೂರ್ಣಿಕೆ 
ವೇಶಿಫೋನನ | ಭೋಜರ್ಮಗಳೇ ! ಇಳಿದು 
ಕೊಂಡು ವಂದೇ | ದನ ಮಾಂಶಿನಾಂ ( ?) | 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಮಂದಾವಾರು | ತನ್ನೆ ಪಾತಾ | ಕಂತನೆ, ! ತೊಂದಿನಾನೇ | 
ವೇಶಿಫೋನಮ್ | ಭೋಜರ್ಮಗ | ಛೇ ... || 


೮೯ ಪದ . - ಆದಿತಾಳ 
ನೆಟ್ಟನೆ ಚೇದೆ ಭೋಜರಾಜನ್ | ಕುವರಿ ಆರುಂ | ಅರಿಯಾ ಮೇಲೆ| 
ತಾನೇ ಭೋಜರಾಜನ್ ಕುವರಿ | ಎನ್ನೊಳು| ತಂಟರೊಂಡು | 

ವೋಪಕ ಗಾರ - || 
ತಾದಿಮಿತಕದಿಂದತ್ತಾಂ . . . . . . ( ಮುಂದೆ ಗ್ರಂಥಪಾತ ). 


(ಬೊಯಿಬ್ರಾಹ್ಮಣ ಹಾಸ್ಯದಲ್ಲಿ ಅವನಿಗೂ ಭಾಗವತರಿಗೂ ನಡೆಯುವ ಸಂಭಾಷಣೆ , 
ಹೊಟ್ಟೆ ಹುಣ್ಣಾಗುವ ನಗುಪಾಟಲಿನ ಮಾತುಗಳು , ಸಳನೆಲ್ಲಿ ಎಂದು ಕೇಳಿದರೆ ಕುರ್ಚಿಪಟ್ಟ ? 
( ಮಂಜೇಶ್ವರಕ್ಕೆ ಸವಿತಾಪ) ವೆನ್ನುತ್ತಾನೆ. ಎಲ್ಲಿಂದೆಲ್ಲಿಗೆಪ್ರಯಾಣನೆಂದು ಕೇಳಿದರೆ “ ನಂಗೂರಿಂದ 
ಕಾಸರೋಡಿಗೆ ಒಂದು ಗುತ್ತು , ಅಲ್ಲಿಂದ ಕಣ್ಣಾನೂರಿಗೆ ಒಂದು ಗುತ್ತು , ಅಲ್ಲಿಂದ ಕೊಚ್ಚಿಗೆ 
ಒಂದು ಗುತ್ತು ” ಎನ್ನುತ್ತಾ ನೆ. ಸುದೀರ್ಘವಾದ ಈ ಸಂಭಾಷಣೆಯ ಕೊನೆಗೆ ಭಾಗವತನು, 
* ಒಂದು ಪಾಟು ಹೇಳ್ತಿರೋ ಉಪಾಧ್ಯರೇ ' ಎಂದು ಕೇಳುತ್ತಾನೆ. “ ಎಂಥಾ ಪಾಟು' - ಎಂದು 
ಬ್ರಾಹ್ಮಣ ಕೇಳಿದ್ದಕ್ಕೆ ಭಾಗವತನು ಮದುವೆಪಾಟು ಹೇಳಿ' ಎನ್ನುತ್ತಾನೆ. ಆಗ ಹಾಸ್ಯಕಾರನು 
ತಂಬೂರಿ ( ಏಕನಾದ) ಹಿಡಿದುಕೊಂಡು ಬಂದಿರುತ್ತಾನೆ. ಆ ಶ್ರುತಿಗೆ ಬ್ರಾಹ್ಮಣ ಹೇಳುವ 
ದಿಬ್ಬಣಿಗರ ಹಾಡು.) 


೯೦ ಸೋಬಾನೆ 
ಮುತ್ತು ಬೇಕೆ, ಚಪ್ಪರಕೆ, ಮತ್ತು ಬೇಕೆ ಚಾವಡಿಗೆ | 
ಮುತ್ತು ಬೇಕೆ, ಮಗಳ ಮದುವೇಗೆ | 
ಮದುವೇಗೆಂದವಳಪ್ಪ , ಮುತ್ತಿನ ಹಡಗ, ತರಿಸಿದ - 


|| ಸೋಬಾನೆ || 


ಚಿನ್ನ ಬೇಕೇ ಚಪ್ಪರಕೆ , ಚಿನ್ನ ಬೇಕೆ ಚಾವಡಿಗೆ | 
ಚಿನ್ನ ಬೇಕೆ, ಮಗಳ ಮದುವೆಗೆ | 
ಮದುವೆಗೆಂ, ದವಳಪ್ಪ , ಚಿನ್ನದ, ಹಡಗ, ತರಿಸಿದ 


|| ಸೋಬಾನೆ | 


ಉದ್ದಿನ, ಗದ್ದೆಲಿ ಇದ್ದೆ ವು ನಮ್ಮ ದಿಬ್ಬಣ| 
ಬುದ್ದಿವಂತ ಮಾವನ ಬರಹೇಳಿ - 1 
ಬರಹೇಳಿ ನಮಗೊಪ್ಪುವಮೂಡಣುಪ್ಪರಿಗೆ, ಸನಲಲಿ ||ಸೋಬಾನೆ || 


ಸಭಾಲಕ್ಷಣ. 


ಹೆಸರಿನ ಗದ್ದೆಲಿ ಪಸರಿದೆ ನನ್ನ ದಿಬ್ಬಣ | | 
ಹೆಸರುಳ್ಳ ಮಾವನ ಬರಹೇಳಿ | | 
ಬರಹೇಳಿ ನನಗೊಪ್ಪುವ ತೆಂಕಣುಪ್ಪರಿಗೆ ಸನಲಲಿ 


|| ಸೋಬಾನೆ || 


ಬಂದರೆ ಕೇಳುವರಿಲ್ಲ ತೊಂದರೆ ನುಡಿವವರಿಲ್ಲ | 
ಬಂದಿರೇ ಯೆಂಬಮಾತು ಮೊದಲಿಲ್ಲ.. ! 
ಮೊದಲಿಲ್ಲ ಬೀಯಗರೆ ನೊಂದೆವಿಂದಿನ ದಿನದಲ್ಲಿ 


||ಸೋಬಾನೆ | 


ಬಂದಿರೇ ಅಕ್ಕಗಳಿರ ಬಂದಿರೇ ಅಮ್ಮಗಳಿರ | 
ಬಂದಿರೇ ದಿನದ ಬಿಸಿಲಲ್ಲಿ. … | 
ಬಿಸಿಲಲಿ ನಿಮ್ಮ ಮಕ್ಕಳಿಗೆ ಪಾನಕಪನಿಯಾರ ಕೊಡಿಸೈವು llಸೋಬಾನೆ || 
ಹತ್ತಿ ಬೆಟ್ಟ ತುಳಿದು ( ಇಳಿದು) ಕಾಲ್ಗಳು ನೊಂದವು|| 
ಹತ್ತು ಕೊಪ್ಪರಿಗೆ ಬಿಸಿನೀರು | 
ಬಿಸಿನೀರ್ನಿಂಬೇಹಣ್ಣು ಬೇಗದಿಂದೆಮಗೆ ಬರಲಿಲ್ಲ. … || ಸೋಬಾನೆ || 
ನೊಂದಿರಕ್ಕಗಳಿರ ನೊಂದಿರಮ್ಮಗಳಿರ | 
ನೊಂದಿರಿಂದಿನದ ಹಗಲಲ್ಲಿ. … | 
ಹಗಲಲಿ ಬಂದವರಿಂಗೆ ಬೊಂಡ ಸಕ್ಕರೆಯ ಕೊಡಿಸೈವು || ಸೋಬಾನೆ || 
ಸಿರಿಮಹಾ | ಲಕ್ಷ್ಮೀವಿ| ಲಾಸನೆ | ಜಯ ಜಯ | 
ನಿರತಸು | ಧಾಬಿನಿ | ವಾಸನೆ | ಜಯ ಜಯ | 
ಸುರಮುನಿ | ಮಾನಸ | ಹಂಸನೆ ! ಜಯ ಜಯ | 
ಪರಮಪೂ | ರುಷ,1ನೇ ಹಸೆ - ಗೇ | ಳು || ಸೋಬಾನೆ || 


೯೧ ಮಂಗಲಪದ, ರಾಗ ಸೌರಾಷ್ಟ್ರ ಏಕತಾಳ ೩ . 
ಮಂಗಳ | ಜಯಜಯ | ಮಂಗಳ | ಜಯಜಯ | 
ಮಂಗಳ | ಜಯ ಸರ | ಮೇಶನಿ | ಗೆ 


11 ಪಲ್ಲವಿ || 


ಆಂಗಜ | ಹರನಿಗೆ | ಮಂಗಲ | ಕರನಿಗೆ | 
ಸಂಗೀತ | ಗಾನವಿ | ಲೋಲನಿ | ಗೆ || 
ಗಂಗೆಯ | ಶಿರದೊಳು| ಧರಿಸಿ ಮೆ | ರೆನ ಮಹಾ | 
ಲಿಂಗೇ | ಶ್ವರಗೆ ನಿ | ರಾಮಯ ಗೆ – 


|| ೨೧೬ || 


død 


|| ೨೧೮ || 


ಪಾರ್ತಿಸುಬ್ಬನ ಯಕ್ಷಗಾನಗಳು 
ಭಕ್ಕೊ | ದ್ವಾರಗೆ | ಶಾ | ಧಾರಗೆ | 
ಮುಕ್ತಿಸಾ | ಕಾರಗೆ | ಮುನಿನುತ | ಗೆ - || 
ಭುಕ್ತಿ ಮು ! ಕ್ರಿಯನಿತ್ತು | ಭಜಕರ | ಸಲಹುವ | | 
ಭಕ್ಕೊ | ದ್ವಾರಗೆ | ಪುರಹರ | ಗೆ 
ಈಶಗೆ | ಇನಶತ | ಭಾಸಗೆ | ದೈತ್ಯವಿ | 
ನಾಶಗೆ | ಸನ್ನುತ | ತೋಪನಿ | - || 
ರೋಷದಿ | ತ್ರಿಪುರರ | ಸುಟ್ಟುರು | ಹಿದ ಸ || 
ರ್ವೇಶ ಶ್ರೀ | ಸಾಂಬಸ | ದಾಶಿವ | ಗೆ 
ಧಾತ್ರಿಯೊ | ಛಧಿಕವಾ 1 ಗಿರುವ ಮ | ದೂರ ಸು | 
ಕ್ಷೇತ್ರದೊ | ಳಗೆ ನೆಲ | ಸಿರುನನ ! ಗೆ || 
ಕರ್ತೃ ಶ್ರೀ | ಲಕ್ಷ್ಮಿ | ವೆಂಕಟಾ | ಚಲನ ಸ | 
ತ್ರ ಶಂ | ಕರ ವಿ | ಸ್ನೇಶ್ವರಿ | - 

ಮಂ - ಗ | ಲಂ ಜಯ | ಮಂ - ಗ | ಲಂ || 


|| ೨೧೯ || 


|| ೨೦ || 


ಇಂತೀ ಸಭಾಲಕ್ಷಣಂ ಸಂಪೂರ್ಣಂ ಮಂಗಲಮಹಾ 


ಕ್ಲಿಷ್ಟ ಶಬ್ದಾರ್ಥ 
( ಸಂ - ಸಂಸ್ಕೃತ; ತೃ - ತದ್ಭವ; ತು - ತುಳು ; ನು - ಮಲೆಯಾಳಂ; 
ಹಿಂ - ಹಿಂದಿ; ಇ೦ - ಇಂಗ್ಲಿಷು; ನಾ - ನಾಮಪದ; ಕ್ರಿ -ಕ್ರಿಯಾಪದ) 


ಅಂಗ - ಕಾರ್ಯಭಾರ, ಸನ್ನಾಹ 

ಉಡಾಸಿ - ಥಟ್ಟನೆ ತಾಳದ ಗತಿ ಬದಲಾಯಿಸು 
ಅಂಗವಣೆ - ಪರಾಕ್ರಮ , ಯುದ್ದ ಕೌಶಲ್ಯ 

ವುದು 
ಅಂತರಿಲ್ಲದ - ಅನುಪಮವಾದ, ನಿರಾತಂಕವಾದ ಉದಾಸೀನ- ಆಲಸ್ಯ , ಉಪೇಕ್ಷೆ 
ಅ೦ತರಿಸು - ಸಹಿಸು, ತಡೆದುಕೊಳ್ಳು ಉಪ್ಪು ರುಟುತನ - ಒರಟುತನ, ಹಟಮಾರಿತನ 
ಅಂತ್ರ - ತ್ರ , ಅಂತರ , ಸರ್ತಿ 

ಉಪ್ಪರಿಸು-ಉಬ್ಬು , ಮೇಲಕ್ಕೆ ಬರು 
ಅಗರಜ - ತ್ರ , ಅಗ್ರಜ 

ಉಪ್ಪಿ ರಿ -ಉಕ್ಕಿ ಮೇಲಕ್ಕೆ ಬರುವುದು , 
ಅರ್ಗಳೆಯ -ಬೊಬ್ಬಿಡುವ, ಗರ್ಜಿಸುವ 

- ( ಮು , ಉಪ್ಪು + ಇ ) 
ಅಘರಟ್ಟ -ಧೈರ್ಯಶಾಲಿ, ಪರಾಕ್ರಮಿ ಉರುಬೆ - ಉಪಟಳ , ಆಕ್ರಮಣ 
ಅಟಕಟಸು - ಮುಂದೊತ್ತಿ ಅಣೆದುಬರು 
ಅಟ್ಟೆ - ಅಸ್ಥಿ ಪಂಜರ 

ಎಡವೂರು- ಕಾಸರಗೋಡು ತಾಲೂಕಿನಲ್ಲಿ 
ಅಡಕು ( ತು ) - ಕ್ರಿ , ಎಸೆ, ಕಳೆದುಬಿಡು 

ಒಂದು ಪ್ರಸಿದ್ಧ ಶಿವಕ್ಷೇತ್ರ 
ಅಯಚಿಸು ( ನ ) -ಕಳುಹಿಸು, ರವಾನಿಸು | 

ಎಡೆನಾಡು -ಊಟಕ್ಕೆ ಎಲೆ ಹಾಕಿ ಬಡಿಸು 
ಅರಿ( ತು) - ಕ್ರಿ . ಹನಿಯು, ತೊಟ್ಟಿಕ್ಕು , ಸೈನಿಸು ಎನಕು - ನ 

ಎನಕು - ಎನ್ನಬೇಕು | 
ಅರೆ - ನಾ , ಕಲ್ಲು , ಕ್ರಿ . ಮರ್ದಿಸು 

ಎಸಗಿತು - ಸಂಪ್ರಾಪ್ತವಾಯಿತು, ಅಕಸ್ಮಾತ್ 
ಅಸಡ್ಡೆ - ಉಪೇಕ್ಷೆ, ಅಲಕ್ಷ 

ಸಂಭವಿಸಿತು. 

ಎಳಸಲಾರದು -ಎಬ್ಬಿಸಲಿಕ್ಕೆ ಬಾರದು , 
ಆಣೆ- ತ , ಆಜ್ಜೆ 

ಕೀಳಲಿಕ್ಕೆ ಅಸಾಧ್ಯವಾದುದ್ದು 
ಆತುಗೊಳ್ಳು - ಇದಿರಿಸು, ಪ್ರತಿಭಟಿಸು 

ಏನ್ ( ತು) ನಾನು 
ಆಸರು ( ತು ) - ಬಾಯಾರಿಕೆ 
ಆದು - ಆಯ್ತು ಕೊಂಡು 

ಒಟ್ಟು - ರಾಸಿಹಾಕು 
ಆಳು -ನೀರಿನಲ್ಲಿ ಮುಳುಗು 

ಒಡವೆ - ಆಭರಣ 

ಒಡ್ಡರು ಮಣ್ಣಿನ ಕೆಲಸದವರು 
ಇ೦ಗಡಲು -ಕ್ಷೀರಸಮುದ್ರ 

ಒದಗು - ಸಕಾಲಕ್ಕೆ ಬಂದು ಸೇರು, ನೆರವಾಗು , 
ಇಡು - ಧರಿಸಿಕೊಳ್ಳು , ಹಾಯ್ದು , ಹೊಡೆ, 

ವೃದ್ಧಿಗೊಳ್ಳು 
ಎಸೆ, ತೊಡಿಸು ಒಪ್ಪ - ಚಂದ, ಚೊಕ್ಕ 
ಇಡುಕು - ಕ್ರಿ , ಎಸೆ, ಬೀಳಿಸು 

ಒಸಗೆ - ಸಂಭ್ರಮದ ವಾರ್ತೆ , 
ಇನಿಂಗ್ ( ತು ) - ನಿನಗೆ 

ಉಡುಗೊರೆಉಚಿತ್ರ 

ಒಸೆ - ಕದ್ದು ಸುಳಿದಾಡು ( ನು . ಒಜೆ) 
ಈ ಸರ - ಇಷ್ಟರ, ಈ ವಿಧದ; ಸ್ಪ , ಈಶ್ವರ 

ಮರೆಯಲ್ಲಿ ಹೊಂಚುಹಾಕು 


೬೫೨ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಓಸರಿಕೆ -ಶ್ರೇಣಿ, ಸಮೂಹ 

ಗೂಳಿ- ಸರ್ಪ , ವಿಷಜಂತು. 

ಗೂಳೆಯ - ದಂಡು, ಠಾಣ್ಯ 
ಕಂಪಣ - ಒಂದು ಆಯುಧವಿಶೇಷ 
ಕಕ್ಕುಲಿತೆ - ಕಳವಳ, ಸಖೇದಾಶ್ಚರ್ಯ 

ಗೆತೊಣು ( ತು .) - ಕ್ರಿ . ತೆಗೆದುಕೊಳ್ಳು 
ಕನಪು ( ತು ) - ಕಷ್ಟ , ಕೋಟಲೆ 

ಘೋರಿಸು -ತೀವ್ರಗೊಳಿಸು 
ಕಣಿ- ಅದೃಷ್ಟ ಹೇಳುವ ಕೊರವಿಹೆಂಗಸು 
ಕಬ್ಬಿ ( ತು . ಕಬ್ಬು ) - ಕರುಬಿ, ಹಿಂಜರಿದಂತೆ 

ಚಪ್ಪರಿ- ಕ್ರಿ , ಜಗಿದು ತಿನ್ನು 
ಈ ನಟಸಿ , ಅಡಗಿ . 

ಚಾಯ - ಬಣ , ಮುಖಕಾಂತಿ 
ಕರೆಹ - ಹಾಲು ಕರೆಯುವಿಕೆ , ಕರೆಯುವ 

ಚಾಲ್ ( ಮ ) - ಹುಸಿಮಾತು, ವೃಥಾಲಾಪ 
ಎಮ್ಮೆದನ 

ಚಾಲ್ವರಿದು - ಮುಂದೊತ್ತಿ, 
ಕಸರಿಕೆ - ಒಡಕು , ಮತ್ಸರ, ಮನಃಕ್ಷೇಶ 

ಅಹರಹಮಿಕೆಯಿಂದ 
ಕಾರಗರ -3 , ಕಾರಾಗೃಹ, ಸೆರೆಮನೆ 

ಚಿನ್ನ - ಆಭರಣ 
ಕಾರಣೀಕ - ದೈವೀಶಕ್ತಿಯುಳ್ಳ 
ಕುಕ್ಕೆ ನಗರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ 

ಚಳ್ಳಿ ( ತು ) - ಮೊಮ್ಮಕ್ಕಳ ಮಗು 

ಚೀನನವಗ್ರ -ರೇಷ್ಮೆವಸ್ತ್ರ 
ಕುಡುಮಪುರ - ಧರ್ಮಸ್ಥಳ ಕ್ಷೇತ್ರ 

ಚೂಟು- ಉಗುರುಗಳಿಂದ ಚಿವುಟು 
ಕುನಿಸಿ - ಕುಗ್ಗಿಸಿ, ಗಿಡ ಮಾಡಿ 

ಚೌಲಿ - ಮುಂದಲೆಯ ಆಭರಣ - ಮುತ್ತಿನ 
ಕುರುಕು ( ತು )- ಮರವನ್ನು ಅಲುಗಾಡಿಸು 

ಗೊಂಚಲು 
ಕುರುಜು ( ತು . ಗುರುಜಿ), ಬೀದಿ ಅಲಂಕಾರಕ್ಕೆ 
ಎತ್ತರಿಸಿ ಕಟ್ಟುವ ವಸ್ತ್ರದ ಗುಡಿ | 

ಜಂಗುಲಿ - ಗುಂಪು, ಸಂದಣಿ 
( ಇಂ . ಟವರ್ ) 

ಜಂಬಾರ ( ತು ) - ಕೆಲಸ, ಊಳಿಗ 
ಕುಳಿರ- ಸಂ , ಕರ್ಕಟಕರಾಶಿ 

ಜಗದುಪತಿ - ತೃ , ಜಗತ್ಪತಿ 
ಕೆಡಗು - ಬಸವಳಿದು ಬೀಳು, ಸೋತುಬೀಳು 

ಜರಿ ( ತು ) - ಮಣ್ಣಿನ ದರೆ , ಕ್ರಿ . ಜಾರಿಬೀಳು, 
ಕೇಣ- ಯುಕ್ತಿ , ಕಸುವು 

ಕುಸಿ 
ಕೊಡಸಿಗೆ - , ಕುಟಜ, ಕೊಡಗಸೆ ಮರ| 

ಜಾಯೆಗ್ ( ತು ) - ಯಾಕೆ, ಯಾವುದಕ್ಕಾಗಿ 
ಕೊಪ್ಪು -ಮೇಲು ಕಿವಿಯ ಆಭರಣ 

ಜಾಳಿಸು- ದ್ರವಪದಾರ್ಥದಲ್ಲಿ ಅಂಗೈಯಾಡಿಸು, 
ಕೊಯ್ಯ -ಕೊಯ್ಯಲಿಕ್ಕಾಗಿ 

- ಅಂಗೈಯಿಂದ ಸವರು 
ಕೊಸರು - ಸಂಕಟ, ಆತಂಕ 

ಜೋ ( ತು ) - ತ್ಸ , ಭೌತವಸ್ತ್ರ , ದೋತಿ, 
ಕೋಡಿಮುಟ್ಟ ತು) - ತುದಿವರೆಗೆ 

ಉಡುವ ಬಿಳಿ ಪಂಚೆ 
ಕೋಲ ( ತು ) - ದೆವ್ವ ಕುಣಿಸುವ ಆರಾಧನೆ 

ಜೆಪ್ಪು ( ತು) - ಜಜ್ಜು, ಹೊಡೆ 
ಕೋವಿ- ಹೊಗೆನಳಿಗೆ, ಗುಡಿಗುಡಿ ಸೇದುವ 

ಕೊಳವಿ ಇಾಯ - ಜಗಳ, ನಾದನಿನಾದ 
ಖಗಾಶ್ಚ - ಗರುಡವಾಹನ, ವಿಷ್ಣು 

ಠಕ್ಕರಿ-ಮೋಸಗೊಳಿಸು 
ಖರೆ ( ನು ) - ನಿಜ, ಸರಿ 

ಠಾಣದೀವಿಗೆ - 3 , ಸ್ಥಾನದೀಪಕಾ, 
ಗಕ್ಕಸ- , ಕರ್ಕಶ 

ಸ್ತಂಭದೀಪ 
ಗಯಾಳಿ - ನಿರ್ದಯಳಾದ ಹೆಂಗುಸು 
ಗಾರುಡಿಗ - ವಿಷವೈದ್ಯ 

ಡೊಂಬಿ - ಹೊಡೆದಾಟ, ಪುಂಡುಗಾರಿಕೆ 


೬೫೩ 


ಕ್ಲಿಷ್ಟ ಶಬ್ದಾರ್ಥ 


* ಮುಟ್ಟು ) 


ತಂಬಿಲ ( ತು ) - ದೆವ್ವದ ಅರ್ಚನೆ 

ನೀಟು- ಸಾಲು; ನೀಟನಲಿ ಸಾಲಾಗಿ 
ತಡಸು - ಕ್ರಿ , ತಡೆಹಿಡಿ, ನಿವಾರಿಸು, ಒರಸು ನೀತ - ನೀತಿ, ವಿನಯ 
ತನುವುಧ್ಯ - ತೃ , ತನ್ಮಧ್ಯ 

ನೀರಡಿಕೆ - ಬಾಯಾರಿಕೆ 
ತರವಾಡ್ ( ನು ) -ಕುಟುಂಬದ ಮನೆ, ಜಮ್ಮು ನುಣ್ಣಗಳೆ - ಸಂಪೂರ್ಣ ತಿರಸ್ಕರಿಸು 
ತಾಕೀತಿ-ಕಟ್ಟಪ್ಪಣೆ .. 

ನುಸಿ - ಸೊಳ್ಳೆ 
ತಾರಣ - ತರಣೋಪಾಯ , ಪರಿಹಾರ ನೆಗ್ಗು -ಮೇಲಕ್ಕೆತ್ತು , ನೆಟ್ಟಗೆ ನಿಲ್ಲಿಸು 
ತಾಳಿಲ -ತೃ , ಸ್ಥಾಲೀಯ, ಪಲ್ಯ 

ನೆನಿಸು, ನನಿಸು - ಬೆಂಕಿ ಆರಿಸು 
ತಿಣ್ಣ , ತಿಣ್ಣು - ಭಾರ, ಘನವಾದ ಹೊರೆ ನೆರೆಯದು - ಸರಿತೂಗದು, ಹೊಂದಿಕೆಯಾಗದು 
ತಿದ್ದು ( ತು ) - ಯಥೋಚಿತ ಹಂಚಿಕೊಡು ನೇವಳ ಚಿನ್ನ ಅಥವಾ ಬೆಳ್ಳಿಯ ಉಡುದಾರ 
ತುಲಾಭಾರ- ದೇಹಕ್ಕೆ ಸರಿತೂಗುವ ಹರಕೆ ದ್ರವ್ಯ 
ತೂಳು-- ಹೊರಚಿಮ್ಮು 

ಪಂಕ್ತಿರಥ - ದಶರಥ ( ಪಂಕ್ತಿ - ೧೦). 
ತೊಡರಿತು -ಕಾಣಿಸಿಕೊಂಡಿತು 

ಪಂಚತ್ವ, ವಂಶ - ಬಿದಿರು 
ತೊಡು ( ತು ) - ತಿನ್ನಬೇಕೆಂಬ ಆಸೆ , ಪತ್ತಡ ( ತು ) - ಮುಟ್ಟಬೇಡ ( ಪತ್ತು - ಕ್ರಿ . 

- ಜಿಹ್ವಾಚಾಪಲ್ಯ 
ತೊಡೆ- ಕ್ರಿ , ಉಪ್ಪು , ಒರಸು, ಲೇಪಿಸು ಪದುವಾಯಿತು. ಪದ್ಯೋಯಿ) ಆಭರಣ 
ತೋಟ- ತಿ , ಗೋಜಿ| 

ಪನಿವಾರ, ಪನಿಯಾರ ( ತು ) - ಹೆಸರಬೇಳೆ 
ತೆಬ್ಬು - ಬಿಲ್ಲಿನ ಹಗ್ಗ , ಸಿಂಜಿ ನಿ 

ಬಾಳೆಹಣ್ಣು ಬೆಲ್ಲ ಬೆರಸಿಮಾಡುವ 

- ಸೀ ಕೋಸಂಬರಿ 
ದಕ್ಷಿಣ ಯಾತ್ರೆ -ಸ್ಮಶಾನದ ಕಡೆಗೆ ಪಯಣ ಪರುಶನ - ಆಗ್ರಹ, ತುಡುಕಾಟ 
ದರ್ಪಕ - ನನ್ನ ಥ 

ಪಾಂಚಾಳರು ( ಪಂಚಾಳರು) - ಕಬ್ಬಿಣ, ಚಿನ್ನ , 
ದಿನಿಸು ( ತು ) - ಸ್ವಭಾವ , ಮೈಮಾಟ, ನೋಟ ಮರ, ಕಂಚು, ತಾಮ್ರಗಳ ಪ್ರತ್ಯೇಕ 

ವರ್ಚಸ್ಸು ,ಧೋರಣೆ - ಕೆಲಸಗಾರರು 
ದೀರ್ಘವನ- ಅತ್ಯುನ್ನ ದೇಹವುಳ್ಳ 

ಪಾಚ- ತೃ , ಪಾಯಸ 
ದುಷ್ಯಂತ ( ಹಿಂ ) - ಶತ್ರು 

ಪಾಂಟ್ ( ತು ) - ಪಾತ್ರದಲ್ಲಿಯೇ 
ದೇಹರೊಂಕುಳೆ ( ತು ) - ದೇವರುಗಳನ್ನು ಪಾರಾಗು - ಕೆಟ್ಟು ಹೋಗು 

ಪಾಳುನಾಡು - ನಿರಾತಂಕಗೊಳಿಸು , 
ಧಕ್ಕಡಿಗತನ - ಸಾಹಸ, ದಿಟ್ಟ ತನ 

ಹಂಚಿಕೊಡು 

ಪುಳ್ಳಿ ( ತು ) - ಮೊಮ್ಮಗ ಅಥವಾ ಮೊನ್ನುಗಳು 
ನಂದಿಪೂ ( ಮ ) - ಮಂಜಟ ಹೂ , ನಂದಿ ಪುಳುಂಚು ( ತು ) - ಕೈಬೆರಳುಗಳಿಂದ ಹಿಳಿದು 
ಬಟ್ರಲ ಹೂ 

- ಹಿಸುಕು 
ನವಾಯ್ತರು- ತುರ್ಕಿ ಮುಸಲ್ಮಾನರು ಪೂರ- ಸಂಪೂರ್ಣವಾಗಿ, ತುಂಬ 
ನಾಡಮಾತು - ವಿನೋದಕ್ಕಾಡುವ ಹುಸಿಮಾತು ಹೆರಡಿ, ಸೆರಡೆ ( ತು , ಪೇರಡೈ) - ಹಾಲ್ಲಿಟ್ಟು 
ನಿಂಜೋಲ ( ತು ) - ತುಂಬಿಸು 

ಈ ಪರವಾನ್ನ 
ನಿದಾನಿಸು - ಕಾರಣವನ್ನು ತಿಳಿ, ಮೂಲ ಸೆಲೆ ( ತು ) - ವ್ಯಭಿಚಾರ 

ಶೋಧಿಸು ಪ್ರಸ್ತ - ಭೂರಿಭೋಜನಸಮಾರಂಭ 
ನಿವಾಳಿ - ತೆಗೆದುಹಾಕಲ್ಪಟ್ಟವಳು, 

ನೀತಿಭ್ರಷ್ಟಳಾದ ಹೆಂಗುಸು ಬಚ್ಚರು- ತೃ , ಬಚ್ಚ - ವತ್ಸ , ಮಕ್ಕಳು 


೬೫೬ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


೩ 


ಬಟ್ಟಿ (ತುಳು) - ಮಣ್ಣು ತುಂಬಿಸಿ ಹೊತ್ತು ನಾಪು ( ತು ) - ಹಿಂತಿರುಗು, ಬದಲಾಗಿಸು 

ಕೊಂಡೊಯ್ಯಲಿಕ್ಕಿರುವ ಕುಕ್ಕೆ ಮಿಸುನಿ - ಪ್ರಕಾಶವುಳ್ಳ ( ಚಿನ್ನ , ರತ್ನ ) 
ಬಣ್ಣಗಾರಿಕೆ -ಉಚಿತಧರ್ಮ, ಒಪ್ಪುವ ರೀತಿ ವಿವಾಟು - ಮಿಗಿಲು, ಅತಿಶಯ , ಮೇಲು 
ಬಲಿದಿಹರು - ಬೆಳೆದಿರುವರು 

ಮುಕ್ಕು ( ತು) - ತಿನ್ನು , ಕಬಳಿಸು 
ಬಲಿಮುಖರು - ಕಪಿಗಳು 

ನುತ್ತಾರ ( ತು ) -ಮೂರುಸರ್ತಿ 
ಬಾಣನೆಡೆ ( ಬಾಣನಡೆ - ಬಾಣದಿಂದ ಮುತ್ತು ( ತು - ನಾಶ, ಅವಸಾನ 

- ಮಾಡಿದ ಸೋಪಾನಮಾರ್ಗ ಮುಸು ಮುಖದ ಮೇಲೆ ಕೂದಲು 
ಬಾನು ( ತು ) - ಆಕಾರ , ಮೈಮಾಟ, ನೋಟ, - ಮುಸುಕಿರುವ ಒಂದು ಜಾತಿಯ 

ಸಾದೃಶ್ಯ ಮಳಿ- ಕಿಡುಗೇಡಿ, ಬಾಳಹಿ 
ಬಾನಲಿ - ನಡುಕಿವಿಯಲ್ಲಿತೂಗಾಡುವ ಆಭರಣ ಮಿಣ್ಣಗೆ- ಸುಮ್ಮನೆ, ಮಿಸುಕಾಡದೆ 
ಬಿಟ್ಟ - ಸಂಬಳವಿಲ್ಲದೆ ದುಡಿಯುವ ಉಚಿತ ಮೇಗಲ - ಎದೆಯನ್ನು ಮಾತ್ರ ಮುಚ್ಚು 

ಸೇವ 
ಬಿನ್ನೊತ್ತಲೆ- , ವಿಜ್ಞಾಪನ ಪತ್ರ , ( ಭಿನ್ನ ಹ ದಾರಕ್ಕೆ ಸಿಕ್ಕಿಸುವ ಉಟ್ಟಸೀರೆಯ ಒಂದು 

* ಪತ್ರ , ಬಿನ್ನವತ್ತಳೆ) ಮೇರುವೆ -(ಮೇರ್ವೆ) ರಾಜಬೀದಿಯಲ್ಲಿ | 
ಬಿಸರ್ವಾಸನ - 1 , ಬಿಸರುಹಾಸನ - ಬ್ರಹ್ಮ ಅಲಂಕಾರಕ್ಕೆ ಕಟ್ಟುವ ವಸ್ತ್ರದ ಮೇಲೆ 
ಬೀಯಗ - ಬಾಗಿಲ ಬೀಗ 

ಅಥವಾ ಚಪ್ಪರ 
ಬೀಸುರುಳಿದ - ಬೀಸಿ ಉರುಳಿದ, ಕೆಡೆದು ಬಿದ್ದ ಮೈಲೆ ( ತು) - ಅಶುದ್ಧ , ಕೊಳೆ 
ಬೂಟು ( ತು ) - ಜಂಭದ ಮಾತು, ಆತ್ಮ ಮೊಗದೊಳು- ಪ್ರಾರಂಭದಲ್ಲಿ , ಮೊದಲ ! 
- ಶ್ಲಾಘನೆ, ಬಡಾಯಿ 

ಬ 
ಬೆಳಕೆಣ್ಣೆ ದೀಪ ಉರಿಸಲಿಕ್ಕಿರುವ ಎಣ್ಣೆ ಮೋಕ್ಷಕಾದ - ಅಸುನೀಗಿದ, ಮುಕ್ತಿ ಹೊಂ । 
ಬೇಟ- ಕಾಮಚೇಷ್ಟೆ , ಹುಡುಗಿಯರ ನಾಟ ಮೋರೆ ( ತು) - ಹಣೆ , ಮುಖ 
ಬೇವ - ಬೇಹುಗಾರಿಕೆಯನ್ನು 
ಬೈರಾಸತ್ವ, ಬಹಿರ್ವಾಸ, ಉತ್ತರೀಯವನ್ನ 

ಯಮನಪರಿಮಳ- ಪಾರ್ಸಿಗಂಧ( ಸಂ . ಯಾನ 
ಬೊಂಡ ( ತು ) - ಎಳನೀರು, ಸೀಯಾಳ 

ರಂಗುವಾಲೆ - ಕಿವಿಗೆ ಹಾಕುವ ಬಣ್ಣ ದ ಓ 


ಭಾಳ - ಬಹಳ, ಹೆಚ್ಚು 
ಭೋಗ- ಉಪಪತ್ನಿ , ಅಂತಃಪುರದ ಸ್ತ್ರೀ 


ಮಂಡಿ - ರಥದಲ್ಲಿ ಕುಳಿತುಕೊಳ್ಳಲಿಕ್ಕಿರುವ 


ರಂಬಿಸುವ - ಗಲಭೆ ಮಾಡುವ, ಬೊಬ್ಬಿಡು 
ರಚ್ಚೆ ( ತು ) - ಕುಚೋದ್ಯ, ನಿಂದೆ, ಅವಃ 
ರಾಕಟೆ- ಹೆಡತಲೆಯ ಆಭರಣ 
ರಾಜಸ - ರಾಜಧರ್ಮ , ಪೌರುಷ 
ರೂಢಿ- ಭೂಮಿ , ಲೋಕ| 
ರೋಡು- ಕ್ರಿ . ಸಿಪ್ಪೆ ಬೀಸು, ಹೆಣಗುಹೋ ! 


ಪೀಠ 


ಮಂಡೆ ( ತು ) - ಮಣ್ಣಿನಿಂದ ಮಾಡಿದ ದೊಡ್ಡ 


ಮುಚ್ಚ - ತ್ವ , ನಕ್ಷ, ಕಪ್ಪು ಕಲೆ 
ನನ್ನ ರಧಿಪತಿ - ರಾಜಾಧಿರಾಜ, ಚಕ್ರವರ್ತಿ 
ನನ್ನೆ ಯರು- ವೀರರು , ಅರಸರು 
ಮಾಂತ ( ತು ) - ಎಲ್ಲ 
ನಾನಿನಿವಾರ್ ( ನು ) -ಸೀಜನರು 


ನರ್ಮ - ಹಗೆತನ, ಗರ್ವ 
ನಾಯಿನಿ ( ನು ) - ವಾಚಕಿ , ಓದುವವಳು 
ನಾರಣಿಸು - ತಡೆಯು, ಪ್ರತಿಭಟಿಸು 
ನಾಸಿ, ನಾಶಿ ( ನು )- ಮತ್ಸರ, ಹಗೆತನ, 
ನೆಗ್ಗಳ - ಹೆಚ್ಚಳ, ಕಠಿಣ 


೬೫೫ 
ಕೃಷ್ಟ ಶಬ್ದಾರ್ಥ 
ಒಲೆದಾಡುವ ಆಭರಣ ಸೋಪಸ್ಕರ- ಉಪಾಹಾರದ ಸಲಕರಣೆ, 
ವಿಶೇಷ ? 

ತಿಂಡಿತಿನಿಸು 
- ಶುದ್ಧ ದಲ್ಲಿ, ಶುಚಿಯಾಗಿ ಸೋಹ-ಸೋವನ್ನು , ಅಡಗಿರುವ ಸ್ಥಳವನ್ನು 
.೨ರಣೋತ್ತರಕ್ರಿಯೆ, 
ಊರ್ಧದೈಹಿಕಕರ್ಮ ಹಗುಳ - ತ್ವ , ನಕುಲ, ರೆಂಜೆವರ 

ಹಟ್ಟ - 3 , ಗೋಷ, ಗೋಶಾಲೆ 
- ಸಂಜ್ಞೆ , ಸಂಕೇತ, ಹತ್ತ ಕಡಗಕೈಯಬಳೆ 

ಸೂಚನೆ ಹದರು - ನಾ . ವಿಸ್ತಾರ, ಅಂತರಂತರ 
- - ಸಂದುಹೋಯಿತು, ತೀರಿತು ಹಸನ - ರೀತಿಯನ್ನು ( ಹಸನು - ರೀತಿ) 
ದೆ - ಕ್ರಿ . ಹೊಡೆ, ಕೊಲ್ಲು, ನಾಶಪಡಿಸು ಹರಿಗೆ - ವೃತ್ತಾಕಾರದ ಢಾಳು, ಹರಿವಾಣ 
ಮೇತ- ಸಮಾನ, ಸೇರಿಕೊಂಡ 

ಹರಿಬ ಅವಸ್ಥೆ , ಪಾಡು 
ಎಗಾಡಿ- ಬಿಲ್ಲು 

ಹಳು -ಕೇಡು, ಮತ್ಸರ, ಗೋಚರ 
ಗಂ ( ಮ ) - , ಸುಖಂ 

ಹುಳುಕು ಹುಡುಕು 
ಎರುಟು- ಸುರುಳಿ ಸುತ್ತು , ಆಕುಂಚಿಸು ಹೆಡಗೆ - ದೊಡ್ಡ ಕುಕ್ಕೆ 
ರ್ವಿಡು - ಉಸಿರಾಡು, ಚೇತರಿಸು ಹೇರಂಬನಕ್ಕರ ಶ್ರೀಗಣಾಧಿಪತಯೇ ನಮಃ? 
* ಗುರುಕು , ಚಟುವಟಿಕೆ 

ಎಂಬ ಅಕರಾರಂಭವಾಕ್ಯ 

ಹೊಟ್ಟೆ ಹ ಹೊಲೆಕೆಲಸ, ಕೆಡುಕು 
ಯಾಳು 


ಒಪ್ಪೋಲೆ 


ಪುಟ 


ಪಥ್ಯ 


ತಪ್ಪು 


ఒప్పు 


೧೫ 


೬೧ 


೧೫ . 


ಕೊಟ್ಟಾರಕರಕರ 
ಹಲಬುತಿರೆ . 
ಬಲ್ಲೆ ಗೆರೆಯ 
ನೇಮನ 
ನಂತನೋ 
ದಶರಶ 
ಬಾಧವರ 
ದರೆಗೆಂದು 
ಸಾಮಿಪ್ಯದಿ 
ರಚಿಸೆ 
ಅನುರಿರಿಂ 


ಕೊಟ್ಟಾರಕರ 
ಹಲುಬುತಿರೆ 
ಬಲ್ಲಿದೆರೆಯ 
ನೇಮನ 
ನಂತನೋ 
ದಶರಥ 
ಬಾಂಧವರ 
ದ್ಯರಿಗೆಂದು 
ಸಾಮಾನ್ಯ ದಿ 
ರಚಿಸೆ 
ಅಮರರಿಂ 


೧೫ 


೬೪ 


೧೬ 


ಟ 


ಪಾರ್ತಿಸುಬ್ಬನ ಯಕ್ಷಗಾನಗಳು 


ಪುಟ ಪದ್ಯ 
೧೭ ೭೨ 
೨೪ ೧೦೦ 
೩೩ ೧೪೬ 
೩೩ ೧೪೭ 
೩೭ ೧೬೫ 
೧೦೧ ೨೦೮ 
೧೦೭ ನ 
೧೨೨ ೩೨೭ 

- ೩೩೦ 
೧೫೯ 


ಶಿಯ 


೧ ೧೨೨ 


ಶಶರಥ 
ಆಯಿ ದೆವು 
ನಿಮ್ಮೆಲ್ಲರ 
ಸಿಡಿಲನಂತೆ 
ಶಾನು 
ನದಿಗಳಂ 
ಇ೦ತಿಂದೆ 
ಬಹ್ಮಚರ್ಯ 
ಚೆನ್ನ ನೋಡೆಂದು 
ಅಷ್ಟ ತಾಳ ೩೪ 
ದಂಗಳಿಂ 
ತ್ರಿವುಡೆತಾಳ 
ಅಷ್ಟ ತಾಳ 
ಪತಿಯೊಡನೆ 
ಶತಬಲ 
ಸತಿಯನು 


ಒತ್ತಬದಲಾಗಿಸು| 
ದಶರಥ }, ರತ್ನ ) 
ಅಯಿ ದೆವು ಮೇಲು 
ನಿಮ್ಮೆಲ್ಲರ 
ಸಿಡಿಲಿನಂತೆ 
ರಾಮ 
ಗಂಗೆಯಂ 
ಇಂತೆಂದ 
ಬ್ರಹ್ಮಚರ್ಯ 
ಬೆನ್ನ ನೋಡೆಂದು 
ಆಷ್ಟ ತಾಳ ೨ 
ದಳಂಗಳಿ೦ 
ರೂಪಕತಾಳ 
ನಟ್ಟೆ ತಾಳ 
ಸತಿಯೊಡನೆ 
ಶತಬಲಿ 
ಸತಿಯರನ್ನ 

ಮೊದಲ 
ನಿಲ್ಲದೆ - ಬಾ 
ವಿಸ್ತಾರ ಹೋಂರಿ 


೧೬೭ 


೧೭೧ 
೧೭೬ 


೭೩ 


೧೮೦ 


೧೯೮ 


- ೨೪ 


ಶಾಸ್ತ್ರ 


ಸಾವ 


೨೧೭ ೧೩೧ 
೨೪೨ 

೨೬೨ 
೨೬೩ ೬೫ 

೭೧ 
೨೬೪ ೭೧ 
೨೭೭ ೧೩೮ 
೨೮೩ ೧೭೩ 
೨೮೬ ೧೮೩ 
೨೮೮ ೧೯೬ 
೨೯೫ ೪ 
೩೩೩ ೨೦೧ . 
೩೩೪ ೨೦೮ 
೩೫೧ - 
೩೯೫ ೧೦೦ | 
೪೪೦ ೩೬೭ 
೫೩೬ ೧೨೧ . 
೫೭೭ ೩೭೮ 
೫೯೩ ೪೭೯ 
೬೧೪ ೫೮ 
೧೯೮೧ 


ನಿವಿಲ್ಲದೆ 
ವಿಸ್ತಾರ 
ಶಾಸ್ತ್ರ 
ತಂಡು 
ನೆಲನದಿಂತು 
ಕೆಲಸವಿಡು 
ಬಳಿಂದ 
ದಗಲು 
ಗೆಲುವೆ ನೆಂದು 
ಗೆದ ನುಜನೋಡ : 
ವಿಭೀಷಣ 
ಸಗೆಯವರಿಗೆ 
ಮರಳು 
ದಂತಿದ್ರಂ 
ಬೆನಿಗೆ 
ಆನು | ದಿವ್ಯ 
ಸ್ತಿಷ್ಟಂತಿ 
ನಿರಚರ 


ತಂದು 
ನೆಲನದಿರಿತು. 
ಕೆಲಸವಿದು. 
ಬಳಿಯಿಂದ 
ದಗಲವ 
ಗೆಲುವನೆಂದು 
ಗೆದ್ದ ನುಜನನೊಡ 
ದೇವತೆಗಳು.... 
ಪಗೆಯವರೆಡ 
ಮರುಳು 
ದಂತೀಂದ್ರಂ 
ಬೆನ್ನಿಗೆ 
ಆ ಮಹಾ ! ದಿವ್ಯ 
ಸ್ತಿಷ್ಠ ೦ತಿ 
ನಿಶಿಚರ 


